ಪ್ರಧಾನ ವೆಂಕಪ್ಪಯ್ಯ 
ವಿರಚಿತ 


ಶ್ರೀರಾಮಕಥಾಮೃತ 


(ವೆಂಕಾಮಾತ್ಯ ರಾಮಾಯಣ) 


ಸಂಪುಟ - ೨ 


ಆಧುನಿಕ ಗದ್ಯಕಥನ 
ಡಾ. ಪಿ.ವಿ. ನಾರಾಯಣ 


£೫೫ ವಸಂತ ಪ್ರಕಾಶನ 
| ನಂ. 360, 10ನೇ "ಬಿ" ಮುಖ್ಯರಸ್ತೆ, 3ನೇ ಬ್ಲಾಕ್‌, 
೫83555 ನಗರ, ಬೆಂಗಳೂರು-560 011 


Sriramakathamruta (Venkaamaatya Ramayana)-Volume-2 (Kannada): 
a prose rendering of an epic poem of the same name in middle Kannada by 
Pradhana Venkappaiah, rendered into prose form by Dr. P.V. Narayana; 
published by Vasantha Prakashana, No. 360, 
10th "8' Main, 3rd Block, Jayanagar, Bangalore-560 011, 

India. Ph.: 080-22443996 
email : vasantha_prakashana@yahoo.com 
website : www.vasanthaprakashana.com 


First edition : 2020 
Copyright © Author 


ಪ್ರಥಮ ಮುದ್ರಣ : 2020 
ಉಪಯೋಗಿಸಿದ ಕಾಗದ : 70 ಜಿ.ಎಸ್‌.ಎಂ.ಮ್ಯಾಪ್‌ಲಿಥೊ 
ಪುಟಗಳು : 544 ಬೆಲೆ : ರೂ. 400 


ಮುಖಪುಟ ವಿನ್ಯಾಸ : ಸೌಮ್ಯ ಕಲ್ಯಾಣಕರ್‌ 
ಒಳಪುಟ ವಿನ್ಯಾಸ : ವಸಂತ ಪ್ರಕಾಶನ 
ಮುಖಪುಟ ಹಾಗೂ ಒಳಪುಟಗಳ ಚಿತ್ರ ರಚನೆ ; ಪುಣ್ಯಕೀರ್ತಿ. ಪಿ. 
ಮುದ್ರಣ : ರೀಗಲ್‌ ಪ್ರಿಂಟ್‌ ಸರ್ವೀಸ್‌ 


ಪರಿವಿಡಿ 


ಕಿಷ್ಕಿಂಧಾಕಾಂಡ ೪೯೧-೫೯೪ 


೧. 
ಈ 


೩. 


ಲ 


೮. 


ತೆ 


೧೦. 
೧೦. 


೧೨. 


ಶ್ರೀರಾಮನ ವಿರಹ; ಲಕ್ಷ್ಮಣನು ಅಣ್ಣನಲ್ಲಿ ಉತ್ಸಾಹ ತುಂಬಿದುದು / ೪೯೧ 
ಒಡೆಯನ ಆಜ್ಞೆಯಂತೆ ಹನುಮಂತನು ರಾಮಲಕ್ಷ್ಮಣರನ್ನು ಕರೆದೊಯ್ದು 
ಸುಗೀವನಿಗೆ ಪರಿಚಯಿಸಿದುದು / ೪೯೫ 

ರಘುವೀರನ ಪಾದದರ್ಶನ ಮಾಡಿದ ಸುಗ್ರೀವನು ಆತನಿಗೆ ತನ್ನ 
ಇತಿವೃತ್ತವನ್ನೆಲ್ಲ ನಿರೂಪಿಸುವುದು / ೫೦೨ 

ವಾಲಿಸುಗ್ರೀವರ ವೈರ ಕಾರಣ; ಶ್ರೀರಾಮನ ಅಭಯ / ೫೦೭ 
ಸುಗ್ರೀವನಿಗೆ ಶ್ರೀರಾಮನು ವಿಶ್ವರೂಪವನ್ನು ತೋರಿಸಿ ಆತ್ಮವಿಶ್ವಾಸವನ್ನು 
ತುಂಬಿದುದು / ೫೧೨ 

ಶ್ರೀರಾಮನು ಒಂದೇ ಬಾಣದಿಂದ ವಾಲಿಯನ್ನು ಸಂಹರಿಸಿ ಸುಗ್ರೀವನ 
ಭಯವನ್ನು ನೀಗಿದುದು / ೫೧೬ 

ಇಂದ್ರಪುತ್ರ ವಾಲಿಗೆ ಶ್ರೀರಾಮನು ಕೈವಲ್ಯ ಪದವಿಯನ್ನು ದಯೆಗೈದುದು / ೫೨೫ 
ಗಂಡನ ಸಾವಿನಿಂದ ನೊಂದ ತಾರೆಯ ಮನೋವಿಕಾರವನ್ನು 

ರಾಮನು ತೊಡೆದುದು / ೫೨೯ 

ಅ೦ಗದನಿಗೆ ಪಟ್ಟ ಕಟ್ಟಿದ ಶ್ರೀರಾಮನು ಲಕ್ಷ್ಮಣನಿಗೆ ತತ್ವೋಪದೇಶ : 
ಮಾಡಲು ಸಿದ್ಧವಾಗುವುದು / ೫೩೬ 

ಶ್ರೀರಾಮನು ಸೌಮಿತ್ರಿಗೆ ಬೋಧಿಸಿದ ಗೋಪ್ಯತತ್ವ / ೫೩೯ 

ಮಳೆಗಾಲದ ಆಗಮನ; ಮುಂದಿನ ಕಾರ್ಯದ ಬಗ್ಗೆ ಲಕ್ಷ್ಮಣನೊಡನೆ 
ಶ್ರೀರಾಮನ ಪರ್ಯಾಲೋಚನೆ / ೫೪೩ 

ಪುರುಷಾರ್ಥಸಾಧನೆಯ ಸುಲಭೋಪಾಯವಾದ ನಾಮಸಂಕೀರ್ತನೆಯ 
ಹಿರಿಮೆ / ೫೪೬ 


೧೩. ಶರತ್ಕಾಲದಲ್ಲಿ ಸುಗ್ರೀವನು ಕಪಿಸೇನೆಯನ್ನು ಸೀತಾನ್ವೇಷಣೆಗೆ 
ಕಳುಹಿಸಿದುದು / ೫೫೩ 

೧೪. ತಾರೆಯ ಅನುನಯದಿಂದ ಲಕ್ಷ್ಮಣನು ಸುಗ್ರೀವನನ್ನು ರಾಮನೆಡೆ 
ಕರೆದೊಯ್ದುದು / ೫೫೭ 

೧೫. ರಾಮನ ಬಳಿ ಬಂದ ಸುಗ್ರೀವನು ಅವನಿಗೆ ಕಪಿಸೈನ್ಯವನ್ನು ತೋರಿಸಿದುದು / ೫೬೪ 

೧೬. ಸೀತಾನ್ಹೇಷಣೆಗಾಗಿ ಸುಗ್ರೀವನು ಕಪಿಸೇನೆಯನ್ನು ದಿಕ್ಕುದಿಕ್ಕಿಗೆ 
ನಿಯೋಜಿಸಿದುದು / ೫೬೮ ಕ 

೧೭. ಮಾರುತಿಯ ಜನನವೃತ್ತಾಂತ; ಅಂಗುಲೀಯ ಪ್ರದಾನ / ೫೭೩ 

೧೮. ಹೇಮೆಯ ಮಾತಿನಂತೆ ಗುಹೆಯಿಂದ ಹೊರಟ ಕಪಿವರರಿಗೆ ಸಂಪಾತಿ 
ಭೇಟಿಯಾದುದು / ೫೭೯ 

೧೯. ಸಂಪಾತಿಯ ಚರಿತೆ; ಅವನ ಮಾತಿನಂತೆ: ಮುಂದೆ ಸಾಗಿ: ಕಪಿವರರು 
ಸಮುದ್ರವನ್ನು ಕಂಡುದು / ೫೮೫ 

೨೦. ಜಾಂಬವಂತನ ಹೊಗಳಿಕೆಯಿಂದ ಸುಪ್ರೀತನಾದ ಹನುಮಂತನು 
ಮಹೇಂದ್ರಪರ್ವತಕ್ಕೆ ಹಾರಿದುದು / ೫೯೦ 


ಸುಂದರಕಾಂಡ ೫೯೫ - ೭೦೦ 


೧. ಅಡ್ಡಿಗಳನ್ನು ಪರಿಹರಿಸಿಕೊಂಡು ಹನುಮಂತನು ಲಂಕೆಯನ್ನು 
ಪ್ರವೇಶಿಸಿದುದು / ೫೯೫ 

೨. ಸೂರ್ಯಾಸ್ತಸಮಯದಲ್ಲಿ ಮಾರುತಿಯು ಸೂಕ್ಷ್ಮದೇಹಿಯಾಗಿ ಲಂಕೆಯನ್ನು 
ಹೊಕ್ಕುದು / ೬೦೧ 

೩. ಲಂಕಿಣಿಯನ್ನು ಕೊಂದು ಲಂಕೆಯ ಒಳಹೊಕ್ಕ ಆಂಜನೇಯನು ರಾವಣನ 
ಅರಮನೆಗೆ ಬಂದುದು / ೬೦೬ 


೪, ಪ್ರಭಂಜನಸುತನು ರಾವಣನ ಅಂತಃಪುರದಲ್ಲೆಲ್ಲ ಹುಡುಕಿದರೂ ಸೀತೆಯನ್ನು 
ಕಾಣದೆ ಹೋದುದು / ೬೧೨ 


೫. ಮತ್ತೆ ಮತ್ತೆ ಊರಲ್ಲೆಲ್ಲ ಹುಡುಕಿಯೂ ಸೀತೆ ಕಾಣಿಸದಿರಲು ಮಾರುತಿಯ 
ಚಿಂತೆ / ೬೧೫ 


೬. ಇಂದನ ನಂದನಕ್ಕಿಂತ ಸುಂದರವಾದ ಅಶೋಕವನವನ್ನು ಹನುಮನು 
ಹೊಕ್ಕುದು / ೬೧೯ 


ಕ್ಮ ಕೊಳಕುಬಟ್ಟೆಯ ನಡುವೆ ಹೊಳೆಯುವ ಮಣಿಯ ಹಾಗಿದ್ದ ಸೀತೆಯನ್ನು 
ಅಶೋಕವನದಲ್ಲಿ ಕಂಡುದು / ೬೨೧ 


iv 


೮.. ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನು ಅನುನಯದ 
ನುಡಿಗಳನ್ನಾಡಿದುದು / ೬೨೪ 

೯. ತನ್ನ ಉದ್ದೇಶದಲ್ಲಿ ವಿಫಲನಾದ ರಾವಣನು ರಕ್ಕಸಿಯರಿಗೆ ಸೂಚಿನೆಯಿತ್ತು 
ವಾಪಸಾದುದು / ೬೨೭ 

೧೦. ತ್ರಿಜಟೆಯ ಕನಸು; ಶುಭನಿಮಿತ್ತಗಳಿಂದಾಗಿ ವೈದೇಹಿಯು 
ಸಂತಸಗೊಂಡುದು / ೬೩೨ 

೧೧. ಮಾರುತಿಯು ರಘುರಾಮನ ಮುದ್ರೆಯುಂಗುರವನ್ನು ಜಾನಕಿಗಿತ್ತು 
ಅವಳ ಪ್ರಾಣಕ್ಕೆ ತ್ರಾಣ ತಂದುದು / ೬೩೬ 

೧೨. ತನ್ನ ಕುರುಹಾಗಿ ಜನಕಜೆಯು ಹನುಮನಿಗೆ ತನ್ನ ಶಿರೋರತ್ನವನ್ನಿತ್ತು 
ಅವನನ್ನು ಬೀಳ್ಕೊಟ್ಟುದು / ೬೪೩ 

೧೩. ಭೂಮಿಜೆಯಿ೦ದ ಬೀಳ್ಕೊಂಡ ಮರುತಸುತನು ರಕ್ಕಸನ ನಂದನವನ್ನು 
ಧ್ವಂಸಮಾಡಲು ನಿಶ್ಚಯಿಸಿದುದು / ೬೫೦ 

೧೪. ಹನುಮನಿಂದ ಅಶೋಕವನದ್ವಂಸ, ಜ೦ಬುಮಾಲಿಯ ಸಂಹಾರ, 
ಮಂತ್ರಿಗಳ ವಧೆ / ೬೫೩ 

೧೫. ಮಾರುತಿಯು ಕಾಲರುದ್ರನ ಹಾಗೆ ಸೇನಾಪತಿಗಳನ್ನೂ 
ಅಕ್ಷಕುಮಾರನನ್ನೂ ಕೊಂದುದು / ೬೫೭ 

೧೬. ಬ್ರಹ್ಮಾಸ್ತವನ್ನು ಮನ್ನಣೆ ಮಾಡಿದ ಹನುಮಂತನು ರಾವಣನ ಸಭೆಗೆ 
ಬಂದುದು / ೬೬೧ 

೧೭. ಹನುಮಂತನು ದಶಶಿರನನ್ನು ಧಿಕ್ಕರಿಸಿ ರಾಮಮಹಿಮೆಯನ್ನು 
ವರ್ಣಿಸಿದುದು / ೬೬೭ 

೧೮. ಲಂಕೆಯನ್ನು ಸುಟ್ಟು, ಅರಿಗಳ ತರಿದು, ಸೀತೆಯ ಅಪ್ಪಣೆ 
ಪಡೆದ ಪವನತನಯನು ವಾಪಸಾದುದು / ೬೭೧ 

೧೯. ಕಡಲನ್ನು ದಾಟಿ ಬಂದ ಮಾರುತಿಯು ಶುಭಸಮಾಚಾರವನ್ನು 
ಕಪಿಗಳಿಗೆ ತಿಳಿಸಿ ಉಪವನವನ್ನು ಹೊಕ್ಕಿದ್ದು / ೬೭೯ 

೨೦. ರಘುಜನಿಗೆ ಸೀತೆಯ ಬಗ್ಗೆ ಅರಿಕೆ ಮಾಡಿಕೊಂಡುದು / ೬೮೪ 

೨೧. ರಘುವರನು ಮಾರುತಿಗೆ ಮುಕ್ತಿಸೋಪಾನದ ಉಪದೇಶ ಮಾಡಿದುದು / ೬೮೯ 

೨೨. ತತ್ವಸ್ತರೂಪವನ್ನು ಉಪದೇಶಿಸಿ ಮರುತಾತ್ಮಜನನ್ನು ಶ್ರೀರಾಮನು 
ಬ್ರಹ್ಮಪದವಿಯಲ್ಲಿ ಕುಳ್ಳಿರಿಸಿದುದು / ೬೯೭ 


ಯುದ್ಧಕಾಂಡ ೭೦೧-೧೦೨೬ 


ಈ ಔಟ ಓಟತ್ಮು 


೧೪. 
೧೫. 
೧೬. 
೧೭. 


೧೮. 
OF. 
ಅಳ. 
೨೧. 
ಹ 
೨೩. 


ಕಪಿಸೈನ್ಯಸಹಿತ ಶ್ರೀರಾಮಚ೦ದ್ರನು ಸಮುದ್ರ ತೀರಕ್ಕೆ ಬಂದುದು / ೭೦೧ 
ಕದನವು ಬೇಡವೆಂದು ವಿಭೀಷಣನು ದಾನವರ ಅರಸನಿಗೆ ತಿಳಿಹೇಳಿದುದು / ೭೦೭ 
ಮುಂದೆ ಮಾಡಬೇಕಾದುದರ ಬಗ್ಗೆ ಮತ್ತೆ ರಾವಣನ ಸಮಾಲೋಚನೆ / ೭೧೧ 
ತನಗೆ ಬುದ್ಧಿ ಹೇಳಿದ ವಿಭೀಷಣನ್ನು ರಾವಣನು ಗಡೀಪಾರು ಮಾಡಿದುದು / ೭೧೫ 
ವಿಭೀಷಣನಿಗೆ ಶ್ರೀರಾಮಚಂದ್ರನು ಆಶ್ರಯವಿತ್ತುದು / ೭೨೧ 

ಶುಕನು ಗೂಢಚಾರನಾಗಿ ಬಂದು ಸಿಕ್ಕಿಬಿದ್ದು ರಾಮನಿಂದ 
ಬಿಡುಗಡೆಗೊಂಡದ್ದು / ೭೨೮ 

ಶ್ರೀರಾಮನು ಸಮುದ್ರರಾಜನನ್ನು ಕುರಿತು ಪ್ರಾರ್ಥಿಸುವುದು / ೭೩೨ 
ರಘುರಾಮನ ಅಪ್ಪಣೆಯಂತೆ ನಳನು ಸುಗ್ರೀವನ ಅಪ್ಪಣೆ ಪಡೆದು 

ಸಾಗರಕ್ಕೆ ಸೇತುವೆಯನ್ನು ನಿರ್ಮಿಸಿದುದು / ೭೩೮ 

ಶ್ರೀರಾಮನ ಲಂಕಾಪ್ರಯಾಣ / ೭೪೩ 


. ಶುಕನ ಶಾಪವಿಮೋಚನೆಯಾಗಿ ಬ್ರಹ್ಮಕುಲವನ್ನು ಸೇರಿದುದು / ೭೪೭ 
. ಸೀತೆಯನ್ನು ಹೆದರಿಸಿ ವಶಮಾಡಿಕೊಳ್ಳಲೆಂದು ರಾವಣನು ಬಂದುದು / ೭೫೩ 
. ರಾವಣನು ತಂದಿಟ್ಟ ರಾಮನ ಮಾಯಾಶಿರದ ನಿಜವನ್ನು ಸರಮೆಯು 


ಸೀತೆಗೆ ತಿಳಿಸುವುದು / ೭೫೭ 


. ಮಾಲ್ಯವಂತನ ಹಿತವಚನಗಳನ್ನು ಕೇಳದೆ ರಾವಣನು 


ಅವನನ್ನು ಧಿಕ್ಕರಿಸಿದುದು/ ೭೬೧ 

ಶ್ರೀರಾಮನು ಸುವೇಲಾಗ್ರವನ್ನೇರಿ ಲಂಕಾನಗರಿಯನ್ನು ಕಂಡುದು / ೭೬೫ 
ರಾವಣ-ಸುಗೀವರ ಹೋರಾಟ / ೭೬೯ 

ಅಂಗದನ ರಾಯಭಾರ / ೭೭೩ 

ಹಿಂದೆ ದೇವಾಸುರರು ಸೆಣಸಿದಂತೆ ಕಪಿಗಳೂ ರಕ್ಕಸರೂ 

ಬದ್ಧವೈರದಿ೦ಂದ ಹೋರಾಡಿದುದು / ೭೭೮ 

ರಾಮಲಕ್ಷ್ಮಣರನ್ನು ಇಂದಜಿತುವು ಸರ್ಪಾಸ್ತದಿಂದ ಕಟ್ಟಿಹಾಕುವುದು / ೭೮೪ 
ಹನುಮಂತನಿಂದ ಧೂಮ್ರಾಕ್ಷನ ವಧೆ / ೭೯೫ 

ಅಂಗದನು ವಜ್ರದಂಷ್ಟನನ್ನು ಕೊಂದದ್ದು / ೭೯೮ 

ಹನುಮಂತನು ಅಕಂಪನನನ್ನು ಕೊಂದುದು / ೮೦೧ 

ಪ್ರಹಸ್ತನನ್ನು ನೀಲನು ಸಂಹರಿಸಿದುದು / ೮೦೫ 

ರಾವಣನೇ ಯುದ್ಧರಂಗಕ್ಕೆ ನಡೆತಂದುದು; ಅವನನ್ನು ಲಕ್ಷ್ಮಣನು 
ಎದುರಿಸುವುದು / ೮೧೦ 


೨೪. ರಾವಣನು ಪರಾಜಿತನಾಗಿ ಪಟ್ಟಣಕ್ಕೆ ಹಿ೦ದಿರುಗಿದುದು / ೮೧೫ 

೨೫. ರಾವಣನು ಪ್ರಯಾಸಪಟ್ಟು ಕುಂಭಕರ್ಣನನ್ನು ಎಬ್ಬಿಸಿ ಯುದ್ಧಕ್ಕೆ 
ಕಳುಹಿಸಿದುದು / ೮೨೧ 

೨೬. ರಾವಣನು ಕುಂಭಕರ್ಣನನ್ನು ಯುದ್ಧಕ್ಕೆ ಕಳುಹಿಸಿದುದು / ೮೨೫ 

೨೭. ಅಣ್ಣನನ್ನು ಮೀರಲಾರದ ಕುಂಭಕರ್ಣನು ಯುದ್ಧಕ್ಕೆ ಹೊರಡುವುದು / ೮೩೧ 

೨೮. ಘಟಕರ್ಣನ ಯುದ್ಧದ ಪರಿ / ೮೩೭ 

೨೯. ಅತಿಕ್ರೋಧದಿಂದ ರಘುವರನು ಕುಂಭಕರ್ಣನನ್ನು ಸಂಹರಿಸುವುದು / ೮೪೩ 

೩೦. ಅಂಗದನು ನರಾ೦ತಕನನ್ನು ಯುದ್ಧದಲ್ಲಿ ಕೊಂದುದು / ೮೪೮ 

೩೧. ರಾವಣನ ಮಕ್ಕಳ ಯುದ್ಧೋತ್ಸಾಹ / ೮೫೩ 

೩೨. ಹನುಮಂತನಿಂದ ದೇವಾಂತಕ ಮತ್ತು ತ್ರಿಶಿರರ ವಧೆ / ೮೫೬ 

೩೩. ಲಕ್ಷ್ಮಣನಿ೦ದ ಅತಿಕಾಯನ ವಧೆ / ೮೫೯ 

೩೪. ಇಂದ್ರಜಿತುವಿನ ಯುದ್ಧ / ೮೬೬ 

೩೫. ಮಾರುತಿಯು ಸ೦ಜೀವಿನಿಯನ್ನು ತಂದು ರಾಮಲಕ್ಷ್ಮಣರನ್ನು 
ಎಚ್ಚರಿಸಿದುದು / ೮೭೦ 

೩೬. ಕಪಿಕುಲತಿಲಕರು ಲಂಕೆಗೆ ಬೆಂಕಿಯಿಟ್ಟುದು / ೮೭೪ 

೩೭. ಕುಂಭನನ್ನು ಸುಗ್ರೀವನು ವಧೆಗೈದುದು / ೮೭೮ 

೩೮. ಹನುಮಂತನು ನಿಕುಂಭನನ್ನು ವಧಿಸಿದುದು / ೮೮೧ 

೩೯. ಶ್ರೀರಾಮನಿಂದ ಮಕರಾಕ್ಷನ ಸಂಹಾರ / ೮೮೪ 

೪೦. ಇಂದ್ರಜಿತುವು ಪುನಃ ಮಾಯಾಯುದ್ಧವನ್ನೆಸಗುವುದು / ೮೮೮ 

೪೧. ಲಕ್ಷ್ಮಣನು ನಿಕುಂಭಿಳೆಗೆ ಬಂದುದು / ೮೯೩ 

೪೨. ಇಂದ್ರಜಿತುವಿನೊಡನೆ ಲಕ್ಷ್ಮಣನ ಕದನ / ೮೯೭ 

೪೩. ಇಂದ್ರಜಿತುವಿನ ಭೀಕರ ಯುದ್ಧ / ೯೦೨ 

೪೪. ಲಕ್ಷ್ಮಣನಿಂದ ಇಂದ್ರಜಿತುವಿನ ಸಂಹಾರ / ೯೦೭ 

೪೫. ಇಂದ್ರಜಿತು ಹತನಾದುದನ್ನು ಕೇಳಿದ ರಾವಣನು ಸೀತೆಯನ್ನು ವಧೆಗೈಯಲು 
ಅನುವಾದುದು / ೯೧೧ 

೪೬. ವಿಶ್ವರೂಪ ತಾಳಿದ ರಾಮನು ರಾವಣನ ಮೂಲಬಲವನ್ನು 
ಸಂಹರಿಸುವುದು / ೯೧೫ 

೪೭. ರಾಮಲಕ್ಷ್ಮಣರನ್ನು ಮೂರ್ಚೆಗೊಳಿಸಲು ರಾವಣನು 
ಮೈರಾವಣನನ್ನು ಕಳುಹಿಸುವುದು / ೯೨೦ 

೪೮. ತಾವರೆಯ ದಂಟಿನ ಮೂಲಕ ನುಸುಳಿ ಮಾರುತಿಯು ರಾಮಲಕ್ಷ್ಮಣರನ್ನು 
ಕರೆತಂದುದು / ೯೨೫ 


. ಮೈರಾವಣನನ್ನು ಆಂಜನೇಯನು ಮರ್ದಿಸಿದ್ದು / ೯೩೨ 

. ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರ ವಧೆ / ೯೩೭ 
. ರಾಮ-ರಾವಣ ಯುದ್ಧ / ೯೪೦ 

. ಅಂಜನಾಸುತನು ಸಂಜೀವಿನಿಯನ್ನು ತಂದು ಲಕ್ಷ್ಮಣನನ್ನು 


ಉಳಿಸುವುದು / ೯೪೮ 


. ರಾವಣನು ಮಾಡಿದ ಪಾತಾಳ ಹೋಮವನ್ನು ರಾಮನು 


ನಾಶಗೊಳಿಸಿದುದು / ೯೫೨ 


. ರಾಮ-ರಾವಣರ ಘೋರ ಯುದ್ಧ / ೯೫೭ 
. ಶ್ರೀರಾಮನು ಆದಿತ್ಯಹೃದಯ ಪಠಣದಿಂದ ಸರ್ವಾತ್ಮಕನಾದ 


ದಿವಾಕರನನ್ನು ಪ್ರಾರ್ಥಿಸಿದುದು / ೯೬೧ 


. ರಾಮ-ರಾವಣರ ನಡುವಣ ವಿಷಮ ಯುದ್ಧ / ೯೬೫ 
. ರಾವಣ ವಧೆ / ೯೭೦ 

. ಈಶ್ವರನ ಸ್ತುತಿ / ೯೭೩ 

. ವಿಷ್ಣುವಿನ ಸ್ತುತಿ / ೯೭೭ 

. ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದುದು / ೯೮೨ 

. ರಾವಣನ ಸಂಸ್ಕಾರ; ಮಂಡೋದರೀವಿಲಾಪ / ೯೮೭ 
. ವಿಭೀಷಣನಿಗೆ ಲಂಕಾಧಿಪತ್ಯದ ಅಭಿಷೇಕವನ್ನು ಮಾಡಿದುದು / ೯೯೧ 
. ಸೀತಾದೇವಿಯ ಅಗ್ನಿಪರೀಕ್ಷೆ / ೯೯೫ 
. ಶ್ರೀರಾಮನು ಧರಣಿಜಾತೆಯೊಡನೆ ಪುಷ್ಪಕವನ್ನೇರಿದುದು / ೧೦೦೦ 
. ರಾಮನು ಶಿವನನ್ನು ಪೂಜಿಸಿದುದು / ೧೦೦೫ 

. ರಾಮಚಂದ್ರನು ಭರದ್ವಾಜಾಶ್ರಮಕ್ಕೆ ಬಂದುದು / ೧೦೧೦ 
. ರಾಮಚಂದ್ರನು ನಂದಿಗ್ರಾಮಕ್ಕೆ ಹೋಗಿ ಭರತನನ್ನು ಕಾಣುವುದು / ೧೦೧೩ 
. ಶ್ರೀರಾಮನು ಅಯೋಧ್ಯಾನಗರಕ್ಕೆ ಆಗಮಿಸಿದುದು / ೧೦೧೯ 

. ಶ್ರೀರಾಮ ಪಟ್ಟಾಭಿಷೇಕ / ೧೦೨೨ 


ಕಿಷ್ಠಿಂಧಾಕಾಂಡ 


೧. ಶ್ರೀರಾಮನ ವಿರಹ; ಲಕ್ಷ್ಮಣನು 
ಅಣ್ಣನಲ್ಲಿ ಉತ್ಸಾಹ ತುಂಬಿದುದು 


ಹಿಮಗಿರಿತನಯೆ, ಕಿಷ್ಟಿಂಧಾಕಾಂಡದ ಕತೆಯನ್ನು ಹೇಳುತ್ತೇನೆ, ಕೇಳು: 
ಸುರಸಮುದಾಯಕ್ಕೆ ಅಭಯವನ್ನಿತ್ತು. ಶಬರಿಗೆ ಸದ್ಗತಿಯನ್ನು ನೀಡಿ ಸಂತಸಗೊಳಿಸಿ 
ಹೊರಟು ರಾಮಲಕ್ಷ್ಮಣರು ಪಂಪಾಸರೋವರದ ಪ್ರದೇಶಕ್ಕೆ ಬಂದರು. ಅಲ್ಲಿ ಒಂದೆಡೆ 
ಕುಳಿತಿರುವಾಗ ರಾಘವನು ತನ್ನ ಮನಃಪ್ರಿಯೆಯ ಸದ್ಗುಣಗಳನ್ನು ನೆನೆದು ಹಂಬಲಿಸುತ್ತ 
ಮೊರೆವ ದುಂಬಿವಿಂಡು ಗಿಳಿ ಕೋಗಿಲೆಗಳ ಇನಿದನಿಗೆ ಅಳುಕಿ ಸೌಮಿತ್ರಿಯ ಬಳಿ 
ಹೀಗೆ ಹೇಳಿಕೊಂಡ: “ಬೀಸಣಿಗೆಗಳ ತುದಿಯಲ್ಲಿ ಹುಟ್ಟಿ, ಕಳಶದಲ್ಲಿ ಜನಿಸಿ ತಾವರೆಗಳ 
ಸುವಾಸನೆಯನ್ನು ಅಪಹರಿಸಿ ಮಲಯಪರ್ವತವನ್ನು ಸೇರಿ ಅಲ್ಲಿನ ಕಾಳಿ೦ಗಗಳ 
ಮೂತಿಯನ್ನು ಚುಂಬಿಸಿ ವಿಷಮಯವಾಗಿರುವ ಗಾಳಿಯು ಬೀಸಿ ನನ್ನ ಹೃದಯದ 
ತಾಪವನ್ನು ಹೆಚ್ಚಿಸುತ್ತಿದೆ. ಭೋಗಗಳ ಆಸೆಯನ್ನು ವರ್ಜಿಸಿ ಆಗಮಗಳನ್ನೆಲ್ಲ ತಿಳಿದು 
ಮಾಧವನ ಪಾದಗಳಲ್ಲಿ ಮನಸ್ಸನ್ನು ನಿಶ್ಚಲವಾಗಿರಿಸಿ ಆನಂದಕರವಾದ ದುಂಬಿವಿಂಡುಗಳ 
ಮೃದುದನಿಯು ಮನ್ಮಥನ ಉಪದೇಶದಿಂದ ಬಿಲ್ಲಿನ ಹೆದೆಯ ಠೇಂಕಾರದಂತೆ ನನ್ನ 
ಹೃದಯವನ್ನು ಅಪ್ಪಳಿಸುತಿದೆ; ಕೆಟ್ಟ ಸಹವಾಸವು ಯಾರನ್ನು ತಾನೇ ಕೆಡಿಸುವುದಿಲ್ಲ! 
ಮಿಕ್ಕ ಆಹಾರವನ್ನು ವರ್ಜಿಸಿ ಎಳೆಯ ಚಿಗುರುಗಳನ್ನೇ ಮೆಲ್ಲುತ್ತ ತನ್ನ ಹೆತ್ತವರನ್ನು 
ನೋಡಿಕೊಳ್ಳದೆ ವಿಷ್ಣುವಿನ ಚರಣಾರವಿಂದಗಳನ್ನು ಸೇರುತ್ತೇನೆಂದು ಮೌನವ್ರತವನ್ನು 
ತಾಳಿ ಕಾನನಪ್ರಿಯರಾದವರು ಮಧುಕರರನ್ನು (ಹೆಂಡಕುಡುಕರನ್ನು) ಸೇರಿ ತಮ್ಮ 
ಉತ್ತಮಗುಣಗಳನ್ನು ತೊರೆದು ಸಾಧುಗಳ ಮನಸ್ಸನ್ನು ನಡುಗಿಸುತ್ತಾರೆ; ಕೆಟ್ಟ ಕಾಲವು 
ಬಂದರೆ ಮೃದುವಾದುದು ಕಠಿಣವಾಗಿಬಿಡುತ್ತದಲ್ಲ! ವ್ರತವನ್ನು ಅನುಸರಿಸುತ್ತ ಹಣ್ಣುಗಳನ್ನು 
ಸೇವಿಸಿ ದೃಢಚಿತ್ತದಿ೦ದ ವರ್ಣಿತ್ವ (ಬ್ರಹ್ಮಚರ್ಯ)ವನ್ನು ಪರಿಪಾಲಿಸುತ್ತ ಮಾತಿನಲ್ಲಿ ಒಂದೇ 
ಸಮನೆ ಶೌರಿಯನ್ನು ಧ್ಯಾನಿಸುವ ಗಿಳಿಸಂಕುಲವು ಕಾಮನ ತೇರಿನಂತೆ ನಿಷ್ಣುರತೆಯಿಂದ 
ಎದೆಯನ್ನೊಡೆದರೆ, ವನದ ಪಕ್ಷಿಸಮೂಹವು ಕೋಪಗೊಂಡರೆ ಬನದಲ್ಲಿ ಮೌನಿಗಳು 
ಬೀಳುತ್ತಾರೆಯೇ ಹೊರತು ಉಳಿಯುವುದಿಲ್ಲ; ವಿಧಿಯ ಪರಿ ಎಂತಹುದು ನೋಡು! 


ವನ್ನು ಪಡೆದು ಮನಸ್ಸು ಎಂಬ ಸರೋವರದಲ್ಲಿ ಪದ್ಕಾಸನವನ್ನು ಹಾಕಿಕೊಂಡು 
ಧ್ಯಾನಿಸುತ್ತ ಬ್ರಹ್ಮನ ಪರವಶತೆಯನ್ನು ಅನುಭವಿಸುತ್ತ ಬೇರಾವುದನ್ನೂ ಲೆಕ್ಕಿಸದ ಮುನಿಕುಲವು 
ಕೆಟ್ಟ ಕಾಲದ ಪ್ರಭಾವಕ್ಕೊಳಗಾಗಿ ಪರಾಧೀನತೆಯಿ೦ದ ಜಗತ್ತಿನಲ್ಲಿ ಓಡಾಡುವುದನ್ನು (ಮಾನಸ 
ಸರೋವರದಲ್ಲಿ ಚತುರತೆಯ ಮುಖದಿಂದ ಸಂತೋಷವಾಗಿ ತೇಲಾಡುವ ಹಂಸಸಮೂಹವು 
ಕೆಟ್ಟ ಕಾಲದ ಕಾರಣದಿಂದ ನೆಲದ ಮೇಲೆ ಓಡಾಡುವುದನ್ನು) ಏನೆಂದು ಹೇಳುವುದು? 
ಅಂತಹವರು ಹೇಗೆ ತಾನೇ ಸಾಧುಗಳೆನಿಸಿಕೊಳ್ಳುತ್ತಾರೆ? 


ಮಧುವನ್ನೀಂಟುವ ದುಂಬಿಗಳಿಂದ ಕೂಡಿದ ನೈದಿಲೆಯು (ಸೀತೆಯ) ಕಣ್ಣುಗಳ, 
ನಿರ್ಮಲವಾದ ಸರೋವರವು ಸಮಾಧಾನದ ಮುಖದ, ತಾವರೆಯ ದಂಟುಗಳು 
ಬಳ್ಳಿತೋಳುಗಳ, ಅಲೆಗಳು ತ್ರಿವಳಿಗಳ, ಪಾಚಿಯು ರೋಮಗಳ, ಹಾರುವ 
ಚಕ್ರವಾಕಜೋಡಿಯು ಸ್ತನಗಳ, ಅವುಗಳ ಸಂತೋಷವು ಶೃಂಗಾರಹಾಸ್ಯ ಮುಂತಾದ 
ಭಾವಗಳ ಭಮೆಯುಂಟುಮಾಡುತ್ತ ಈ ಸರಸಿಯು ನನ್ನನ್ನು ವಿರಹಿಯಾಗಿ ಮಾಡುತ್ತಿದೆ, 
ಇದನ್ನು ಹೇಗೆ ತಾನೇ ಸಹಿಸಿಕೊಳ್ಳಲಿ! ದ್ರಾವಣ ವಶೀಕರಣ ಮೋಹನ ಶೋಷಣ 
ತಾಪನ ಎ೦ಬ ಬಾಣಗಳನ್ನು ತನ್ನಲ್ಲಿಟ್ಟುಕೊ೦ಡು ರತಿದೇವಿಯರ ಸಂಗಕ್ಕೆ ಆಸ್ಪದ ಕೊಟ್ಟು 
ಬೇಡಿದುದನ್ನು ನೀಡುವ ತಾಣವೆನಿಸಿದ ಈ ವನವು ಅತೀವ ಹರ್ಷವನ್ನುಂಟುಮಾಡುವ 
ಕಪಟಿಯ ಹೃದಯದಂತೆ ಎಂಬುದನ್ನು ಅರಿಯದೆ ನಾವಿಲ್ಲಿಗೆ ಬಂದೆವು, ಆದರೆ ಇದಕ್ಕೆ 
ಉಚಿತ ಅನುಚಿತಗಳ ಪರಿವೆಯಿಲ್ಲ, ವಿಧಿಯ ಕೃತಿ ವಿಕೃತಿಗಳು ಬೇರೆಯೇ ಆಗಿವೆ! ಹರನ 
ಕೆಂಗಣ್ಣಿನ ಬೆಂಕಿಗೆ ಬೂದಿಯಾದ ಮನ್ಮಥನು ತರುಣಿಯರ ಮನಸ್ಸನಲ್ಲಿ ಹುಟ್ಟಿದವನಾಗಿ 
ಕಾಣಿಸುವ ಪರಿಕರಗಳ ಜೊತೆ ಸೇರಿ ಪರಮ ಖಷಿಮುಖ್ಯರ ಮನಸ್ಸನ್ನು ಕೊಲ್ಲುವ 
ಪಾತಕಿ! ಕೋಗಿಲೆ ದುಂಬಿ ತಂಗಾಳಿಗಳು ಸೇರಿ ಶುಕಪಿಕಗಳ ಸಹಾಯ ಪಡೆದು ಕರೆದು 
ಕಾರಣವಿಲ್ಲದೆ ನಮ್ಮನ್ನು ಬಾಧೆಗೊಳಿಸುತ್ತಿವೆ, ಈ ಅಚ್ಚರಿಗೆ ಏನೆಂದು ಹೇಳುವುದು? 
ಕಾಮನ ದುರ್ಬೋಧೆಯಿಂದ ವಸಂತಕಾಲದ ಮರಗಿಡಬಳ್ಳಿಗಳ ಚಿಗುರುಗಳು 
ಉರಿಯನ್ನು ಹೆಚ್ಚಿಸುತ್ತ, ನವಿಲ ಸೋಗೆಯ ಕಣ್ಣುಗಳಿಂದ ನೋಡಿ ಮೋಹನಗೊಳಿಸುತ್ತ. 
ಕೋಗಿಲೆಗಳ ಕೂಜನದಿಂದ ತೇವಗೊಂಡ ನನ್ನ ಮನಸ್ಸು ಸೀತೆಯು ದೂರವಾಗಿ 
ಸತ್ವಹೀನವಾಗಿದೆ, ಬನದ ಮೃಗಪಕ್ಷಿಗಳು ನನ್ನನ್ನು ಪರಿಹಾಸ ಮಾಡುತ್ತ ಪಾತಕಿಗಳೆನಿಸಿವೆ! 
ನಲಿದಾಡುವ ಗಂಡು ನವಿಲುಗಳನ್ನು ಒಲಿಸಲು ಪ್ರಯತ್ನಿಸುವ ಹೆಣ್ಣು ನವಿಲುಗಳು, 
ಉಲಿಯುವ ಸಾರಂಗಗಳು, ಜೋಡಿಯನ್ನು ಹುಡುಕಿಕೊಂಡು ಬರುವ ದುಂಬಿವಿಂಡನ್ನು 
ನೋಡು, ಅವೆಲ್ಲ ಎಷ್ಟು ಅನ್ಯೋನ್ಯದಿಂದಿವೆ! ಒನಪಿನಿಂದ ಗುಟುಕೀಯುತ್ತ ಒಲವಿನ 
ಸಂತಸವನ್ನನುಭವಿಸುವ ಕೋಗಿಲೆಗಳನ್ನು ನೋಡುತ್ತ ಜಾನಕಿಯನ್ನು ನೆನೆದು ನನ್ನ 
ಹೃದಯವು ಸೀಳಿಹೋಗುತ್ತಿದೆ, ಇದಕ್ಕೇನು ಮಾಡುವುದು! ಚಿಗುರಿದ ಮಾವಿನ 
ಮರಗಳನ್ನು, ಅಶೋಕ ತಿಲಕ ಚಂಪಕ ಕುಂದ ಮಂದಾರಪುಷಗಳನ್ನು, ಬಾಗಿದ 
ಪಾದರಿ ಮೊದಲಾದ ಮರಗಳನ್ನು ಅಪ್ಪಿಕೊಂಡು ಬಳ್ಳಿಗಳು ತಲೆಯನ್ನು ಮುಂಡಾಡುವ 
ಸೊಗಸನ್ನು ನೋಡುತ್ತ, ಒಂದೊಂದರಲ್ಲಿಯೂ ತೂರಿಕೊಂಡು ಪುಲಕಗೊಳ್ಳುವ 
ಮಂದಾನಿಲವು ಬೀಸುತ್ತಿರಲು - ನಳಿನಮುಖಿಯ ಅಪ್ಪುಗೆಯನ್ನು ನೆನೆಸಿಕೊಂಡು 


೪೯೨ ಶ್ರೀರಾಮಕಥಾಮೃತ 


ನನ್ನ ಮನಸ್ಸು ಒದ್ದಾಡುತ್ತಿದೆಯಲ್ಲ, ಲಕ್ಷ್ಮಣಾ! ನವಿಲುಗರಿಗಳನ್ನು ನಿಟ್ಟಸಿದರೆ ಸೀತೆಯ 
ಮುಡಿಯು ನೆನಪಾಗುತ್ತದೆ, ಬಂಧೂಕಪುಷ್ಟಗಳು ಅವಳ ತುಟಿಗಳನ್ನು ನೆನಪಿಸುತ್ತವೆ, 
ಕೋಗಿಲೆ ಗಿಳಿಗಳ ಇನಿದನಿ ಜಾನಕಿಯ ನುಣ್ಣನಿಯನ್ನು ಮನಸ್ಸಿಗೆ ತರುತ್ತದೆ, 
ಚಮರಿಮೃಗವು ಧರಣಿಜಾತೆಯ ಕೂದಲನ್ನು ಜ್ಞಾಪಿಸುತ್ತದೆ, ಅಡಕೆಯ ಮರವು ಅವಳ 
ಕೊರಳನ್ನು ನೆನಪಿಸುತ್ತದೆ, ಹಂಸವು ಅವಳ ನಡಿಗೆಯನ್ನು ಬಗೆಗಣ್ಣಿನಲ್ಲಿ ಮೂಡಿಸುತ್ತದೆ 
- ಹೀಗೆ ಗಿಡಮರಪ್ರಾಣಿಗಳೆಲ್ಲ ಕೊಂದು ಕೂಗುತ್ತಿರಲು ನಾನೆಂತು ಸೈರಿಸಲಿ, ಹೇಗೆ 
ತಾನು ಬದುಕಿರಲಿ! ತಾವರೆಯ ಕಂಪನ್ನು ಹೊತ್ತು ಬೀಸುವ ಮೆಲುಗಾಳಿಯು ಅವಳ 
ನಿಶ್ವಾಸವನ್ನು, ಜಿಂಕೆಗಳು ಅವಳ ಒನಪನ್ನು, ಅವುಗಳ ಕಣ್ಣುಗಳ ಅವಳ ಕಣ್ಣ ನೋಟದ 
ಥಾಳಥಳ್ಯವನ್ನು ಸೂಚಿಸುತ್ತ ಎಲ್ಲವೂ ಒಟ್ಟಾಗಿ ನನ್ನ ಮನಸ್ಸಿನಲ್ಲಿ ದುಂಬಿಗೂದಲ 
ಮನದನ್ನೆಯ ನೆನಪನ್ನು ಕೆದಕುತ್ತಿದ್ದರೆ ನನ್ನ ಧೈರ್ಯವೆಲ್ಲ ಸೋರಿ ಹೋಗುತ್ತದೆ, ಅಯ್ಯೋ 
ನನ್ನನ್ನಾರು ಕಾಯುತ್ತಾರೆ! ಎಲ್ಲರೂ ಒಂದಾಗಿ ಸೇರಿ ಎರಡುತೊಡರುಗಳ ಶೋಕವನ್ನು 
ಹರವಿದರೆ ಮನುಷ್ಯನೆಲ್ಲಿ ಬದುಕುತ್ತಾನೆ? ಎಲ್ಲ ಪ್ರಾಣಿಗಳು ಅವನಲ್ಲಿ ಕೋಪಗೊಂಡರೆ 
ಅವನ ದುಃಖದ ಉಲ್ಲಾಸ ಹೆಚ್ಚಬಹುದು, ಅಷ್ಟೆ ಬಲ್ಲವಿಕೆಯೇ ಅಜ್ಞಾನಕರವಾಗುತ್ತದೆ 
ಎಂಬ ಗಾದೆಗೆ ನಾನು ಈಡಾಗಿದ್ದೇನೆ. ನನ್ನ ಪ್ರಾಣವಲ್ಲಭೆಯು ಎಲ್ಲಿದ್ದಾಳೆ ತೋರಿಸು, 
ಇಲ್ಲದಿದ್ದರೆ ನನ್ನ ಜೀವ ಉಳಿಯಲಾರದು. ಇದು ನನ್ನನ್ನು ಕಾಪಾಡಬೇಕಾದ ಸಮಯ. 
ಹೂಗಳ ವೈಭವ, ಹೊಸ ಚಿಗುರುಗಳು-ಮಿಡಿಗಾಯಿಗಳು-ಕಮಲಗಂಧಕಲಿತ ತಂಗಾಳಿ- 
ಚಂದ್ರನ ತಿ೦ಗಳು-ತಾರೆಗಳ ಕಣ್ಮಿಟುಕಿನ ಸೊಗಸು - ಇವುಗಳನ್ನು ಕಂಡು ಜಾನಕಿಯ 
ಜೀವವು ನಾನಿಲ್ಲದೆ ದೇಹದಲ್ಲಿ ಉಳಿದಿರುವುದೋ ಇಲ್ಲವೋ ಸಂದೇಹವಾಗುತ್ತಿದೆ! 
ನನ್ನಣುಗಿಯು ಹೋದರೆ ನನ್ನ ಜೀವವು ಉಳಿಯುವುದೇ? ತಮ್ಮ ಲಕ್ಷ್ಮಣಾ, ನೀನು 
ಇಲ್ಲೇಕೆ ಬಸವಳಿಯುತ್ತೀಯೆ, ಕಾಡು ಬಿಟ್ಟು ಅಯೋಧ್ಯೆಗೆ ಹೋಗು, ದುಃಖಗಳನ್ನು 
ನೀಗಿಕೊಂಡು ಸುಖಿಯಾಗು. ಹಲವು ಮಾತಿನಿಂದ ಏನು ತಾನೇ ಆದೀತು? 
ಲತಾಂಗಿಯನ್ನು ಕಾಣದೆ ನನ್ನ ಪ್ರಾಣ ಉಳಿಯದು, ನನಗಾಗಿ ದುಃಖಿಸುವುದನ್ನು ಬಿಡು, 
ಊರಿಗೆ ಹೋಗಿ ನನ್ನ ವಿಚಾರವನ್ನು ಭರತನಿಗೆ ತಿಳಿಸಿ ನೀನು ಹಾಯಾಗಿ ಬದುಕುವುದು 
ಸೂಕ್ತ, ದುಃಖಭರಿತವಾದ ನಾನು ಜೀವ ಬಿಡುವುದೇ ತಕ್ಕುದು!” ಎ೦ದು ಹಲುಬುತ್ತ 
ಪ್ರಲಾಪಿಸಿದ ರಾಮನು ವಿರಹದುರಿಯಿಂದ ಬಳಲಿ ಮೂರ್ಛೆಹೋದ. 

ಆಗ ಲಕ್ಷ್ಮಣನು ಶೈತ್ಯೋಪಚಾರ ಮಾಡಿ ಅಣ್ಣನನ್ನು ಎಚ್ಚರಿಸಿ, “ಅಣ್ಣಾ, 
ನೀನು ಬೆಟ್ಟದಂತೆ ಸ್ಥಿರಬುದ್ಧಿಯುಳವನು, ಸಣ್ಣ ವಿಚಾರಗಳಿಗೆ ನಿನ್ನಂತಹವರು 
ಎದೆಗುಂದುತ್ತಾರೆಯೇ? ಅತ್ತಿಗೆಯ ವಿಯೋಗ ನಿನ್ನ ಧೃತಿ ಮತಿ ಶಾಂತಿಗಳನ್ನು 
ಕದಡಬಹುದೇ? ಅನುರಾಗದಿಂದ ಇಂತಹ ದುಃಖ ಉಂಟಾಗುತ್ತದೆ, ಇದಕ್ಕೆ ಎಲ್ಲಿಗೆ 
ಹೋದರೂ ಬಾಹ್ಯ ಪರಿಹಾರ ಸಾಧ್ಯವಲ್ಲ, ರೋಗಕ್ಕೆ ತಕ್ಕ ಚಿಕಿತ್ಸೆ ಮಾಡಿದರೆ ಮಾತ್ರ 
ಇದರಿಂದ ಪಾರಾಗಬಹುದು. ಎಲ್ಲಿ ಹೋದರೂ ಚಿಂತೆ ಕ್ಷುದವಾದುದು. ನನ್ನ 
ಮಾತನ್ನು ಕೇಳು: ಧೈರ್ಯವನ್ನು ತಂದುಕೊಂಡರೆ ಎಲ್ಲ ಅಶುಭಗಳೂ ದೂರ 
ಓಡಿಹೋಗುತ್ತವೆ. ವಿವೇಕವನ್ನು ತಂದುಕೊಂಡು ಮುಂದೆ ಆಗಬೇಕಾದ ಕಾರ್ಯದ 


ಕಿಷ್ಠಿಂಧಾಕಾಂಡ ೪೯೩ 


ಬಗ್ಗೆ ಆಲೋಚಿಸಿದರೆ ಉಲ್ಲಾಸ ಉತ್ಸಾಹಗಳುಂಟಾಗುತ್ತವೆ, ಕಣ್ಣಿಗೆ ಶುಭವು 
ಗೋಚರಿಸುತ್ತದೆ. ನೀನಾದರೋ ಬಲ್ಲವರಲ್ಲಿ ಬಲ್ಲವನು; ನಿನ್ನಂತಹ ಸರ್ವಜ್ಞನಿಗೆ 
ಅಜ್ಜನಾದ ನಾನು ಏನು ತಾನೇ ಹೇಳಬಲ್ಲ? ಕಾಮಕ್ಕೆ ಬೆಲೆಯಿತ್ತರೆ ಎಲ್ಲವೂ ಕೆಡುತ್ತವೆ, 
ತಪಸ್ಸು ವ್ರತಗಳು ಹಾಳಾಗುತ್ತವೆ. ಮನಸ್ಸಿನ ಕತ್ತಲೆಯನ್ನು ದೂರೀಕರಿಸಿ ಆತ್ಮವನ್ನು 
ಕುರಿತು ಚಿಂತಿಸಿದರೆ, ಇತರರನ್ನು ಕೋಮಲ ಅಂತಃಕರಣದಿಂದ ನೋಡಿದರೆ 
ಭೂಮಿ ಆಕಾಶ ಪಾತಾಳಗಳಲ್ಲಿ ನಿನ್ನಂತಹವನಿಗೆ ಅಸಾಧ್ಯವಾದದ್ದು ಯಾವುದು? 
ದೇವಸ್ತುತನೇ, ಶೋಕವನ್ನು ಬಿಟ್ಟು ಮುಂದಿನ ಕರ್ತವ್ಯಗಳ ಬಗ್ಗೆ ಆಲೋಚಿಸು. 
ವೀರವಿಕ್ರಮವಿಜಯರು ದೈನ್ಯದಿಂದ ಚಿಂತೆಯಲ್ಲಿ ಮುಳುಗಿ ತಹತಹಿಸುತ್ತಾರೆಯೇ? 
ದೇವ, ನೀನು ಶೂರಾಗ್ರಗಣ್ಯ, ಕ್ಷತ್ರಿಯವಂಶವರೇಃಣ್ಯ, ನಿನ್ನಂತಹವನನ್ನು ಶೋಕವು 
ಕಾಡುವುದೆಂದರೇನು? ಸೀತಾಮಾತೆಯನ್ನು ಹೊತ್ತೊಯ್ದಿರುವ ಖೂಳನು ಎಲ್ಲಿಯವನು 
ಎಂಬುದನ್ನು ತಿಳಿಯಲು ಸೂರ್ಯನ ಮಗ ಸುಗ್ರೀವನ ಬಳಿ ಹೋಗಿ ಅವನನ್ನು 
ಕರೆತಂದು ನಿನ್ನ ಕಾಲ ಬಳಿ ಬೀಳಿಸುತ್ತೇನೆ ಯೋಚಿಸಬೇಡ, ರಕ್ಕಸಕುಲವನ್ನು ಬಡಿದು 
ಹಾಕುತ್ತೇನೆ. ನಿನಗೆ ತಿಳಿವಳಿಕೆಯನ್ನು ಹೇಳುವಷ್ಟು ವಿವೇಕಿಯಲ್ಲವಾದರೂ, ಸಂದಿಗ್ಧ 
ಸಮಯದಲ್ಲಿ ಇದನ್ನು ಮಾತಿನ ರೂಪದ ಸೇವೆ ಎಂದು ಭಾವಿಸಿ ಕ್ಷುದ್ರನಾದ ನಾನು 
ನಿನ್ನ ಪದತಲದಲ್ಲಿ ಇಷ್ಟನ್ನು ಬಿನ್ನವಿಸಿಕೊಂಡೆ. ದಯಾಳುವಾದ ನೀನು ನನ್ನ ಈ 
ಅಪರಾಧವನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು, ಕಾಳರಕ್ಕಸನಿಗೆ ಮಾಡಬೇಕಾದ ಶಾಸ್ತಿಯ 
ಬಗ್ಗೆ ಯೋಚಿಸಬೇಕಾಗಿದೆ” ಎಂದು ಕೈಮುಗಿದುಕೊಂಡು ಬೇಡಿಕೊಡನು. 


ನುಡಿಯುವವನು ಚಿಕ್ಕವನಾಗಿರಲಿ ಹಕ್ಕಿಯಾಗಿರಲಿ ಯುಕ್ತಿಯುಕ್ತವಾದುದನ್ನು 
ನುಡಿಯಲು ಅದನ್ನು ಸ್ತೀಕರಿಸಬೇಕೆಂಬುದೇ ನೀತಿ ಎಂಬುದನ್ನು ಬಲ್ಲವನಲ್ಲವೇ 
ಈ ರಘುನಾಥ? ಹಾಗಾಗಿ ಪ್ರೀತಿ ತುಂಬಿದ ತಮ್ಮನ ಮಾತುಗಳ ಸಾರವು 
ಅನುಸರಿಸತಕ್ಕುದೆಂದು ಶ್ರೀರಾಮನು ತನ್ನ ಶೋಕವನ್ನು ತುಂಡರಿಸಿ ನಸುನಗುತ್ತ 
ಸೌಮಿತ್ರಿಯ ಕಡೆ ನೋಡಿ, “ಸಿರಿ ಬಂದರೆ ಅನೇಕ ಜನ ಬಂದು ಮುತ್ತಿಕೊಳ್ಳುತ್ತಾರೆ, 
ಆದರೆ ಸಂಕಟದ ಸಮಯದಲ್ಲಿ ಹೆಂಡತಿ ಅಣ್ಣತಮ್ಮಂದಿರು ಜೊತೆಗೆ ಬಾರದೆ ತಮ್ಮ 
ಪ್ರಾಣಾಧಾರ ಕಾರ್ಯಗಳನ್ನು ಮಾಡುತ್ತಾರೆ, ಇದು ಜಗತ್ತಿನಲ್ಲಿನ ವಸ್ತುಸ್ಥಿತಿ. ಆದರೆ 
ಹಲವಾರು ವರ್ಷಗಳ ಕಷ್ಟವಾದರೂ ಹಿಂಜರಿಯದೆ ನಮ್ಮನ್ನು ಅನುಸರಿಸಿ ಬಂದು 
ಸಂತೋಷಗೊಳಿಸುವ ಸದ್ಗುಣಗಳ ಗಣಿ ನೀನು, ಸಾಧುಗಳ ಮಕುಟಮಣಿ ನೀನು. 
ನಿನಗೆ ಸಮಾನರಾರಿದ್ದಾರೆ? ನೀನು ಹೇಳಿದ ಮಾತುಗಳು ಯಥಾರ್ಥವಾದವು” ಎಂದು 
ತಮ್ಮನನ್ನು ತೆಗೆದಪ್ಪಿಕೊ೦ಂಡು ಸಂತೋಷಗೊಳಿಸಿದ. ಆನಂತರ, “ಲಕ್ಷ್ಮಣ, ನೀನು 
ಹೇಳಿದ ಮಾತುಗಳೆಲ್ಲವೂ ನಿಜದಲ್ಲಿ ನಿಜವಾದವು, ಅದರಿಂದಾಗಿ ನನ್ನ ಬುದ್ಧಿಯ 
ಕತ್ತಲೆಯು ತೊಲಗಿ ಹೋಯಿತು, ನನ್ನ ಎದೆಯಲ್ಲೀಗ ಉತ್ಸಾಹ ತುಂಬಿಕೊಂಡಿತು. 
ತಾವರೆಗಣ್ಣಿನವಳನ್ನು ಹುಡುಕುವ ಕಾರ್ಯಕ್ಕಾಗಿ ಸುಗ್ರೀವನಿರುವ ತಾಣಕ್ಕೆ ಬೇಗ ಹೋಗಿ 
ಅವನೊಡನೆ ಸಂಧಾನಗೈದು ಪರಸ್ಪರ ಹರ್ಷವನ್ನುಂಟು ಮಾಡಲು ಸಿದ್ಧನಾಗು” ಎಂದು 
ಮನಸ್ಸಿನಲ್ಲಿ ಲವಲವಿಕೆಯನ್ನು ತುಂಬಿಕೊಂಡ ರಾಮಪುರದರಸನು ಆಜ್ಞಾಪಿಸಿದ. 


೯೪ ಶ್ರೀರಾಮಕಥಾಮೃತ 


೨. ಒಡೆಯನ ಆಜ್ಞೆಯಂತೆ ಹನುಮಂತನು ರಾಮಲಕ್ಷ (ರನ್ನು 
ಕರೆದೊಯ್ದು ಸುಗ್ರೀವನಿಗೆ ಪರಿಚಯಿಸಿದುದು 


ಗಿರಿರಾಜಸುತೆ ಕೇಳು, ರಾಮಲಕ್ಷ್ಮಣರು ಪಂಪಾಸರೋವರದ ಬಳಿ ಉತ್ಸಾಹದಿಂದ 
ಬರುತ್ತಿರಲು, ಕೈಯಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದ ಸೂರ್ಯನ ತೇಜಸ್ಸಿನಿಂದ ಕೂಡಿದ 
ಅವರನ್ನು ಸುಗ್ರೀವನು ದೂರದಿಂದಲೇ ಕಂಡ. ಭಯದಿಂದ ಆತುರಾತುರವಾಗಿ ತನ್ನ 
ಮಂತ್ರಿಗಳನ್ನು ಕರೆದು ಹಾರುತ್ತ ಬೆಟ್ಟದ ತುದಿಗಳನ್ನೇರಿ ಭಯದಿಂದ ಮುಂದುಗಾಣದೆ 
ಪರ್ವತವನ್ನು ಮೊರೆಹೊಕ್ಕ. ತಿರುತಿರುಗಿ: ನೋಡುತ್ತ : ಚೀರಿ ಹಲ್ಲುಕಿರಿಯುತ್ತ 
ಬಾಲವನ್ನೆತ್ತಿಕೊಂಡು ಗಾಬರಿಯಿಂದ ಮರವನ್ನೇರಿ ಮತ್ತೆ ನೆಲದ ಮೇಲೆ ಬಿದ್ದು 
ಎಲ್ಲ ಕಡೆ ಕಣ್ಣು ಹಾಯಿಸಿ ಬೇಗ ಬೇಗ ಬಂಡೆಗಳನ್ನು ಹತ್ತಿ ಕುಪ್ಪಳಿಸುತ್ತ ಆನೆ 
ಸಿಂಹ ಹುಲಿ ಮುಂತಾದ ಮೃಗಗಳನ್ನೂ ಪಕ್ಷಿಗಳನ್ನೂ ನೂಕುತ್ತ ಕಪಿವೀರರೆಲ್ಲ 
ಮಲಯಾಚಲವನ್ನು ಸೇರಿ ಒಂದು ಕಡೆ ನಿಂತುಕೊಂಡರು. ಸುಗ್ರೀವನು ಪವನಸುತನನ್ನು 
ಕರೆದು, “ಅದೋ ನೋಡು, ನಮ್ಮ ಮೇಲೆ ಕೋಪಗೊಂಡು ಕಾಡಿನ ಕಡೆಗೆ ನೂಕಿ, 
ಹೆಂಡತಿ ತಾರೆಯನ್ನು ಸೆಳೆದುಕೊಂಡು, ನನಗೆ ಶುಭಕರವಾದುದನ್ನೆಲ್ಲ ಕಿತ್ತುಕೂ೦ಡರೂ 
ಅಣ್ಣನು ಮತ್ಸರದಿ೦ದ ನಮ್ಮನ್ನು ಮುಗಿಸಿಬಿಡಲು ತನ್ನ ವೇಷವನ್ನು ಬದಲಿಸಿಕೊಂಡು 
ದ್ವೇಷದಿಂದ ಸದೆಬಡಿಯಲು ಬರುತ್ತಿರುವ ವಾಲಿಯಲ್ಲದೆ ಬೇರಲ್ಲ, ಪವನಸುತನೇ ನಮ್ಮ 
ಸ್ಥಿತಿ ಎಲ್ಲಿಗೆ ಬಂತು ನೋಡು. ಇತರರನ್ನು ಗೆಲ್ಲುವವರಿಗೆ ಆಯುಸ್ಸು ಹೆಚ್ಚುತ್ತದಂತೆ. 
ಬ್ರಹ್ಮನಿಗಿಂತಲೂ ಸಮರ್ಥನಾದ ವಾಲಿಯ ಉಪಟಳದಿಂದ ನಾನು ಪಾರಾಗುವುದೆಂತು? 
ಧರ್ಮಪರರಾದ ಜನರಿಗೆ ಒಂದೇ ಸಮನೆ ದುರ್ದೆಶೆಗಳು ಬರುತ್ತಲೇ ಇರುತ್ತವೆ” 
ಎಂದು ಭಯಸಂಕಟಗಳಿಂದ ಆಡಿದ ಮಾತುಗಳನ್ನು ಕೇಳಿದ ಮರುತಾತ್ಮಜನು ತನ್ನ 
ಮಾವನಿಗೆ ಸಮಾಧಾನದಿಂದ ಹೀಗೆ ಹೇಳಿದ: “ನಮ್ಮ ತಪೋಭೂಮಿಯನ್ನು ವಾಲಿ 
ಎಂದಿಗೂ ಪ್ರವೇಶಿಸಲಾರ. ಸುಮ್ಮನೆ ಭಯಪಟ್ಟುಕೊಂಡು ಆಡಿದ ಮಾತುಗಳಿಗೆ 
ಅರ್ಥವಿರುತ್ತದೆಯೇ? ಮಾವ, ಧೈರ್ಯದಿಂದಲೇ ಸರ್ವಾರ್ಥಸಿದ್ಧಿ ಒದಗುವುದು.” ಆಗ 
ಸ್ವಲ್ಪ ಧೈರ್ಯವನ್ನು ಒಗ್ಗೂಡಿಸಿಕೊಂಡ ಸೂರ್ಯಸುತನು ಮತ್ತೆ, “ನಿನ್ನ ಮಾತು ನಿಜ, 
ತಿಳಿದೋ ತಿಳಿಯದೆಯೋ ನಾವಿಲ್ಲಿ ಸಂಕಟದಿಂದ ಕೂಡಿದ್ದರೂ ಎಡರುತೊಡರುಗಳನ್ನು 
ಹೇಗೋ ಪರಿಹರಿಸಿಕೊಳ್ಳುತ್ತ ಇದ್ದೇವೆ; ಈಗ ನಾವು ಆದ ಅನ್ಯಾಯಕ್ಕೆ ಸೇಡು 
ತೀರಿಸಿಕೊಳ್ಳುವ ಉಪಾಯವನ್ನು ಕುರಿತು ಯೋಚಿಸಬೇಕಾಗಿದೆ” ಎಂದು ನುಡಿದ. 
ಆಗ ಹನುಮಂತನು ಸೂರ್ಯಪುತ್ರನನ್ನು ಕುರಿತು, “ನಿಗಮಾಗಮಗಳನ್ನು ಅಧ್ಯಯನ 
ಮಾಡಿ ಮುಗಿಸಿದ ಬಳಿಕ ಸೂರ್ಯದೇವನ ಪಾದಗಳಿಗೆ ನಮಿಸಿ ಗುರುದಕ್ಷಿಣೆಯನ್ನಿತ್ತು 
ಕೃತಕೃತ್ಯನಾಗುವ ಆಲೋಚನೆಯನ್ನು ತಿಳಿಸಲು, ಅವನು "ನೀನು ಸದಾ ನನ್ನ ಮಗನಾದ 
ಸುಗ್ರೀವನ ಜೊತೆಯಲ್ಲಿಯೇ ಇರು' ಎಂದು ಆಜ್ಞಾಪಿಸಿದ; ಅದನ್ನೊಪ್ಪಿ ಪಾದಗಳಿಗೆ 
ನಮಿಸಿದಾಗ ಹಗಲೊಡೆಯನು ಹರುಷದಿಂದ ಹರಸಿ ನಿನ್ನ ಬಳಿಗೆ ಕಳಿಸಿಕೊಟ್ಟ. ಹಿರಿಯನ 
ಮಾತಿನಂತೆ ನಾನಿಲ್ಲಿಗೆ ಬಂದು ನಿನ್ನ ಸಾನ್ನಿಧ್ಯದಲ್ಲಿದ್ದೇನೆ; ಅಷ್ಟೇ ಅಲ್ಲದೆ ನನ್ನ ತಾಯಿಯು 


ಕಿಷ್ಕಿಂಧಾಕಾಂಡ ೪೯೫ 


ನಿನ್ನ ಸೋದರಿಯಾದ ಕಾರಣದಿಂದ ನನಗಿಲ್ಲಿ ಅತಿಶಯವಾದ ಪ್ರೀತಿಯು ದೊರಕಿತು. 
ಹರಿಕುಲಾಧಿಪನೇ, ಚಿಂತೆ ಯಾಕೆ, ಏನು ಮಾಡಬೇಕೆಂದು ನೀನು ಆಜ್ಞಾಪಿಸಿದರೆ ನಾನು 
ಅದರಂತೆ ಮಾಡುತ್ತೇನೆ” ಎಂದು ಆಶ್ವಾಸನೆಯಿತ್ತ. “ಕಪಿರೂಪವನ್ನು ಕಳಚಿ ತಪಸ್ವಿಯ 
ರೂಪದಿಂದ ಯಾರಿಗೂ ಗೊತ್ತಾಗದಂತೆ ಗುಟ್ಟನಲ್ಲಿ ಹೋಗಿ ಪಂಪಾಸರೋವರದ 
ತಟದಲ್ಲಿ ಸಂಚರಿಸುತ್ತಿರುವ ಆ ಇಬ್ಬರು ತಾಪಸಿಗಳ ನಿಜಸ್ವರೂಪವನ್ನು ತಿಳಿದುಕೋ. 
ಅವರೇನಾದರೂ ಕಪಟಿಗಳಲ್ಲ ಎಂಬುದು ನಿನಗೆ ಮನವರಿಕೆಯಾದರೆ, ಅವರಿಂದ ನಮಗೆ 
ಸಹಾಯವಾದೀತು ಎಂದು ಕಂಡುಬಂದರೆ, ಅವರನ್ನು ಸ್ನೇಹಿತರನ್ನಾಗಿಸಿಕೊಂಡು ಬಾ. 
ಹಾಗೊಮ್ಮೆ ಅವರು ತುಚ್ಛ ಮನಸ್ಸಿನವರಾಗಿದ್ದರೆ ನಿನ್ನ ಸ್ವಸ್ತ್ವರೂಪವನ್ನು ತೋರಿಸದೆ, 
ಅಲ್ಲಿಂದ ಕೈಸನ್ನೆ ಮಾಡಿದರೆ ನಾನು ಅವರ ಕಣ್ಣಿಗೆ ಬೀಳದೆ ಮರೆಯಾಗಿರುತ್ತೇನೆ” ಎಂದು 
ಸುಗ್ರೀವನು ಹೇಳಿದುದನ್ನು ಗಮನವಿಟ್ಟು ಕೇಳಿ ಮರುತಾತ್ಮಜನು ಬೆಟ್ಟದಿ೦ದ ಇಳಿದು, 
ಒಬ್ಬ ವಟುವಿನ ವೇಷವನ್ನು ಧರಿಸಿ, ಹೂಹಣ್ಣು ತುಳಸೀದಳಗಳನ್ನು ತೆಗೆದುಕೊಂಡು 
ರಾಮಲಕ್ಷ್ಮಣರು ಓಡಾಡುತ್ತಿದ್ದ ಜಾಗಕ್ಕೆ ಬಂದ. 


ಪಕ್ಕದಲ್ಲಿ ಸೌಮಿತ್ರಿಯು ಸೇವಿಸುತ್ತ ನಿಂತಿರಲು, ನಾರುಮಡಿಯನ್ನುಟ್ಟು, ತಲೆಯಲ್ಲಿ 
ಜಟೆಯನ್ನು ಹೊತ್ತು. ಎರಡೂ ಕೈಗಳಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದು ಶೋಭಿಸುತ್ತ. 
ಶುಭಲಕ್ಷಣಗಳುಳ್ಳ ದೇಹದಿಂದ ಕೂಡಿದವನಾಗಿ ಕಂಗೊಳಿಸುತ್ತಿದ್ದ ರಾಘವನ 
ಸನ್ಮೂರ್ತಿಯನ್ನು ನೋಡಿ "ಈತನು ಪರಬ್ರಹ್ಮನೇ ಸರಿ' ಎಂಬುದು ಮನವರಿಕೆಯಾಗಿ 
ಸಂತೋಷಪಟ್ಟನೆಂದ ಮೇಲೆ ಮಾರುತಿಯ ಜ್ಞಾನ ಎಂತಹುದು! ಮನಸ್ಸಿನಲ್ಲಿ ಹರ್ಷವನ್ನು 
ತುಂಬಿಕೊಂಡು, ತನ್ನ ಇಷ್ಟಾರ್ಥ ನೆರವೇರಲಿದೆ ಎಂಬ ಭರವಸೆಯಿಂದ ಅಲ್ಲಲ್ಲಿ 
ನಿಂತುಕೊಂಡು ನಿಧಾನವಾಗಿ ನಡೆಯುತ್ತ ಮರುತಾತ್ಮಜನು ರಾಜೀವಾಕ್ಷನಿದ್ದ ಸ್ಥಳಕ್ಕೆ 
ಬಂದ. ಆ ಇಬ್ಬರು ಗಂಡುಗಲಿಗಳನ್ನು ನೋಡಿ ತಲೆ ಬಾಗಿ ವಂದಿಸಿ ಅವರನ್ನು ತನ್ನ 
ಮೃದುನುಡಿಯಿಂದ ಮಾತನಾಡಿಸಲು ಅನುವಾದ: “ಮಹಾಮಹಿಮರೇ, ನೀವಿಬ್ಬರೂ 
ಎಷ್ಟುಬ್ರಹ್ಮರೋ, ದೇವೇಂದ್ರಮನ್ನಧರೋ, ಸೂರ್ಯಚಂದ್ರರೋ, ದೇವವೈದ್ಯರಾದ 
ಅಶ್ವಿನೀದೇವತೆಗಳೋ ಅಥವಾ ವರುಣಮರುತರೋ, ಚೈತ್ರಕುಬೇರರೋ ಇರಬೇಕು! 
ಮನುಷ್ಯರೂಪದಿ೦ದ ಬಿಲ್ಲುಬಾಣಗಳನ್ನು ಹಿಡಿದು ಮುನಿವೇಷವನ್ನು ಹೊತ್ತು 
ಕರುಣೆಶಾಂತಿಗಳು ರೂಪ ತಳೆದು ಧರಣಿಯನ್ನು ಪೊರೆಯಲೆಂದು ಬಂದಿವೆಯೋ 
ಎಂಬಂತೆ ನನಗೆ ತೋರುತ್ತಿದೆ. ರೂಪಸಂಪನ್ನರೂ, ಪ್ರೀತಿಶಾ೦ತಿಸ್ವರೂಪರೂ, 
ಸಮುದ್ರಪರ್ಯಂತ ಧಾತ್ರಿಯನ್ನಾಳುವ ಸಲ್ಲಕ್ಷಣದ ಪದ್ಮನೇತ್ರರೂ ಭೂಮಿಯಿಂದಲೇ 
ಆಕಾಶವನ್ನಿಳಿಸುವ ಮಹಾಶೂರರೂ ಆದ ನೀವು. ಈ ನೆಲದ ಅದೃಷ್ಟದಿಂದ 
ಬಂದಿರುವಿರೆಂದು ನನಗೆ ತೋರುತ್ತಿದೆ. ಸಕಲಾಂಗಸೌಂದರ್ಯ, ಅಕಳಂಕ ಶೌರ್ಯ, 
ಸಮಸ್ತ ಲೋಕವನ್ನೂ ಆಳುವ ಔದಾರ್ಯ-ಗಾಂಭೀರ್ಯ, ಶಕ್ತಿಯುಕ್ತಿಗಳಿಂದ 
ಶೋಭಿಸುವ ಮಹಾರಾಜಲಕ್ಷಣಗಳಿಂದ ಕೂಡಿ, ಸುಕುಮಾರಶರೀರ ಸುಗುಣಭದ್ರಾಕಾರ 
ಅಕುಟಿಲತೆಗಳಿಂದ ಕಂಗೊಳಿಸುವ ನೀವು ಯಾರು, ಈ ವನಕ್ಕೆ ಬ೦ದ ಕಾರಣವೇನು? 
ಈ ಜಗತ್ತಿನಲ್ಲಿ ನಿಮಗೆ ಸದೃಶರಾದವರೇ ಇಲ್ಲ, ಲಕ್ಷ್ಮೀಪತಿ ಸರಸ್ವತೀಪತಿಗಳಂತೆ 


೪೯೬ ಶ್ರೀರಾಮಕಥಾಮೃತ 


ಪರಮಮಂಗಳಕರವಾದ ನಿಮ್ಮನ್ನು ಕಂಡು ನನ್ನ ಮನಸಿನಲ್ಲಿ ನಿಮ್ಮ ಬಗ್ಗೆ ಭಕ್ತಿ 
ಮೂಡುತ್ತಿದೆ. ಪರಿಪೂರ್ಣರೂಪರೇ, ಈ ಜಗತ್ತಿನಲ್ಲಿ ನಿಮಗೆ ತಿಳಿಯದುದು ಏನಿದೆ?“ 
ಎಂದು ಮೃದುನುಡಿಗಳಿಂದ ಅವರ ಮನಸನ್ನು ಗೆದ್ದ. 


ಅವನ ಮಾತುಗಳನ್ನು ಕೇಳುತ್ತ ರಾಮಲಕ್ಷ್ಮಣರು ಪರಸ್ಪರ ಮುಖಗಳನ್ನು 
ನೋಡಿಕೊಳ್ಳಲು ಪವನಜನು ಆ ಮಹಿಮರೊಡನೆ, “ನನ್ನ ಮಾತುಗಳನ್ನು ದಯವಿಟ್ಟು 
ಕೇಳಿರಿ: ನಾನು ಸೂರ್ಯಪುತ್ರ ಸುಗ್ರೀವನ ಸಚಿವ, ಈ ಮಹಾ ಪರ್ವತದಲ್ಲಿದ್ದೇನೆ. 
ನಿಮ್ಮ ಆಗಮನವನ್ನು ಕಂಡ ಯಜಮಾನರು ಅಪ್ಪಣೆ ಮಾಡಲು ನಾನು ಬಂದು 
ತಮ್ಮ ಪಾದಗಳ ದರ್ಶನ ಮಾಡಿದೆ. ನಾನು ಮೋಸಗಾರನಲ್ಲ, ತಮ್ಮ ದಯದಿಂದ 
ನನಗಿರುವ ಒಂದಷ್ಟು ಬುದ್ಧಿಯಿಂದ ತಾವು ಇಡೀ ಜಗತ್ತಿನ ಒಡೆಯರೆಂಬುದು ತಿಳಿದಿದೆ. 
ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು” ಎಂದು ನುಡಿದ. ಅವನ ಜಾಣ್ಮೆಯನ್ನು 
ಕ೦ಡು ಹರ್ಷಚಿತ್ತನಾದ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, “ಇವನ ಮಾತುಗಳನ್ನು 
ಕೇಳಿದರೆ ಇವನು ನಿಗಮಾಗಮಗಳನ್ನು ಓದಿರುವವನೂ, ಶಾಸ್ತ್ರಗಳನ್ನು ಅಧ್ಯಯನ 
ಮಾಡಿದವನೂ, ಜಗತ್ತಿನ ತಿಳಿವಳಿಕೆಯ ಮಾತುಗಳೆಲ್ಲವನ್ನೂ ತಿಳಿದಿರುವ ಸರ್ವದರ್ಶಿ 
ಎಂದು ನನ್ನ ಮನಸ್ಸಿಗೆ ತೋರುತ್ತಿದೆ. ಇದುವರೆಗೆ ನಾವು ಕಂಡ ಯಾರಲ್ಲಿಯೂ 
ಈ ಪರಿಯ ಸರ್ವಜ್ಞತ್ನವನ್ನು ಕಂಡಿಲ್ಲ. ಇಂತಹ ಸದ್ಗುಣಶಾಲಿಯನ್ನು ಸಚಿವನಾಗಿ 
ಪಡೆದಿರುವ ಇವನ ಒಡೆಯನು ಅದೆಂತಿದ್ದಾನೋ! ತ್ವರಿತ ಸಂದಿಗ್ಧ ವಿಸ್ತರ ಎಂಬ 
ದೋಷಗಳಿಲ್ಲದ, ಎದೆ ಕಂಠ ಮೂರ್ಧ್ನಿಗಳನ್ನು ಹೊಂದಿ ಮೆರೆಯುವ ವರ್ಣಗಳಿಂದ, 
ಮಧ್ಯಮಸ್ವರದಿ೦ದ ಕೂಡಿ ಸಂಸ್ಕೃತದ ಮಧುರನುಡಿಯಿ೦ದ ಬೆರಗುಗೊಳಿಸುವಂತೆ, 
ಇತರರ ಚಿತ್ತವೃತ್ತಿಗಳನ್ನರಿತು ಮಾತನಾಡುವ ಇವನು ಪರಮ ಸುಜ್ಜಾನಿಯೆಂಬುದು ನಿಶ್ಚಿತ. 
ಇಂತಹ ಅಸಾಮಾನ್ಯನಾದ ಮಿತ್ರನನ್ನು ಹುಡುಕಿಕೊಂಡು ಪೊರೆಯುವ ರಾಜನ ಮನದ 
ಇಷ್ಟಾರ್ಥಗಳು ಕೈಸಾರುವುದರಲ್ಲಿ ಸಂಶಯವೇ ಇಲ್ಲ. ಇವನೊಡನೆ ಮಾತಾಡಿ ಮುಂದಿನ 
ವಿಷಯವನ್ನು ತಿಳಿದುಕೋ” ಎಂದು ಸೂಚಿಸಿದ. ಹೀಗೆ ರಾಘವನ ಅಪ್ಪಣೆಯಾದ ಮೇಲೆ 
ಲಕ್ಷ್ಮಣನು ನಗುತ್ತ ಮನಸ್ಸಿನಲ್ಲಿಯೇ ಮುಂದೆ ಆಗಬೇಕಾದ ಕೆಲಸಗಳ ಬಗ್ಗೆ ಕೇಳಲು 
ಸಿದ್ಧನಾದ. “ಪಂಡಿತೋತ್ತಮನೇ, ನಿನ್ನ ಗುಣಗಳಲ್ಲವೂ ನಮಗೆ ಮನವರಿಕೆಯಾಗಿದೆ. 
ಸುಗ್ರೀವನನ್ನು ಕಾಣುವ ಉದ್ದೇಶದಿಂದಲೇ ನಾವು ಇಲ್ಲಿಗೆ ಬಂದಿದ್ದೇವೆ. ಗಂಡುಗಲಿಯಾದ 
ಆತನು ನಮ್ಮನ್ನು ಕಂಡು ನಿನ್ನನ್ನು ಕಳುಹಿಸಿರುವುದು ಒಳ್ಳೆಯದೇ ಆಯಿತು” ಎಂದು 
ಸೌಮಿತ್ರಿಯು ನುಡಿಯಲು ಹನುಮಂತನು ಸಂತಸಗೊಂಡ. ಸುಗ್ರೀವನು ಯೋಚಿಸಿದ 
ಕಾರ್ಯವು ಕೈಗೂಡುವ ಸಮಯ ಬಂದಿತೆಂದು ಅವನಿಗೆ ಖಚಿತವಾಯಿತು. ಆಗ 
ಸೌಮಿತ್ರಿಯನ್ನು ಕುರಿತು ನಲ್ಲುಡಿಗಳಿಂದ, “ನೀವು ದೊರೆತನದ ವೈಭೋಗಗಳನ್ನು 
ಬಿಟ್ಟು ಪೀತಾ೦ಬರದ ಬದಲು ನಾರುಮಡಿಯುಟ್ಟು, ಬರಿಗಾಲಿನಲ್ಲಿ ನಡೆಯುತ್ತ ಕಾಡಿಗೆ 
ಬರಲು ಕಾರಣವೇನು? ನಿಮ್ಮ ಹೆಸರನ್ನು ತಿಳಿಸಿದರೆ ನಾನು ಧನ್ಯನಾಗುತ್ತೇನೆ” ಎಂದು 
ಮಾರುತಿಯು ಕೇಳಿದ. 


ಆಗ ರಘುವೀರನ ಅನುಮತಿಯನ್ನು ಪಡೆದ ಲಕ್ಷ್ಮಣನು ತಮ್ಮ ವೃತ್ತಾಂತವನ್ನು 


ಕಿಷ್ಠಿಂಧಾಕಾಂಡ ೪೯೭ 


ಬಿತ್ತರಿಸತೊಡಗಿದ: “ಇಂದ್ರನ ಗೆಳೆಯನಾದ ದಶರಥನು ತನ್ನ ಸಾಮರ್ಥ್ಯದಿಂದ 
ಅಖಿಲ ಲೋಕವನ್ನೂ ಪೊರೆದು ಸರ್ವಗುಣಸಂಪನ್ನತೆಯಿಂದ ತಂದೆ ತಾತಂದಿರಂತೆ 
ಲೋಕವಿಶ್ರುತಿಯನ್ನು ಪಡೆದು, ಸುರರೂ ಭೂಸುರರೂ ಹೊಗಳುವಂತೆ ದೇವೇಂದ್ರನ 
ವೈಭವದಿಂದ ಕೋಸಲದೇಶದಲ್ಲಿ ಸುಖವಾಗಿದ್ದು ನಮ್ಮನ್ನು ಮಕ್ಕಳಾಗಿ ಪಡೆದ. 
ನಮ್ಮ ತಂದೆಗೆ ನಾವು ನಾಲ್ವರು ಪುತ್ರರು - ಈ ನೀಲಮೇಘಶ್ಯಾಮನು ಹಿರಿಯ 
ಮಗನಾದ ರಾಮ, ಅವನ ತಮ್ಮಂದಿರಾಗಿ ನಾನು ಭರತ ಶತ್ರುಘ್ನರು ಜನಿಸಿದೆವು. 
ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಇರುವಾಗ, ಜನಪತಿಯ ಕಿರಿಯ ಪತ್ನಿ 
ಕೈಕಾದೇವಿಯು ಹಿಂದೆ ದೇವಾಸುರಯುದ್ಧದ ಕಾಲದಲ್ಲಿ ರಾಜನು ತನಗಿತ್ತಿದ್ದ 
ಎರಡು ವರಗಳನ್ನು ಕಾಲವಶಕ್ಕೊಳಗಾಗಿ ಬೇಡಿದಳು; ಅವುಗಳೆ೦ದರೆ ಭರತನನ್ನು 
ಯುವರಾಜನನ್ನಾಗಿಸುವುದು, ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ 
ಜೀವಿಸುವಂತೆ ನೇಮಿಸುವುದು. ಅದನ್ನು ಕೇಳಿದ ರಾಮನು ಪಿತೃವಾಕ್ಯ ಪರಿಪಾಲನೆಗಿಂತ 
ಮಿಗಿಲಾದುದು ಯಾವುದೂ ಇಲ್ಲವೆಂದು ಬಗೆದು, ತಂದೆಯ ಅನುಜ್ಞೆಯನ್ನು ತಲೆಯಲ್ಲಿ 
ಹೊತ್ತು ಕಾಡಿಗೆ ಬರಲು, ಅವನ ಧರ್ಮಪತ್ನಿ ಸೀತಾದೇವಿಯೂ ಪತಿಭಕ್ತಿಯಿಂದ 
ಕೂಡಿ ಅವನನ್ನು ಅನುಸರಿಸಿದಳು. ಅಣ್ಣನನ್ನು ತಂದೆಗೆ ಇಮ್ಮಡಿಯೆಂದು ತಿಳಿದ 
ನಾನು ಅವರ ಪಾದಸೇವೆ ಮಾಡಿ ಕೃತಕೃತ್ಯನಾಗುವ ಉದ್ದೇಶದಿಂದ ಶ್ರೀರಾಮನನ್ನು 
ಅನುಸರಿಸಿ ಬಂದೆ. ನಾವು ಮೂರೂ ಮಂದಿ ಗುಹನಿದ್ದ ಶೃಂಗಿವೇರಪುರಕ್ಕೆ ಬಂದೆವು, 
ಗುಹನ ಸಹಾಯದಿಂದ ಮಂದಾಕಿನಿಯನ್ನು ದಾಟಿ ಭರದ್ವಾಜಮುನಿಯನ್ನು ಕಂಡು 
ಚಿತ್ರಕೂಟಪರ್ವತದಲ್ಲಿ ಆನಂದದಿಂದ ಪರ್ಣಮಂದಿರದಲ್ಲಿದ್ದೆವು. ಅಷ್ಟರಲ್ಲಿ ತಂದೆಯು 
ದುಃಖದಿಂದ ಸ್ಪರ್ಗವನ್ನು ಸೇರಲು, ಭರತನು ತಂದೆಯ ಅಪರವಿಧಿಗಳನ್ನು ಮಾಡಿ, 
ತನ್ನ ತಾಯ ಮಾತನ್ನು ಧಿಕ್ಕರಿಸಿ ತನ್ನ ಪ್ರಜಾಪರಿವಾರದೊಡನೆ ನಾವಿದ್ದ ತಾವಿಗೆ 
ಬಂದು, ರಘುವರನ ಪದಾಬ್ಜಗಳನ್ನು ಕಂಡು ಆತನ ಪಾದುಕೆಗಳನ್ನು ಪಡೆದು ತಲೆಯ 
ಮೇಲಿಟ್ಟುಕೊಂಡು ಮತ್ತೆ ಸಾಕೇತನಗರಿಗೆ ಹೋದ. ಚಿತ್ರಕೂಟದಿಂದ ಹೊರಟ ನಾವು 
ಅತ್ರಿಮುನಿಯ ಆಶ್ರಮಕ್ಕೆ ಬಂದು, ವಿರಾಧನೆಂಬ ರಾಕ್ಷಸನನ್ನು ವಧಿಸಿ ಹಿಂದಿನ 
ರೂಪವನ್ನು ದಯೆಗೆಯ್ದು, ಆನಂತರ ಶರಭ೦ಗಮುನಿಯನ್ನು ಕಂಡು ನಮಸ್ಕರಿಸಿ, ಆ 
ಬಳಿಕ ಅಗಸ್ತ್ಯಮಹರ್ಷಿಗಳನ್ನು ಕಾಣುವ ತವಕದಿಂದ ಅವರ ಶಿಷ್ಯ ಸುತೀಕ್ಷ್ಷ್ಮ್ಯ ಮಉಷಷಿಯ 
ಸಹಾಯದಿಂದ ಆ ಯತಿನಾಥನ ಆಶ್ರಮಕ್ಕೆ ಬಂದೆವು. ಅಗಸ್ತ್ಯನಿಂದ ಅಸ್ತಶಸ್ತ್ರಗಳನ್ನು 
ಪಡೆದು ಸುಂದರವಾದ ಪಂಚವಟಿಗೆ ಬಂದು ಗೋದಾವರೀ ತೀರದ ಪ್ರಶಾಂತವಾದ 
ಸ್ಥಳದಲ್ಲಿ ಎಲೆವನೆಯನ್ನು ನಿರ್ಮಿಸಿ ವಾಸಿಸುತ್ತಿದ್ದೆವು. ಒಂದು ದಿನ ರಕ್ಕಸಿಯಾದ 
ಶೂರ್ಪನಖಿಯು ತನ್ನ ಮಾಯಾವಿತನದಿಂದ ಚೆಲುವೆಯ ರೂಪವನ್ನು ಧರಿಸಿ 
ಮೋಹಿಸಲು ಬ೦ದಾಗ ಅವಳ ಕಿವಿಮೂಗುಗಳನ್ನು ತರಿಯಲು ಅಣ್ಣನು ಆಜ್ಞಾಪಿಸಲು 
ನಾನು ಹಾಗೆಯೇ ಮಾಡಿದೆ. ಆ ಅಸುರೆಯು ಗೊಳೋ ಎಂದಳುತ್ತ ಖರನೆಂಬ 
ರಾಕ್ಷಸನಿಗೆ ಹೇಳಲು ಅವನು ತ್ರಿಶಿರದೂಷಣರೇ ಮುಖ್ಯರಾದ ಹದಿನಾಲ್ಕು ಸಾವಿರ 
ದನುಜ ಸೈನಿಕರೊಡನೆ ಬರಲು ರಘುನಾಥನು ತನ್ನ ಮಹಾಸ್ತಗಳಿಂದ ಅವರನ್ನೆಲ್ಲ 


೪೯೮ ಶ್ರೀರಾಮಕಥಾಮೃತ 


ಸಂಹರಿಸಿದ. ಇದರಿಂದ ಮತ್ತಷ್ಟು ಕ್ರುದ್ಧಳಾದ ಶೂರ್ಪನಖಿಯು ರಾವಣನಲ್ಲಿ ದೂರಲು, 
ಅವನು ಮಾಯಾವಿಯಾದ ಮಾರೀಚನ ಜೊತೆಗೆ ಬಂದ; ಮಾರೀಚ ಒಂದು ಕಡೆ 
ಮೋಹಕ ಜಿಂಕೆಯ ರೂಪ ಧರಿಸಿ ಬರಲು ಸೀತೆ ಅದನ್ನು ಬಯಸಿದಾಗ, ರಾಮನು 
ಅದನ್ನು ಬೆಂಬತ್ತಿದ; ಮಾಯಾಜಿಂಕೆಯೆಂದರಿತು ಅದನ್ನು ಕೊಂದಾಗ ಅವನು 
“ಹಾ ಸೀತೆ, ಹಾ ಲಕ್ಷ್ಮಣ” ಎಂದು ಜೋರಾಗಿ ಒರಲಿ ಬಿದ್ದ. ರಾಮನ ಸಹಾಯಕ್ಕೆ 
ಹೋಗಲು ಸೀತೆಯು ನನಗೆ ಅಪ್ಪಣೆ ಮಾಡಿ ಕಳಿಸಲು, ಇತ್ತ ಖಳನಾದ ದಶಾಸ್ಯನು 
ಯತಿಯ ರೂಪವನ್ನು ಧರಿಸಿ ಧರಣಿಸುತೆಯನ್ನು ಕದ್ದೊಯ್ದ. ಸೀತೆಯನ್ನು ಹುಡುಕುತ್ತ 
ಬರುತ್ತಿರಲು ರಾವಣನ ಏಟಿನಿಂದ ಸಾವನ್ನು ಎದುರಿಸುತ್ತ ಮಲಗಿದ್ದ ಜಟಾಯುವನ್ನು 
ಮಾತನಾಡಿಸಲು ಸೀತಾಪಹರಣದ ವಿಷಯವನ್ನು ತಿಳಿದೆವು; ಅವನಿಗೆ ಸದ್ಗತಿಯನ್ನಿತ್ತು 
ಭೂಜಾತೆಯನ್ನು ಅರಸುತ್ತ ತವಕದಿಂದ ಬರುತ್ತಿರುವಾಗ ಕಬಂಧ ಎಂಬ ವಿಕಾರದೇಹದ 
ದೈತೇಯನನ್ನು ಕಂಡೆವು. ಒಂದೊಂದು ಯೋಜನ ಉದ್ದದ ಅವನ ಬಾಹುಗಳನ್ನು 
ತರಿದಿಟ್ಟು ಕೊಲ್ಲಲು ಅವನು ಗಂಧರ್ವರೂಪವನ್ನು ಪಡೆದು ಆಕಾಶದಲ್ಲಿ ನಿಂತು, 
“ಸುಗ್ರೀವನ ಸಹಾಯದಿಂದ ನಿಮ್ಮ ಮನೋರಥ ನೆರವೇರುವುದು” ಎಂದು ಮರಳಿದ. 
ಅವನ ಮಾತಿಗನುಗುಣವಾಗಿ ಕಪಿನಾಥನನ್ನು ಕಾಣಲೆಂದು ಬರುತ್ತಿರಲು ಶಬರಿ 
ಎ೦ಬೊಬ್ಬಳು ಅತಿಭಕ್ತಿಯಿಂದ ನಮ್ಮನ್ನು ಕರೆದೊಯ್ದು ರಘುನಾಥನು ಭೂಭಾರವನ್ನು 
ಕಳೆಯಲು. ಬಂದಿರುವ ಶ್ರೀಹರಿಯೆಂದು ಭಾವಿಸಿ ಸ್ತುತಿಸಿ ನರದೇಹವನ್ನು ಬಿಟ್ಟು 
ದಿವ್ಯರೂಪವನ್ನು ತಾಳಿ ಪರಮ ಖಯಷಿಪದವಿಯನ್ನು ಪಡೆದಳು. ಅಲ್ಲಿಂದ ನಾವು 
ಹೊರಟು ಇಲ್ಲಿಗೆ ತಲುಪಿದ್ದೇವೆ.” 

ತಮ್ಮ ವೃತ್ತಾಂತವನ್ನು ನಿರೂಪಿಸಿದ ಬಳಿಕ ಲಕ್ಷ್ಮಣನು, “ಮನುಷ್ಯ ರೂಪವನ್ನು 
ಪಡೆದ ನೀನಾರು?” ಎಂದು ಕೇಳಲು ಪವನಜನು ತನ್ನ ವಿಷಯವನ್ನು ಹೇಳತೊಡಗಿದ: 
“ನಾನು ಇಲ್ಲಿಗೆ ಬರಲೆಂದು ಮನುಷ್ಯರೂಪವನ್ನು ತಾಳಿದೆ, ನಾನು ಯತಿಯಲ್ಲ ಒಬ್ಬ 
ವಾನರ, ಪವನಸುತ, ಕಪಿವಲ್ಲಭನ ಸಚಿವ, ನನ್ನ ಹೆಸರು ಹನುಮಂತ. ವಾಲಿ ಸುಗ್ರೀವರು 
ಒಬ್ಬ ತಾಯಿಯ ಮಕ್ಕಳಾದ ಅಣ್ಣತಮ್ಮಂದಿರು. ಅವರಿಬ್ಬರಲ್ಲಿ ದ್ವೇಷವು೦ಟಾಗಿ ಒಮ್ಮೆ 
ಯುದ್ಧ ಮಾಡುತ್ತಿರುವಾಗ ಅಣ್ಣನನ್ನು ಎದುರಿಸಲಾಗದೆ ಸುಗ್ರೀವನು ಓಡಿ ಬಂದು 
ಮುನಿಯೊಬ್ಬನ ಪರ್ಣಶಾಲೆಯನ್ನು ಸೇರಿದ. ಆದರೆ ವಾಲಿಯು ಯಷಿಶಾಪದ 
ಭಯದಿಂದ ಒಳಹೊಗದೆ ಅವಹೇಳನ ಮಾಡುತ್ತ ಹೊರಗುಳಿದ. ಸುಗ್ರೀವನು ತನ್ನ 
ಸಿರಿ ಹೋಗಿ ಪಟ್ಟಣವನ್ನು ಬಿಟ್ಟು ಬಂದು ಬೆಟ್ಟದ ಮೇಲೆ ನಿಂತು ಮುಂದೇನು 
ಎ೦ಬುದು ತೋಚದೆ ಇರಲು, ಅಷ್ಟರಲ್ಲಿ ಬಂದ ನಾರದನನ್ನು ನೋಡಿ ಅವನ 
ಪಾದಗಳಿಗೆರಗಿ ಕೈಮುಗಿದು ಪ್ರಾರ್ಥಿಸಲು, ಮುನಿಯು ಕರುಣೆಯಿಂದ ಕಪಿವರನ 
ಅವಸ್ಥೆಯನ್ನು ಕಂಡು ಮುಗುಳ್ಳಗುತ್ತ, "ಸುಗ್ರೀವನೇ, ನೀನೇತಕ್ಕೆ ಭಯಪಡುತ್ತಿರುವೆ? 
ಪರಬ್ರಹ್ಮನೇ ದಶಕಂಧರನನ್ನು ಕೊಲ್ಲಲೆಂದು ದಶರಥನ ಮಗನಾಗಿ ಭೂಮಿಯ 
ಮೇಲೆ ಅವತರಿಸಿ ಜನಸ್ಥಾನಕ್ಕೆ ಬಂದು ಖರದೂಷಣತ್ರಿಶಿರರೇ ಮುಂತಾದ ರಕ್ಕಸರನ್ನು 
ಕೊಂದು, ಕಬಂಧನನ್ನು ತರಿದಿಟ್ಟು, ಶಬರಿಯನ್ನು ಪೊರೆದು ಪಂಪಾಸರೋವರದ 


ಕಿಷ್ಕಿಂಧಾಕಾಂಡ ೪೯೯ 


ಬಳಿಗೆ ಲಕ್ಷ್ಮಣನೊಡನೆ ಮನುಷ್ಯರೂಪದಲ್ಲಿ ಬರುತ್ತಾನೆ. ರಾಮನನ್ನು ಕಂಡು ಸೀತೆ 
ಎಲ್ಲಿರುವಳೆಂಬುದನ್ನು ಹುಡುಕಿಸಲು ಸಹಾಯಮಾಡುವೆನೆಂದು ಅವನ ಸ್ನೇಹವನ್ನು 
ಗಳಿಸು; ಅವನು ವಾಲಿಯನ್ನು ಸಂಹರಿಸಿ ನಿನಗೆ ದೊರೆಪದವಿಯನ್ನು ಕೊಡಿಸುತ್ತಾನೆ. 
ಅಸಾಧಾರಣನಾದ ನೀನು ದುಃಖಿಸಬೇಡ' ಎಂದು ಸಮಾಧಾನಪಡಿಸಿದ. ಅಂದಿನಿಂದ 
ಸುಗ್ರೀವನು ಚಿಂತೆಯನ್ನು ಬಿಟ್ಟು ನಿನ್ನ ಬರವನ್ನೇ ಎದುರುನೋಡುತ್ತಿದ್ದಾನೆ. ನಮ್ಮ 
ಪುಣ್ಯದ ಬಲದಿಂದ ಶ್ರೀಮೂರ್ತಿಯ ದರ್ಶನಭಾಗ್ಯ ನಮಗೊದಗಿತು. ಸುಗ್ರೀವನು 
ಸೀತಾಮಾತೆಯನ್ನು ಹುಡುಕಿಸಿ ತಂದೊಪ್ಪಿಸುವುದರಲ್ಲಿ ಸಂದೇಹವೇ ಬೇಡ. ಕಪಿವರನನ್ನು 
ಸಲಹಿದರೆ ನಿನ್ನ ಮನದಿಷ್ಟವು ಸಿದ್ಧಿಸುತ್ತದೆ.” 

ಹನುಮಂತನ ಮಾತುಗಳನ್ನು ಕೇಳಿ ಶ್ರೀರಾಮಚಂದ್ರನು ಅವನನ್ನು ಕರುಣೆಯಿಂದ 
ನೋಡಿ, “ಸೂರ್ಯಕುಲದಲ್ಲಿ ಅಸಮಬಲರಾದ ರಾಜರು ಉದಿಸಿದ್ದಾರೆ, ಬೇರಾವ 
ವಂಶದವರಿಂದಲೂ ಅವರ ಸಂತತಿಗೆ ಕೆಟ್ಟ ಹೆಸರು ಬರಬಾರದೆಂದು ದುರುಳನಾದ 
ರಾವಣನನ್ನು ತರಿದು ಹಾಕಲು ಬಂದಿದ್ದೇವೆ. ನಾವು ಆರ್ಯಕುಲದವರು; ತನ್ನ 
ವಂಶಕ್ಕೆ ಬಂದ ದುಷ್ಕೀರ್ತಿಯನ್ನು ಹೋಗಲಾಡಿಸಿ ಗೋತ್ರಪ್ರವರ್ಧನೆಯನ್ನು ಮಾಡುವ 
ಹೊಣೆಯನ್ನು ಹೊತ್ತ ಸುಗ್ರೀವನಿಗೆ ನಾವು ಹೇಳುವುದೇನಿದೆ? ಬುದ್ಧಿವಂತನಾದ 
ಪವನಸುತನೇ, ನಿನಗೆ ತಿಳಿಯದುದು ತಾನೇ ಏನಿದೆ?" ಎಂದು ರಘುನಂದನನು 
ಪ್ರೀತಿಯಿಂದ ನುಡಿದ. ಇದರಿಂದ ಆನಂದಗೊಂಡ ಪವನಸುತನು ಆತನ ಪಾದಪದ್ಮಗಳಿಗೆ 
ನಮಸ್ಕರಿಸಿ, “ಇಂದಿನಿಂದ ನನ್ನ ಸರ್ವಸ್ವವನ್ನೂ ನಿನ್ನ ಪಾದಕಮಲಗಳಿಗೆ ಅರ್ಪಿಸಿ, 
ನಿನ್ನ ದಾಸನಾಗಿದ್ದೇನೆ. ನನ್ನ ಕೈಹಿಡಿದು ದಯಾಪರನಾದ ನೀನು ಸಲಹಬೇಕು” 
ಎಂದು ವಿನಯದಿಂದ ಬೇಡಿಕೊಂಡ. ಹೀಗೆ ತನುಮನಗಳನ್ನು ತನಗೆ ಅರ್ಪಿಸಿ 
ನಿಂತ ಮರುತ್ಸುತನನ್ನು ಶ್ರೀರಾಮನು ವಾತ್ಸಲ್ಯದಿಂದ ತಲೆದಡವಿ ಸಮಾಧಾನಪಡಿಸಿ 
ಅವನಿಗೆ ಅಭಯವನ್ನಿತ್ತ. ಆನಂತರ, “ನಿನಗೂ ನನಗೂ ಎಳ್ಳನಿತೂ ಭೇದವಿಲ್ಲ ಎಂದು 
ತಿಳಿದು ನೀನು ಸುಖವಾಗಿ ಬಾಳು” ಎಂದು ಕರುಣಿಸಲು, ಮತ್ತೆ ರಘುರಾಮನ 
ಪಾದಾಬ್ಬಗಳಿಗೆ ವಂದಿಸಿ ಮುಂದಿನ ಕಾರ್ಯಸ್ವರೂಪವನ್ನು ಬಿನ್ನವಿಸಿಕೊಂಡ: “ದೇವ, 
ನನ್ನ ಒ೦ದು ಬಿನ್ನಹವನ್ನು ಆಲಿಸು, ಸುಗ್ರೀವನು ಜೀವಭಯದಿಂದ ಮಲಯಾಚಲದಲ್ಲಿ 
ಮರೆಮಾಚಿಕೊಂಡಿದ್ದಾನೆ. ನಿಮ್ಮ ದಿವ್ಯಪಾದಗಳು ಯಷ್ಯಮೂಕ ಪರ್ವತದವರೆಗೂ 
ದಯಮಾಡಿಸಿದರೆ, ನಾನು ಅರೆಕ್ಷಣದಲ್ಲಿ ಆತನನ್ನು ಅಲ್ಲಿಗೆ ಕರೆತಂದು ನಿಮ್ಮ ದರ್ಶನ 
ಮಾಡಿಸುತ್ತೇನೆ. ನೀವು ಏನು ಅಪ್ಪಣೆಯಿತ್ತರೂ ಅದನ್ನೆಲ್ಲ ಮಾಡುತ್ತೇನೆ. ಸಾವಧಾನದಿಂದ 
ನನ್ನ ಮಾತನ್ನಾಲಿಸಿ” ಎಂದು ಕೇಳಿಕೊಂಡ. ಅವನ ಮಾತಿಗೆ ಒಪ್ಪಿದ ರಘುವೀರನು, 
“ಎಲೆ ಕುಮಾರ, ನೀನು ಹೇಳುವ ಯಾವುದನ್ನೂ ನಾನು ತಿರಸ್ಕರಿಸುವುದಿಲ್ಲ. ಮುಂದಿನ 
ಕಾರ್ಯವಿಧಾನವು ಯಾವುದು ಎಂಬುದನ್ನು ತಿಳಿಸು ಎಂದು ಆಶ್ವಾಸನೆಯಿಯಲು 
ಹನುಮಂತನು ಪುಳಕಾಂಕಿತನಾದ. “ನೀವು ನನ್ನ ಹೆಗಲೇರಿದರೆ ಈ ಕ್ಷಣವೇ ಕರೆದೊಯ್ದು 
ಮುಂದಿನ ಕಾರ್ಯವನ್ನು ತಿಳಿಸುತ್ತೇನೆ” ಎನ್ನಲು ರಾಮಲಕ್ಷ್ಮಣರಿಬ್ಬರೂ ಅವನು 
ಹೇಳಿದುದಕ್ಕೆ ಒಪ್ಪಿಗೆಯಿತ್ತರು. ಆಗ ಅ೦ಜನಾಸುತನು ಇಬ್ಬರಿಗೂ ನಮಿಸಿ ಅವರನ್ನು ತನ್ನ 


೫೦೦ ಶ್ರೀರಾಮಕಥಾಮೃತ 


ಜಲೀಬಜ ಎ೩ಂಉಊಂಖಹ "ಬಣ "ಜಂ 


ಭುಜಗಳ ಮೇಲೆ ಕೂರಿಸಿಕೊಂಡು ಬಾನದಾರಿಯಲ್ಲಿ ಹಾರುತ್ತ ಯಷ್ಯಮೂಕ ಪರ್ವತಕ್ಕೆ 
ಕರೆದೊಯ್ದು ಒಂದು ಸುಂದರ ತಾಣದಲ್ಲಿ ಇರಿಸಿ, ಸೂರ್ಯಪುತ್ರನನ್ನು ಕರೆತರಲು 
ಹೊರಟ. ಬೇಗನೇ ಸುಗ್ರೀವನ ಬಳಿ ಬ೦ದ ಅವನು ನಡೆದುದೆಲ್ಲವನ್ನೂ ಸಂಭ್ರಮದಿಂದ 
ವಿವರಿಸಿ, ಶರಣಾಗತರನ್ನು ರಕ್ಷಿಸಲೆಂದೇ ರಾಮಪುರದರಸನು ಈ ಭೂಮಿಯಲ್ಲಿ ಹುಟ್ಟಿ 
ಬಂದಿರುವನೆಂಬ ಶುಭವಾರ್ತೆಯನ್ನು ತಿಳಿಸಿದ. 


೩. ರಘುವೀರನ ಪಾದದರ್ಶನ ಮಾಡಿದ ಸುಗ್ರೀವನು ಆತನಿಗೆ 
ತನ್ನ ಇತಿವೃತ್ತವನ್ನೆಲ್ಲ ನಿರೂಪಿಸುವುದು 


ಹೆಣ್ಣುಗಳ ತಲೆರನ್ನವೇ ಕೇಳು, ಪ್ರಭಂಜನತನಯನು ಸುಗ್ರೀವನ ಬಳಿಗೆ ಬಂದು 
ನರಪುಂಗವನೂ ಶ್ರೀಮಂತಕೀರ್ತಿ೦ಕರನೂ ಬ್ರಹ್ಮಾಂಡವನ್ನು ಅಂಗಾಂಗಳಲ್ಲಿಟ್ಟುಕೊಂಡ 
ಪರಬ್ರಹ್ಮನೂ ಆದ ರಾಮನ ಚರಿತೆಯನ್ನು ನಿರೂಪಿಸಿ, ಅವನನ್ನು ಮೊರೆವೊಕ್ಕವರಿಗೆ 
ಭವಬಂಧಗಳೆಲ್ಲ ಬಿಚ್ಚಿಹೋಗುತ್ತವೆ ಎಂದು ಹೇಳಿದ. ಅವನು ಸಾಮಾನ್ಯನಲ್ಲ, 
ಪುರುಷಾಕೃತಿಯನ್ನು ಹೊತ್ತು ಕಾಮಧೇನುವು ನೆಲವನ್ನು ಪೊರೆಯಲಂದು ಬಂದಿದೆಯೋ, 
ಭೂಮಿಯನ್ನು ನೋಡಲು ಕಲ್ಲವೃಕ್ಷವು ಇಳಿದು ಬಂದಿದೆಯೋ, ಚಿಂತಾಮಣಿಯು ಈ 
ಧರೆಯನ್ನು ಪಾಲಿಸಲೆಂದು ಬಂದಿದೆಯೋ, ಪರಮಮುನಿಗಳ ತಪಸ್ಸಿನ ಪುಣ್ಯಫಲವೋ, 
ದೈವದ ಮಹಾಭಾಗ್ಯ ತೇಜವೋ ಎನ್ನಿಸುವ ಆತನನ್ನು ಹೀಗೆ ಹಾಗೆ ಎಂದು ಬಣ್ಣಿಸಲು 
ಮಾತುಗಳಿಗೆ ಅಳವಲ್ಲ. ತನ್ನ ತೋಳುಗಳಲ್ಲಿ ಪ್ರಚಂಡವಾದ ಕೋದಂಡವನ್ನು ಹಿಡಿದ 
ನೀಲಪರ್ವತವೋ ಎಂಬಂತಿರುವ ಆತನು ಜಟಾಧಾರಿಯಾಗಿ ನಾರುಮಡಿಯನ್ನುಟ್ಟು 
ಹರಿಹರಬ್ರಹ್ಮರ ತೇಜೋರಾಶಿಯನ್ನು ತನ್ನಲ್ಲಿ ಅಡಗಿಸಿಕೊಂಡು ಮಾನುಷಾಕೃತಿಯಿಂದ 
ಬಂದಂತೆ ತೋರುವ ಆತನನ್ನು ಕಂಡು ನಾನಂತೂ ಪರಮಾನಂದದಿಂದ ಕೂಡಿ 
ಕೃತಕೃತ್ಯನಾದೆ. ಬ್ರಹ್ಮನಿಗೆ ಅಭಯವನ್ನಿತ್ತ ಪ್ರಕಾರ ಸೂರ್ಯವಂಶ ರಾಜಕುಮಾರನಾಗಿ 
ಜನಿಸಿ, ತಂದೆಯ ಆಜ್ಞೆಯನ್ನು ಪರಿಪಾಲಿಸಲೋಸುಗ ಜನಸ್ಥಾನಕ್ಕೆ ಬಂದಿರಲು, ರಾವಣನು 
ಸೀತಾದೇವಿಯನ್ನು ಹೊತ್ತೊಯ್ದ ಕಾರಣದಿ೦ದ ಮುನಿಯು ಹೇಳಿದಂತೆ ಇಲ್ಲಿಗೆ 
ಬ೦ದಿರುವನಂತೆ; ಅವನನ್ನು ನೋಡಿದರೆ ನಮ್ಮ ಪೂರ್ವಪುಣ್ಯವು ಸಾಕಾರವಾದಂತೆ 
ಕಾಣಿಸುತ್ತದೆ. ಆತನು ಗುರುಭಕ್ತ, ದಾ೦ತ, ಶಾಂತನಾದ ಹರಿರೂಪಪುರುಷ, ಅವನ 
ತಮ್ಮ ಸೌಮಿತ್ರಿ, ಅವರ ಸ್ವರೂಪವನ್ನರಿಯಲು ವೇದಾಂತಗಳು ಬಳಲಿ ಹಿಂತಿರುಗುತ್ತವೆ. 
ತರಣಿಸುತನೇ, ನಿನ್ನ ಆಜ್ಞೆಯ ಪ್ರಕಾರ ನಾನು ವಟುರೂಪವನ್ನು ಧರಿಸಿ ಅವರ 
ಬಳಿ ಹೋಗಲು, ನಾನು ಹೋದ ವೃತ್ತಾಂತವನ್ನು ಅವರು ವಿಚಾರಿಸಿ ತಿಳಿದು 
ಸಂತಸಗೊಂಡರು. ವಾಲಿಯ ಉಪಟಳದಿಂದ ಕಾಡಿನಲ್ಲಿರುವ ಸುಗ್ರೀವನಿಗೆ ನೀವು 
ಸ್ನೇಹಹಸ್ತವನ್ನು ಚಾಚಿದರೆ ನಿಮ್ಮ ಮನೋಭೀಷ್ಟವು ಖಂಡಿತವಾಗಿಯೂ ಕ್ಷಿಪ್ರವಾಗಿಯೂ 
ನೆರವೇರುವುದು ಎಂದದ್ದನ್ನು ಕೇಳಿದ ಶ್ರೀರಾಮನು, "ನಾವು ಸೂರ್ಯವಂಶದವರು, 
ಸುಗ್ರೀವನು ಸೂರ್ಯನ ಮಗ, ಹೀಗಾಗಿ ಅವನು ನಮ್ಮ ಬಂಧುವೇ ಆಗುತ್ತಾನೆ; ನಮ್ಮ 


೫೦೨ ಶ್ರೀರಾಮಕಥಾಮೃತ 


ಕಾರ್ಯವು ಕೈಗೂಡುವುದು ಅವನನ್ನು ಆಧರಿಸಿದೆ' ಎಂದು ಹೇಳಿ ನನ್ನ ಜೊತೆಗೆ 
ಬಂದರು. ನಾನವರನ್ನು ಕರೆತಂದು ಒಂದು ಮರದ ನೆರಳಲ್ಲಿ ಕೂರಿಸಿ ಬಂದಿದ್ದೇನೆ” 
ಎ೦ದು ಮಾರುತಿಯು ಹೇಳಿದ್ದನ್ನು ಕೇಳಿ ಸುಗ್ರೀವನು ತನ್ನ ಶೋಕವನ್ನು ಬದಿಗಿರಿಸಿ 
ಅ೦ಜನಾಸುತನನ್ನು ಹೊಗಳಿ ಅಪ್ಪಿಕೊಂಡು ನರದೇವನನ್ನು ಕಾಣಲೆಂದು ಆ ಕ್ಷಣವೇ 
ಮನುಷ್ಯರೂಪವನ್ನು ತಾಳಿ ಶ್ರೀರಾಮನಿದ್ದ ತಾಣಕ್ಕೆ ಬಂದು ಅವನ ಚರಣಕಮಲಗಳಿಗೆ 
ಅಭಿನಮಿಸಿ ಕುಳಿತುಕೊಂಡ. 


“ದೇವ, ನೀನು ಧರ್ಮಜ್ಞ ಧರ್ಮವತ್ತಲ, ಜಗಜ್ಜೀವಾನಾಧಾರ, ದೇವೋತ್ತಮನಾದ 
ನಿನ್ನ ಪರಮಪಾವನ ಗುಣಗಳನ್ನು ಪವನಸುತನು ಬಣ್ಣಿಸಿದ್ದನ್ನು ಕೇಳಿ ನಾನು ಧಾವಿಸಿ 
ಬಂದೆ. ನೀನು ಕಪಿಕುಲದವರೊಡನೆ ಪ್ರೀತಿಯಿಂದ ಸ್ನೇಹ ಬೆಳೆಸುವುದಾದರೆ ನನ್ನ ಕೈಯನ್ನು 
ಹಿಡಿದು ಒಪ್ಪಿಗೆಯನ್ನು ಸೂಚಿಸಬೇಕು” ಎಂದು ಸುಗ್ರೀವನು ಭಯಭಕ್ತಿಯಿಂದ ರಾಮನೆಡೆಗೆ 
ತನ್ನ ತೋಳನ್ನು ಚಾಚಿದ. ಅದನ್ನು ರಘುನಾಥನು ನಸುನಗುತ್ತ ಹಿಡಿದುಕೊಂಡು, “ನನಗೆ 
ನೀನು ಪ್ರಿಯನಾದವನು” ಎಂದು ಹೇಳಿ ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊ೦ಡ. 
ಆಷ್ಟರಲ್ಲಿ ಹನುಮಂತನು ಅವರಿಬ್ಬರ ನಡುವೆ ಅಗ್ನಿಯನ್ನು ಸ್ಥಾಪಿಸಿ ಪೂಜಿಸಿದಾಗ, 
ಅದನ್ನು ನೋಡಿದ ಅವರಿಬ್ಬರೂ ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಮೂರು ಬಾರಿ 
ಪ್ರದಕ್ಷಿಣೆ ಮಾಡಿ ಅಗ್ನಿಸಾಕ್ಷಿಯಾಗಿ ರಘುವೀರನು ಹೀಗೆಂದು ನುಡಿದು ಅಭಯವನ್ನಿತ್ತ: 
“ರವಿತನಯ ಕೇಳು, ನೀನು ನನಗೆ ಭರತಸೌಮಿತಿಗಿಂತಲೂ ಹಿರಿಯ ತಮ್ಮನೆಂದು 
ತಿಳಿದಿದ್ದೇನೆ. ನಿನಗಿಂತ ಬೇರೆ ಪ್ರಾಣಸಖನು ನನಗಿಲ್ಲ, ನಾನು ಮನಃಪೂರ್ವಕವಾಗಿ 
ನಿನಗಿತ್ತ ಭಾಷೆಯಲ್ಲಿ ಹುಸಿಯಿಲ್ಲ. ನೀನು ಸೂರ್ಯನ ಔರಸಪುತ್ರ, ನಾವು ನಿನ್ನ 
ಕುಲದವರು, ಕೀರ್ತಿ-ದುಷ್ಟೀರ್ತಿ, ಸುಖದುಃಖಗಳು ನಮ್ಮಿಬ್ಬರಿಗೂ ಇನ್ನು ಮುಂದೆ 
ಸಮಾನವಾದವು. ಇದಕ್ಕೆ ಪಂಚಭೂತಗಳೇ ಸಾಕ್ಷಿ.” ರಾಮವಾಣಿಯನ್ನು .ಕೇಳಿದ 
ದಿನಪಸುತನು ಸಂತೋಷದಿಂದ ಹಿಗ್ಗುತ್ತಿರುವಲ್ಲಿ, ಪವನತನಯನು ಸಡಗರದಿಂದ 
ಸಾಲವೃಕ್ಷಗಳ ಚಿಗುರಿನಿಂದ ಪೀಠಗಳನ್ನು ರಚಿಸಿ ಅವರಿಬ್ಬರನ್ನು ಕುಳ್ಳಿರಿಸಿದ; ಆ ಬಳಿಕ 
ಹನುಮನು ಲಕ್ಷ್ಮಣನಿಗಾಗಿ ಚಂದನದ ತಳಿರನ್ನು ಹಾಸಿಗೆಯಾಗಿ ಸಿದ್ಧಪಡಿಸಿ ಕುಳ್ಳಿರಿಸಿದ. 


ಎಲ್ಲರೂ ಸಂತೋಷದಿಂದ ಕುಳಿತುಕೊಳ್ಳಲು, ಎಲ್ಲ ಕಪಿಗಳೂ ನೋಡುತ್ತಿರುವಂತೆಯೇ, 
ಸುಗ್ರೀವನು, “ರಘುನಾಥ, ಹಿಂದೆ ನನ್ನ ಅಣ್ಣ ದೇವೇಂದಪುತ್ತನಾದ ವಾಲಿಯಿಂದಾದ 
ಅವಸ್ಥೆಗಳನ್ನು ಹೇಳುತ್ತೇನೆ. ನನ್ನ ಕಾಂತೆಯನ್ನು ಎಳದುಕೊಂಡು ಹೋಗಿ 
ಕಷ್ಟಗಳಿಗೀಡುಮಾಡಲು ನಾನು ಅಂದಿನಿಂದ ವಿಪಿನಾಂತರದಲ್ಲಿ ಬಿದ್ದಿದ್ದೇನೆ. ನನ್ನ 
ಚಿಂತೆಯನ್ನು ಪರಿಹರಿಸಿ ಕಾಪಾಡಬೇಕು” ಎಂದು ದೈನ್ಯದಿಂದ ಬಿನ್ನವಿಸಿಕೊ೦ಡ. ಆಗ 
ಶ್ರೀರಾಮನು ನಸುನಗುತ್ತ, “ರಾಮನ ಮಾತು ಎಂದರೆ ಏನು, ನನ್ನ ಮೈತ್ರಿಯ ಫಲ 
ಎಂತಹುದು ಎಂಬುದನ್ನು ನೀನು ಬೇಗನೇ ಕಾಣುತ್ತೀಯೆ. ನಿನ್ನ ಮಹಾಶತ್ರುವಾದ 
ವಾಲಿಯನ್ನು ಒಂದು ಬಾಣಮಾತ್ರದಿಂದ ನೆಲದ ಹುಡಿಯಲ್ಲಿ ಬೆರೆಸುತ್ತೇನೆ; ಕಪಿರಾಜ್ಯದ 
ಭೋಗಭಾಗ್ಯಗಳೆಲ್ಲವೂ, ಮಹತ್ತರ ಸುಖವನ್ನೀಯುವ ಸತಿಸುರೆಲ್ಲರೂ ನಿನ್ನನ್ನು 
ಸೇರುವಂತೆ ಮಾಡುತ್ತೇನೆ; ಭಯಗೊಳ್ಳದಿರು” ಎಂದು ಅಭಯವನ್ನಿತ್ತ. ರಾಮನ ಈ 


ಕಿಷ್ಕಿಂಧಾಕಾಂಡ ೫೦೩ 


ಮಧುರತರ ನುಡಿಗಳನ್ನು ಕೇಳಿ ಸುಗ್ರೀವನು ಅವನನ್ನು ಸ್ತುತಿಸಿ, “ಇಂದ್ರನಂದನನ 
ದೆಸೆಯಿಂದ ನನಗೆ ದುರ್ಗತಿಯುಂಟಾಯಿತು; ನಿನ್ನ ಮಾತನ್ನು ಅದನ್ನು ಆದಷ್ಟು ಬೇಗ 
ನಡೆಸಿಕೊಟ್ಟರೆ ನಾನು ಪುನೀತನಾಗುತ್ತೇನೆ” ಎಂದು ಕೈಮುಗಿದು 'ಬೇಡಿಕೊಳ್ಳುತ್ತಿರುವಾಗಲೇ, 
ಅವನ ಬಲಗಣ್ಣು ಅದುರಿ ತುಭಸಾಸನಭ ಈರಾ: ಮುಂದುವರಿದು ಸುಗ್ರೀವನು, 
“ಹೊನ್ನ ಜಿಂಕೆಯ ನೆವದಿಂದ ನಿನ್ನಿಂದ ಬೇರ್ಪಟ್ಟಿರುವ ಸೀತಾಮಾತೆಯನ್ನು 
ನಿಮ್ಮೊಡನೆ ಸೇರಿಸುವ ಹೊಣೆ ನನ್ನದು, ದುರುಳ ರಾವಣನು ಪಾತಾಳದಲ್ಲೇ ಇದ್ದರೂ 
ಅವನ ಕುಲವನ್ನು ಧೂಳೀಪಟ ಮಾಡಿ ಧರಣಿಜೆಯನ್ನು ಬಿಡುಗಡೆಗೊಳಿಸಿ ನಿನಗೆ 
ತಂದೊಪಿಸುತ್ತೇನೆಂದು ನಮ್ಮ ಸಚಿವನು ನಿಮಗೆ ಹೇಳಿದ್ದಾನಲ್ಲವೇ, ಸಂದೇಹವೇ 
ಬೇಡ. ನೃಪಕುಲಚಂದ್ರನೇ, ನಿನ್ನ ಚಿಂತೆಯನ್ನು ದೂರಮಾಡು. ಮೃತ್ಯುಸ್ವರೂಪನಾದ 
ವಾಲಿಗೆ ಹೆದರಿ ನಾವು ಬೆಟ್ಟದ ತುದಿಯಲ್ಲಿ ಕುಳಿತಿರುವಾಗ, ಮತ್ತೇಭಗಮನೆಯನ್ನು 
ಕದ್ದೊಯ್ಯುತ್ತಿದ್ದ ದಶಕ೦ಠನನ್ನು ನಾವು ಗಗನದಲ್ಲಿ ನೋಡಿದೆವು. ಮತ್ತಕಾಶಿನಿ ಸೀತೆ 
ರೋದಿಸುತ್ತ ನಮ್ಮನ್ನು ಕಂಡು, ತನ್ನ ಸೀರೆಯ ಸೆರಗಿನ ತುದಿಯನ್ನು ಹರಿದು ತನ್ನ 
ಆಭರಣಗಳನ್ನೆಲ್ಲ ಅದರಲ್ಲಿ ಕಟ್ಟಿ “ನನ್ನ ಪರಿಯನ್ನು ಶ್ರೀರಾಮನಿಗೆ "ತಿಳಿಸಿ ಇದನ್ನು 
ಕೊಡಿ' ಎಂದು ಗಂಟನ್ನೆಸೆದಳು. ಒಡವೆಗಳ ಗಂಟನ್ನು ನಾನು ಒಂದೆಡೆ ಇರಿಸಿದ್ದೇನೆ. 
ನಾನು ಅವನನ್ನು ಹೊಡೆದು ಹಾಕುತ್ತೇನೆಂಬುದನ್ನು ದಶಶಿರನು ಆಗ ತಿಳಿಯದೆ ಹೋದ. 
ಅವನನ್ನು ಹಿಡಿದು ತಂದು ನಿನಗೊಪ್ಪಿಸುತ್ತೇನೆ” ಎಂದು ಸುಗ್ರೀವನು ಆವೇಶದಿಂದ 
ನುಡಿದ. ಇದನ್ನು. ಕೇಳಿದ ರಾಮನಲ್ಲಿ ಶೋಕಮಮತೆಗಳು ಒಟ್ಟಿಗೇ ಉಂಟಾಗಿ, 
ಕಣ್ಣಂಚಿನಲ್ಲಿ ಹನಿಗಳು ದಟ್ಟೈಸಿದವು. ಆಗ ರಾಮನು ಗದ್ಗದಿತನಾಗಿ, “ಎಲೈ ಸುಗ್ರೀವ, 
ನನ್ನ ಪ್ರಿಯೆಯು ಎಸೆದ ಒಡವೆಗಳ ಗ೦ಟನ್ನು ನನಗೆ ಕೊಡು” ಎನ್ನಲು, ಸುಗ್ರೀವನು 
ತಕ್ಷಣವೇ ಅದನ್ನು ತರಿಸಿ ರಾಮನ ಮುಂದಿಟ್ಟ 


ಆ ಗಂಟನ್ನೆತ್ತಿಕೊಂಡ ರಾಮನು ಅದನ್ನು ತನ್ನ ಎದೆಗೆ ಒತ್ತಿಕೊ೦ಡು, ಲಲನೆಯನ್ನು 
ನೆನೆನೆನೆದು ಕಲ್ಲು ಮರಗಳು ಕರಗುವಂತೆ. ಹಲುಬಿದ. ಎಷ್ಟು ಹೊತ್ತಾದರೂ 
ದುಃಖವು ದೂರಾಗದಿರಲು, ಕ್ರೋಧದಿಂದ ಕೂಡಿ ಬಾಣದ ತುದಿಯನ್ನು ಹಿಡಿದು, 
“ಪಾಪಾಚರಣೆಯನ್ನು ಮಾಡಿದವನ ಶರಶಕ್ತಿಯನ್ನುಡುಗಿಸುತ್ತೇನೆ, ತ್ರಿಮೂರ್ತಿಗಳ 
ಆಜ್ಞೆಯನ್ನು ಮೀರುತ್ತೇನೆ, ಮೂಲೋಕವನ್ನೂ ಎನಾಶಗೊಳಿಸುತ್ತೇನೆ; ಪಾಪಿ ರಕ್ಕಸನು 
ಪದ್ಮಾಕ್ಷನನನ್ನಾಶ್ರಯಿಸಿದ್ದರೆ ಇಬ್ಬರನ್ನೂ ನನ್ನ ಕೆ೦ಗರಿಗೋಲಿನಿಂದ ತರಿದಿಕ್ಕುತ್ತೇನೆ” 
ಎಂದು ಕಾಲಾಗ್ನಿಯಂತೆ ಭುಗಿಲೆದ್ದ. ಒತ್ತರಿಸಿಕೊಂಡು ಬರುವ ದುಃಖವನ್ನು 
ತಡೆದುಕೊಳ್ಳಲಾರದೆ ರಾಘವನು ಸಂಕ್ಷೋಭೆಗೊಳ್ಳುತ್ತಿರಲು ಸುಗ್ರೀವನು ಅವನನ್ನು ನೋಡಿ 
ಚಿಂತಿಸುತ್ತ ಕೈಗಳನ್ನು ಜೋಡಿಸಿ, “ದೇವ, ಶೋಕದಿಂದ ಕೆಲಸ ಕೆಡುತ್ತದೆ; ಚಿಂತೆಯನ್ನು 
ಬಿಡು, ಧೈರ್ಯವನ್ನು ತಂದುಕೊಂಡು ಮಡದಿ ಮನೆಯನ್ನು ಕಳೆದುಕೊಂಡರೂ 
ದೃಢಚಿತ್ತನಾಗಿರುವ ನನ್ನನ್ನು ನೋಡು. ಬಿರುಗಾಳಿ ಬೀಸಿದರೆ ಚಿಕ್ಕ ಚಿಕ್ಕ ಮರಗಿಡಗಳು 
ಉರುಳಿ "ಬೀಳುತ್ತವೆಯೇ. ಹೊರತು ಬೆಟ್ಟಗಳು ಅಲ್ಲಾಡುವುವೇನು? "ಸಾಮಾನ್ಯ ಜನರನ್ನು 
ತಲ್ಲಣಗೊಳಿಸುವ ಪರಿತಾಪಗಳ ಕಡೆ ಮಹಾತ್ಮರು ಗಮನ ಹರಿಸುತ್ತಾರೆಂಯೀ? ಸಿರಿ 


೫೦೪ ಶ್ರೀರಾಮಕಥಾಮೃತ 


ಬಂದಾಗಲಾಗಲೀ ಕಷ್ಟ ಒದಗಿದಾಗಲಾಗಲೀ ಅದಾವುದನ್ನೂ ಲೆಕ್ಕಿಸದೆ ಇರುವುದು 
ಮಹಾಪುರುಷಲಕ್ಷಣವಲ್ಲವೇ? ನಿನ್ನಂತಹ ಸರ್ವಜ್ಞನಿಗೆ ನಾನು ಹೇಳುವುದೇನಿದೆ. 
ಹೊನ್ನು ದೊರೆತರೆ ಹಿಗ್ಗಿ ಅದು ಹೋದರೆ ನಲುಗುವುದು ಮನುಷ್ಯಸ್ತಭಾವ; ಆದರೆ 

ಸಖದಿ೦ದಾಗಿ ಶಾಂತಿ ಬಲ ಧೈರ್ಯ ಪರಾಕ್ರಮಗಳನ್ನು ಕಳೆದುಕೊಂಡರೆ ಮನುಷ್ಯನಿಗೆ 
ಬದುಕುವುದು ದುಷ್ಕರವಾಗುತ್ತದೆ. ಚಿಂತೆಯು ಎಲ್ಲ ಉಪಾಯ ಶಾಂತಿ ಉತ್ಸಾಹಗಳ 
ಅಂತ ಎಂಬುದು ಸಂತರ ಮಾತು. ಎಲ್ಲ ಬಲ್ಲವನಾದ ನಿನಗೆ ಅದು ತಿಳಿಯದುದೇನಲ್ಲ. 
ತನಗೆ ತೋಚಿದ್ದನ್ನು ಸೇವಕನು ಯಜಮಾನನಿಗೆ ಹೇಳದಿರುವುದು ತರವಲ್ಲವೆಂದು 
ಭಾವಿಸಿ ನನಗೆ ಅನಿಸಿದ್ದನ್ನು ನಿನ್ನ ಬಳಿ ಹೇಳಿದೆ. ನನ್ನ ಮಾತನ್ನು ಮನಸ್ಸಿಗೆ ಹಾಕಿಕೊಂಡು 
ಸಮಾಧಾನದಿಂದಿರು” ಎಂದು ಸಾಂತ್ವನ ಮಾಡಿದ. ಆಗ ರಘುವೀರನು ರವಿತನಯನನ್ನು 
ಕುರಿತು, “ನನಗೆ ನಿನಗಿಂತ ಬೇರೆ ಹಿತವರಾರಿದ್ದಾರೆ? ನೀನು ಎಲ್ಲ ಆಗಮಗಳನ್ನು ಬಲ್ಲ 
ಕೋವಿದ, ನಿನ್ನ ಬುದ್ಧಿವಂತಿಕೆಗೆ ಸಮವೆಲ್ಲಿದೆ?” ಎಂದು ಅಪ್ಪಿಕೊಂಡು ತನ್ನ ಚಿಂತೆಯನ್ನು 
ದೂರ ಮಾಡಿ ಹಿತಕರವಾದ ಧ್ವನಿಯಿಂದ, “ರಾವಣನಿರುವ ಸ್ಥಳವನ್ನು ನೀನೇ ತಿಳಿದು 
ಧರಣಿಸುತೆಯನ್ನು ತಂದು ಉಪಕಾರವನ್ನು ಮಾಡು” ಎಂದು ನಾನಾ ವಿಧವಾಗಿ 
ಕೇಳಿಕೊಂಡ. ಈ ಮಾತುಗಳನ್ನು ಕೇಳಿ ಸುಗ್ರೀವನಿಗೆ ಸಮಾಧಾನವಾಯಿತು; ಆಗ 
ಹಿಗ್ಗಿನಿಂದ ನಮಸ್ಕರಿಸಿ, “ಸಕಲಗುಣಧಾಮ, ನಿನ್ನ ಕೃಪೆಯಿಂದ ನನಗೆ ದೇವೇಂದ್ರಪದವಿ 
ಸಿಕ್ಕಂತಾಯಿತು. ನಾನು ಪ್ರೀತಿಯಿಂದ ನಿನಗಿತ್ತ ಭಾಷೆಗೆ ಊನವಾಗುವುದುಂಟೇ? 
ಸೀತಾಮನೋಹರನಾದ ನೀನು ನನ್ನ ಮಾತನ್ನು ಒಪ್ಪಿ ಸಮಾಧಾನಗೊಂಡುದರಿಂದ 
ನನಗೆ ಪರಮ ಸಂತೋಷವಾಗಿದೆ. ಮೂಲೋಕದೊಡೆಯನಾದ ನಿನಗೆ ಉಪಾಯಗಳನ್ನು 
ಹೇಳಲು ನಾನೆಷ್ಟರವನು? ನನ್ನನ್ನು ಕಿರಿಯನೆಂದು ತಿಳಿದು ಕಾಪಾಡು, ಇದು ಸಜ್ಜನರ 
ರೀತಿಯಲ್ಲವೇ? ಶೂರನೋ, ಗುಣವಿಕಾರನೋ, ಧನಾಗಾರನೋ, ದುಃಖದಾರನೋ 
ಸೌಖ್ಯಯುತನೋ, ಯಾರಾದರೂ ಮಿತ್ರನಾದವನಿಗೆ ನೀನು ಹಿತಕಾರಿಯಲ್ಲವೇ. 
ಕುಲ ಚಲ ಗುಣ ರೂಪು ಜಾತಿ ಗೋತ್ರ ದೇಹ ಬಲ ಪೌರುಷಗಳನ್ನು ಪರಿಗಣಿಸದೆ 
ಸ್ನೇಹಿತರ ಸುಖದುಃಖಗಳಿಗಾಗುವುದೇ ಮಿತ್ರತೆಯಲ್ಲವೇ? ಪ್ರೀತಿಯಿಂದ ನನ್ನಂತಹ 
ಕಪಿಯ ಕೈಹಿಡಿದು ನೀನು ಅದನ್ನು ಪ್ರತ್ಯಕ್ಷವೆನ್ನಿಸಿದೆ. ಮೂದೇವರೊಡೆಯನೇ, ನಾನು 
ಇದುವರೆಗೂ ಇಂದ್ರತನೂಜನ ಬಾಧೆಯಿಂದ ಮತಿಗೆಟ್ಟು ಮುಂಗಾಣದೆ ಇದ್ದೆ, ಇನ್ನು 
ನಾನು ಧರಾಸುತೆ ಹೋದ ದಾರಿ ಮತ್ತು ದುರುಳ ರಾವಣನ ನೆಲೆಗಳನ್ನು ಹುಡುಕಿಸಿ 
ನಿನಗೆ ಶುಭಸುದ್ದಿಯನ್ನು ನೀಡುತ್ತೇನೆ” ಎಂದ. ಆಗ ರಘುವೀರನು, “ವೀರ, ನಿನಗೆ 
ಅಪಕಾರ ಮಾಡಿದ ದುರಾತ್ಮನನ್ನು ಶಿಕ್ಷಿಸಿ ಕಪಿರಾಜ್ಯ ರುಮೆ ತಾರೆಯರನ್ನು ನಿನಗೆ 
ಒಪ್ಪಿಸುತ್ತೇನೆ ಎ೦ದು ನಾನು ಮಾತು ಕೊಟ್ಟ ಮೇಲೆ ಸಂಶಯವೇಕೆ? ನಿನಗೇನಾದರೂ 
ತೊಂದರೆಗಳುಂಟಾದರೆ ಅವುಗಳನ್ನು ಪರಿಹರಿಸಿ ನಿನಗೆ ನೆಮ್ಮದಿಯು೦ಟುಮಾಡದೆ 
ಮಾತಿಗೆ ತಪ್ಪಿದರೆ ರಘುಕುಲದ ನೃಪರನ್ನಾರು ಸ್ತುತಿಸುತ್ತಾರೆ? ವಾನರಯೋಧ, 
ಯಾವಾಗ. ನಿನಗೆ ಅಭಯವನ್ನಿತ್ತೆನೋ ಅವತ್ತೇ ನೀನು ನನಗೆ ಹಿತವನಾದೆಯೆಂದು 
ತಿಳಿ, ಭಾಸ್ಕರನಂದನನ ಕಪಿರಾಜ್ಯ ಸ್ತ್ರೀರತ್ನಗಳು ನಿನ್ನ ವಶವಾದಂತೆಯೇ ಎಂದು 
ತಿಳಿದುಕೋ. ನಿನ್ನ ಕುಂದುಕೊರತೆಗಳೆಲ್ಲ ನನ್ನದು ಎಂದು ಭಾವಿಸಿ ನಿನಗೆ ಬೆ೦ಬಲವಾಗಿ 


ಕಿಷ್ಠಿಂಧಾಕಾಂಡ ೫೦೫ 


ನಿಲ್ಲುವುದನ್ನು ಒಂದರೆ ನಿಮಿಷವಾದರೂ ಮರೆತಿರುತ್ತೇನೆಯೇ? ಭಕ್ತರಿಗೂ ನನಗೂ 
ಭೇದವಿಲ್ಲ, ಸುಖಾಸುಖಗಳನ್ನು ನನಗೆ ಸಮರ್ಪಿಸಿದ ಬಳಿಕ ಅವರು ಅನುಭವಿಸುವ 
ಎಲ್ಲವೂ ನನ್ನವೇ. ಕೋಗಿಲೆ ವನವನ್ನೂ, ನವಿಲು ಬಿಸಿಲ್ವಕ್ಕಿಗಳು ಮಳೆಮುಗಿಲನ್ನೂ, 
ಎಳಗ೦ದಿಯು ಕರುವನ್ನೂ ಸಾಧ್ವಿಯು ಪತಿಯನ್ನೂ ನಚ್ಚಿಕೊಳ್ಳುವಂತೆ ನನ್ನನ್ನು 
ನಂಬಿದವರ ಸಕಲ ಯೋಗಕ್ಷೇಮಗಳನ್ನೂ ನೋಡಿಕೊಳ್ಳುವ ವ್ರತ ನನ್ನದು” ಎಂದು 
ರಘುನಾಥನು ಸುಗ್ರೀವನನ್ನು ಸಂತೈಸಿದ. ಆಗ ಸೂರ್ಯತನಯನು, “ದೇವ, ನಿನ್ನ 
ಚರಣದರ್ಶನ ಮಾತ್ರದಿಂದ ನನಗೆ ನಾರದ ಪರಮಮುನಿಗಳ ಸಮಾಧಿಯಲ್ಲಿ ಸಿಲುಕಿದ 
ಪರಂಜ್ಯೋತಿಯನ್ನು ಕಂಡಂತಾಗುತ್ತಿದೆ. ನನಗೆ ಸಂತೋಷವಾಗಿದೆ; ಚಿಂತಾಮಣಿಯನ್ನು 
ಕೈಯಲ್ಲಿ ಹಿಡಿದು ಏನನ್ನು ಬಯಸುವುದು, ನನ್ನ ಮನದಿಷ್ಟಗಳನ್ನು ತಿಳಿದು ಅದೇ 
ಪೂರೈಸುವುದಲ್ಲವೇ? ನನಗಿನ್ನು ಚಿಂತೆ ಲೇಶಮಾತ್ರವೂ ಇಲ್ಲ; ಸಾಮ್ರಾಜ್ಯವೈಭವಗಳನ್ನು 
ಪಡೆದಂತೆಯೇ ಆಯಿತು. ಆದರೆ ಹಿಂದೆ ಅಣ್ಣನು ನನಗೆ ಮಾಡಿದ ದುರ್ದಶೆಗಳನ್ನು 
ನೆನೆಸಿಕೊಂಡರೆ ಖಿನ್ನತೆಯುಂಟಾಗುತ್ತದೆ. ತಮ್ಮನೆಂಬುದನ್ನು ಗಣಿಸದೆ, ಘನತೆಯನ್ನು 
ಲೆಕ್ಕಿಸದೆ, ಅಪಕೀರ್ತಿಗೆ ಹೆದರದೆ ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿಸಿ, ತನ್ನ ಮಗಳೆಂಬಂತಿರುವ 
ನನ್ನ ಹೆಂಡತಿಯನ್ನು ಸೆಳೆದುಕೊಂಡು ಕಾಡಿಗೆ ಓಡಿಸಿ ನೀಡಿದ ಹಿಂಸೆ ನನ್ನನ್ನು ಕಿತ್ತು 
ತಿನ್ನುತ್ತಿದೆ. ನೆಲೆಯಿಲ್ಲದೆ ನಾನು ಭೂಮಿಯನ್ನೆಲ್ಲ ಸುತ್ತಿದೆ, ಆದರೆ ಕಾಲೂರಲು ಅರ್ಧ 
ಗೇಣು ನೆಲವೂ ನನಗೆ ಸಿಕ್ಕದಾಯಿತು, ವಾಲಿಯ ಉರುಬೆಯನ್ನು ತಡೆಯಲಾರದೆ 
ನಾನು ಎಲ್ಲಿ ಹೊಕ್ಕರೂ ಅಲ್ಲಿಗೇ ಬಂದು ತರಿದು ಹಾಕಲು ಯೋಚಿಸಿದ ಪಾಪಿ 
ಎಳ್ಳನಿತೂ ಕರುಣೆಯಿಲ್ಲದೆ ಇರಬೇಕಾದರೆ ಹೇಗೆ ತಾನೇ ಬದುಕುವುದು ಎಂಬ 
ಯೋಚನೆಯಿಂದ ನನ್ನ ಚಿತ್ತ ಕಂಗೆಟ್ಟಿದೆ, ಇದನ್ನು ಯಾರ ಮುಂದೆ ಹೇಳಿಕೊಳ್ಳಲಿ? 
ರಾಜಧರ್ಮವನ್ನು ತೊರೆದು, ದುಷ್ಪಹಾದಿಯನ್ನು ಹಿಡಿದು, ಇಂದಕುಮಾರನ ಆಯುಷ್ಯ 
ಐಶ್ವರ್ಯ ಜಯಸಿರಿಗಳು ಹೆಚ್ಚುವುದನ್ನು ನೋಡಿದರೂ ಏನೂ ಮಾಡದೆ ಧರ್ಮವು 
ಸಮುದದಲ್ಲಿ ತಲ ಮರೆಸಿಕೊಂಡಿದೆಯೋ, ನಿಗಮಗಳೆಲ್ಲವೂ ಸುಳ್ಳಿನ ಕಂತೆಯೋ ಎನ್ನಿಸಿ 
ಸಂಕಟಗೊಂಡೆ” ಎಂದು ನಾನಾ ವಿಧವಾಗಿ ಕರುಳು ಕಿತ್ತುಬರುವ ರೀತಿಯಲ್ಲಿ ಸುಗ್ರೀವನು 
ತನ್ನ ಹೀನಸ್ಥಿತಿಯನ್ನು ಹೇಳಿಕೊಂಡ. ಆಗ ರಘುವೀರನು ನಸುನಗೆಯಿ೦ದ ಕೂಡಿ, 
“ಈಗಲೂ ಏಕೆ ಚಿಂತೆ? ಭಯವನ್ನು ತೊರೆ, ನನ್ನ ಮಾತನ್ನು ಕೇಳು: ವಾಲಿಯನ್ನು 
ಕೊಲ್ಲುತ್ತೇನೆ, ನಿನಗೆ ಕುಶಲವನ್ನು ತರುತ್ತೇನೆ. ನನ್ನ ಮಾತು ಎಂದಿಗೂ ಸುಳ್ಳಾಗದು. 
ಧೈರ್ಯ ತಂದುಕೋ, ನೆಮ್ಮದಿಯಿಂದಿರು. ಮೊದಲು ನಿಮ್ಮ ವೈರಕಾರಣವನ್ನು 
ವಿವರವಾಗಿ ಹೇಳು, ಆನಂತರ ದುಷ್ಕತಿಯ ತನುಹರಣ ಮಾಡುತ್ತೇನೆ. ಪಶ್ಚಿಮ 
ಸಮುದ್ರದತ್ತ ನಡೆಯುವ ಮಿತ್ರನನ್ನು ಕಂಡು ಕೊರಗುವ ತಾವರೆಯ ರೀತಿ ನನ್ನ 
ಮನಸ್ಸು ನಿನ್ನ ದುರ್ಭರ ಸ್ಥಿತಿಯನ್ನು ಕೇಳಿ ಮರುಗುತ್ತಿದೆ. ಒಬ್ಬಳೇ ತಾಯಿಯ ಮಕ್ಕಳಾದ 
ನಿಮ್ಮಿಬ್ಬರ ನಡುವೆ ವೈರ ಉಂಟಾಗಲು ಕಾರಣವಾದುದನ್ನು ತಿಳಿಸಿದರೆ ಅರೆನಿಮಿಷದಲ್ಲಿ 
ನಿರ್ವೈರವುಂಟಾಗುವ ಪರಿಯಲ್ಲಿ ನಾನು ಪ್ರತಿಕ್ರಿಯಿಸುತ್ತೇನೆ. ದ್ವೇಷದ ಬೀಜ, ಶತ್ರುವಿನ 
ಬಲಾಬಲಗಳನ್ನು ತಿಳಿಸಿದರೆ ಪ್ರತೀಕಾರವನ್ನು ಮಾಡಿ ನಿನಗೆ ಜಯಸಿರಿಯನ್ನು 
ಉ೦ಟುಮಾಡುತ್ತೇನೆ” ಎಂದು ಶ್ರೀರಾಮಪುರದಧೀಶನು ಸುಗ್ರೀವನಿಗೆ ಭರವಸೆಯಿತ್ತ. 


೫೦೬ ಶ್ರೀರಾಮಕಥಾಮೃತ 


೪. ವಾಲಿಸುಗ್ರೀವರ ವೈರ ಕಾರಣ; ಶ್ರೀರಾಮನ ಅಭಯ 


ಗಿರಿಜೆ. ಕೇಳು, ಪೂರ್ವವೃತ್ತಾಂತವನ್ನು ಹೇಳಲು ರಾಘವನು ಬೆಸಗೊಳ್ಳಲು 
ಸುಗ್ರೀವನು ಹೀಗೆ ಹೇಳಲು ತೊಡಗಿದ: “ಕಿಷ್ಠಿಂಧೆ ನಗರಿಯಲ್ಲಿ ಬ್ರಹ್ಮನ ಮಗನಾದ 
ಯಕ್ಷನು ಕಪಿರಾಜನಾಗಿದ್ದ;, ಅವನ ಹಿರಿಯ ಮಗ ವಾಲಿ ಮತ್ತು ಕಿರಿಯವನು 
ಸುಗ್ರೀವನಾದ. ನಾನು. ತಂದೆಯು ಪರಮ ಸುಖದಿಂದ ಅಖಿಲ ಭೋಗಗಳನ್ನೂ 
ಅನುಭವಿಸುತ್ತ ಹಲವಾರು ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಿದ್ದ. ಹೀಗೆ 
ದೇವನಿರ್ಮಿತವಾದ ಕಿಷ್ಠಿಂಧೆಯಲ್ಲಿ ಬ್ರಹ್ಮನ ಅಪ್ಪಣೆಯಿ೦ದ ಕಪಿ ಕರಡಿಗಳ ಒಡೆಯನಾಗಿ 
ಕೆಲ ಕಾಲವಾದ ಬಳಿಕ ದೇವಲೋಕಕ್ಕೆ ಹೋದ. ಅಣ್ಣನಾದ ವಾಲಿಯು ರಾಜನಾದ; 
ನಾನು ಪಿತೃಭಕ್ತಿಗಿಂತಲೂ ಮಿಗಿಲಾದ ಭಾವನೆಯಿಂದ ಅಣ್ಣನನ್ನು ಸೇವಿಸುತ್ತಿದ್ದೆ. 
ಮಾತಿಗೆ ಮೀರದೆ, ಧರ್ಮದಿಂದ ನಡೆಯುತ್ತ, ಭಕ್ತಿಪೂರ್ವಕವಾಗಿ ಅಣ್ಣನು ಆಳುತ್ತಿರಲು 
ನಾನು ಹೇಳಿದ್ದನ್ನು ನೆರವೇರಿಸುತ್ತ ಇದ್ದೆ. ಹೀಗೆ ನಾವು ಎರಡು ದೇಹ ಒಂದು ಆತ್ಮ 
ಎಂಬಂತೆ ಇದ್ದೆವು; ಅಣ್ಣನು ಸ್ವಂತ ಮಗನಿಗಿಂತ ಮಿಗಿಲಾದ ವಾತ್ಸಲ್ಯದಿಂದ ನನ್ನನ್ನು 
ನೋಡಿಕೊಳ್ಳುತ್ತಿದ್ದ. ಯಾವ ಕೆಲಸ ಮಾಡಬೇಕಾದರೂ ನನ್ನ ಸಲಹೆ ಪಡೆಯುತ್ತಿದ್ದ, 
ಎಲ್ಲಿಗೆ ಹೋಗಬೇಕಾದರೂ ನನ್ನನ್ನು ಜೊತೆಗೆ ಕರೆದೊಯ್ಯುತ್ತಿದ್ದ. 


“ಒಮ್ಮೆ ಏನಾಯಿತೆಂದರೆ, ದುಂದುಭಿಯ ಮಗ ಮಾಯಾವಿಯು ಒಂದು ದಿನ 
ಮಧ್ಯರಾತ್ರಿಯಲ್ಲಿ ಕಿಷ್ಕಿಂಧೆಯ ಬಳಿ ಬ೦ದು ಹೊರಗೆ ನಿಂತು ಪ್ರಳಯಾನಿಲದಂತೆ 
ಮೊರೆಯುತ್ತಿದ್ದ. ಅದನ್ನು ಕೇಳಿದ ಅಣ್ಣನಿಗೆ ಕೋಪ ಉಕ್ಕಿ ಬಂತು, ಈ ಕ್ಷಣವೇ ರಕ್ಕಸನನ್ನು 
ಕೊಂದು ಹಾಕುತ್ತೇನೆಂದು ಗರ್ಜಿಸುತ್ತ ಹೊರಟ. ಕಾಲಾಗ್ನಿಯಂತೆ ರೋಷದಿಂದ 
ಉರಿಯುತ್ತಿದ್ದ ವಾಲಿಯನ್ನು ಕಂಡು ಮಾಯಾವಿಯು ಅವನೆದುರು ನಿಲ್ಲಲಾರದೆ ಓಡಿದ. 
ಆದರೆ ಅಣ್ಣನು ಸುಮ್ಮನಾಗದೆ ಅವನನ್ನು ಹಿಡಿಯಲೆಂದು ಅಟ್ಟಿಸಿಕೊಂಡು ಹೋದ; 
ನಾನೂ ಆಲಸ್ಯವಿಲ್ಲದೆ ಅಣ್ಣನನ್ನು ಹಿಂಬಾಲಿಸಿ ಹೋದೆ. ಕತ್ತಲೆಯ ಮೊತ್ತ ಎತ್ತಲೂ 
ಮುತ್ತಿತ್ತು. ಏನೂ ಕಾಣಿಸುತ್ತಿರಲಿಲ್ಲ. ಆದರೆ ಮುಂದೆ ಓಡುತ್ತಿದ್ದ ಮಾಯಾವಿಯನ್ನು 
ಹಿಡಿದೇ ತೀರುವೆನೆಂಬ ಛಲದಿಂದ ಅಣ್ಣನು ಅವನು ಓಡಿದಲ್ಲಿ ಓಡಿದ. ರಕ್ಕಸನು ಎತ್ತರದ 
ಬೆಟ್ಟವನ್ನೇರಲು ಅಣ್ಣನೂ ಅವನನ್ನು ಬೆಂಬತ್ತಿ ಹತ್ತಿದ. ಕೊನೆಗೆ ಮಾಯಾವಿಯು ಒಂದು 
ಗುಹೆಯನ್ನು ಹೊಕ್ಕು ಕಾಣದಾದ. ಆಗಂತೂ ವಾಲಿಯು ಕಾಳಿಂಗನಂತೆ ಕೋಪದಿಂದ 
ಬುಸುಗುಡುತ್ತ, "ರಕ್ಕಸನನ್ನು ಜಜ್ಜಿ ಹಾಕದೆ ಸುಮ್ಮನಿರಲಾರೆ, ನಾನು ಬರುವವರೆಗೂ ಈ 
ಗುಹೆಯ ಬಾಗಿಲಲ್ಲಿಯೇ ಕಾದು ನಿಂತಿರು” ಎಂದು ಹೇಳುತ್ತ ನನ್ನ ಉತ್ತರಕ್ಕೆ ಕಾಯದೆ 
ಕಗ್ಗತ್ತಲೆಯಲ್ಲಿಯೇ ತಾನೂ ಆ ಮಹಾಗುಹೆಯನ್ನು ಹೊಕ್ಕ. ತುಂಬು ಮದದಿಂದ 
ಬಲಿದಿದ್ದ ವಾಲಿಯು ವೃತ್ರಾಸುರನ ಆರ್ಭಟವನ್ನು ಮೀರಿಸುವ ಮಾಯಾವಿಯೊಡನೆ 
ಹುರುಪಿನಿಂದ ಕಾದುತ್ತಿದ್ದ ಸದ್ದು ನನಗೆ ಕೇಳುತ್ತಿತ್ತು. 


“ಹೀಗೇ ಒಂದು ವರ್ಷ ಕಳೆಯಿತು, ಅವನಿಗೇನಾಯಿತೆಂದು ಯಾರನ್ನು 
ಕೇಳುವುದು? ಪ್ರಳಯಕಾಲದ ಮೇಘಾಡಂಬರದಿಂದ ತೋಳಹೋರಟೆಯ ಶಬ್ದವು 


ಕಿಷ್ಕಿಂಧಾಕಾಂಡ ೫೦೭ 


ಧರಣಿ ಬಿರಿಯುವಂತೆ ಹೊಮ್ಮುತ್ತಿತ್ತು. ಆದರೆ ಒಂದು ಹೊತ್ತಿಗೆ ಬೊಬ್ಬೆಯ ಆರ್ಭಟ 
ನಿಂತಿತು, ನೊರೆ ಗುಳ್ಳೆಗಳಿಂದ ಕೂಡಿದ ರಕ್ತವು ಗುಹೆಯಿಂದ ಹೊರಗೆ ಬುಳಬುಳನೆ 
ಹರಿದು ಬರಲು ನಾನು ಭಯದಿಂದ ತಲ್ಲಣಗೊಂಡೆ. ಅಷ್ಟರಲ್ಲಿ ದಾನವನ ಕೂಗು 
ಕೇಳಿಸಿತು, ಆದರೆ ಇಂದ್ರಾತ್ಮಜನಾದ ಅಣ್ಣನ ವೀರರವ ಕೇಳಿಸಲಿಲ್ಲ. ಗುಹೆಯಲ್ಲಿ 
ನಡೆದಿರಬಹುದಾದುದೇನು ಎಂಬ ಬಗ್ಗೆ ನನಗೆ ಏನೂ ಗೊತ್ತಾಗದೆ ಕೆಲ ಕಾಲ ಕಾದಿದ್ದೆ. 
ಆದರೆ ಅಣ್ಣನೂ ಬರಲಿಲ್ಲ, ಅವನ ಸದ್ದೂ ಕೇಳಿಸಲಿಲ್ಲ; ಇದರಿಂದ ನನಗೆ ಅತಿ ಭೀತಿ 
ಆವರಿಸಿತು. ಕೆಲವು ದಿನಗಳ ಕಾಲ ಬಿಲದ ಹೊರಗಡೆಯೇ ಕಾದಿದ್ದೆ. ಆ ರಕ್ಕಸನು 
ಮೇಲುಗೈಯಾಗಿ ಅಣ್ಣನನ್ನು ಕೊಂದುಬಿಟ್ಟಿರಬೇಕು ಎಂದೆನಿಸಿತು. ಆಗ ನಾನು ದೊಡ್ಡ 
ಬಂಡೆಗಲ್ಹೊಂದನ್ನು ಎಳೆದು ತಂದು ಆ ಗುಹೆಯ ಬಾಯಿಗೆ ಅಡ್ಡಲಾಗಿರಿಸಿ, ಅಣ್ಣನನ್ನು 
ನೆನೆಸಿಕೊಂಡು ಅಳುತ್ತಳುತ್ತಲೇ ಅವನಿಗೆ ತರ್ಪಣವನ್ನಿತ್ತು ಯಾರಿಗೂ ಗೊತ್ತಾಗದಂತೆ 
ಊರೊಳಕ್ಕೆ ಬಂದೆ, ಯಾರಿಗೂ ಕಾಣಿಸಿಕೊಳ್ಳದೆ ಮನೆಯಲ್ಲಿಯೇ ಮೌನದಿಂದ 
ಬಿದ್ದುಕೊಂಡಿದ್ದೆ. ಆದರೆ ಸುತ್ತಲಿದ್ದವರು ನನ್ನನ್ನು ಹಾಗೆಯೇ ಬಿಡಲಿಲ್ಲ, ಹೆಂಡತಿ 
ಹಾಗೂ ಮಂತ್ರಿಗಳಲ್ಲ ಸೇರಿ ನನ್ನನ್ನು ಬಲವಂತವಾಗಿ ರಾಜಪದವಿಯಲ್ಲಿ ನಿಲ್ಲಿಸಿದರು. 
ರಾಜ್ಯಭೋಗವನ್ನು ಅನುಭವಿಸುತ್ತಿದ್ದರೂ ನನ್ನ ಮನಸ್ಸು ಅಣ್ಣನಿಗಾಗಿ ತೊಳಲುತ್ತ. 
ಅಂತಃಪುರವನ್ನು ಹೊಗದೆ ಉಳಿದೆ. 


“ಕಾಲಭೈರವನನ್ನು ಕೆಣಕಿ ಬಾಳಿದವರುಂಟೇ? ಬೆಟ್ಟದ ಮೇಲೆ ದೈತ್ಯನನ್ನು ಹೊಡೆದು 
ಹಾಕಿದ ವಾಲಿಯು ಗುಹೆಯಿಂದ ಹೊರಬರಲು ಯೋಚಿಸಿ ಬಂದಾಗ ಗುಹೆಯ ಬಾಯಿ 
ಮುಚ್ಚಿತ್ತು ಕೋಪದಿಂದ ಔಡು ಕಚ್ಚಿ ಒದ್ದು ಅಡ್ಡಲಾಗಿದ್ದ ಬಂಡೆಯನ್ನು ಒಡೆದು 
ಹಾಕಿ ಹೊರಬರಲು, ನಾನು ಕಾಣಿಸದಿದ್ದಾಗ ಅವನ ಕೋಪ ಮತ್ತಷ್ಟು ಉಕ್ಕೇರಿತು. 
ಸರಸರನೆ ಊರಿಗೆ ಬಂದವನೇ ನನ್ನ ಬಳಿಗೈತ೦ದ. ಅಣ್ಣನ ಬರವನ್ನು ತಿಳಿದು ನಾನು 
ಹರುಷಗೊಂಡು ಅವನ ಕಾಲುಗಳಿಗೆರಗಿ ಕೈಮುಗಿದು ಭಕ್ತಿಯಿಂದ ನಾನಾ ರೀತಿಯಲ್ಲಿ 
ನನ್ನ ಮುಗ್ಧತೆಯನ್ನು ನಯವಿನಯದಿಂದ ಬಿತ್ತರಿಸಿದೆ. ಆದರೆ ಅವನಿಗೆ ಎಳ್ಳನಿತೂ ಕರುಣೆ 
ಉಂಟಾಗಲಿಲ್ಲ, ನಾನಾ ಬಗೆಯಲ್ಲಿ ನನ್ನನ್ನು ನಿಂದಿಸುತ್ತ ಕೋಪದಿಂದ ಮಂತ್ರಿಗಳಿಗೆ 
ಹೀಗೆಂದು ಆಜ್ಞಾಪಿಸಿದ: "ಮಂತ್ರಿಜನರೇ ಕೇಳಿ, ಅಂದು ನಡುರಾತ್ರಿಯಲ್ಲಿ ಖೂಳ 
ರಕ್ಕಸ ಬ೦ದು ಗರ್ಜಿಸಿದಾಗ ಕೊಲ್ಲಲೆಂದು ನಾನು ಅವನನ್ನು ಬೆನ್ನಟ್ಟಲು, ಸಂಗಡಿಗನ 
ಹಾಗೆ ಈ ನನ್ನ ತಮ್ಮ ಜೊತೆಯಲ್ಲಿ ಬಂದ. ನಾನು ಅದರಿಂದ ಹರ್ಷಗೊಂಡು 
ರಕ್ಕಸನನ್ನು ಅಟ್ಟಿಸಿಕೊ೦ಡು ಹೋದೆ. ಆಗ ಕಾಳದಾನವ ಒಂದು ಗುಹೆಯನ್ನು ಹೊಕ್ಕ, 
ನಾನೂ ಅವನನ್ನು ಹಿಂಬಾಲಿಸಿದೆ. ಒಳಗೆ ಹೋಗಿ ನೋಡಲು ಅಲ್ಲಿ ರಕ್ಕಸನ ಕುಲವೆಲ್ಲ 
ಇತ್ತು. ಹೀಗಾಗಿ ನಾನು ದೀರ್ಫಾವಧಿ ಕಾದಬೇಕಾಯಿತು; ಎಲ್ಲರನ್ನೂ ಸದೆಬಡಿದು 
ಕಾಳಗವು ಮುಗಿಯುವ ಹೊತ್ತಿಗೆ ಒಂದು ವರ್ಷವಾಯಿತು. ನಾನು ಬರುವವರೆಗೂ 
ಅಲ್ಲಿಯೇ ಕಾದು ನಿಂತಿರಬೇಕೆಂದು ಹೇಳಿದರೂ, ಗುಹೆಯ ಬಾಯಿಗೆ ಅಡ್ಡಲಾಗಿ 
ಬಂಡೆಯನ್ನು ನಿಲ್ಲಿಸಿ ತಾನಿಲ್ಲಿ ಬಂದು ರಾಜ್ಯವನ್ನು ಪರಿಪಾಲಿಸುತ್ತಿದ್ದಾನೆ, ಈ ನನ್ನ ತಮ್ಮ 
ಪರಾಕ್ರಮದಿಂದ ದೈತೇಯ ಕುಲವನ್ನೆಲ್ಲ ಸಂಹರಿಸಿ ಹೊರಬರಲಾರದೆ ಕೂಗಿದರೂ 


೫೦೮ ಶ್ರೀರಾಮಕಥಾಮೃತ 


ಇವನ ಉತ್ತರ ಬರಲಿಲ್ಲ; ನಾನು ಕೋಪದಿ೦ದ ಬಂಡೆಯನ್ನೊದ್ದು ಆತುರಾತುರವಾಗಿ 
ಹೊರಬಂದು ನಾಲ್ಕೂ ದಿಕ್ಕಿನಲ್ಲಿ ನೋಡಿ ತಮ್ಮನನ್ನು ಕಾಣದೆ ದುಃಖದಿಂದ ಕೂಡಿ 
ಇಲ್ಲಿಗೆ ಬಂದರೆ ಇವನು ಇಲ್ಲಿ ಹೀಗೆ ಮೆರೆಯುತ್ತಿದ್ದಾನೆ! ಎಂದು ಕಿಡಿ ಸೂಸುವ 
ಕಣ್ಣುಗಳಿಂದ ನನ್ನನ್ನು ನೋಡುತ್ತ ಬೈದ. ನಾನು ಅವನ ಕಾಲುಗಳನ್ನು ಹಿಡಿದುಕೊಂಡು 
ದೈನ್ಯದಿಂದ ನಾನಾ ಪರಿಯಲ್ಲಿ ಬೇಡಿಕೊಂಡರೂ ಬಿಡದೆ ನನ್ನನ್ನು ಹೊಡೆಯುತ್ತ ಬಂದ. 
ನಾನು ಮುಂದುಗಾಣದೆ ಅಲ್ಲಿದ್ದರೆ ನನಗೆ ಅಪಾಯವೆಂದು ತಿಳಿದು ಎದುರಿನಲ್ಲಿದ್ದ 
ಬಂಡೆಗಲ್ಲ ಬೆಟ್ಟದಲ್ಲಿ ಹೊಕ್ಕು, ಮರಮರಡಿಗಳಲ್ಲಿ ಅಲೆದಾಡುತ್ತ ಹೋದರೂ, ಅಣ್ಣನು 
ಅಲ್ಲಲ್ಲ ಬಂದು ನನ್ನನ್ನು ಗಾಸಿಗೊಳಿಸಿದ. ಅಣ್ಣನು ತಂದೆಗಿಂತಲೂ ಮಿಗಿಲು ಎಂದು 
ಭಕ್ತಿಯಿಂದ ಎರಡೆಣಿಸದಿದ್ದರೂ, ನನ್ನನ್ನು ಬೆನ್ನಟ್ಟಿ ಬರಲು ನಾನು ನೆಲೆಯಿಲ್ಲದಾದೆ. ಆಗ 
ಹನುಮಂತನು ನನ್ನ ಬಳಿ ಬಂದು, ವಾಲಿ ಇಲ್ಲಿಗೆ ಬರಲು ಸಾಧ್ಯವಿಲ್ಲವೆಂದು ತಿಳಿಸಿದ 
ಮೇಲೆ ಅಂದಿನಿಂದ ನಾನು ಈ ಬೆಟ್ಟದಲ್ಲಿ ಜೀವಿಸುತ್ತಿದ್ದೇನೆ. 


“ದೇವ, ಗುಣಕ್ಕೆ ಮತ್ತರವುಂಟೆ? ಮೂರು ಲೋಕಗಳಲ್ಲಿಯೂ ವಾಲಿಯ 
ಸಾಹಸಕ್ಕೆ ಸಮನಾದವರು ಯಾರೂ ಇಲ್ಲ ಎಂಬುದು ನಿಜ. ಅವನ ಶೌರ್ಯದ 
ಪರಿಯನ್ನು ವಿವರಿಸುತ್ತೇನೆ, ಸಾವಧಾನದಿಂದ ಕೇಳು: ಅವನು ಆಡುವ ಆಟಗಳೆಂದರೆ, 
ಬೆಟ್ಟಗಳನ್ನು ಬದಲಾಯಿಸುವುದು, ಸೂರ್ಯಚಂದ್ರರ ಓಡಾಟವನ್ನು ತನ್ನ ಬಾಲದಿಂದ 
ತಡೆಯುವುದು. ಸೂರ್ಯನು ಹುಟ್ಟುವ ಮೊದಲೇ ಎದ್ದು ನಾಲ್ಕು ಸಮುದ್ರಗಳಲ್ಲಿ 
ಅರ್ಫ್ಯಗಳನ್ನರ್ಷಿಸಿ, ಬೆಟ್ಟಗಳನ್ನು ಕಿತ್ತಿಟ್ಟು ಕೈಗಳಲ್ಲಿ ಹಿಡಿದು, ರಾವಣನ್ನು ತನ್ನ ಕಂಕುಳಲ್ಲಿ 
ಅವುಚಿಟ್ಟುಕೊ೦ಡು, ಹಲ್ಲು ಕಿರಿಯುತ್ತ ನೆಲಕ್ಕೆ ಎಸೆಯುವವನು. ನಕ್ಷತ್ರಗಳನ್ನು ಹೂಗಳಂತೆ 
ಕಿತ್ತು ಮುಡಿದುಕೊಳ್ಳುವವನು. ಹೀಗೆ ವಿಕ್ರಮದಲ್ಲಿ ಅವನೊಡನೆ ನಿಲ್ಲುವವರುಂಟೇ। 
ಅವನ ಪರಾಕ್ರಮಕ್ಕೆ ನಿದರ್ಶನವಾಗಿ ನಾನು ಮತ್ತೊಂದು ಪ್ರಸಂಗವನ್ನು ಹೇಳುತ್ತೇನೆ. 
ದುಂದುಭಿ ಎಂಬೊಬ್ಬ ದಾನವನು ಸಹಸ್ರ ನಾಗಬಲವನ್ನು ಬ್ರಹ್ಮನಿಂದ ವರವಾಗಿ 
ಪಡೆದು ಎಲ್ಲೆಡೆ ಸಂಚರಿಸುತ್ತ ಉನ್ನತ್ತತೆಯಿ೦ದ ದೇವಾಸುರರನನ್ನು ಹಿಂಸಿಸುತ್ತ ಒಮ್ಮೆ 
ಸಮುದ್ರರಾಜನ ಬಳಿಗೆ ಬಂದ. ಮಹಾ ದರ್ಪದಿಂದ ಆರ್ಭಟಿಸಿ ದಿಕ್ತಟಗಳನ್ನು 
ಬಂಧಿಸಿ ಮಹಿಷವನ್ನು ಹೋಲುವ ಆಕೃತಿಯನ್ನು ತಳದು ಸಮುದ್ರನನ್ನು ಕುರಿತು, 
“ಅಯ್ಯಾ, ನೀನು ಈ ಜಗತ್ತಿನಲ್ಲಿ ಅತ್ಯಂತ ಶೂರನೆಂದು ಹೊಗಳುವುದನ್ನು ಕೇಳಿ 
ನಿನ್ನೊಡನೆ ಯುದ್ಧಮಾಡಬೇಕೆಂಬ ಹಂಬಲದಿಂದ ಬಂದಿದ್ದೇನೆ, ಸಿದ್ಧನಾಗು' ಎಂದ. 
ಸಮುದ್ರರಾಜನು ಹೆದರಿ, "ನನ್ನನ್ನು ಮಹಾಯೋಧ ಎಂದು ಕರೆಯುವವನಾರು 
ಎಂಬುದನ್ನು ತೋರು, ಎಲ್ಲರೂ ನನ್ನನ್ನು ಜಡಧಿ ಎನ್ನುವವರೇ' ಎ೦ದು ಗೋಗರೆದ. 
ಆಗ, “ಬರಿ ಮಾತಿನಲ್ಲಿ ಹೀಯಾಳಿಸಿಕೊಂಡರೆ ಬಿಟ್ಟಬಿಡುತ್ತೇನೆಯೇ? ಯುದ್ಧಾತಿಥ್ಯವನ್ನು 
ನೀಡು, ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ನನ್ನ ಜೊತೆ ಹೋರಾಡುವವರು ಯಾರಿದ್ದಾರೆ 
ಹೇಳು' ಎಂದು ಗರ್ಜಿಸಿದ. ಆಗ ನೀರಧಿಯು ನಡುಗುತ್ತ ಯೋಚನೆ ಮಾಡಿ, ಈ 
ಪಿಶಾಚಿಯನ್ನು ಅಟ್ಟಿದಲ್ಲದೆ ಉಳಿಗಾಲವಿಲ್ಲ ಎಂದು ಬಗೆದು, ಕೊನೆಗೆ ಕೈಮುಗಿಯುತ್ತ 
ಸಮಯೋಚಿತವಾದ ನುಡಿಗಳನ್ನು ಹೇಳಿದ: "ಬೆಟ್ಟಗಳೊಡೆಯ ಹಿಮವಂತನು ಶಿವನ 


ಕಿಷ್ಠಿಂಧಾಕಾಂಡ ೫೦೯ 


ಮಾವ, ಅವನ ಬಳಿ ಹೋದರೆ, ನಿನಗವನು ಪುಷ್ಕಳವಾದ ರಣಭೋಜನವನ್ನು 
ಬಡಿಸುತ್ತಾನೆ' ಎಂದು ನಾನಾ ರತ್ನಗಳನ್ನು ತರಿಸಿ ದಾನವನಿಗೆ ಉಡುಗೊರೆಯಿತ್ತು, 
ಕೈಮುಗಿದು ಸ್ತುತಿಸಲು ಅಸುರನು ಹರುಷಗೊಂಡು ಹಿಮಗಿರಿಯನ್ನು ಹುಡುಕುತ್ತ 
ಹೊರಟ. 

“ಬ್ರಹ್ಮಾಂಡವು ಪಟಪಟನೆ ಸಿಡಿಯುವಂತೆ ಆರ್ಭಟಿಸಿ ಕೂಗುತ್ತ ದುಂದುಭಿಯು 
ಹಿಮವತ್ತರ್ವತದ ತಪ್ಪಲಿಗೆ ಬಂದು ತನ್ನ ಕಾಲುಗಳಿಂದ ಪರ್ವತವನ್ನು ಅಪ್ಪಳಿಸಲು 
ಚಟಚಟನೆ ಬಂಡೆಗಳು ನುಚ್ಚುನೂರಾಗಿ ಬೀಳಲು, ಆರ್ಭಟೆಯನ್ನು ಕೇಳಿ ಅಂಜಿದ 
ಗಿರಿರಾಜನು ಅಸುರನ ಬಳಿ ಬಂದು ಬರಸಿಡಿಲು ಆಕಾರವನ್ನು ಪಡೆದಂತೆ ಕಾಣುತ್ತಿದ್ದ 
ದುರುಳ ದೈತ್ಯನನ್ನು ನೋಡಿದ; ಅವನ ಕೈಕಾಲುಗಳು ನಡುಗತೊಡಗಿದವು. 
ಮಹೀಂದ್ರೇಂದನು ಅವನನ್ನು ಉಪಚರಿಸಿ ತನ್ನ ಬಳಿಗೆ ಬಂದ ಕಾರಣವೇನೆಂದು 
ನಯದಿಂದ ಕೇಳಿದ. ಆಗ ಪರ್ವತರಾಜನನ್ನು ನೋಡುತ್ತ ರಕ್ಕಸನು, "ನಾನು ನಿನ್ನೊಡನೆ 
ಯುದ್ಧವನ್ನು ಯಾಚಿಸಿ ಬಂದ ದುಂದುಭಿ, ನನ್ನೊಡನೆ ರಣಾಂಗಣದಲ್ಲಿ ಕೈಗೆ ಕೈ 
ಮೈಗೆ ಮೈ ಕೊಟ್ಟು ಸಂಜೆಯ ಬಿಸಿಲಿನಂತೆ ಕಾಣುವ ರೋಷದಿಂದ ಮಲ್ಲನಂತೆ 
ಕಾದಾಡು, ನನ್ನ ಪರಾಕ್ರಮದಿಂದ ನಿನ್ನನ್ನು ಹರಕೆಯ ಕುರಿಯಂತೆ ಮಾಡಿ 
ಭೂತಬೇತಾಳಗಳಿಗೆ ರಕ್ತಮಾಂಸಗಳ ಔತಣವನ್ನು ಮಾಡುತ್ತೇನೆ, ನನ್ನ ಕೈಗುಣ 
ಎಂತಹುದೆಂಬುದು ತಿಳಿಯುತ್ತದೆ” ಎಂದು ಬೊಬ್ಬಿರಿಯಲು ನಗರಾಜ ಭಯಗೊಂಡು, 
'ರಕ್ಕಸರಾಯ, ಕೊಳುಗುಳದಲ್ಲಿ ಹೋರಾಡಿ ಬಸವಳಿದು ಬಂದವರಿಗೆ ನಾನು 
ಎಶ್ರಾಮಧಾಮವಾಗುವ೦ತಹ ಶೌರ್ಯವುಳ್ಳವನೇ ಹೊರತು, ನಾನು ತೋಳ್ಗಲದಿಂದ 
ಎಲ್ಲಿಯೂ ಯಾರೊಡನೆಯೂ ಕಾದುದಿಲ್ಲ. ನೀನು ಕಲಿಗಳೊಡನೆ ಸೆಣೆಸಿದರೆ 
ಭೂತಳದಲ್ಲಿ ನಿನ್ನ ಕೀರ್ತಿ ಬೆಳಗುತ್ತದೆಯೇ ವಿನಾ ಸ್ಥಾವರಗಳಿಗೆ ತೊಂದರೆಯಿತ್ತರೆ 
ಏನು ಬರುತ್ತದೆ?” ಎಂದು ಕೈಮುಗಿದು ಹೇಳಿದ. ಹಿಮಗಿರಿಯ ನುಡಿಗಳನ್ನು ಕೇಳಿದ 
ದುಂದುಭಿಯು ನಗುತ್ತ, "ನನ್ನ ಜೊತೆ ಸೆಣಸಲು ನಿಲ್ಲುವ ಬಲಶಾಲಿಯನ್ನು ತೋರಿಸು' 
ಎ೦ದು ಕೇಳಿದಾಗ, ಈ ರಾಕ್ಷಸನ ಭ್ರಮೆಯನ್ನು ನಿವಾರಿಸುವ ತಾಣವಾವುದು ಎಂದು 
ಯೋಚಿಸಿ, "ದೇವೇಂದ್ರತನಯ ಆಹವಭೀಮನೊಡನೆ ಕಾದಿದರೆ ನಿನ್ನ ಭುಜದ 
ತೀಟೆಯು ತೀರುತ್ತದೆಯೇ ಹೊರತು ಉಳಿದವರಿ೦ದ ಆಗದು' ಎ೦ದ. ಇದನ್ನು ಕೇಳಿದ 
ದುಂದುಭಿಯು ಅಚ್ಚರಿಗೊಂಡು ಕಪಿಕುಲಲಲಾಮನನ್ನು ಹುಡುಕೊಕೊಂಡು ಹೊರಟ. 


“ಕಿಷ್ಟಿಂಧೆಯನ್ನು ಸಾರಿ ಊರ ಹೊರಗೆ ನಿಂತು ರೋಷದಿಂದ ಕೂಡಿ 
ಮಹಾರ್ಭಟೆಯಿಂದ ಹೂಂಕರಿಸಲು, ಅವನ ಕೋಲಾಹಲ ಧ್ವನಿಯು ತಕ್ಷಣವೇ 
ಪ್ರಳಯಾಗ್ನಿಯಂತೆ ಎಲ್ಲೆಡೆ ಹರಡಿತು. ಅದನ್ನು ಕೇಳಿದ ವಾಲಿಯ ಕ್ರೋಧವು 
ಭುಗಿಲೆದ್ದು ಯಮನ ದಾಡೆಯ ಮುಖವನ್ನು ತಿವಿಯುವ ಸಾಹಸ ಯಾವನಲ್ಲಿ 
ಉದಿಸಿದೆಯೋ, ಅವನ ಸಾಹಸವೆಂತಹುದೆಂಬುದನ್ನು ನೋಡೋಣ ಎಂದು ಹೊರಟ. 
ಗಂಡನ ಆ ರೌದ್ರವನ್ನು ಕಂಡ ತಾರೆಯು ಅವನ ಕಾಲುಗಳನ್ನು ಹಿಡಿದುಕೊಂಡು 
ಬೇಡವೆಂದು ಬೇಡಿಕೊಂಡಳು, ನಾನೂ ಹೋರಾಟ ಬೇಡವೆಂದು ಅಣ್ಣನನ್ನು ಪ್ರಾರ್ಥಿಸಿ 


೫೧೦ ಶ್ರೀರಾಮಕಥಾಮೃತ 


ಎರಗಿದೆ. “ಅಗಸ್ತ್ಯನ ಎದುರು ಸಮುದ್ರದ ಪ್ರಯತ್ನ, ರುದ್ರನ ಎದುರು ದೇವತೆಗಳ 
ಆರ್ಭಟ ನಡೆಯುತ್ತದೆಯೇ? ಸುರಾಸುರರಲ್ಲಿ ಈ ಇಂದ್ರಪುತ್ರನ ಎದುರು ನಿಂತು 
ಬಾಳುವವರಾರು? ನನ್ನ ಶೌರ್ಯವನ್ನು ತಿಳಿದೂ ಈ ಪರಿಯ ದೈನ್ಯದಿಂದ ಕೂಡಿ 
ಕಾಲುಹಿಡಿದು ಕಾರ್ಪಣ್ಯಗೊಳ್ಳಲೇಕೆ? ಅವನನ್ನು ಕೆಡಹದೆ ಬಿಡುವುದಿಲ್ಲ, ಬಿಡು' ಎಂದು 
ಕೊಡವಿಕೊಂಡು ರಕ್ಕಸನೆಡೆಗೆ ಹೊರಟುಬಿಟ್ಟ ಪ್ರಳಯಕಾಲದ ಜಂರುಾವಾತದಂತೆ 
ದರ್ಪದಿಂದ ಹೊರಟು ನಗರದಿಂದ ಹೊರಬರುತ್ತಿರುವ ಸುರಪಸುತನನ್ನು ಕಂಡು 
ದುಂದುಭಿಯು ರೌದದಿಂದ ಕೂಡಿ, "ಮನೆಯಲ್ಲಿ ಕುಡಿದು ಪ್ರಮತ್ತನಾಗಿ ಹೆಣ್ಣುಗಳ 
ಮುಂದೆ ಸಾಹಸವನ್ನು ತೋರಿಸಿದಂತಲ್ಲ, ಮರದಿಂದ ಮರಕ್ಕೆ ಹಾರುತ್ತ, ನೆಲಕ್ಕೆ ಬಿದ್ದು, 
ಬೆಟ್ಟಗಳನ್ನೇರಿ, ಹೊರಬಂದು ನಿರಿನಿಟಿಲೆಂದು ಮರಗಿಡಗಳ ಕೊಂಬೆಗಳನ್ನು ಮುರಿದು, 
ಓಡಿ ಮಧುವನ್ನು ಹೀರಿ, ನರಿಗಳನ್ನು ಧಿಕ್ಕರಿಸಿ, ಸಿಂಹಗಳನ್ನು ಅಣಕಿಸಿ ಹಲ್ಲುಹಿರಿಯುತ್ತ 
ಹಣ್ಣುಹ೦ಪಲನ್ನು ಕಿತ್ತು ತಿನ್ನುವ ಪರಿಹಾಸಕ ಕಪಿಯೇ, ನೀನು ನನಗೆ ಸರಿಸಾಟಿಯೇ, ಹೋಗು' 
ಎ೦ದು ಉಚಾಯಿಸಿದ. ಅದಕ್ಕೆ ಉತ್ತರಿಸಿದ ವಾಲಿಯು, “ಯುದ್ಧದಲ್ಲಿನ ಜಯಾಪಜಯಗಳ 
ಸ್ವರೂಪವನ್ನು ತಿಳಿಯದೆ ಹೆಣ್ಣಿನ ರೀತಿಯಲ್ಲಿ ಕಾಡು ಹರಟುತ್ತಿರುವೆಯಲ್ಲ ಮರುಳೆ, ನೀನು 
ಇಂದ್ರತನಯನನ್ನು ನೋಡಿದುದಿಲ್ಲ, ಅವನ ಪರಾಕ್ರಮವನ್ನು ತಿಳಿದುದಿಲ್ಲ, ನನ್ನ ಸಂಗರದ 
ಪರಿಯನ್ನು ನೋಡು' ಎಂದು ತನ್ನ ಮುಷ್ಟಿಯಿಂದ ವಜ್ರಾಯುಧವು ನೀಲನಗವನ್ನು 
ಅಪ್ಪಳಿಸಿದಂತೆ ದನುಜನ ಹೊಟ್ಟಿಗೆ ಹೊಡೆದ. 


“ಸರಿ, ಇಬ್ಬರಲ್ಲಿ ಘೋರ ಯುದ್ಧ ಆರಂಭವಾಯಿತು; ಒಬ್ಬರನ್ನೊಬ್ಬರು ಲೆಕ್ಕಿಸದ 
ರೀತಿಯಲ್ಲಿ ಅಸುರ-ಸುರಪಸುತರು ಕೇಶಾಕೇಶಿ ಮುಷ್ಟಾಮುಷ್ಟಿಗಳಿ೦ದ ಸೆಣಸಾಡಿದರು. 
ಹರಿ-ಕೈಟಭ, ಇಂದ್ರ-ವೃತ್ರಾಸುರ, ಹರ-ಗಜಾಸುರ ಯದ್ಧದಂತೆ ಮೂಲೋಕವೂ 
ಬೆರಗುವಟ್ಟಿರಲು, ಅನಿಮಿಷರು ಬೊಂಬೆಗಳಂತೆ ನಿಂತುಬಿಟ್ಟರು. ಘೋರ ರೌದ್ರವೇಷದಿಂದ 
ಮುಂಬರಿದು ಕಪಿವೀರನು ದುಂದುಭಿಯ ಕಾಲು ಹಿಡಿದು ಅಪ್ಪಚ್ಚಿಯಾಗುವಂತೆ ನೆಲಕ್ಕೆ 
ಅಪ್ಪಳಿಸಲು ಅವನ ಅ೦ಗಾ೦ಗಗಳೆಲ್ಲ ಮುರಿದು ರಕ್ತವನ್ನು ಕಾರಿಕೊಂಡು ಪ್ರಾಣ ಬಿಡಲು, 
ವಾಲಿ ಅಟ್ಟಹಾಸದಿ೦ದ ಅವನ ದೇಹವನ್ನು ಕಾಲಿ೦ದ ಜೋರಾಗಿ ಒದ್ದ. ಆಗ ಅಸುರನ 
ಕಳೇವರವು ದೂರಕ್ಕೆ ಚಿಮ್ಮಿತು. ಆದರೆ ಒಂದು ಅಚ್ಚರಿ ಕಾದಿತ್ತು: ದುಂದುಭಿಯ ಹೆಣವು 
ಒಂದು ಯೋಜನ ದೂರಕ್ಕೆ ಹಾರುತ್ತ ಉದ್ದಕ್ಕೂ ಮುಂಗಾರ ಮಳೆಯ ಹನಿಗಳಂತೆ 
ರಕ್ತದ ಹನಿಗಳನ್ನು ತೊಟಕಿಸುತ್ತ ಹೋಗಿ ಮತ೦ಗಮುನಿಯ ಆಶ್ರಮದಲ್ಲಿ ಬಿತ್ತು. ರಕ್ತದ 
ಮಳೆ ಬೀಳುತ್ತಿರುವುದನ್ನು ನೋಡಿದ ಮುನಿಪನು, "ಇದೇನು, ಅಕಾಲದಲ್ಲಿ ಮೋಡವು 
ರಕ್ತವನ್ನು ಸುರಿಸುತ್ತಿದೆಯಲ್ಲ, ಏನು ಕಾರಣವಿರಬಹುದು' ಎ೦ಬ ಅಚ್ಚರಿಯಿ೦ದ ತನ್ನ 
ಪರ್ಣಶಾಲೆಯಂದ ಕೋಪಗೊಂಡು ದಿಗ್ಗನೆದ್ದು ಹೊರಬಂದು ನೋಡಿದ. ಸ್ವಲ್ಪ 
ದೂರದಲ್ಲಿ ರಕ್ಕಸನ ಅಟ್ಟೆ ಬಿದ್ದಿತ್ತು. "ಈ ಕಾಡಿನಲ್ಲಿ ಪರ್ವತಕಾರದ ರಕ್ಕಸನ ದೇಹವನ್ನು 
ತಂದಿಡುವ ಬಲವಂ೦ತನಾರು' ಎಂದುಕೊಳ್ಳುತ್ತ, "ಮೃಡ, ನಮಃಶಿವಾಯ' ಎಂದು 
ಧ್ಯಾನಿಸುತ್ತ ತನ್ನ ಜ್ಞಾನಚಕ್ಷುವನ್ನು ತೆರೆದು ನೋಡಿದ. ಕೈಯಲ್ಲಿ ಹಿಡಿದ ಕನ್ನಡಿಯಲ್ಲಿ 
ಸ್ಪಷ್ಟವಾಗಿ ಕಾಣುವಂತೆ ಅವನಿಗೆ ಎಲ್ಲವೂ ಸ್ಫುಟವಾಯಿತು. ಒಂದು ಯೋಜನದಗಲ 


ಕಿಷ್ಕಿಂಧಾಕಾಂಡ ೫೧೧ 


ರಕ್ತದ ಮಳೆ ಸುರಿಯುವಂತೆ, ತರುಮರಗಳೆಲ್ಲ ನೆಲಕ್ಕೆ ಬೀಳುವಂತೆ ದುಷ್ಮತ್ಯವನ್ನೆಸಗಿದ 
ವಾಲಿಯು ನಮ್ಮ ಆಶ್ರಮದ ಬಳಿ ಸುಳಿದರೆ ಅವನ ಪ್ರಾಣವು ಹೋಗಲಿ ಎಂದು 
ಕಪಿವೃಂದಕ್ಕೆ ತಿಳಿಯುವಂತೆ ಶಾಪವಿತ್ತ. ಅವರೆಲ್ಲ ತಕ್ಷಣವೇ ಓಡಿ ಹೋಗಿ ಈ 
ವಿಷಯವನ್ನು ಸುರಪಸುತನಿಗೆ ಅರುಹಿದರು. 


“ವಾಲಿಗೆ ಅತೀವ ಭಯವಾಯಿತು, ಒಡನೆಯೇ ಮುನಿಪತಿಯ ಬಳಿ ಓಡಿಹೋಗಿ 
ವಿಧವಿಧವಾಗಿ ಸಮಾಧಾನ ಪಡಿಸುತ್ತ ಶಾಪವನ್ನು ಹಿಂದೆ ಪಡೆಯಲು ಬೇಡಿಕೊಂಡ; 
ಆದರೆ ಮುನಿಪತಿಯು ಅವನ ಮಾತುಗಳಿಗೆ ಸೊಪ್ಪು ಹಾಕಲಿಲ್ಲ. ಮುನಿಯು ಕೊಟ್ಟ ಶಾಪ 
ತಪ್ಪೀತೇ? ತಕ್ಷಣವೇ ಅಲ್ಲಿಂದ ಹೊರಟು ಬ೦ದವನು ಅಂದಿನಿಂದ ಮತಂಗಾಶ್ರಮದತ್ತ 
ಸುಳಿಯಲಿಲ್ಲ. ಈ ವಿಷಯವನ್ನು ಹನುಮಂತನು ನನಗೆ ತಿಳಿಸಲು, ಆ ಪ್ರದೇಶವನ್ನು 
ನೆಲೆಯಾಗಿಸಿಕೊಳ್ಳಬಹುದೆಂದು ನನಗೆ ಅತೀವ ಸಂತಸವಾಯಿತು. ಅಷ್ಟರ ಹೊರತು 
ಸುರಪಸುತನನ್ನು ಪರಾಕ್ರಮದಲ್ಲಿ ಹಿಂದಿಕ್ಕಲು ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ತನ್ನ 
ಬಲಮದದಿಂದ ಕೊಬ್ಬಿ ಅವನು ಕಿಷ್ಠಿಂಧೆಯಲ್ಲಿದ್ದಾನೆ. ನನಗೆ ದಯಾವಂತನಾದ 
ಮತಂಗಮುನಿಯ ಆಶ್ರಮದಲ್ಲಿ ಅಭಯ ದೊರಕಿದುದು ನಿಶ್ಚಿತವಾದರೂ, ಹೊಟ್ಟೆ 
ಹೊರೆದುಕೊಳ್ಳುವುದರ ಹೊರತು ಬೇರೊಂದು ಕಾರ್ಯವನ್ನು ಮಾಡಲಾಗದ ಅಲ್ಪ್ಬನಂತೆ 
ನಾನಿದ್ದೇನೆ. ರಾಮ, ನೃಪಲಲಾಮ, ಜಗತ್ತಿನಲ್ಲಿ ಯಾರೂ ಸುರಪಸುತನನ್ನು ಕಣ್ಣಲ್ಲಿ 
ಕಣ್ಣಿಟ್ಟು ನೋಡಲು ಸಾಧ್ಯವಿಲ್ಲ, ಮನಸ್ಸಿನಲ್ಲಿ ಅವನನ್ನು ಧಿಕ್ಕರಿಸುವುದೂ ಅಸಾಧ್ಯ, 
ಅಂತಹ ದುಸ್ಸಾಧ್ಯ ಅವನು. ಜಗದೀಶ, ರಾಮಪುರದರಸಾ, ವಾಲಿಯಿರುವ ರೀತಿಯನ್ನು 
ವಿಸ್ತಾರವಾಗಿ ಅರುಹಿದ್ದೇನೆ. ಸುಗುಣಗಣೆಯಾದ ನೀನು ಅವನನ್ನು ಗೆಲ್ಲುವ ಬಗೆಯನ್ನು 
ಯೋಚಿಸು” ಎಂದು ಕೈಮುಗಿದ. 


೫. ಸುಗ್ರೀವನಿಗೆ ಶ್ರೀರಾಮನು ವಿಶ್ವರೂಪವನ್ನು ತೋರಿಸಿ 
ಆತ್ಮವಿಶ್ವಾಸವನ್ನು ತುಂಬಿದುದು 


ಶಿವೆ ಕೇಳು, ಸುಗ್ರೀವನು ತನ್ನ ಅಣ್ಣನ ಮಹಾ ಪರಾಕ್ರಮದ ಸ್ವರೂಪವನ್ನು ಹೇಳಿ 
ಕೈಮುಗಿಯಲು ರಘುನ೦ದನನು ನಸುನಗುತ್ತ. “ನಿನ್ನ ಅಣ್ಣನ ಅತಿಶಯ ಶೌರ್ಯವನ್ನು 
ಬಣ್ಣಿಸಿದ ರೀತಿಯನ್ನು ನೋಡಿದರೆ, ವಾಲಿಯನ್ನು ನಾನು ಕೊಲ್ಲುತ್ತೇನೆ ಎಂದು ಹೇಳಿದ 
ಮಾತಿನ ಬಗ್ಗೆ ನಿನಗೆ ಅನುಮಾನವಿರುವಂತಿದೆ; ಅದನ್ನು ನೀಗಲು ಏನು ಮಾಡಬೇಕು, 
ಅದನ್ನು ಮಾಡಿ ರುಜುವಾತುಪಡಿಸುತ್ತೇನೆ” ಎಂದು ಹೇಳಿದ. ಆಗ ಸೂರ್ಯತನಯನು 
ಮುದಗೊಂಡು, “ಮುಂದೆ ಕಾಣುವ ಸಪ್ತತಾಳಗಳನ್ನು ಒಂದೇ ಬಾಣದಿಂದ ನೀನು 
ಕತ್ತರಿಸಿದರೆ ಮತ್ತು ದುಂದುಭಿಯ ದೇಹವನ್ನು ಕಾಲಿಂದ ಒದ್ದು ಮೀಟಿದರೆ ನನಗೆ 
ಹರುಷವುಂಟಾಗುತ್ತದೆ, ನಿನ್ನ ಮಾತುಗಳಲ್ಲಿ ಭರವಸೆ ಬರುತ್ತದೆ. ಸಮರದುರ್ಜಯನಾದ 
ಮಹಾಪರಾಕ್ರಮಿ ಇಂದ್ರತನೂಜನು ಯಾರನ್ನೂ ಲೆಕ್ಕಿಸುವುದಿಲ್ಲ, ಅವನಿಂದಾಗಿ ನಾನು 
ನೆಗ್ಗಿ ಕುಗ್ಗಿ ಹೋಗಿದ್ದೇನೆ, ಯಾರ ಮೇಲೂ ನಂಬಿಕೆ ಬರುವುದು ಕಷ್ಟ” ಎಂದ. 


೫೧೨ ಶ್ರೀರಾಮಕಥಾಮೃತ 


ಅವನನ್ನು ತಕ್ಕೆ ಪಸಿಕೊಂಡ ರಾಘವನು ಪ್ರೀತಿಯಿಂದ ಸಮಾಧಾನದ ಮಾತುಗಳನ್ನಾಡಿ, 
“ನನ್ನ ವಿಕ್ರಮವನ್ನು ನೋಡಿ ಹರುಷಪಡು” ಎಂದು ಆಶ್ವಾಸನೆಯಿತ್ತು, ದುಂದುಭಿಯ 
ದೇಹವನ್ನು ಹತ್ತು ಯೋಜನ ದೂರ ಬೀಳುವಂತೆ ತನ್ನ ಕಾಲಿನ ಉಂಗುಟದಿಂದ 
ಚಿಮ್ಮಿದ. ಆದರೆ ಸುಗ್ರೀವನಿಗೆ ಇನ್ನೂ ನಂಬಿಕೆ ಬಂದಂತೆ ಕಾಣಲಿಲ್ಲ; ಹೀಗಾಗಿ, “ದೇವ, 
ಅಣ್ಣನು ಈ ದೇಹವನ್ನು ಒದ್ದಾಗ ಅದರಲ್ಲಿ ರಕ್ತಮಾ೦ಸಗಳು ತುಂಬಿದ್ದು ಭಾರವಾಗಿತ್ತು. 
ಆದರೆ ಈಗದು ಒಣಗಿದೆ, ನೀನು ಒದ್ದರೂ ನನಗೆ ನಂಬಿಕೆ ಬರದಾಗಿದೆ” ಎಂದು 
ನುಡಿದು. “ಒಂದೇ ಬಾಣದಿಂದ ನೀನು ಸಾಲವೃಕ್ಷಗಳನ್ನು ಕಡಿದುರುಳಿಸಿದರೆ ನನ್ನ 
ಚಿಂತೆ ನಿವಾರಣೆಯಾಗುತ್ತದೆ” ಎಂದ. ಆಗ ಮುಗುಳ್ನಗೆಯಿ೦ದ ಕೂಡಿದ ಶ್ರೀರಾಮನು 
ಬಿಲ್ಲುಬಾಣಗಳನ್ನು ತೆಗೆದುಕೊ೦ಡು ತಾಳದ ಮರಗಳಿಗೆ ಗುರಿಯಿಟ್ಟು ಹೊಡೆಯಲು 
ಅದು ಮರಗಳನ್ನೆಲ್ಲ ಕತ್ತರಿಸಿ ಭೂಮಿಯನ್ನೂ ಸೀಳಿಕೊಂಡು ಹೋಗಿ ಮತ್ತೆ ಅವನ 
ಬತ್ತಳಿಕೆಯನ್ನು ಬಂದು ಸೇರಿತು. ಅದನ್ನು ಕಂಡು "ಅಬ್ಬ? ಎಂದು ಬೆರಗುವಟ್ಟ 
ಸುಗ್ರೀವನು ಮೇಲೆದ್ದು ರಾಘವನ ಪರಾಕ್ರಮದ ಬಗ್ಗೆ ನಂಬಿಕೆ ತಾಳಿ, ಸಂತೋಷದಿಂದ 
ಅವನಿಗೆ ಮಣಿದ. “ಹಿ೦ದೆ ಅಣ್ಣನಿಂದ ಬನ್ನಪಟ್ಟುದನ್ನು ನೆನೆಸಿಕೊಂಡು ಭೀತಿಯುಂಟಾಗಿ 
ಈ ರೀತಿ ನಾನು ಹೇಳಿದೆ. ನನ್ನದು ಸರ್ವಾಪರಾಧವಾಯಿತು, ಕೃಪೆಯಿಟ್ಟು ಕ್ಷಮಿಸು. 
ನಿನ್ನ ಶೌರ್ಯವನ್ನು ನೋಡಿದರೆ ಹರಿಹರಬ್ರಹ್ಮದೇವೇಂದ್ರರು ನಿನಗೆ ಸಮಾನರಾದಾರೆ? 
ದೇವ, ಕಪಿಯು ನಿನ್ನ ಮುಂದೆ ಯಾತರವನು, ನನ್ನ ಅಸಂಬದ್ಧ ಮಾತುಗಳನ್ನು 
ಮರೆತು ನನ್ನನ್ನು ಕೈಹಿಡಿದು ಪೊರೆಯಬೇಕು” ಎಂದು ಅಪರಿಮಿತ ಭಯಭಕ್ತಿಗಳಿಂದ 
ಪರಿಪರಿಯಾಗಿ ಕ್ಷಮೆಯಾಚಿಸಿದ. 


ಹೀಗೆ ಪಾದಗಳನ್ನು ಹಿಡಿದು, ಕಣ್ಣಲ್ಲಿ ನೀರು ತುಂಬಿಕೊ೦ಡು ದೀನವದನನಾಗಿ 
ಪ್ರಾರ್ಥಿಸುವ ತರಣಿಸುತನನ್ನು ಕಂಡು ರಘುವಿರನು ಕರುಣೆಯಿಂದ, “ನಿನ್ನ 
ಹೃದಯದ ಅನುತಾಪವನ್ನು ಬಿಡು, ನಡೆ ಸರಿಹೋದ ಮೇಲೆ ಆಡಿದ ನುಡಿಯಲ್ಲಿ 
ಕೊರತೆ ಕಾಣಬಹುದೆ? ಹೆದರಬೇಡ, ನಿನಗೆ ನಂಬಿಕೆ ಬರುವಂತೆ ಈಗ ನಾನು 
ನನ್ನ ದಿವ್ಯರೂಪವನ್ನು ತೋರಿಸುತ್ತೇನೆ; ಅದನ್ನು ನೋಡುವ ಶಕ್ತಿಯುಂಟಾಗುವಂತೆ 
ದಿವ್ಯಚಕ್ಷುಗಳನ್ನು ಕರುಣಿಸುತ್ತೇನೆ” ಎಂದು ಅಭಯವನ್ನಿತ್ತ. ಆ ಕ್ಷಣವೇ ಸುಗ್ರೀವನಿಗೆ 
ದಿವ್ಯ ನೋಟ ಪ್ರಾಪ್ತವಾಯಿತು; ಶ್ರೀರಾಮನ ಚರಣಾರವಿಂದಗಳನ್ನು ನೋಡುತ್ತ 
ಅವನಿಗೆ ಬೇರಾವುದೂ ಗಣನೆಗೆ ಬಾರದಾಯಿತು; ನಾನಾ ಚಟುವಟಿಕೆಗಳು, 
ಹಲವಾರು ಕೈಕಾಲುಗಳು, ಅಮಿತ ದಿವ್ಯಾಂಬರ ವಿಭೂಷಣಗಳು ಇರಲು, ಕೈಯಲ್ಲಿ 
ಬಿಲ್ಲುಬಾಣಗಳನ್ನು ಹಿಡಿದ ಮಹಾಮೂರ್ತಿಯನ್ನು ಅವನು ನಿಟ್ಟಿಸಿದ. ಅವನ 
ಒಂದು ಪಕ್ಕದಲ್ಲಿ ದೇವತಾಸಮುದಾಯ, ಮತ್ತೊಂದೆಸೆಯಲ್ಲಿ ಮುನಿಗಳ ವೃಂದ, 
ಮಗುದೊಂದೆಡೆಯಲ್ಲಿ ಗಂಧರ್ವ ಯಕ್ಷ ಕಿನ್ನರ ಉರಗ ಮರಗಿಡಪೊದೆಗಳು, ಒಂದು 
ಕಡೆ ರಾಕ್ಷಸಸ೦ತತಿ, ಮತ್ತೊಂದೆಡೆ ಕಪಿಕರಡಿ, ಒಂದೆಸೆ ಮೃಗಪಕ್ಷಿನಿವಹ, ಮತ್ತೊಂದೆಸೆ 
ಗಂಗೆ ಸಿಂಧು ಸಮುದ್ರಗಳನ್ನು ನೋಡುತ್ತ ಸುಗ್ರೀವ ಭಯಾಶ್ಚರ್ಯಗಳಿಂದ 
ಬೆವತುಹೋದ. ಹದಿನಾಲ್ಕು ಲೋಕಗಳು, ಮಹಾ ಬ್ರಹ್ಮಾಂಡಗಳು, ಎಣಿಕೆಗೆ ಬಾರದಷ್ಟು 


ಕಿಷ್ಠಿಂಧಾಕಾಂಡ ೫೧೩ 


ಪ್ರಾಣಿಗಳು, ಜನಸ೦ದಣಿ, ನಾನಾ ವೇಷಗಳು, ಕ್ರೂರ ಕತ್ತಲು, ಬೆಳಕಿನ ಒಟ್ಟಿಲುಗಳು, 
ಅಪಾರ ಕೌರ್ಯ, ಮಹಾಶಾಂತಿ, ಸೂರ್ಯಚಂದನಕ್ಷತ್ರಗಳು, ಅಗ್ನಿಗಳನ್ನು ಸುಗ್ರೀವನು 
ಕಂಡ. ಕೆಲವೆಡೆ ಪಾಲನೆ, ಕೆಲವೆಡೆ ಲಾಲನೆ, ಕೆಲವೆಡೆ ಕೊಲೆ, ಕೆಲವೆಡೆ ನರಕನೆಲೆ, 
ಕೆಲವು ಕಡೆಯಲ್ಲಿ ಶೋಕ, ಕೆಲವೆಡೆ ನಿಶ್ರೋಕ- ತೋರುತ್ತಿದ್ದವು. ಹಲವು ಬಗೆಯ 
ಜೀವರನ್ನು, ಕೊಲೆಯಿಂದ ಸಾಯುವವರನ್ನು, ಕೆಲವು ಕಡೆ ನಲಿಯುವವರನ್ನು, 
ಕೆಲವು ಕಡೆ ದೇವನನ್ನು ಸ್ತುತಿಸಿ ನಿರವದ್ಯರಾಗುವ ಆದ್ಯರನ್ನು ಸುಗ್ರೀವನು ನೋಡಿ 
ಕಣ್ತುಂಬಿಕೊಂಡ. ಕೋಟ್ಯಂತರ ರಾವಣರು, ಕೋಟ್ಯಂತರ ಕುಂಭಕರ್ಣರು, ಹತ್ತು 
ದಿಕ್ಕುಗಳಲ್ಲಿ ಕೋಟ್ಯಂತರ ದೇವೇಂದ್ರರು ಇದ್ದು, ಒಂದು ಕಡೆ ಭೂಮಿಯು ಕಡಲೆಯ 
ಕಾಳಿನಂತೆ ಕಾಣಿಸುತ್ತಿತ್ತು. ಅಸಂಖ್ಯಾತ ರಾಕ್ಷಸರ ತಲೆಗಳನ್ನು ಧರಿಸಿ ತಮ್ಮತಮ್ಮಲ್ಲೇ 
ಹೊಡೆದಾಡಿ ಸಾಯುವವರನ್ನು ವಿರಾಟ್‌ಪುರುಷನ ದೇಹಪ್ರದೇಶದಲ್ಲಿ ಸುಗ್ರೀವ ಕಂಡ. 
ನದಿಗಳೆಲ್ಲ ಸಮುದ್ರದ ಕಡೆ ಹರಿಯುವಂತೆ ಪ್ರತಾಪಿಗಳಾದ ದಾನವರು ಬಂದು 
ಮುಖಗಳನ್ನು ಹೊಗಲು ಅವರೆಲ್ಲ ದಾಡೆಗಳ ನಡುವೆ ಸಿಲುಕಿ ಪುಡಿಪುಡಿಯಾಗಿ 
ಹೋಗುತ್ತಿದ್ದರು, ಕೆಲವರು ಯುದ್ಧಗಳಲ್ಲಿ ಜಯವನ್ನು ಪಡೆದು ಸಂತೋಷದಿಂದ 
ತುಂಬಿದ್ದರು. ಎಲ್ಲಕ್ಕೂ ನೆಲೆಯಾದ ಆ ಮಹಾದೇಹವನ್ನು ನೋಡಿ ನಡುಗುತ್ತ 
ಭಯದಿಂದ ಸುಗ್ರೀವನು ಬೆರಗಾದ. ವಾಲಿಯು ಬಂದು ಒಂದು ಹಲ್ಲಿನೆಡೆಯಲ್ಲಿ 
ಸಿಲುಕಿ ಸತ್ತರೆ, ರಾವಣ ಕುಂಭಕರ್ಣ ಮುಖ್ಯರಾದ ರಕ್ಕಸರೆಲ್ಲ ಬೆಂಕಿಯನ್ನು ಹೊಗುವ 
ಪತಂಗಗಳಂತೆ ಬಂದು ಬಿದ್ದರು, ಭೂಮಿಗೆ ಬಿದ್ದುದನ್ನೆಲ್ಲ ಕಪಿಕುಲವು ನಡೆಸುವುದನ್ನು 
ಕಂಡುದಲ್ಲದೆ, ಸೂರ್ಯಸುತನು ಭಕ್ತಿಯಿಂದ ಸ್ತುತಿಸುವ ಸುರಾಸುರರನ್ನು ಕಾಣುತ್ತ 
ಅಚ್ಚರಿಗೊಂಡ. ಸೂರ್ಯಚಂದ್ರರು ಭೀತಿಯಿಂದ ಉದಯಿಸಿದರೆ, ಅಗ್ನಿ ಮಹಾಬಲ 
ಇಂದ್ರ ಯಮರು ಧೈರ್ಯಗೆಟ್ಟರೆ, ತ್ರಿಮೂರ್ತಿಗಳು ಆತ್ಮರಕ್ಷಣೆ ಮಾಡಿಕೊಳ್ಳುವಷ್ಟರಲ್ಲಿ 
ಸೋತುಹೋದರು; ಚಂದ್ರ ಸೂರ್ಯ ಅಗ್ನಿ ನಕ್ಷತಗಳದು ಎಂಥ ಅತಿಶಯ ತೇಜಸ್ಸು 
ಎನ್ನುವಂತೆ ಭೂಮಿ ಆಕಾಶಗಳು ಬಿಸಿಯಾಗುತ್ತಿರುವ ವಿಶ್ವಮೂರ್ತಿಯನ್ನು ಕಂಡು 
ವಿಸ್ಠಿತನಾದ. ನೂರಾರು ಕೋಟಿ ಬ್ರಹ್ಮರುದ್ರವಿಷ್ಣುಗಳು, ಅತಿಶಯರಾದ ಸಪ್ತರ್ಷಿಗಳು, ನಾರದ 
ಸುನಂದ ಮುಂತಾದ ಯತಿಸಮುದಾಯವು ರೋಮರೋಮಗಳಲ್ಲಿರುವುದನ್ನು ಕಂಡು 
ಭಯಗೊಂಡರೆ, ಆನಂತರ ಶತಕೋಟಿ ಸೂರ್ಯರು ಒಂದೇ ಬಾರಿಗೆ ಹುಟ್ಟಿದಂತೆ 
ಅಪಾರ ತೇಜೋರಾಶಿಯ ಬ್ರಹ್ಮಾಂಡಗಳನ್ನು ಮನೋಗತಿಯಿ೦ದ ಕಬಳಿಸುವ 
ಎಶ್ವಮೂರ್ತಿಯನ್ನು ಕಂಡು ಬೆರಗಾದ. ಒಂದೆಡೆ ನಿಗಮಾಗಮಗಳು ಹೊಗಳುತ್ತ 
ಅರ್ಥಮಾಡಿಕೊಳ್ಳಲಾರದೆ ಕಂಗೆಟ್ಟು ನೋಡುತ್ತಿರಲು, ಅಪಾರ ಶ್ರುತಿಗಳು ಹುಡುಕಿ 
ಕಾಣಲಾರದೆ ಸ್ತುತಿ ಮಾಡಿ ಬಳಲಿರಲು, ಬಗೆಬಗೆಯ ತ೦ತ್ರಸಿದ್ಧಾಂತಗಳು ಕಾಣದೆ 
ಅಗಣಿತ ನಾಣ್ಣುಡಿಯ ನಗೆಗೆ ಎಡೆಯಾಗಲು, ಬಗೆಗಗೋಚರವಾದ ನಿನ್ನನ್ನು ಯಾರು 
ತಾನೇ ಕಾಣಬಲ್ಲರು, ಅಂಥದ್ದರಲ್ಲಿ ಮೂಢನಾದ ತಾನು ಹೇಗೆ ತಾನೆ ಕಾಣಬಲ್ಲೆ? 


“ನಿತ್ಯಲೋಕಾಕಾರ, ವಿಶ್ವಭುವನಶರೀರ, ವಿಶ್ವನಾಟಕಸೂತ್ರಧಾರ, ಎಶ್ವಾಕಾರ, 
ನೀನು ವಿಶ್ವದ ಒಳಗೂ ಇರುವೆ, ಹೊರಗೂ ಇರುವೆ; ವಿವಿಧ ಚೇಷ್ಟೆಗಳನ್ನೆಸಗುತ್ತಿದ್ದರೂ 


೫೧೪ ಶ್ರೀರಾಮಕಥಾಮೃತ 


ನಿರ್ವಿಕಾರಿಯಾಗಿರುವೆ; ವಿಶ್ವದ ಸಕಲ ಜೀವರುಗಳನ್ನು ಕುಣಿಸಿ ಬ್ರಹ್ಮಶಿವರನ್ನು ಸೃಷ್ಟಿಸಿ 
ಶಾಶ್ವತ ಕೃಪಾಸಮುದ್ರ ಎನ್ನಿಸಿ ತೋರುತ್ತಲಿರುವ ವಿಶ್ವೇಶನೇ, ನಿನಗೆ ಜಯ, ನಮೋ 
ನಮಃ. ಮಹಾಮಹಿಮನೇ, ನಿನ್ನ ಶಕ್ತಿಯನ್ನು ಮೂಢಮತಿ ವಾನರನಾದ ನಾನು 
ಅರಿಯಬಲ್ಲನೇ? ಭೀತಿಯಲ್ಲಿ ಮುಳುಗಿ ಹೀನಜನ್ಮದವನಾದ ನನಗೆ ಧೈರ್ಯಮತಿ 
ಎಲ್ಲಿಂದ ಬಂದೀತು? ಎಲ್ಲ ಜೀವಗಳು ನಿಲ್ಲಲಾರದೆ ಭಯದಿಂದ ತಲ್ಲಣಗೊಳ್ಳುತ್ತಿರಲು 
ನಿನ್ನ ಮಹಾದ್ಭುತ ರೂಪವನ್ನು ನೋಡಲು ಸಾಮರ್ಥ್ಯವೆಲ್ಲಿದೆ? ಹಾಗಾಗಿ ನೀನೇ 
ಕರುಣೆಯಿಂದ ಮೂರು ಲೋಕಗನ್ನೂ ಸಲಹಬೇಕು, ಸ್ವಾಮಿ. ನನ್ನ ಕಡೆ ನೋಡು, ನಿನ್ನ 
ಹಿಂದಿನ ಸ್ವರೂಪವನ್ನು ಧರಿಸು, ನಿನ್ನ ವಿಶ್ವಾಕೃತಿಯನ್ನು ನಿಡುಗಾಲ ನೋಡುವ ಶಕ್ತಿ 
ನನಗೆಲ್ಲಿದೆ? ದಯೆಗೆಯ್ದು ಈ ನಿನ್ನ ಸೇವಕನ ಬಿನ್ನಹವನ್ನು ನೆರವೇರಿಸು. ಲೋಕದ ಎಲ್ಲ 
ಆತಂಕಗಳನ್ನೂ ದೂರಮಾಡಿ ದೇವತೆಗಳನ್ನು ಸಲಹುವ ಕೃಪೆ ಮಾಡಿ ಜೀವಕೋಟಿಯ 
ಪೊರೆದು ಪಾಲಿಸು. ನನ್ನ ಕರಣಗಳು ಕಳವಳಿಸುತ್ತಿವೆ, ದೇಹವನ್ನು ಬಿಸಿ ಆವರಿಸಿದೆ, 
ನಿನ್ನ ಚರಣಗಳಿಗೆರಗಿ ಬೇಡಿಕೊಳ್ಳಲೂ ನನ್ನ ಕಂಠ ಕುಸಿದಿದೆ. ನಾನು ಅತಿಭಯದಿಂದ 
ಕಂಗೆಟ್ಟಿದ್ದೇನೆ. ನಿನ್ನ ಪೂರ್ವಾಕೃತಿಯನ್ನು ಹೊಂದಿ ದಯಪಾಲಿಸು. ಇಲ್ಲದಿದ್ದರೆ ನನ್ನ 
ದೇಹವಿರಲಾರದು, ಸಂಕಟದಿಂದ ಕೂಡಿದ ಶರಣರಿಗೆ ಶರಣನು ನೀನೇ ಅಲ್ಲದೆ ಬೇರೆ 
ಯಾರಿದ್ದಾರೆ? ದೇವ, ಸುರಸ೦ಜೀವ, ನಮೋ. ನಿನ್ನ ಈ ವಿಶ್ವಾಕಾರವನ್ನು ಯಾರು 
ನೋಡಬಲ್ಲರು? ದೇವ, ಕರುಣೆಯಿಂದ ಕಾಯಬೇಕು” ಎನ್ನುತ್ತ ಸೂರ್ಯಸುತನು 
ಭಯದಿಂದ ನಡುಗುತ್ತ ಪರಿಪರಿಯಾಗಿ ಸ್ತುತಿಸಿದ. 


ಆಗ ವೀರರಾಘವನು ವಿಶ್ವಾಕೃತಿಯನ್ನು ಒಳಗಿರಿಸಿಕೊಂಡು ಹಿಂದಿನ 
ಮನುಜವೇಷವನ್ನು ತಳೆದು ನಗುತ್ತ ಕಪಿವೀರನೊಡನೆ, “ವೇದಗಳ ಮಾತಿನ ಸರಣಿಗೆ, 
ಆಗಮಗಳ ತೇಜಸಿಗೆ, ಮಂತ್ರತಂತ್ರಗಳ ಜಾಲಕ್ಕೆ ಸಾಂಖ್ಯಯೋಗಗಳ ಮಾರ್ಗಕ್ಕೆ, 
ನಾನು ಅಳವಡುವನಲ್ಲ; ಬೇರೇನನ್ನೂ ಅರಿಯದ ಶುದ್ಧ ಭಕ್ತಿಯಿಂದ ಕೂಡಿದವನಿಗೆ 
ಮಾತ್ರ ನನ್ನ ನಿಜಸ್ವರೂಪವನ್ನು ತೋರಿಸುತ್ತೇನೆ. ಗೆಳೆಯನೇ, ನೀನು ಬಹು ಪುಣ್ಯವನ್ನು 
ಮಾಡಿರುವುದರಿಂದ ನನ್ನ ನಿಜದರ್ಶನವು ನಿನಗಾಯಿತು. ಸತತವಾಗಿ ಅನುಸರಿಸುವ 
ನೇಮಗಳಿ೦ದಲೂ ಬ್ರಹ್ಮಶಿವರು ನನ್ನನ್ನು ಕಂಡರಿಯರು. ನೀನು ಒಂದೇ ಮನಸ್ಸಿನಿಂದಲೂ 
ಚಿತ್ತೈಕಾಗ್ರತೆಯಿ೦ದಲೂ ಇರುವುದರಿಂದ ನಿನ್ನ ಬಗ್ಗೆ ಕರುಣೆಯಿಟ್ಟು ವಿಶೇಷ 
ದೃಷ್ಟಿಯನ್ನಿತ್ತು ನನ್ನ ಪರಮ ದಿವ್ಯಾಕೃತಿಯನ್ನು ತೋರಿದೆ. ನಿನ್ನ ಭಕ್ತಿಯು ದೃಢವಾಗಿ, 
ಸತತಾನಂದವನ್ನು ಹೊಂದುವ ಪರಿಯನ್ನೀಗ ನಾನು ನಿನಗೆ ಉಪದೇಶಿಸುತ್ತೇನೆ. 
ಅದನ್ನು ತಿಳಿದು ಪರಿಪಾಲಿಸು” ಎಂದು ಈ ರೀತಿ ಉಪದೇಶಿಸಿದ: “ಪ್ರತಿದಿನ 
ಅರುಣೋದಯದಲ್ಲಿಯೇ ಎದ್ದು ಕೈಕಾಲುಗಳನ್ನು ತೊಳೆದುಕೊಂಡು ಒಂದು ಗುಟ್ಟಾದ 
ಜಾಗದಲ್ಲಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡು, ಎರಡೂ ಕಣ್ಣುಗಳ ದೃಷ್ಟಿಯನ್ನು 
ನಿನ್ನ ಮೂಗಿನ ತುದಿಯಲ್ಲಿ ಅಳವಡಿಸಿ, ಉಚ್ಚ್ವ್ವಾಸನಿಶ್ವಾಸಗಳನ್ನು ನಿಯಂತ್ರಿಸಿಕೊಂಡು, 
ಹೃದಯವನ್ನು ಎಚ್ಚರಿಸಿ, ರತ್ನಮ೦ಟಪದ ಮಧ್ಯದಲ್ಲಿ ಸ್ಥಾಪಿತವಾದ ಸಿಂಹಾಸನದ 
ಕಮಲಮಧ್ಯದಲ್ಲಿನ ಮಂದಾರವೃಕ್ಷವನ್ನು ಧ್ಯಾ ಸಬೇಕು. ಗದ್ದುಗೆಯ ಮಧ್ಯದಲ್ಲಿ 


ಕಿಷ್ಕಿಂಧಾಕಾ೦ಡ ೫೧೫ 


ಮಂಡಿಸಿರುವ ಮೂರ್ತಿಯ ಮುದ್ದುಮುಖ ಮುಗುಳ್ನಗೆ ಹೊಳೆಯುವ ಭೂಷಣಗಳು 
ಹಾಗೂ ನಿರ್ಮಲಾಂಬರವನ್ನುಟ್ಟು ಕರತಳದಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದ, ತೊಡೆಯ 
ಮೇಲೆ ಧರಣಿಜಾತೆಯನ್ನು ಕೂಡಿಸಿಕೊಂಡ ಹಾಗೂ ಶುದ್ಧಾಂತರಂಗದಿಂದ ಕೂಡಿ 
ನಿಂತಿರುವ ಸೌಮಿತ್ರಿಯನ್ನೂ ಹೊಂದಿ ಶೋಭಿಸುವ ಶ್ರೀರಾಮಮೂರ್ತಿಯನ್ನು ಮೌನವಾಗಿ 
ಧ್ಯಾನಿಸಬೇಕು. ಆ ಪರಮಪುರುಷನನ್ನು ನಿನ್ನ ಮನಸ್ಸೆಂಬ ತಾವರೆಯ ನಡುವೆ ಕುಳ್ಳಿರಿಸಿ 
ಪರಿಪರಿಯ ಭಕ್ತಿಯಿಂದ ಆವಾಹನೆಗೈದು ಪೂಜೆ ಮಾಡಿ ನಮಸ್ಕರಿಸಿ ನಿಶ್ಚಲನಾಗಿ 
ಸ್ತುತಿಸುತ್ತ ಕುಳಿತಿದ್ದು, ಆನಂತರ ಶಿವನು ವಿರಚಿಸಿರುವ ಸಹಸ್ರನಾಮವನ್ನು ಜಪಿಸುತ್ತ 
ಮತ್ತೆ ಎರಗಿ ಸಂತಸದಿಂದ ಪೂಜೆಗೈದು ನಿತ್ಯಸುಖಿಯಾಗು. ಈ ರೀತಿಯಲ್ಲಿ ಪ್ರತಿನಿತ್ಯವೂ 
ಭಕ್ತಿಯಿ೦ದ ಪೂಜಿಸುವ ಗುಪ್ತಭಕ್ತನ ಪಾಪಶತವೆಲ್ಲವೂ ಹೊರಟುಹೋಗುವುವು; ಅವನ 
ಆನಂದ ಹೆಚ್ಚುತ್ತ ಕೊನೆಯಲ್ಲಿ ಪರಮಸುಖಿಯಾಗುತ್ತಾನೆ. ಅಂತಹ ಪುರುಷನು ಈ ಕ್ಷುದ್ರ 
ದೇಹದಲ್ಲಿದ್ದರೂ ಅದಕ್ಕೆ ಅಂಟಿಕೊಳ್ಳದೆ ನಿತ್ಯಾನಂದವನ್ನು ಹೊಂದುತ್ತಾನೆ, ಅವನನ್ನು 
ಅನುದಿನದ ಪಾಪಕೃತ್ಯಗಳಾವುವೂ ಸೋಂಕದೆ ಜೀವನ್ಮುಕ್ತಾವಸ್ಥೆಯನ್ನು ಹೊಂದುತ್ತಾನೆ. 
ಇದನ್ನು ತಿಳಿದು ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಿತ್ಯಸುಖವನ್ನು ಹೊಂದು” ಎಂದು 
ಉಪದೇಶ ಮಾಡಲು, ಇನಸುತನು ಭಕ್ತಿಯಿ೦ದ ಸಾಷ್ಟಾಂಗವೆರಗಿ ಸ್ತುತಿಗೈದು ಕೈಮುಗಿದು 
ನಿಂತುಕೊಂಡ. ಇದನ್ನು ಕೇಳುತ್ತ ನೋಡುತ್ತ ನಿಂತಿದ್ದ ಹನುಮ ಜಾಂಬವ ಮುಖ್ಯರಾದ 
ಕಪಿವರರು ಆನಂದಗೊಂಡು ರಾಜೀವಾಕ್ಷನಾದ ರಾಮಪುರದರಸನ ಪಾದಾರವಿಂದಗಳಿಗೆ 
ಅಭಿನಮಿಸಿ ವಾಸುದೇವಾತ್ಮಕತೆಯನ್ನು ಹೊಂದಿ ಸುಖವಾಗಿದ್ದರು. 


೬. ಶ್ರೀರಾಮನು ಒಂದೇ ಬಾಣದಿಂದ ವಾಲಿಯನ್ನು ಸಂಹರಿಸಿ 
ಸುಗ್ರೀವನ ಭಯವನ್ನು ನೀಗಿದುದು 


ಗಿರಿಜೆಯೇ ಕೇಳು, ದುಂದುಭಿಯ ದೇಹನ್ನು ಚಿಮ್ಮಿ ತಾಳೆಯ ಮರಗಳನ್ನು 
ಕತ್ತರಿಸಿ ವಿಶ್ವರೂಪವನ್ನು ತೋರಿಸಿದ ಪರಮಪುರುಷ ಷನ “ಮಹಿಮೆಯನ್ನು ಕಂಡು 
ಸಂತೋಷಗೊಂಡ ವರಾನ ರಾಮನ ಪಾದಗಳಿಗೆರಗಿ ಕೈಗಳನ್ನು ಮಿನುಟನಿಂಡು, 
“ದೇವ, ನಿನ್ನ: ಕೃಪೆಯಿಂದ ನನ್ನ ಚಿಂತೆಯೆಲ್ಲವೂ ಹರವು: ಭೀತಿ 
ಮಾಯವಾಯಿತು” ಎಂದು ನುಡಿದ. ಸುಗ್ರೀವನನ್ನು ಬಳಿಗೆ ಕರೆದು ರಘುವೀರನು, 
“ನಮ್ಮ ಮುಂದಿರುವ ಕಷ್ಟಗಳನ್ನು ನಿವಾರಿಸಬೇಕಾಗಿದೆ. ಬೇಗ ಹೋಗಿ ವಾಲಿಯನ್ನು 
ಯುದ್ಧಕ್ಕೆ ಕರೆ; ನಾನು ಬಂದು ಸಮಯವನ್ನು ನೋಡಿಕೊಂಡಿದ್ದು ಅವನನ್ನು 
ಧರೆಗುರುಳಿಸುತ್ತೇನೆ. ಸಂದೇಹ ಬೇಡ” ಎಂದು ಮತ್ತೆ ಅಭಯವನ್ನಿತ್ತ. ಅದನ್ನು ಕೇಳಿದ 
ಸೂರ್ಯಪುತ್ರನು ಸಂತೋಷದಿಂದ ಧೈರ್ಯವನ್ನು ತಾಳಿ ಕಿಷ್ಠಿಂಧೆಗೆ ಹೋಗಲು, 
ಅವನ ಹಿಂದೆಯೇ ರಘುನಾಥನು ಲಕ್ಷ್ಮಣನ ಜೊತೆಯಲ್ಲಿ ಬಂದು ಆ ವನದ ಒಂದು 
ಮರದ ಕೆಳಗೆ ಮುಕ್ಕಣ್ಣನಂತೆ ಕುಳಿತ; ಲಕ್ಷ್ಮಣನು ಅವನ ಪಕ್ಕದಲ್ಲಿ ಬಿಲ್ಲುಬಾಣಗಳನ್ನು 
ಹಿಡಿದು ನಿಂತ; ಹನುಮಂತನು ಅವರ ಸೇವೆ ಮಾಡುತ್ತ ಸಂತೋಷಗೊಳಿಸುತ್ತಿದ್ದ. 


೫೧೬ ಶ್ರೀರಾಮಕಥಾಮೃತ 


ಕಿಷ್ಠಿಂಧೆಗೆ ಬಂದ ಸುಗ್ರೀವನು ಅಣ್ಣನ ಹೆಸರನ್ನು ಹಿಡಿದು ಕೂಗಲು, ಸುಗ್ರೀವನ 
ಆರ್ಭಟೆಯನ್ನು ಕೇಳಿ ಕೋಪವುಕ್ಕಲು ಇಂದ್ರಪುತ್ರನು ಲಯಕಾಲದ ರುದನಿಗೂ 
ಮಿಗಿಲಾದ ರೀತಿಯಲ್ಲಿ, ಬಿರುಗಾಳಿಯ ವೇಗದಿಂದ ಸಾಗರವು ಮೇರೆ ಮೀರಿ 
ಹರಿಯುವ ಬಗೆಯಲ್ಲಿ, ಆಕಾಶಭೂಮಿಗಳು ನಡುಗುವಂತೆ, ರಾಹುವು ಬುಧನನ್ನು 
ಹಿಡಿದ ಹಾಗೆ ತರಣಿಸುತನನ್ನು ಹಿಡಿದುಕೊ೦ಡ. ಆಗ ಅವರಿಬ್ಬರ ನಡುವೆ ಅದ್ಭುತವಾದ 
ಯುದ್ಧ ನಡೆಯಿತು; ಮುಷ್ಟಾಮುಷ್ಟಿಯಿ೦ದ ಮರಗಿರಿಗಳಿಂದ ಹರಿಕೈಟಭರ ಯುದ್ಧದಂತೆ 
ಕಾದಿದರು; ಇಬ್ಬರ ರೂಪ ಬಲಗಳಲ್ಲಿನ ವ್ಯತ್ಯಾಸವು ಸ್ವಲ್ಪವೇ ಆದ ಕಾರಣದಿಂದಾಗಿ 
ರಾಮಲಕ್ಷ್ಮಣರು ಯಾರು ಯಾರೆಂದು ತಿಳಿಯದೆ ಬೆಕ್ಕಸಗೊಂಡರು. ಹೀಗೆ ಇಬ್ಬರೂ 
ಸಮಬಲರಂತೆ ಕಾದುತ್ತಿರಲು, ವಾಲಿಯು ಕಡುಗೋಪದಿಂದ ಮುಷ್ಟಿಪ್ರಹಾರ ಮಾಡಿ 
ತನ್ನ ಮೊಳಕಾಲುಗಳಲ್ಲಿ ಸುಗ್ರೀವನನ್ನು ಇರುಕಿಸಿಕೊಂಡು ಬಡಿಯಲು ಅವನು ರಕ್ತ 
ಕಾರುತ್ತ ಎಡಬಲಗಳಲ್ಲಿ ನೋಡಿದ, ಆದರೆ ಅಲ್ಲಿ ಯಾರನ್ನೂ ಕಾಣದೆ ಕಂಗೆಟ್ಟ 
ಹೇಗೋ ವಾಲಿಯಿಂದ ಬಿಡಿಸಿಕೊಂಡ ಸುಗ್ರೀವನು ಓಡಿ ಹೋಗಿ ಮತಂಗಮುನಿಯ 
ಬೆಟ್ಟದಲ್ಲಿ ಅವಿತುಕೊಂಡ. 


ರಘುವೀರನು ಹನುಮ ಲಕ್ಷ್ಮಣ ಜಾ೦ಬವರ ಜೊತೆಗೆ ಬನಕ್ಕೆ ಬಂದು ನೋಡಲು 
ಸುಗ್ರೀವ ದೈನ್ಯದಿ೦ದ ಮುನಿಸಿಕೊ೦ಡು ಕ್ರೂರನುಡಿಗಳಿ೦ದ ಮೂದಲಿಸತೊಡಗಿದ: “ನಿನ್ನ 
ಬಲಶೌರ್ಯಗಳನ್ನು ತೋರಿಸಿ ನನಗೆ ನಂಬಿಕೆ ಬರುವಂತೆ ಮಾಡಿ, ಮನೆಯಿಂದ 
ಹೊರಹೋಗುವಂತೆ ಪ್ರೇರಿಸಿ ನೀನು ಮರೆಯಾಗಿದ್ದೆಯಲ್ಲ, ಮನುಜೇಶನೇ, ಯಾಕೆ? 
ಕೊಲ್ಲಲಾರೆ ಎಂದು ಹೇಳಿದ್ದರೆ ನಾನು ಏನು ತಾನೇ ಮಾಡಬಲ್ಲವನಾಗಿದ್ದೆ? 
ಶೂರವಿಕ್ರಮಶುಭಾಕಾರಗಳನ್ನು ಹೊಂದಿ ನೀನು ಧೈರ್ಯದ ನುಡಿಗಳನ್ನಾಡಿ ಇದುವರೆಗೆ 
ಯಾರು ಯಾರನ್ನು ವಂಚಿಸಿದ್ದೀಯೆ? ನಿಷ್ಕಾರಣವಾಗಿ ನನ್ನನ್ನು ಕ್ರೂರವಾದ 
ಪ್ರಳಯಾಗ್ನಿಗೆ ತುತ್ತು ಮಾಡಿದೆಯಲ್ಲ, ಇದರಿ೦ದ ನಿನಗಾದ ಲಾಭವೇನು?“ ಇದರಿಂದ 
ವಿಷಾದಗೊಂಡ ಶ್ರೀರಾಮನು ಮೃದುನುಡಿಗಳಿಂದ ಸುಗ್ರೀವನನ್ನು ಸಮಾಧಾನ 
ಮಾಡಿದ: “ನನ್ನಿಂದ ತಪ್ಪಾಯಿತು, ಕ್ಷಮಿಸು. ನಾನು ಹೇಳುವುದನ್ನು ಕೇಳಿಸಿಕೋ: 
ನಿಮ್ಮಿಬ್ಬರ ರೂಪಯೌವನಗಳಲ್ಲಿ ಶಕ್ತಿದ್ದನಿಗಳಲ್ಲಿ ವ್ಯತ್ಯಾಸವೇ ಕಾಣದು; ಹೀಗಾಗಿ ನಾನು 
ಬಾಣಪ್ರಯೋಗ ಮಾಡಿ ನಿನ್ನನ್ನು ತಾಕಿದರೆ ಅನಾಹುತವಾದೀತೆ೦ದು ಸುಮ್ಮನಾದೆ, 
ಆಗ ನನಗೆ ಮತ್ತಷ್ಟು ಕೆಟ್ಟ ಹೆಸರು ಬರುತ್ತಿತ್ತು. ಅದರಿಂದಾಗಿ ತಪ್ಪಾಯಿತು. ದಯವಿಟ್ಟು 
ಕ್ಷಮಿಸು. ಸೀತೆ ಲಕ್ಷ್ಮಣ ಹಾಗೂ ನಾನು ನಿನ್ನ ಏಳಿಗೆಯನ್ನೇ ಬಯಸುವವರು ಎಂದು 
ತಿಳಿದು ನೀನು ಮತ್ತೊಮ್ಮೆ ನಿನ್ನಣ್ಣನನ್ನು ಕದನಕ್ಕೆ ಆಹ್ವಾನಿಸು; ಆಗ ನಿನಗೆ ಹುಸಿಯಾವುದು 
ದಿಟವಾವುದು ಎಂಬ ವ್ಯತ್ಯಾಸ ಗೋಚರಿಸುತ್ತದೆ. ವಾಲಿಯು ಹೊರಬಂದರೆ ಅವನನ್ನು 
ನನ್ನ ಬಾಣಕ್ಕೆ ಖಂಡಿತ ಆಹುತಿಯನ್ನಾಗಿಸುವೆ, ನನ್ನ ಮಾತನ್ನು ನಂಬು” ಎಂದು 
ಕೇಳಿಕೊಂಡ. ಅನಂತರ ಲಕ್ಷ್ಮಣನನ್ನು ಕರೆದು, “ಇಂದ್ರನಂದನನಿಗೂ ಈತನಿಗೂ 
ವ್ಯತ್ಯಾಸ ಕಾಣುವಂತೆ ಇವನ ಕೊರಳಲ್ಲಿ ಒಂದು ಹೂಮಾಲೆಯನ್ನು ಹಾಕು” ಎಂದು 
ಹೇಳಲು ಅವನು ಹಾಗೆಯೇ ಮಾಡಿದ. 


ಕಿಷ್ಠಿಂಧಾಕಾಂಡ ೫೧೭ 


ಆಕಾಶದಲ್ಲಿನ ನಕ್ಷತ್ರಮಾಲಿಕೆಯಿಂದ ಸೂರ್ಯನು ಕಂಗೊಳಿಸುವಂತೆ 
ಸುಗೀವನಿರಲು, ರಾಘವನು ಸಮರಸನ್ನಾಹದಿಂದ ಮುಂದೆ, ಹನುಮ ನಳ ನೀಲ 
ಜಾಂಬವ ಮುಂತಾದ ವಾನರರು ಹಿಂದೆ, ಬರುತ್ತಿರಲು ಇಂದ್ರನ ನಂದನಕ್ಕಿಂತ 
ಇಮ್ಮಡಿ ಸೊಬಗಿನಿಂದ ಕೂಡಿದ ವನವನ್ನು ನೋಡುತ್ತ ಬಂದ. ಆಶ್ಚರ್ಯಕರವಾದ 
ರೀತಿಯಲ್ಲಿ ಹೊಸಜವ್ವನಿಗರಂತೆ ಸದಾಕಾಲವೂ ಶೋಭಿಸುವ ಈ ವನವನ್ನು ಯಾರು 
ನಿರ್ಮಿಸಿದರೆಂದು ಕೇಳಲು ಸುಗ್ರೀವನು ಹೀಗೆಂದು ಬಿತ್ತರಿಸಿದ: “ಪರಮಯತಿಗಳಾದ 
ಏಳು ಮಂದಿ ಮನಿಗಳು ಈ ನೆಲದಲ್ಲಿ ಒಂದು ನೂರು ವರ್ಷಗಳ ಕಾಲ ನಿರಾಹಾರರಾಗಿ 
ತಪಸ್ಸು ಮಾಡಿದರು; ಆ ಮಹಾಮುನಿಗಳ ದಯದಿಂದ ಈ ವನವು ದೇವೇಂದ್ರನ 
ಕುಬೇರರ ವನಗಳಿಗಿ೦ತಲೂ ಹೆಚ್ಚಿನ ರೀತಿಯಲ್ಲಿ ಕಂಗೊಳಿಸುತ್ತಿದೆ. ಇದು ಕಪಿ ಪಕ್ಷಿ 
ಮೃಗಗಳಿಗೆ ಬೇಡಿದ್ದನ್ನು ನೀಡುವ ವನ, ಇಲ್ಲಿಗೆ ಬಂದರೆ ಹೊರಗೆ ಹೋಗಲು ಮನಸ್ಸೇ 
ಬರುವುದಿಲ್ಲ. ಇಲ್ಲಿ ಆಭರಣಗಳ ಕುಲುಕಾಟ, ಕಹಳೆಯ ಧ್ವನಿ, ಹೆಂಗೆಳೆಯರ ಕಿಂಕಿಣೇಸ್ವನ 
ತುಂಬಿರುತ್ತದೆ; ದಕ್ಷಿಣ ಗಾರ್ಹಪತ್ಯ ಆಹವನೀಯ ಅಗ್ನಿಗಳು ಸದಾ ಇಲ್ಲಿ ತೋರುತ್ತವೆ; 
ಸಂಪತ್ತು ಸಮೃದ್ಧಿಯಿಂದ ಈ ವನ ತುಂಬಿದೆ. ಇಲ್ಲಿ ಬಂದು ದೇವತೆಗಳಿಗೂ ಮಿಗಿಲೆಂದು 
ನಮಿಸುವವನಿಗೆ ಶುಭವುಂಟಾಗುತ್ತದೆ” ಎಂದು ಹೇಳಿ ರಾಮಲಕ್ಷ್ಮಣಸಮೇತನಾಗಿ 
ವನಕ್ಕೆ ವಂದಿಸಿದ. ಆನಂತರ ಅಲ್ಲಿಂದ ಹೊರಟ ಶ್ರೀರಾಮನು ಲಕ್ಷ್ಮಣನೊಡನೆ 
ಕಿಷ್ಟಿಂಧೆಯ ಬಳಿಯ ಕಾಡಿಗೆ ಬಂದು ಒಂದು ಮರದ ಹಿಂದೆ ಕಾಣಿಸದಂತೆ ಅವಿತು 
ಕುಳಿತ; ಅವರ ಎಡಬಲಗಳಲ್ಲಿ ಕಪಿವೀರರು ನಿ೦ತರು. ಆಗ ಸುಗ್ರೀವನು ರಾಘವನಿಗೆ 
ವಂದಿಸಿ, “ಈ ದಿನವಾದರೂ ತಪ್ಪದೆ ನನ್ನ ಮನೋರಥವು ನೆರವೇರುವಂತೆ ಮಾಡು” 
ಎಂದು ಬೇಡಿಕೊಂಡ. ಆಗ ರಾಮನು, “ಸುಗ್ರೀವನೇ, ಹೆದರಬೇಡ, ನಿನ್ನ ಕೊರಳಿನ 
ಹಾರದಿಂದಾಗಿ ನಿನ್ನನ್ನು ಗುರುತಿಸುವುದು ಈಗ ಸುಲಭ. ಬೇಗ ಹೋಗಿ ವಾಲಿಯನ್ನು 
ಕದನಕ್ಕೆ ಕರೆ. ಅವನು ಬ೦ದಾಗ ನಿನಗೆ ಭೀತಿಯನ್ನುಂಟುಮಾಡುವ ವೈರಿಯನ್ನು 
ಒಂದೇ ಬಾಣದಿಂದ ತೀರಿಸಿಬಿಡುತ್ತೇನೆ” ಎಂದು ಅಭಯವನ್ನೀಯಲು ಸುಗ್ರೀವನು 
ಅನುಗ್ರಹೀತನಾಗಿ ಗಿರಿಗಹ್ತರವು ಒಡೆಯುವಂತೆ ಭೋರ್ಗರೆದ. 


ಸಿಡಿಲಿಗಿಂತ ಇಮ್ಮಡಿಯಾದ ಕರ್ಕಶತೆಯಿ೦ದ ಸುಗ್ರೀವನು ಕೂಗಲು ಕ್ರೋಧದಿಂದ 
ಮೃಗಗಳ ಎದೆಯೊಡೆದು ಕೆಳಗೆ ಬಿದ್ದು ಒದ್ದಾಡುವಂತೆ ಮತ್ತೆ ಮತ್ತೆ ಸಿಂಹನಾದ ಮಾಡುವ 
ಸುಗ್ರೀವನನ್ನು ಕಂಡು ವಾನರತತಿಯು ನಡುಗಿತು. ಘುಡುಘುಡಿಸುವ ಶಬ್ದ ಕೇಳಿಸಲು 
ಅ೦ತಃಪುರದಲ್ಲಿ ಮಡದಿಯರ ನಡುವೆಯಿದ್ದ ವಾಲಿಯು ಅದನ್ನು ಕೇಳಿ ಹಲ್ಲುಕಡಿಯುತ್ತ 
“ಇವತ್ತು ಮುಗಿಸಿಬಿಡುತ್ತೇನೆ' ಎಂದು ರೌದ್ರದಿಂದ ಗರ್ಜಿಸುತ್ತ ಕಾಲಾಗ್ನಿಯಂತೆ 
ಅರಮನೆಯಿಂದ ಹೊರಟ. ಎಂದಿಗಿಂತ ಹೆಚ್ಚಿನ ಕ್ರೋಧದಿಂದ ಕದನಕ್ಕೆ ಹೊರಟ 
ವಾಲಿಯನ್ನು ಕಂಡ ತಾರೆಯು ಅವನ ಕಾಲುಗಳನ್ನು ಹಿಡಿದುಕೊಂಡು ನಯವಾದ 
ಮಾತುಗಳಿಂದ ಹೋಗದಿರುವಂತೆ ಬೇಡಿಕೊಂಡಳು: “ನೀನು ಕದನಕರ್ಕಶಮಲ್ಲ 
ಎಂಬುದು ಈಗಾಗಲೇ ಧರಣಿತಳದಲ್ಲಿ ಜನಜನಿತವಾಗಿರುವುದರಿಂದಾಗಿ, ಅದನ್ನು ಮತ್ತೆ 
ಮತ್ತೆ ತೋರಿಸಬೇಕಾದ ಆವಶ್ಯಕತೆಯಿಲ್ಲ. ನನ್ನ ಮಾತು ಕೇಳು, ಹಿತವರಾದವರೊಂದಿಗೆ 


೫೧೮ ಶ್ರೀರಾಮಕಥಾಮೃತ 


ಆಲೋಚನೆ ಮಾಡಿ, ಸಂದರ್ಭದ ಬಲಾಬಲಗಳನ್ನು ತೂಗಿ ನೋಡಿ, ಸ್ವಜನರು ಒಪ್ಪುವ 
ರೀತಿಯಲ್ಲಿ ಯುದ್ಧಸನ್ನದ್ಧನಾಗಿ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ತಂತ್ರಗಾರಿಕೆಯಿಂದ 
ಕಾರ್ಯಸಾಧನೆ ಮಾಡುವುದು ಉತ್ತಮ, ಕೇವಲ ಪೆರ್ಬಲವನ್ನು ನಂಬಿ ಯುದ್ಧವನ್ನು 
ಗೆಲ್ಲುವುದು ಮಧ್ಯಮ, ಕೋಪಗೊಂಡು ತಾನೊಬ್ಬನೇ ಯುದ್ಧಕ್ಕೆ ಹೋಗುವುದು ಅಧಮ, 
ಅನುಚಿತ ಎಂದು ನೀತಿವಿದರು ಹೇಳುವರಲ್ಲವೇ? ಈಗ ತಾನೇ ಯುದ್ಧದಲ್ಲಿ ಸೋತು 
ಹೋದ ಹೆಂಬೇಡಿಯು ಮತ್ತೆ ಇಷ್ಟು ಬೇಗ ವಾಪಸು ಬಂದು ವೀರಾವೇಶದಿಂದ 
ಆರ್ಭಟಿಸುತ್ತಿರುವುದರ ಕಾರಣವೇನಿರಬಹುದು ಎಂಬುದನ್ನು ತಿಳಿಯದೆ, ಸುಮ್ಮನೆ 
ಕೋಪಾವಿಷ್ಟನಾಗಿ ನಾಡಾಡಿತನದಿ೦ದ ಹೋದರೆ ಜಯಸಿರಿ ಕೈಗೂಡಬಹುದೇ? ಅವನ 
ಬೆಂಬಲಕ್ಕೆ ಅಧಿಕ ಬಲವು ಕೂಡಿಬಂದಿರುವ ಕಾರಣದಿಂದಲೇ ಸುಗ್ರೀವನು ಹೀಗೆ ಬಂದು 
ಭೋರ್ಗರೆಯುತ್ತಿದ್ದಾನೆ. ಅರಿನಿಗ್ರಹ ಮಾಡಿ, ಆತ್ಮರಕ್ಷಣೆ ಮಾಡಿಕೊಂಡು, ಸಿರಿಯನ್ನು 
ಶಪಡಿಸಿಕೊಂಡು, ಹೆಂಡತಿಯನ್ನು ಕೂಡಿಕೊಂಡು ಪರಮಸೌಖ್ಯವನ್ನುಣ್ಣುವ 
ರೀತಿಯನ್ನು ಕಲ್ಪಿಸಿಕೊ೦ಂಡೇ ಸೂರ್ಯಪುತ್ರನು ಬಂದಿರುವನೇ ಹೊರತು ಎಂದಿನ 
ರೀತಿಯಲ್ಲಲ್ಲ. ಇದನ್ನೆಲ್ಲ ಆಲೋಚಿಸದೆ ಏಕಾಂಗಿಯಾಗಿ ಹೋಗುವುದು ಸಲ್ಲದು, 
ಅವನೇನು ನಿನ್ನ ಶೌರ್ಯವನ್ನು ಕಾಣದ ಅಪರಿಚಿತನಲ್ಲ, ಆದ್ದರಿಂದ ನನ್ನ ಮಾತನ್ನು 
ಮನಸ್ಸಿಗೆ ತಂದುಕೋ. ನಿನ್ನಿಂದ ನಾನಾ ಬಗೆಯಿಂದ ಕಷ್ಟಗಳಿಗೊಳಗಾಗಿ, ನಿನ್ನ ಮುಷ್ಟಿ 
ಕಾಲುಗಳ ಹಿಡಿತದಲ್ಲಿ ಸಿಕ್ಕಿಕೊಂಡು ಕಂಗೆಟ್ಟು ಜೀವವನ್ನುಳಿಸಿಕೊಳ್ಳಲು ಪರ್ವತಕ್ಕೆ ಓಡಿ 
ಹೋದವನು ಯಾವುದೇ ಬೆಂಬಲವಿಲ್ಲದೆ ತಾನೊಬ್ಬನೇ ಬಂದು ನಿನ್ನ ಕೈಯಲ್ಲಿ ಸತ್ತರೆ 
ಅವನಿಗೇನು ಸಿಕ್ಕುತ್ತದೆ? ಆದ್ದರಿಂದ ನಿನ್ನ ಕಲಿತನವನ್ನು ಬದಿಗಿಟ್ಟು, ಕ್ರೋಧಬುದ್ಧಿಯ 
ಬಿಟ್ಟು ವಿವೇಚನೆಯ ದಾರಿಯನ್ನು ಮೆಟ್ಟು ಮೂರುಲೋಕದಲ್ಲಿ ಸಮಾನರಿಲ್ಲದ 
ಶೂರನೆಂಬ ಕೀರ್ತಿಯನ್ನು ಗಳಿಸಿ ಬುದ್ದಿವಂತಿಕೆಯಿಂದ ಬಾಳುವುದನ್ನು ತೊರೆದು 
ಅಪಾಯವನ್ನು ತಂದುಕೊಳ್ಳುವುದು ಸರಿಯೇ? ದೇವ, ಕಾರ್ಯ-ದುಷ್ಕಾರ್ಯಗಳನ್ನು 
ತರ್ಕದಿಂದ ನಿಶ್ಚೈ ಸಿ ಕಾರ್ಯವನ್ನೆ; ಸಗಿದರೆ ಫಲ ದೊರೆಯುತ್ತದೆ. ಕಪಿವಂಶಧುರ್ಯ, 
ನಿನ್ನ ಒಡಹುಟ್ಟದವನು ಅಗಮಗಳೇ ಮುಂತಾದ ಶಾಸ್ತ್ರಗಳನ್ನೆಲ್ಲ ತಿಳಿದವನು, 
ಬಂದಾ 0 'ತಪ್ಪಾವುದು ಎಂಬುದನ್ನು ಬಲ್ಲವನು, ಅಂಥವನನ್ನು ಹೊರಗಿನವನು 
ಎ೦ದು ಭಾವಿಸದೆ, ಹಿ೦ದಿನದನ್ನೆಲ್ಲ ಮರೆತು ಅ೦ಗದನಿಗೆ ಮಿಗಿಲಾದವನು ಎಂದು 
ತಿಳಿದು ಯುವರಾಜ್ಯಪಟ್ಟವನ್ನು ಕಟ್ಟ ನಿನ್ನ ಪಾದಸೇವೆಯಲ್ಲಿ ತೊಡಗಿರುವಂತೆ 
ಮಾಡಿದರೆ ನಿನಗೆ ಕೀರ್ತಿಯುಂಟಾಗುತ್ತದೆ. ಯಾರಾದರೂ ಕಾಲವಶದಿಂದ ತಪ್ಪು 
ಮಾಡುತ್ತಾರೆ, ಹಿರಿಯರ ಅನುಮತಿಯಿಂದ ಇದಕ್ಕೆ ತಕ್ಕ ಶಿಕ್ಷೆಯನ್ನು ವಧಿಸಿ 
ಒಪ್ಪುಗೊ೦ಡರೆ ಇಹಪರಗಳೆರಡೂ ಕೈವಶವಾಗುತ್ತವೆ ಎಡ್‌ ಶಾಸ ಸಮತ. 
ಅಪ್ಪಿಕೊಂಡರೆ ಹಗೆಗಳು ಬೇರೆಯವರನನಿಸುತ್ತಾರೆಯೇ? ಆಲೋಚನೆ ಮಾಡಿ 
ಇದರಿಂದ ಮೂಲೋಕ ಕೀರ್ತಿ ಯುಂಟಾಗುವುದೆಂದು ಸಮಾಧಾನ ತಂದುಕೋ. ನನ್ನ 
ಬಿನ್ನಹವನ್ನು ಸಾವಧಾನದಿಂದ ಕೇಳು: ನಾನೊಂದು ಕನಸನ್ನು ಕಂಡೆ: ದೇವತೆಗಳಿಗೆ 
ಅಭಯವನ್ನಿತ್ತು ಆನಂದಮೂರ್ತಿಯು ಈ ಭೂಮಿಯಲ್ಲಿ ಅವತರಿಸಿ ದಂಡಕಾರಣ್ಯಕ್ಕೆ 


ಕಿಷ್ಠಿಂಧಾಕಾಂಡ ೫೧೯ 


ಬಂದು ಯಷ್ಯಮೂಕದ ಪಕ್ಕದಲ್ಲಿರಲು, ಅವನನ್ನು ಕಂಡ ಹನುಮಂತನು ಭಕ್ತಿಯಿಂದ 
ಎರಗಿ ಜೊತೆಯಲ್ಲಿ ಕರೆತಂದಂತೆ, ಆತನು ಸುಗ್ರೀವನಿಗೆ ತನ್ನ ವೃತ್ತಾಂತವನ್ನು ಹೇಳಿ, 
ಇಂದ್ರಕುಮಾರನನ್ನು ಸಂಹರಿಸಿ ರಾಜ್ಯವನ್ನು ನಿನಗೆ ಕೊಡುತ್ತೇನೆ ಎಂದಂತೆ, ಹಾಗೆಯೇ 
ಕದನದಲ್ಲಿ ಆತನು ನಿನ್ನ ಮೇಲೆ ಬಾಣವನ್ನು ಬಿಟ್ಟು ಉರುಳಿಸಿದಂತೆ ಆ ಕನಸು. 
ಅದರಿಂದಾಗಿ ಮಹಾದುರಂತವೊಂದು ಸಂಭವಿಸುವಂತೆ ನನ್ನಲ್ಲಿ ತಳ್ಳಂಕವುಂಟಾಗಿದೆ. 
ಅಶುಭವಾದದ್ದನ್ನು ಇತರರಿಗೆ ಹೇಳಬಾರದೆನ್ನುವ ಕಾರಣದಿಂದ ಇದನ್ನು 
ಗೋಪ್ಯವಾಗಿರಿಸಿಕೊಂಡಿದ್ದೆ. ಆದರೆ ಒಂದು ದಿನ ನಮ್ಮ ಮಗ ಅಂಗದ ಬೇಟೆಗೆಂದು 
ಹೋಗಿದ್ದಾಗ ನಡೆದುದೆಲ್ಲವನ್ನೂ ನನ್ನಲ್ಲಿ ಗುಟ್ಟಾಗಿ ಹೇಳಿಕೂಂಡ; ರಾಮಭೂಪತಿಯು 
ನಿನ್ನನ್ನು ಕೊಲ್ಲಲು ಬ೦ದಿದ್ದಾನಂತೆ, ಹೀಗಾಗಿ ನೀನು ಕುಲಬಾ೦ಧವರ ರಕ್ಷಣೆ ಮಾಡಿ 
ಬಾಳುವುದು ಲೇಸು. ಹೆಚ್ಚು ಮಾತೇಕೆ, ಚಲವನ್ನು ಬಿಡು, ಗೆಲ್ಲುವ ಆಲೋಚನೆಯನ್ನು 
ಬಿಡು, ಕರುಣೆಯಿ೦ದ ಸುಗ್ರೀವನನ್ನು ಕರೆತಂದು ಯುವರಾಜ್ಯಪಟ್ಟವನ್ನು ಕಟ್ಟಿ, ಈ 
ಕಪಿರಾಜ್ಯವನ್ನು ಸುಖವಾಗಿ ಅನುಭವಿಸಿ ಕೀರ್ತಿ ಗಳಿಸಿ ಬಾಳು” ಎ೦ದು ಹಲವು 
ಎಧದಿಂದ ಲಲನೆಯು ಕಾಲ್ವಿಡಿದು ಗೋಗರೆದು ಬೇಡಿಕೊಂಡಳು. 


ತಾರೆಯು ನಾನಾ ಬಗೆಯಲ್ಲಿ ಹೇಳಿದರೂ ಕೇಳದೆ ಮತ್ತಷ್ಟು ಕ್ರುದ್ಧನಾಗಿ, “ಅಯ್ಯೋ 
ಪುಕ್ಕಲು ಹೆಂಗಸೇ, ಅವನ ಕೂಗು ಕೇಳಿ ಸಿಂಹವು ಹಿಂದಿರುಗಿದರೆ, ಕತ್ತಲೆಗೆ ಹೆದರಿ 
ಸೂರ್ಯನು ಓಡಿಹೋದರೆ ಲೋಕವು ನಾಶವಾಗುವುದೇ ಹೊರತು ಉಳಿಯುತ್ತದೆಯೇ? 
ಆ ಕಪಿಯು ಬಂದು ಕೂಗಿಬಿಟ್ಟರೆ ನಾನು ಹೆದರಿ ಮತ್ತೆ ಅನುನಯದಿಂದ ಕರೆತರುವುದೇ? 
ಅಭಿಮಾನಧನರಾದ ಶೂರರಿಗೆ ಬೇರೆಯವನು ಮಾಡುವ ಅವಮಾನವನ್ನು ಸಹಿಸಲು 
ಶಕ್ಕವೇ? ಭೋರ್ಗರೆವ ವಾನರನ ಧ್ವನಿಯನ್ನು ಕೇಳಿ ಸುಮ್ಮನಿರುವುದಕ್ಕಿಂತ ಮರಣವೇ 
ಲೇಸು. ಸೂರ್ಯಸುತನು ನನ್ನ ತಮ್ಮನೇನೋ ಹೌದು, ಆದರೆ ಅವನು ನನ್ನನ್ನು ಕದನಕ್ಕೆ 
ಕರೆಯಲು ನಾನು ಸುಮ್ಮನಿರಬೇಕೇ? ನನ್ನ ಪರಾಕ್ರಮವು ಹದಿನಾಲ್ಕು ಲೋಕಗಳ 
ಶೂರರೆಲ್ಲರಿಗೂ ಪರಿಚಿತವಾದುದು. ಲೋಕನಾಥನು ಅವನ ಹಿತವನ್ನು ಬಯಸಿ 
ಬಂದಿದ್ದಾನೆಂದು ಹೇಳಿದೆಯಲ್ಲ, ಅದಕ್ಕೆ ನನ್ನ ಮನಸಿನಲ್ಲಿ ಏನಿದೆ ಎಂಬುದನ್ನು 
ಕೇಳಿ ನಿಶ್ಚಿಂತೆಯಿಂದಿರು. ಬ್ರಹ್ಮನಿಗೆ ಅಭಯವನ್ನಿತ್ತ ಪರಬ್ರಹ್ಮನು ಭೂಮಿಯಲ್ಲಿ 
ಮನುಷ್ಯರೂಪಿನಿಂದ ಬಂದು ದಶಶಿರನನ್ನು ತರಿದು ಲೋಕವನ್ನು ಸಲಹಲೆಂದು 
ಕಾಡಿಗೆ ಬಂದಿರುವನೆಂಬ ಸಂಗತಿಯನ್ನು ನಾನೂ ಕೇಳಿದ್ದೇನೆ. ಅವನ ಪಾದಗಳಿಗೆ 
ನನ್ನ ಸಿರಿಸಂಪದಗಳನ್ನೂ ದೇಹವನ್ನೂ ಅರ್ಪಿಸಿ ಭಕ್ತಿಯಿಂದ ಅವನನ್ನು ಕರೆತಂದು 
ಕೃತಕೃತ್ಯನಾಗುತ್ತೇನೆ. ಸರ್ವಭೂತಾಲಯ, ಸರ್ವಸಾಕ್ಷಿಕ, ಸರ್ವರ ಅಂತರ್ಯಾಮಿ, 
ಸಜ್ಜನ ಪ್ರೇಮಿ, ಸರ್ವಾತ್ಮನಾದ ಅವನಿಗೆ ಹಿತವ ಹಿತರಹಿತ ಎ೦ಬ ಭೇದವುಂಟೇ? 
ನಿಷ್ಕಲ್ಮಷತೆಯಿ೦ದ ಅನುದಿನವೂ ಭಜಿಸುವವರ ಹಿತವನ್ನು ಕಾಪಾಡುವ ಕರುಣಾಳುವಾದ 
ಆತನು ನಿರ್ವಾಣದಾಯಕ, ರಾಮ ಪರಬೊಮ್ಮ ಎಂಬುದನ್ನು ನಾನು ಅರಿತಿರುವೆ. 
ಭಜಕರ ಸುರಧೇನುವಾದ ರಾಘವನನ್ನು ಭಯಭಕ್ತಿಯಿ೦ದ ಭಜಿಸುತ್ತೇನೆ. ಸುಗ್ರೀವನ 
ಅದಟು ಕಟ್ಟಾಳ್ತನಗಳನ್ನು ಲೋಕ ಬಲ್ಲುದು, ಸುಜನವಂದಿತ ರಾಮನನ್ನು ಕಾಣಲೆಂದು 


೫೨೦ ಶ್ರೀರಾಮಕಥಾಮೃತ 


ಅವನು ಬಂದರೆ ಕರುಣೆಯಿಂದ ಕಾಯುತ್ತೇನೆ, ಗರ್ವಿಸಿದರೆ ಹೊಡೆದು ಹಾಕಿ 
ಎಜಯಸಿರಿಯನ್ನು ಪಡೆಯುತ್ತೇನೆ, ಚಿಂತೆ ಮಾಡಬೇಡ” ಎಂದು ಸಂತೈಸಿದ. ಹಾಗೆ 
ಹೇಳಿದ ಬಲವಂತನನ್ನು ನೋಡಿ ಆ ಕಾಂತೆಯು "ಜಯವಂತನಾಗಿ ಬಾ' ಎಂದು 
ಹಾರೈಸಿ, ಆರತಿಯೆತ್ತಿ ಬೀಳ್ಕೊಟ್ಟು ಅಂತಃಪುರಕ್ಕೆ ಮರಳಿದಳು. 


ಕ್ರೋಧದಿಂದ ಕಣ್ಣುಗಳಲ್ಲಿ ಉರಿಯನ್ನುಗುಳುತ್ತ, ಕಣ್ಣೆದುರಿನ ಯಮನೋ 
ಭೈರವನೋ ಅಗ್ನಿಯೋ ಎನ್ನಿಸಿದ ವಾಲಿಯು ಸುಗ್ರೀವನಿದ್ದ ತಾವಿಗೆ ಬಂದ. 
ಉದ್ದಂಡ ಭಾಸ್ಕರನಂತೆ ತೇಜೋಭರಿತನಾದ ವಾಲಿಯು ಗಿರಿಗೆ ಬರಸಿಡಿಲು 
ಅಪಳಿಸುವಂತೆ ಸುಗ್ರೀವನನ್ನು ಮೂದಲಿಸುತ್ತ ತನ್ನ ತಲೆಯನ್ನು ಕೊಡವಿ ಬಿಗಿದ 
ಮುಷ್ಟಿಯಿಂದ ಹೊಡೆದಾಗ ಸುಗ್ರೀವನು ಅವನ ಮೇಲೆ ಉಗ್ರರೂಪದಿ೦ಂದ ಎರಗಿದ. 
ಮೇರುಮಂದರಗಳು ವಾನರಾಕೃತಿಯಿಂದ ಹೊಡೆದಾಡುತ್ತ ತಮ್ಮ ಪರಾಕ್ರಮವನ್ನು 
ತೋರಿಸಲು ಬಂದಿವೆಯೋ ಎಂಬಂತೆ ಒಬ್ಬರನ್ನೊಬ್ಬರು ಗೆಲ್ಲುವ ಆತುರದಿಂದ 
ಕಾಲು ಕ್ಸ ಉಗುರುಗಳಿಂದ ಹೊಡೆಯುತ್ತ ಸ್ವಲ್ಪ ಕಾಲ ಕಲ್ಟಾಂತದ ಆರ್ಭಟೆಯಿಂದ 
ಕೂಗಿಯಾಡುತ್ತಿರಲು ವನದ ಜೀವಿಗಳಲ್ಲ ಅಳುಕಿ ಕಿವುಡಾಗಿ ಮೂಲೆ ಸೇರಿದವು. ಅವರ 
ಹೊಡೆದಾಟದಿಂದ ಸುತ್ತಲ ಬಂಡೆಗಳು ಹುಡಿಗುಟ್ಟಿದವು, ಗಿಡಮರಗಳು ನೆಲಕಚ್ಚಿದವು, 
ಪರಸ್ಪರರನ್ನು ತೋಳುತೊಡೆಗಳಲ್ಲಿ ಇಕ್ಕಿ ಗಾಯಗೊಳಿಸಿ ಕೂಗಾಡುತ್ತ ಭೂಮಿ- 
ಆಕಾಶಗಳನ್ನು ಶಬ್ದಾದ್ವೈತವಾಗಿಸಿದರು. ಅವರ ಪಾದಾಘಾತದಿಂದ ಕೆಂದೂಳೆದ್ದು 
ಜಗತ್ತನ್ನು ನುಂಗಿತು, ಸಮಬಲರಾದ ವಾಲಿಸುಗ್ರೀವರ ಯುದ್ಧ ಎಂದರೆ ಕೇಳಬೇಕೇ? 
ಹೊಡೆತಕ್ಕೆ ಹೊಡೆತ, ಚಲಕ್ಕೆ ಚಲ, ಘಾತಕ್ಕೆ ಘಾತ, ಕೊಲೆಗೆ ಕೊಲೆ, ಮುಷ್ಟಿಗೆ ಮುಷ್ಟಿ, 
ಜಡಿತಕ್ಕೆ ಜಡಿತ, ಮುಳಿಸಿಗೆ ಮುಳಿಸು, ಅದಟಿಗೆ ಅದಟು, ಮಾನಕ್ಕೆ ಮಾನ ಎಂಬಂತೆ 
ಸಿಡಿಲ ಆರ್ಭಟೆಯಿ೦ದ ವಾಲಿಸುಗ್ರೀವರು ಒಬ್ಬರು ಇನ್ನೊಬ್ಬರಿಗೆ ಸಮಾನವೆಂಬಂತೆ 
ಹೊಡೆದಾಡುತ್ತಿದ್ದರು. ಗುಟುರು ಹಾಕುತ್ತ ಹೊಡೆದಾಡುತ್ತಿರಲು ವಾಲಿಯು ಮೇಲಕ್ಕೆ ಚಿಮ್ಮಿ 
ಮುಂಬರಿಯಲು, ಸುಗ್ರೀವನು ಮಿಂಚಿನ ಹಾಗೆ ಒಂದು ಮರವನ್ನು ಹಿಡಿದುಕೊಂಡು 
ಅಮರೇಂದ್ರತನಯನನ್ನು ಹೊಡೆಯಲು ಆತನು ರಕ್ತವನ್ನು ಕಕ್ಕುತ್ತ ನೆಲಕ್ಕೆ ಬಿದ್ದ. 


ಹೀಗೆ ಕಪಿವೀರರು ಹೋರಾಡುತ್ತಿರಲು ಪೊದೆಯ ಹಿಂದೆ ಹೊಂಚು ಕಾಯುತ್ತ 
ನಿಂತಿದ್ದ ರಘುವೀರನು ಇಬ್ಬರ ಸಾಹಸವನ್ನು ಕಂಡು ಬೆರಗುವಟ್ಟ. ಯುಮನ 
ಯಮರೋ, ಪ್ರಳಯಕಾಲದ ಅನಿಲ-ಅನಲರೋ ಎಂಬಂತಿದ್ದ ಅವರ ಹೋರಟೆಯನ್ನು 
ನೋಡುತ್ತಿರಲು, ಅಷ್ಟರಲ್ಲಿ ವಾಲಿಯು ಅತಿಕೋಪದಿಂದ ತರಣಿಸುತನನ್ನು ಹಿಡಿದು, 
ಮದಕರಿಯು ತಾವರೆಯ ದಂಟನ್ನು ನೆಲಕ್ಕೆ ಅಪ್ಪಳಿಸುವಂತೆ, ಅಪ್ಪಳಿಸಿ ಬಿಡಬೇಕೆಂದು 
ಯತ್ನಿಸುವಷ್ಟರಲ್ಲಿ, ರಘುರಾಮನು ಕೋದಂಡವನ್ನು ಹಿಡಿದು ಅದಕ್ಕೆ ಕಿಡಿಯುಗುಳುವ 
ಬಾಣವೊಂದನ್ನು ಹೂಡಿ ಅವನನ್ನು ಗುರಿಯಾಗಿಸಿ ಜೋರಾಗಿ ಹೆದೆಯೆಳೆದು 
ಬಿಟ್ಟ. ನಂಬಿದವರಿಗೆ ಎಡರು ಉಂಟಾದರೆ ಅದನ್ನು ನೋಡುತ್ತ ರಘೂತ್ತಮನು 
ಕೂತಿರುತ್ತಾನೆಯೇ? ಅರೆಕ್ಷಣದಲ್ಲಿ ಆ ಬಾಣವು ಹೋಗಿ ಜಂಭಾರಿಸುತನ ದೇಹವೆಂಬ 
ಬೆಟ್ಟವನ್ನು ಸೀಳಿತು, ಅವನ ವಿಜಯಪತಾಕೆಯೇ ನೆಲಕ್ಕೆ ಬೀಳುವಂತೆ ವಾಲಿಯು 


ಕಿಷ್ಕಿಂಧಾಕಾಂಡ ೫೨೧ 


ಬಂಜಣ ಲು ಇಂ 


“a | 
Ww 
ದ 
a 
spy 7] 
1? Ie 


ಕ: [| 
' 
ty W 


'ಹಾ ಶಂಬರಾಂತಕ, ನಮಃಶಿವಾಯ' ಎಂದು ನೆಲದ ಮೇಲೆ ದೊಪ್ಪನೆ ಬಿದ್ದ. ಆ 
ಕಲಿಯು ಬೆದರಿದನೇ, ಬೆಚ್ಚಿದನೇ, ಹೃದಯದಲ್ಲಿನ ಕಲಿತನದ ಮದವನ್ನು ಬಿಟ್ಟನೇ, 
ಮಹಾಶರದ ವೇಗಕ್ಕೆ ಅದುರಿದನೇ, ಉಹ್ಟೂ ಆ ರಣಭೀಮನಾದ ಸುತ್ರಾಮನ೦ದನನು 
ವೀರಾಸನವನ್ನು ಹಾಕಿಕೊಂಡು, ಆ ಕಡೆ ಈ ಕಡೆ ನೋಡಲು ಯಾವ ಯೋಧರೂ 
ಕಣ್ಣಿಗೆ ಕಾಣದಿರಲು, ಆ ಕಲಿಗಳ ಅಗ್ರಭವನು ಕಣ್ಣುಗಳನ್ನು ಮುಚ್ಚಿಕೊ೦ಡು, ಶಿವನ 
ಪಾದಪಯೋಜಗಳನ್ನು ಧ್ಯಾನಿಸಿದ. ರಾಮಬಾಣದ ಬೆಂಕಿಯಿಂದ ಅವನ ಒಡಲು 
ಬೆ೦ದುಹೋಯಿತು, ಸುತ್ರಾಮನು ಕರುಣೆಯಿ೦ದ ನೀಡಿದ್ದ ಮಾಲಿಕೆಯ ಮಹಿಮೆಯಿಂದ 
ಆ ಮಹಾಬಲಿಯ ಪ್ರಾಣಗಳು ಉಳಿದು, ಅಂಗಾಂಗಗಳು ನಿಸ್ಪತ್ತಗೊಳ್ಳುತ್ತಿರಲು 
ಎಡಬಲವನ್ನು ನೋಡಲು ಅಷ್ಟರಲ್ಲಿ ಕೋದಂಡಪಾಣಿಯಾದ ನೀಲಮಣಿಶ್ಯಾಮನಾದ 
ರಾಮನ ಆಕಾರ ಕಾಣಿಸಿತು; ಅವನ ಬಲಗಡೆ ಸೂರ್ಯನಂತೆ ಸೌಮಿತ್ರಿ ನಿಂತಿದ್ದ, 
ಬಲದಲ್ಲಿ ಸುಗ್ರೀವನಿದ್ದ. ಅವನ ಎಡಪಕ್ಕದಲ್ಲಿ ತಾರೆ ಹನುಮಂತ ನೀಲ ನಳರು 
ಕೈಮುಗಿದುಕೊಂಡು ಸುತಿಸುತ್ತಿದ್ದರು. ಒಂದು ಬಾಣವನ್ನು ಕೈಯಲ್ಲಿ ಹಿಡಿದು ತಿರುಗಿಸುತ್ತ 
ಮತ್ತೊಂದು ಕೈಯಲ್ಲಿ ಬಿಲ್ಲನ್ನು ಹಿಡಿದ ಕುವಲಯಶ್ಯಾಮ ಶ್ರೀರಾಮನ ಮೇಲೆ ಅವನ 
ನೋಟವು ಕೇಂದ್ರೀಕರಿಸಿತು. 


ಕಣ್ಣ ಮುಂದೆ ಮನುಜಾಕಾರದ ಅಚ್ಯುತನು ಕಂಗೊಳಿಸಲು ದೇವೇಂದ್ರಸುತನು 
ಅತೀವ ಕೋಪದಿಂದ ನಿಷ್ಠುರವಾಗಿ ಧರ್ಮಸಂಹಿತೆಯ ನುಡಿಗಳಿಂದ ಮೂದಲಿಸಲು 
ಅನುವಾಗಿ, “ಮಹಾರಾಜನೇ, ಧನುರ್ವಿದ್ಯೆಯನ್ನು ಯಾರಿಂದ ಕಲಿತೆ? ಪೊದೆಗಳ 
ಹಿಂದೆ ಪ್ರಾಣಿಗಳ ರೀತಿಯಲ್ಲಿ ಅವಿತುಕೊಂಡು ಹೊಂಚು ಹಾಕಿ ಕಾಯುತ್ತಿದ್ದು, 
ಕಂಡುಬಿಟ್ಟಾನೆಂದು ಆ ಕಡೆ ಈ ಕಡೆ ನೋಡುತ್ತ ತಗ್ಗಿ ಕುಗ್ಗಿ ನಡೆಯುತ್ತ, ಬಿಲ್ಲಿಗೆ 
ಬಾಣವನ್ನು ಹೂಡಲು ದೇಹವನ್ನು ಸ್ವಲ್ಪವೇ ಮೇಲೆತ್ತಿ ಮೋಸದಿಂದ ಬಾಣವನ್ನು 
ಬಿಟ್ಟು ಪ್ರಾಣ ಕಳೆಯುವ ವಂಚನೆಯ ವಿದ್ಯೆಯನ್ನು ಮತ್ತಾರಿಂದ ಕಲಿತೆ? 
ಯುದ್ಧರಂಗದಲ್ಲಿ ಕೊಬ್ಬಿದ ಕಲಿಗಳೆದುರು ತೋಳಬಲವನ್ನು ತೋರಿಸಿ ಅವರನ್ನು 
ಸೀಳಿ ಹಾಕಿ ಶರಣಾಗತರನ್ನು ಪೊರೆಯುವುದು ನಿಜವಾದ ಕ್ಷಾತ್ರಧರ್ಮ; ಅದು 
ಬಿಟ್ಟು ಕುತಂತ್ರವನ್ನು ಹಿಡಿದು, ಕೆಟ್ಟ ನೆವದಿಂದ ಖೂಳರ ಜೊತೆಗೂಡಿ ಪೌರುಷವನ್ನು 
ತೊರೆದು ಇತರರನ್ನು ಚುಚ್ಚುವುದು ಯಾವ ಹೆಚ್ಚುಗಾರಿಕೆ? ನಿನ್ನ ಶೌರ್ಯವನ್ನು 
ಇತರ ರಾಜರು ಮೆಚ್ಚುವ ರೀತಿಯಲ್ಲಿ, ಕರುಣಿಯೆಂದು ಪ್ರಜೆಗಳು ಹೊಗಳುವ 
ಬಗೆಯಲ್ಲಿ ಧರ್ಮಿಷ್ಠನೆಂಬ ಹೆಸರನ್ನು ಪಡೆದು ವೈಭವದಿಂದ ಬಾಳುವುದನ್ನು ಬಿಟ್ಟು 
ಬಿಲ್ಲುಬಾಣಗಳನ್ನು ಹಿಡಿದು ವಾನರನನ್ನು ಮರೆಯಲ್ಲಿ ನಿಂತು ವಧೆಗೈದೆಯಲ್ಲ, "ನುಡಿ 
ಪುರಾತ, ನಡೆ ಕಿರಾತ' ಎ೦ಬ ಗಾದೆಗೆ ನೀನು ಲಕ್ಷ ಸವಾದೆ. ಹೊರಗೆ ಮುನಿವೇಷ ಧರಿಸಿ 
ಮನಸಿನಲ್ಲಿ ಹಿಂಸಾರಭಸಮತಿಯಾಗಿ, ನೋಡುವವರಿಗಾಗಿ ಸಾಧುತ್ವದ ಬಾವುಟವನ್ನು 
ಹಾರಿಸುತ್ತ, ಒಳಗೆ ಅಧರ್ಮವನ್ನು ನೆನೆದು, ನಿಷ್ಕಾರಣವಾಗಿ ಮರೆಯಲ್ಲಿ ಅಡಗಿಕೊಂಡು 
ಎಲ್ಲವನ್ನೂ ನುಂಗುವ ವಿಷಕೂಪದಲ್ಲಿರುವ ಬೆಂಕಿಯಂತೆ ಓಡಾಡುವ ಪಾತಕಿ ನೀನು 
ಎಂಬುದನ್ನು ಅರಿಯದೆ ಸೂರ್ಯಕುಲದ ಧಾರ್ಮಿಕನೆಂದು ಬಗೆದುದು ನನ್ನ ತಪ್ಪು. 


ಕಿಷ್ಠಿಂಧಾಕಾಂಡ ೫೨೩ 


ಜಡೆ ಕಟ್ಟಿಕೊಂಡು, ನಾರಸೀರೆಯನ್ನುಟ್ಟು ಊಟವನ್ನು ಬಿಟ್ಟು ಮುನಿವೇಷ ಧರಿಸಿ 
ಹಣ್ಣುಬೇರುಗಳಿಂದ ಸಾತ್ತಿಕನಂತೆ ನಟಿಸುತ್ತ ಮರೆಯಾಗಿದ್ದುಗೊಂಡು ಕುತಂತ್ರದಿಂದ 
ಕಪಿಯನ್ನು ಕೆಡವಿದ ಮಹಾಬಲ ಪರಾಕ್ರಮಿಯಾದ ನಿನಗೆ ಜಗತ್ತಿನಲ್ಲಿ ಸರಿದೊರೆ 
ಯಾರಿದ್ದಾರೆ ಕುಲೋತ್ತಂಸಾ? ಸಾಮದಾನಕ್ಷಮತೆ, ದೃಢವಾದ ಧರ್ಮಪರತೆ, ವಿಕ್ರಮ, 
ಪ್ರೇಮ, ಸತ್ಯ, ದಯಾಚಾರ, ಸರ್ವಪ್ರಾಣಿಗಳಲ್ಲಿ ದಯಾಪರತೆ ಎಂಬ ಸದ್ಗುಣಗಲು 
ದೊರೆಗಳಿಗೆ ಭೂಷಣಗಳು, ಕಾಮವೃತ್ತರನ್ನು ಶಿಕ್ಷಿಸುವುದು ಅವನ ಕುಲಧರ್ಮ, ಅದು 
ಬಿಟ್ಟು ಈ ಮಹಾಟವಿಯಲ್ಲಿನ ಕಪಿಯನ್ನು ವಂಚಿಸಿ ಕೊಂದು ನೀನು ಮಹತ್ವವನ್ನು 
ಪಡೆಯಲು ಹವಣಿಸಿದೆ, ಈ ಪರಿಯ ವಾನರವಧೆ ಯಾವ ಧರ್ಮ? ಕಾಮುಕತೆಯನ್ನು 
ಬಿಟ್ಟು, ಕ್ರೋಧವನ್ನು ತೊರೆದು, ನೇಮದಿಂದ ನಯ ವಿನಯ ನಿಗ್ರಹ ಅನುಗ್ರಹಗಳನ್ನು 
ಮೆರೆಯುವುದು ಮಹಾರಾಜರ ಕುಲಧರ್ಮ, ಅವೆಲ್ಲವನ್ನು ಗ೦ಟುಕಟ್ಟಿ ಎಸೆದು, 
ಸಾಮವೊಂದನ್ನು ಹಿಡಿದು, ಇಂದ್ರಿಯಪಾರವಶ್ಯತೆಯ ಕೋಮಲ ಹೃದಯದಿಂದ 
ನೃಪನೀತಿಯನ್ನು ತಾಳಿ ಮಾಡಿದ ಈ ಮಹತ್‌ಪಾತಕವನ್ನು ಹೇಗೆ ಹೇಳಿಕೊಳ್ಳುವೆ? 
ಕೃಪಣ, ಮಿತ್ರಘ್ನ, ಗೋಫ, ಬ್ರಹ್ಮಘ್ಮ, ನಾಸ್ತಿಕ, ನೀಚ, ಮೋಸದಿಂದ ಪ್ರಾಣಿಗಳನ್ನು 
ಕೊಲ್ಲುವ ಶೂರ, ಗುರುತಲ್ಪಘಾತ ಇವರು ನರಕದ ದಾರಿಯನ್ನು ಹಿಡಿದವರೆಂದು 
ಧರ್ಮಶಾಸ್ತ್ರಗಳು ಹೇಳುತ್ತವೆ; ನೀನು ಸತ್ಕುಲಪ್ರಸೂತನಾದರೆ ಇಂಥ ಬುದ್ಧಿ ನಿನ್ನಲ್ಲಿ 
ಹೇಗೆ ಹುಟ್ಟಿತು? ಸಗರ ದಿಲೀಪ ರಘು ಅಂಬರೀಷ ಭಗೀರಥ ದಶರಥ ಮೊದಲಾದ 
ಸೂರ್ಯಕುಲಸಂಭೂತರಾದ ರಾಜರು ಧರ್ಮಸ್ತರೂಪಿಗಳು, ಭೂತಹಿತಪರರು ಎಂದು 
ಜಗತ್ತಿನ ಸಾಧುಗಳು ಹಾಡಿ ಹೊಗಳುತ್ತಲಿದ್ದಾರೆ;. ಅಗಣಿತಗುಣಗಳ ಗಣಿಯಾದ ನೀನು 
ಈ ಕುಲದಲ್ಲಿ ಹುಟ್ಟಿ ಕಪಿಯನ್ನು ಗೆದ್ದು ನಿನ್ನ ವಂಶದ ಚರಿತ್ರೆಯನ್ನು ಸರಿಯಾಗಿ 
ಅನುಸ ರಿಸಿದ್ದೀಯಲ್ಲ. ಭೇಷ್‌! ಕ್ವತ್ರಿಯರು' ಹ ಆನೆ ಜಿಂಕೆ ಹೋತಗಳನ್ನು ಕೊಂದು 
ಅವುಗಳ ಚರ್ಮವನ್ನು ವ್ರತಗಳಲ್ಲಿ ಹೊದೆಯುವುದು ಧರ್ಮಶಾಸ್ತ್ರಗಳಲ್ಲಿ. ಹೇಳಿದೆ, 
ನಿಜ: ಆದರೆ ನೀನು ಕಲಿತ ಯಾವ ಧರ್ಮಗ್ರಂಥದಲ್ಲಿ ಕಪಿಯನ್ನು "ಕೊಂದು ಅದರ 
ಚರ್ಮವನ್ನು ಹೊದೆಯುವುದನ್ನು ಹೇಳಿದೆ ಎ೦ಬುದನ್ನು ತಿಳಿಸಿ ನನ್ನ ಸಂಶಯವನ್ನು 
ಹೋಗಲಾಡಿಸು. ಎಲೈ ನೃಪಮಸ್ತ ಸಕಮಣಿಯೆ, ಮೊಲ ಮುಳ್ಳುಹಂದಿ “ಅಮೆ ಉಡಗಳ 
ಮಾಂಸವನ್ನು ಡು ತಿನ್ನ! ಬಹುದು, ಉಳಿದ ಪ್ರಾಣಿಗಳ ಮಾಂಸವು ನಿಷಿದ್ಧವೆಂದು 
ಶಾಸ್ತ್ರಗಳು ಹೇಳುತ್ತವೆ. ದ ಕಪಿಮಾಂಸಭಕ್ಷಣೆಯನ್ನು ಸಮರ್ಥಿಸುವ ಹೊಸ 
ಶಾಸ್ತಗಂಥವಾವುದು ಎಂದು ಹೇಳಿದರೆ ಕೇಳಿ 'ಪನೀತನಾಗುತ್ತೇನೆ! ಜಗತ್ತಿನಲ್ಲಿರುವ 
ಎಲ್ಲ ಧರ್ಮಶಾಸ್ತ್ರಗಳನ್ನು ಬಲ್ಲ ದಶರಥ ಮಹಾರಾಜನ ವಂಶದಲ್ಲಿ ನೀತಿ ತಪ್ಪುವವರು 
ಹುಟ್ಟಲಾರರು; ಆದರೆ ನೀನು ಹುಟ್ಟಿಬಿಟ್ಟೆಯಲ್ಲ, ಇನ್ನು ಜಗತ್ತು ಉಳಿಯುವುದೆಂತು. 
ಸಾಧುಸಜ್ಜನರ ಸಂಕುಲವು ಇರುವುದೆಂತು, ಹೇಳು! ಎದುರಿಗೆ ನಿಂತು. ಏಟು 
ತಿಂದು ಹೆಣದಂತೆ ಕೆಳಕ್ಕೆ ಬಿದ್ದು ಧರ್ಮಶ್ರವಣಕ್ಕೆ ತೊಡಗಿರುವನೆಂದು ತಿಳಿಯಬೇಡ, 
ಚರಾಚರಜ೦ತುಜಾಲಗಳು ಯುದ್ಧಭೂಮಿಯಲ್ಲಿ ಎದುರಾದವರ ಕೈಗುಣವನ್ನು 
ಅರಿತಿರುತ್ತವೆ. ಆದರೆ ಒಬ್ಬನೇ ನನ್ನ ಎದುರಾಗಿ ನಿಂತು ಜೀವದಿಂದ ಉಳಿದವನೇ 


೫೨೪ ಶ್ರೀರಾಮಕಥಾಮೃತ 


ನೀನು? ಗಿಡಮರಗಳ ಹಿಂದೆ ಅವಿತಿದ್ದು ನನ್ನ ಕೆಡವಿದ ಮಹಾಬಲಿ ನೀನು, ನಿನ್ನನ್ನು 
ನಾನು ತಪೋನಿಷ್ಠನೆಂದು ತಪ್ಪು ತಿಳಿದಿದ್ದೆನಲ್ಲ! ನಿನಗೆ ನನ್ನ ಶೌರ್ಯಧೈರ್ಯಗಳು 
ತಿಳಿಯಲಿಲ್ಲ, ನನಗೆ ತಿಳಿಸಿದ್ದರೆ ಒಂದು ನಿಮಿಷದಲ್ಲಿ ದಶಶಿರನನ್ನು ನಿನ್ನ ಕಾಲುಗಳಿಗೆ 
ಬೀಳುವಂತೆ ಮಾಡಿ ನೆಲದಣುಗಿಯನ್ನು ತಂದೊಷ್ಟಿಸುತ್ತಿದ್ದೆ. ಖೂಳನಾದ 
ಸೂರ್ಯತನಯನು ಅಲ್ಲಬಲ, ಅವನಿಗಾಗಿ ನೀನು ದುಷ್ಕೀರ್ತಿಯನ್ನು ತಳೆದು ಏನು 
ಫಲವನ್ನುಣ್ಣುತ್ತೀಯೋ ನಾನರಿಯೆ, ಅಕಟಕಟ, ಖದ್ಕೋತ(ಸೂರ್ಯ)ವಂಶದಲ್ಲಿ 
ಹುಟ್ಟಿದ ಖದ್ಯೋತ(ಮಿಣುಕುಹುಳು) ನೀನು! ಯುದ್ಧಕ್ಕೆ ಬರುವ ಮುಂಚೆ ತಾರೆಯು 
ನನ್ನ ಕಾಲುಹಿಡಿದುಕೊಂಡು, ಸುಗ್ರೀವನಿಗೆ ನೀನು ಕೊಟ್ಟ ಮಾತನ್ನೆಲ್ಲ ಹೇಳಿದಳು, 
ಅದನ್ನೆಲ್ಲ ಕೇಳಿದ ನಾನು ನಸುನಗುತ್ತ, “ನಳಿನಮುಖಿಯೇ, ಚಾಪಲ್ಕದಿಂದ ನೀನು ನನ್ನನ್ನು 
ಹೆದರಿಸುತ್ತಿರುವೆ, ಬ್ರಹ್ಮನಿಗೆ ಅಭಯವವನ್ನಿತ್ತು ಜಗತ್ತನ್ನು ರಕ್ಷಿಸಲೆಂದು ಬಂದ ಪರಬ್ರಹ್ಮ 
ಗೀರ್ವಾಣವಂದಿತಪದಾಬ್ದನಾದ ಸರ್ವಾಂತರ್ಯಾಮಿ, ದಯಾಪರ, ಅವನಿಗೆ ಹಿತವರು 
ಅಹಿತರು ಎ೦ಬ ಭೇದವೇ ಇಲ್ಲ' ಎ೦ದು ಉತ್ತರವನ್ನಿತ್ತು ನಿರ್ವಾಣಪತಿಯಾದ ನಿನ್ನನ್ನು 
ನೋಡಲೆಂದು ಬಂದು ನಿನ್ನ ಅಪೂರ್ವ ಸಾಹಸವನ್ನು ನೋಡುವಂತಾಯಿತು! ನಾನು 
ಸಾಯುತ್ತಿರುವುದು ದುರ್ಗರ್ವದಿಂದಲ್ಲ, ನನ್ನ ಬುದ್ಧಿಹೀನತೆಯಿ೦ದ। ಕಾಲಕರ್ಮಗಳನ್ನು 
ಬಿಟ್ಟು ಬದುಕುವುದಕ್ಕಾದೀತೇ? ಶೀಲಸದ್ಗುಣನಾದ ನಿನಗೆ ದೌರ್ಜನ್ಯ ಎಂಬುದುಂಟೇ? 
ಕಪಿಯ ಚಂಚಲ ಬುದ್ದಿಯಿಂದಲೂ, ಶರಬಾಧೆಯಿಂದಲೂ ಆಡಿದ ನನ್ನ ಬಾಲಿಶದ 
ನಿಷ್ಠುರ ನುಡಿಗಳನ್ನು ಪರಿಗಣಿಸದೆ ಮರೆತುಬಿಡು” ಎಂದು ವಾಲಿಯು ಕಣ್ಣುಮುಚ್ಚಿ 
ತನ್ನ ಮಾರ್ಗವನ್ನು ತನ್ನಲ್ಲಿಯೇ ಹುಡುಕುತ್ತಿದ್ದ. ಅವನ ಅತಿ ನಿಷ್ಠುರದ ನುಡಿಗಳನ್ನೆಲ್ಲ 
ಕೇಳಿಸಿಕೊಂಡ ಭೀಮವಿಕ್ರಮ, ಕೀರ್ತಿರಾಮನೆನಿಸಿದ ರಾಮಪುರದರಸನು, ಕಪಿಯರಸನಿಗೆ 
ಸುಧರ್ಮದ ಸ್ವರೂಪವನ್ನು ತಿಳಿಸಿ ಹೇಳಿದ; ಪಕ್ಕದಲ್ಲಿದ್ದ ಸೌಮಿತ್ರಿ ಸುಗ್ರೀವ ಹನುಮಂತ 
ಮೊದಲಾದವರು ಅದನ್ನು ಕೇಳಿ ಹಾಡಿ ಹೊಗಳಿದರು. 


೭. ಇಂದ್ರಪುತ್ರ ವಾಲಿಗೆ ಶ್ರೀರಾಮನು ಕೈವಲ್ಯ 
ಪದವಿಯನ್ನು ದಯೆಗೈದುದು 


ಕೇಳು ಪಾರ್ವತಿ, ವಾಲಿ ಬಹು ವಿಧದ ನಿಷ್ಠುರ ವಾಕ್ಕುಗಳಿಂದ ಅವಹೇಳನವನ್ನು 
ಮಾಡಲು, ಸಜ್ಜನರು ಹರುಷಗೊಳ್ಳುವ ರೀತಿಯಲ್ಲಿ ಧರ್ಮದ ಅರ್ಥವನ್ನು ರಘುವರನು 
ಈ ರೀತಿ ವಿವರಿಸಿದ: “ಕೇಳು ಕಪಿರಾಜ, ದುರ್ನೀತಿ ಕೋಪಗಳನ್ನು ತಾಳಿ ಮಾತನಾಡಿದರೆ 
ಏನು ಪ್ರಯೋಜನ? ಸೂಕ್ಷ್ಮಮತಿಯಿಂದ ವಿವೇಚಿಸಿ ಮಾತನಾಡಿದರೆ ಉತ್ತರಿಸಬಹುದು. 
ಚತುಸ್ಸಾಗರಪರ್ಯಂತವಾದ ಭೂತಳದಲ್ಲಿ ಇಕ್ಸ್ವಾಕುವಂಶದ ರಾಜರು ಎಲ್ಲ 
ಜೀವಜ೦ತುಗಳ ಹಿತವನ್ನೂ ಕಾಪಾಡುತ್ತ ಪಾಪಿಗಳನ್ನು ನಿಗ್ರಹಿಸುತ್ತ ಧರ್ಮರಕ್ಷಣೆ 
ಮಾಡುತ್ತ ಬಂದಿದ್ದಾರೆ. ಈಗ ಆ ಸಿಂಹಾಸನವನ್ನಾಳುತ್ತಿರುವ ಭರತಭೂಪತಿಯು 
ಅತ್ಯಂತ ದಯಾಪರ, ಧರ್ಮಶೀಲ ಎಂಬುದನ್ನು ನೀನು ಖಂಡಿತ ಈ ಮುಂಚೆಯೇ 


ಕಿಷ್ಠಿಂಧಾಕಾಂಡ ೫೨೫ 


ಕೇಳಿರುತ್ತೀಯೆ. ಆ ಮಹೀಪಾಲನು ನೇಮದಿಂದ ಅಖಿಲ ಧರ್ಮವನ್ನು ಪೊರೆದು ಧರೆಗೆ 
ದೇವೇಂದ್ರನಂತೆ ಪ್ರಜಾಹಿತವನ್ನು ಬಯಸುತ್ತಿರುವ ಪರದೇವತಾರೂಪಿ. ಅವನಾದರೋ 
ಚಂದ್ರನಂತೆ ಆನಂದಕರ, ಶತ್ರುವಿಜಯ; ಅವನ ಆಳ್ವಿಕೆಯಲ್ಲಿ ನಿನ್ನಂತಹ ಅನೇಕರು 
ಬದುಕಿದ್ದಾರೆ. ತಿಳಿವಳಿಕೆಯಿಂದ ಕೂಡಿ ವಿಮರ್ಶಿಸದೆ, ಕಪಿತ್ವದ ಚಾಂಚಲ್ಕದಿಂದ 
ಸನ್ಮಾರ್ಗವನ್ನು ಕೈಗೊಳ್ಳದೆ ಕುರುಡರು ಗುಂಡಿಯಲ್ಲಿ ಬಿದ್ದ ಹಾಗೆ ಅವಮರ್ಯಾದೆಯನ್ನು 
ಮಾಡುತ್ತಿದ್ದರೆ ಪ್ರಾಣ ಉಳಿಯುತ್ತದೆ ಹೇಗೆ, ಅರಸುಗಳು ಸುಳಿದಾಡುವ ಎಡೆಯಲ್ಲಿ 
ಸೈರಿಸುತ್ತಾರೆ ಹೇಗೆ? ಧರ್ಮಸ್ತರೂಪವನ್ನು ನಾನೀಗ ವಿವರಿಸುತ್ತೇನೆ, ತಿಳಿದುಕೋ: ತಂದೆ 
ಅಣ್ಣ ಗುರು - ಈ ಮೂವರೂ ಪೂಜ್ಯರು ಎಂಬುದು ಉತ್ತಮ ಭಾವನೆ; ಶಿಷ್ಯರನ್ನು 
ಮಕ್ಕಳೆಂದು ಹೇಳುತ್ತಾರೆ. ಅಲ್ಲದೆ, ಸೊಸೆ ನಾದಿನಿ ಮಗಳು - ಮೂವರೂ ಸಮಾನರು 
ಎಂದು ಹೇಳುವ ಧರ್ಮವನ್ನು ಅನುಸರಿಸದೆ ಇರುವ ನಿನಗೆ ಉತ್ತರೋತ್ತರವೃದ್ಧಿಯಾಗದೆ 
ದುರವಸ್ಥೆಯುಂಟಾಗುವುದರಲ್ಲಿ ಆಶ್ಚರ್ಯವೇನಿದೆ. ಹಿಂದುಮುಂದನ್ನು ತಿಳಿಯದೆ, 
ಇಂದ್ರಿಯವಶದಿಂದ ತಮ್ಮನ ಹೆಂಡತಿಯನ್ನು ಮೋಹಿಸಿ, ದುರ್ಬುದ್ಧಿಯಿ೦ದ ನೀನು 
ಧರ್ಮತ್ಕಾಗ ಮಾಡಿರುವೆ; ಪರದಾರವ್ಯಾಮೋಹದಿಂದ ಕೆಡದವರಾರು? ನೀನು 
ಮಾಡಿರುವ ಅಪರಾಧಕ್ಕೆ ಅನುಗುಣವಾದ ಫಲವನ್ನು ಅನುಭವಿಸದಿದ್ದರೆ ಹೇಗೆ? 
ತಾನು ಮಾಡಿದ ಪಾಪ ತನ್ನ ಕೊಂದಲ್ಲದೆ ಅನ್ಯರನ್ನು ಕೊಲ್ಲುತ್ತದೆಯೇ? ಪಾಪವಿದ್ದ 
ಕಡೆ ದಂಡನೆ ಮಾಡದೆ, ಧರ್ಮಲೋಪವನ್ನು ಪರಿಗಣಿಸದೆ, ಜಾತಿವರ್ಣಾಶ್ರಮಗಳನ್ನು 
ಅನುಸರಿಸದೆ, ಆರ್ತರಕ್ಷಣೆ ಮಾಡದೆ ಇರುವ ರಾಜನಿಗೆ ನರಕವು ನಿಶ್ಚಿತ ಎಂದು 
ಶ್ರೀಮನ್‌ಮನುವು ನಿರೂಪಿಸಿಲ್ಲವೇ? ಅದಕ್ಕನುಗುಣವಾಗಿ ಭುವನವನ್ನು ಪೊರೆಯುವ 
ಕಾರಣದಿಂದ ರಘುವಂಶನೃಪನು ನನ್ನಂತಹವನನ್ನು ಕಳುಹಿಸಿದ್ದಾನೆ. ರಾಜಾಜ್ಞೆಯನ್ನು 
ಹೊತ್ತ ನಾನು ಪಾತಕಿಗಳನ್ನು ಸಂಹರಿಸಿ, ಗೋವಿಪ್ರಮೃಗಪಕ್ಷಿಸಂಕುಲಗಳನ್ನು 
ಪೊರೆಯುತ್ತೇನೆ; ಧರ್ಮಕ್ಕೆ ಊಣೆಯವಾದರೆ ನಾನದನ್ನು ಸಹಿಸಲಾರೆ. ನಾನು ಹೇಳಿದ 
ಶಾಸ್ತ್ರಪದ್ಧ ತಿಯನ್ನು ಅರ್ಥಮಾಡಿಕೊಂಡು ನಿನ್ನ ಆತಂಕವನ್ನು ದೂರಮಾಡು. ನಿನ್ನನ್ನು 
ಕೊಲ್ಲಲು ಮತ್ತೊಂದು ಕಾರಣವೂ ಇದೆ: ಅಕಳಂಕನಾದ ಈ ಸೂರ್ಯತನಯನಿಗೆ ನಾನು 
ಅಗ್ನಿಸಾಕ್ಷಿಯಾಗಿ ಹಾಗೂ ಸಕಲ ಕಪಿಸಮೂಹದ ಎದುರಿನಲ್ಲಿ ಅಭಯವವನ್ನಿತ್ತಿದ್ದೇನೆ; 
ಹಾಗಾಗಿ ಅವನು ನನಗೆ ಲಕ್ಷ್ಮಣನಿಗಿಂತ ಮಿಗಿಲು. ಅವನ ಸಂಪತ್ತುವಿಪತ್ತುಗಳಲ್ಲಿ ನಾನು 
ಸಮಭಾಗಿ; ಆದ್ದರಿಂದ ಯುಕ್ತಿ ತಂತ್ರಗಳಿಂದಾದರೂ ಸರಿಯೆ, ಅವನ ಶತ್ರುವನ್ನು 
ನಿಗ್ರಹಿಸಿ ಸಾಮ್ರಾಜ್ಯವನ್ನು ಅವನಿಗೆ ಕೊಡುವುದು ನನ್ನ ಮುಖ್ಯೋದ್ಹೇಶವಾಗಿತ್ತು. 
ಸೂರ್ಯಚಂದ್ರರು ಚಲನೆಯನ್ನು ನಿಲ್ಲಿಸಲಿ, ಸಮುದ್ರವು ಮೇರೆವರಿದು ಇಡೀ 
ಭೂಮಂಡಲವನ್ನೇ ಆವರಿಸಲಿ, ಮೇರುಮಂದರಪರ್ವತಗಳು ಹಾರಾಡಲು ತೊಡಗಲಿ, 
ರಘುವಂಶರಾಜರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ; ಅದರಂತೆ ಏನಾದರಾಗಲೀ ಅವನಿಗೆ 
ರಾಜ್ಯವು ಕೈಸಾರುವಂತೆ ಮಾಡುತ್ತೇನೆಂಬ ಪ್ರತಿಜ್ಞೆ ಮಾಡಿ ಅದನ್ನು ಆಗುಮಾಡಲು 
ನಿನ್ನನ್ನು ತರಿದು ಬಿಸುಡಿದ್ದೇನೆ, ಇದು ಸತ್ಯ. ಅಲ್ಲದೆ. ಮಾಡಿದ ತಪ್ಪಿಗೆ ಅನುಗುಣವಾದ 
ಶಿಕ್ಷೆಯನ್ನು ನೋಡದಿದ್ದರೆ ದೋಷ ಹೋಗಿಬಿಡುತ್ತದೇನು? ಇಕ್ಷಾ ಎಕುಲೋದ್ಧವರು 
ಧರ್ಮವಚನಗಳನ್ನು ಮೀರಬಹುದೇ? ಕೆಲವರು ರಾಜರು ಮಹಾಪಾತಕಗಳನ್ನು ಮಾಡಿ 


೫೨೬ ಶ್ರೀರಾಮಕಥಾಮೃತ 


ಪ್ರಾಯಶ್ಚಿತ್ತ ಮಾಡಿಕೊಂಡರೇನು ಫಲ? ಕಾಳೋರಗವು ಕಚ್ಚಲು ಕಸದಿಂದ ಒರೆಸಿಬಿಟ್ಟರೆ 
ವಿಷ ಇಳಿಯುವುದೇ? ವಿಧಿಯ ಪ್ರಕಾರವೇ ನಾವು ಪಾತಕಕ್ಕೆ ಶಿಕ್ಷಿಯಿತ್ತು ಪ್ರಾಜ್ಞರನ್ನು 
ಮೆಚ್ಚಿಸುತ್ತೇವೆ; ನಮ್ಮ ರಾಜರುಗಳ ಅಧಿಪತ್ಯದಲ್ಲಿ ದುರ್ನೀತಿಯುಂಟಾಗದು ಎಂಬುದನ್ನು 
ಯೋಚಿಸದೆ ಸುಮ್ಮನೆ ಒದರಾಡುವ ನಿನ್ನ ಬುದ್ಧಿಗೆ ಏನೆಂದು ಹೇಳುವುದು? ನಿನ್ನ 
ಮಾತುಗಳನ್ನು ಕೇಳಿ ನಾನೆಂದೂ ಪುಲಕಿತನಾಗಲಾರೆ. ಮತ್ತೊಂದು ನೀತಿಯನ್ನೂ 
ಹೇಳುತ್ತೇನೆ, ಕೇಳು: ಬೇಟೆಯು ನೆಲದಾಣ್ಮರ ಧರ್ಮ, ಅವರು ಬೇಟೆಗೆ ಹೋದಾಗ ಬಲೆ 
ಮುಳ್ಳು ಬಾಣಗಳಿಂದ ಮೃಗಪಕ್ಷಿಗಳನ್ನು ಕೆಡಹುವರೇ ಹೊರತು, ಸನ್ಮುಖ ಪರಾಜ್ಮುಖ 
ಮತ್ತ ನಿದ್ರಾಪ್ರಮತ್ತ ಎಂಬ ಹಲವು ವಿಧಗಳಿಂದ ಹೋರಾಡುತ್ತಾರೆಯೇ? ನೀನಾದರೋ 
ಪಾತಕಿಯಾದ ಶಾಖಾಮೃಗ, ಯಾವ ವಿಧದಿಂದ ಸಮ೦ಜಸವೋ ಆ ರೀತಿಯಲ್ಲಿ 
ನಿನ್ನನ್ನು ಕೊಲ್ಲುವುದು ಆವಶ್ಯಕವಾಗಿತ್ತು. ಕೇವಲ ರೋಷದಿಂದ ರಾಜರನ್ನು ಹಳಿದು 
ಪಾಪವನ್ನೇಕೆ ಗಳಿಸಿಕೊಳ್ಳುವೆ, ಅದರ ಬದಲು, ಕಪಿತ್ಸವನ್ನು ಬಿಟ್ಟು ಧರ್ಮಸಂಗತಿಯನ್ನು 
ತಿಳಿದುಕೊಂಡು ಆತ್ಮರಕ್ಷಣೆ: ಮಾಡಿಕೋ. ನಿನ್ನ ತಪ್ಪನ್ನು ಅರಿತುಕೊಂಡು, ಹರಿಯೆ 
ಮನುಷ್ಯಾಕಾರದಿ೦ದ ಭೂಮಿಯಲ್ಲಿ ಅವತರಿಸಿ ರಾಜನಾಗಿ ಪಾಪಪುಣ್ಯಗಳಿಗೆ ಹೊರತಾಗಿ 
ಧರ್ಮರೂಪದಿಂದ ಚಲಿಸುತ್ತಿರುವನೆಂಬುದನ್ನು ತಿಳಿದುಕೋ” ಎಂದು ಉಪದೇಶಗೈದ. 


ಪರಮಪುರುಷನ ನುಡಿಸರಣಿಯಿಂದ ವಾಲಿಯ ಮನಸ್ಸನ್ನಾವರಿಸಿದ್ದ 
ಕತ್ತಲೆಯು ಸರಿದು ನಿರ್ಮಲವಾಗಲು, ಧರ್ಮಗಳು ಕರತಳಾಮಲಕವೆನಿಸಲು, 
ಶಂಖಚಕ್ರಗದಾಪದ್ಮಗಳನ್ನು ಹಿಡಿದ ಸಾಕ್ಷಾತ್‌ ವಿಷ್ಣುವೇ ಈತನೆಂದರಿತು ಸಂತಸದಿಂದ 
ಕೂಡಿ, ನಿರ್ಮಲಚಿತ್ತದಿಂದ ಹೀಗೆಂದ: “ನೀನು ಕಣ್ಣೆದುರಿನಲ್ಲಿರುವ ರಮೆಯರಸ, 
ರಾಜೀವಲೋಚನ, ಸೂರ್ಯತೇಜ, ದೀನಪೋಷಕ, ಬ್ರಹ್ಮವಿಷ್ಣುಮಹೇಶ್ವರರನ್ನು 
ಸೃಜಿಸಿ ಪಾಲಿಸುವ ಮುನಿಕುಲೋತ್ತಂಸ, ತ್ರಿಗುಣಾತೀತನಾದ ಅಪ್ರಮೇಯವಾದ 
ಆದಿವಸ್ತು, ಜಗನ್ನಾಥ ಎಂದು ತಿಳಿದೆ. ನಿನ್ನ ಮಾಯಾವಿಲಾಸದಿಂದಾಗಿ ಬ್ರಹ್ಮ ವಿಷ್ಣು 
ರುದ್ರರು ಉದಿಸಿ, ನಾನಾ ವಿಧವಾದ ಅಂಡಗಳನ್ನು ಸೃಜಿಸಿ, ಜೀವರಾಶಿಗಳನ್ನು 
ಬೊಂಬೆಗಳಂತೆ ಕುಣಿಸುವರು; ಆದರೆ ಅಜ್ಞಾನವಶರಾದವರು, ಗುಂಡಿಯಲ್ಲಿ ಬಿದ್ದ 
ಪಶುವು ಹೊರಗಿನದನ್ನು ಕಾಣಲಾರದಂತೆ, ನಿನ್ನ ಚಿನ್ಮಾತ್ರರೂಪವನ್ನು ಕಾಣಲಾರರು. 
ಅಘಹರನೆ, ಜಗತ್ತನ್ನು ಉದ್ಧರಿಸಲು ಮನುಷ್ಯಾಕಾರದಿಂದ ಸಂಚರಿಸುವ ಅಖಂಡ 
ತೇಜೋರಾಶಿ, ನಿಗಮಮಸ್ತಕಮಣಿ ನೀನು ಎಂದೀಗ ತಿಳಿದೆ. ಜಗತ್ತಿನಲ್ಲಿನ ಯಾರೇ 
ಆಗಲಿ ಮರಣಕಾಲದಲ್ಲಿ ಕರಣಮುಗ್ಗತೆಯನ್ನು ಹೊಂದಿದರೆ ಜ್ಞಾನವುಂಟಾಗುತ್ತದೆ. 
ಬಾಣಾಫಾತದಿಂದ ನಾನು ಏನನ್ನೂ ತಿಳಿಯಲಾರದೆ ಅಜ್ಞಾನದಿಂದ ನಿನ್ನನ್ನು 
ಮನುಷ್ಯನೆಂದು ತಿಳಿದು ವಾನರಬುದ್ಧಿಯಿಂದ ನುಡಿದ ಹುಚ್ಚು ಮಾತುಗಳನ್ನು 
ಪರಿಗಣಿಸದೆ, ನಾನಾ ಬಗೆಯಲ್ಲಿ ಧರ್ಮಬೋಧನೆ ಮಾಡಿ ಕತ್ತಲೆಯನ್ನು ಕಳೆದು 
ಪರಮಪಾವನಮೂರ್ತಿಯನ್ನು ತೋರಿಸಿ ಪೊರೆದ ಮುನಿಗಳ ಮನಸ್ಸೆಂಬ 
ಕಮಲಗಳನ್ನು ಅರಳಿಸುವ ದ್ವಾದಶಾತ್ಮನಾದ ಅ೦ತರಾತ್ಮನೇ ನೀನು. ಇಂದ್ರಿಯಗಳನ್ನು 
ವಿಷಯಗಳನ್ನು ಬೇರ್ಪಡಿಸಿ ನಿಯಂತ್ರಿಸುವ ಯೋಗಾನುಷ್ಠಾನದ ಪ್ರತ್ಯಾಹಾರದ ಮೂಲಕ 


ಕಿಷ್ಟಿಂಧಾಕಾಂಡ ೫೨೭ 


ಸಮಾಧಿಯನ್ನು ಸೇರಿ ಮುನಿಜನರೂ ಅರಿಯದ ತೇಜಸ್ಸನ್ನು ಪಡೆದು ನೀನು ನೆಲದಲ್ಲಿ 
ಪುರುಷಾಕಾರವನ್ನು ಹೊಂದಿ ಪರಿಪೂರ್ಣ ದಯದಿಂದ, ಪೂರ್ವಪುಣ್ಯದ ಬಲದಿಂದಾಗಿ 
ಕಪಿಯ ಅಜ್ಞಾನದ ಉರುಳಿಗೆ ಮಹಾ ಅಧರ್ಮಿಗೆ ಪಾಪವಾಪಿಗೆ ಸೂರ್ತಿಕರನಾದೆ. 
ಕಾಣದೆ ಮಾಡಿದ ಪಾಪರಾಶಿಯಿಂದಾಗಿ ಕೋಪದಿಂದ ಬಂದು ಕೊರಳನ್ನು ಹಿಸುಕಿ 
ಸಂಕಟಕ್ಕೀಡುಮಾಡಿ ಸುಮ್ಮನಾಗದೆ, ಪ್ರಾಣ ಹೋಗುವ ಸಮಯಕ್ಕೆ ಸರಿಯಾಗಿ 
ನಾಲಗೆಯು ನಿನ್ನ ಗುಣನಾಮಸ್ಮರಣೆ ಮಾಡಿ ಪಾಪಗಳೆಲ್ಲವೂ ಹೋಗುವಂತೆ ಮಾಡಿ, 
ಅತಿಶಯರಾದ ಯೋಗೀಂದ್ರರಿಗೆ ಮಾತ್ರ ಸಾಧ್ಯವಾಗುವ, ನಿರ್ವಾಣವುಂಟಾಗುವಂತೆ 
ನಿನ್ನನ್ನು ನೋಡುವ ನನ್ನ ಭಾಗ್ಯದ ಏಳಿಗೆ ಇನ್ನೆಷ್ಟಿದ್ದೀತು! ಅಲ್ಲಪ್ರಾಣಿಯಾದ ನಾನು 
ನಿನ್ನ ಗುಣಗಳನ್ನು ಕೀರ್ತಿಸಬಲ್ಲೆನೇ, ನನ್ನ ದೋಷಗಳು ಅಮಿತವಾದವು ಎಂದು 
ಒಪ್ಪಿಕೊಳ್ಳುತ್ತೇನೆ, ಅದಾವುದನ್ನೂ ಲೆಕ್ಕಿಸದೆ ಕರುಣಾಳುತನದಿ೦ದ ಪತಿತಪಾವನನಾದ 
ನೀನು ನನ್ನ ಬಿನ್ನಹವನ್ನು ಮನ್ನಿಸಿ ನಿನ್ನ ಪಾವನ ಪಾದಗಳಲ್ಲಿ ಸೇರಿಸಿಕೊ. ಬಾಣದ 
ಹೊಡೆತದಿಂದ ನನ್ನ ದೇಹದ ನೋವು ಹೆಚ್ಚುತ್ತಿದೆ; ಪ್ರಾಣವು ಸಹಿಸಿಕೊಳ್ಳಲಾರದು; 
ಜೀಯ, ನಿನ್ನ ಕೈಯಿ೦ದ ನನ್ನ ಮೈದಡವಿ ಕಾಯಬೇಕು” ಎಂದು ಕೈಮುಗಿದ. ಆನ೦ತರ, 
“ಇರುವೆಯೇ ಮುಂತಾದ ಜೀವಿಗಳ ಹೃದಯಗಳಲ್ಲಿ ನೆಲಸಿರುವ ದೇವ-ಪ್ರಾಣಿಗಳ 
ಸಂಬಂಧವನ್ನು ಕುರಿತು ನಾನೇನು ಹೇಳಲಿ? ನನ್ನ ಹೆಂಡತಿ, ಸಾಮ್ರಾಜ್ಯಗಳ ಬಗ್ಗೆ ನಾನು 
ಯೋಚಿಸುವುದಿಲ್ಲ; ಆದರೆ ನನ್ನ ಮಗ ಅ೦ಗದನನ್ನು ಕೈಹಿಡಿದು ನೀನು ಕಾಪಾಡಬೇಕು 
ಎಂದು ಬಿನ್ನವಿಸುವ ಆಸೆಯೊಂದಿತ್ತು; ನೀನು ಅಖಿಲ ಜೀವಾಧಾರನೆಂದು ಅರಿತ 
ಬಳಿಕ ಏನು ಹೇಳುವುದು?" ಎಂದು ಆ ಸ್ವಾಭಿಮಾನಿಯು ನೋವಿನಿಂದ ತಲೆಯನ್ನು 
ಕೊಡವಿ ಮತ್ತೆ ಕೈಮುಗಿದ. ಆಗ ಶರಣಾಗತವತ್ಸಲನಾದ ರಾಮಚಂದ್ರನು ಕರುಣೆಯಿಂದ 
ವಾಲಿಯ ಬಳಿಗೆ ಧಾವಿಸಿ, ಅವನನ್ನು ನಾಟಿದ್ದ ಬಾಣವನ್ನು ಕಿತ್ತು ಮೈದಡವಿ, “ಮಗ 
ಅಂಗದನ ಬಗ್ಗೆ ನೀನು ಯೋಚಿಸಬೇಡ, ಶೋಕವನ್ನು ತೊರೆದು ಅಖಂಡವಾದ 
ಆನಂದವನ್ನು ಅನುಭವಿಸು” ಎಂದು ಹೇಳಲು, ಅರೆನಿಮಿಷದಲ್ಲಿ ವಾಲಿಯ ಪ್ರಾಣವು 
ಶರೀರವನ್ನು ತೊರೆದು ಇಂದ್ರನಲ್ಲಿ ಲೀನವಾಯಿತು. 

ರಾಮನ ಕೃಪಾಳುತನವನ್ನು ನಿಟ್ಟಿಸಿದ ಸುರಸ್ತೋಮವು ಅಚ್ಚರಿಗೊಂಡು 
ನುತಿಸತೊಡಗಿತು. ಆಗ ಗಿರಿಜಾತೆಯು ಪರಶಿವನ ಕಾಲುಗಳಿಗೆರಗಿ, “ದೇವೇಶನೇ, ನನ್ನ 
ಮನಸ್ಸಿನಲ್ಲಿ ಕಿಂಚಿತ್‌ ಅನುಮಾನವು ಉಳಿದಿದೆ; ಸರ್ವಜ್ಞ ಸರ್ವೇಶ ಕಾಮಿತಪ್ರದ ಕರುಣಿ 
ಸಮವಿಷಮರಹಿತ ಶುಭನಾಮನಾದ ರಾಘವನು ಮರೆಯಲ್ಲಿ ನಿಂತು ವಾಲಿಯನ್ನು 
ವಧಿಸಲು ಒಪ್ಪಿಕೊಂಡ ಕಾರಣವೇನು? ಆ ಚಿನ್ನಯನ ಚರಿತ್ರೆಯನ್ನು ಹೇಳಿ ನನ್ನ 


ಸಂದೇಹವನ್ನು ಪರಿಹರಿಸು” ಎಂದಳು. ಆಗ ಶಿವನು ಸಂತೋಷದಿಂದ ಹೀಗೆ ಹೇಳಲು : 


ತೊಡಗಿದ: “ವನಜಮುಖಿ ಕೇಳು, ಹಿಂದೆ ದೇವಾಸುರರು ಸಮುದ್ರಮಥನ ಮಾಡುವ 


ಸಂದರ್ಭದ ವೇಳೆ ವಾಲಿಸುಗ್ರೀವರಿಬ್ಬರೂ ಹರಿಯ ಬಳಿ ಬಂದು ಕೈಮುಗಿಯಲು, ' 
ಆತನು ವಾಲಿಯನ್ನು ಕುರಿತು, "ನೀನು ಇಂದನ ಬಳಿಗೆ ಹೋಗಿ ದೇವತೆಗಳಿಗೆ : 


ಸಹಾಯ ಮಾಡುತ್ತ ಅವರ ಜೊತೆಯಲ್ಲಿರು' ಎಂದು ಆಜ್ಞಾಪಿಸಿದ. ಆಗ ಕಪಿರಾಜನು, 


೫೨೮ ಶ್ರೀರಾಮಕಥಾಮೃತ ' 


| 


"ನಾನು ನಿಸ್ಪತ್ತನಾದ ಒಬ್ಬ ಕಪಿ, ನಾನು ಹೋಗಿ ಈ ಯುದ್ಧದಲ್ಲಿ ಏನು ತಾನೇ 
ಮಾಡಬಲ್ಲೆ?” ಎಂದು ವಿಜ್ಞಾಪಿಸಿಕೊಂಡ. ಆಗ ಹರಿಯು ಅವನಿಗೆ ಅಮಿತವಾದ 
ವೇಗ ಸಾಮರ್ಥ್ಯಗಳನ್ನು ನೀಡಿ ನಸುನಗುತ್ತ, "ಯುದ್ಧದಲ್ಲಿ ನಿನಗೆ ಎದುರಾಗಿ ಯಾರೇ 
ಬ೦ದರೂ ಅವರ ಪರಾಕ್ರಮದ ಅರ್ಧಭಾಗವು ನಿನಗೆ ಒದಗುತ್ತದೆ, ಅವನು ಸೋತು 
ಓಡಿಹೋಗಲು ನೀನು ಎದುರಾಳಿಯಿಲ್ಲದ ಅತಿ ಸಾಹಸಿಕನೆನಿಸಿಕೊಳ್ಳುವೆ' ಎಂದು 
ಅಭಯವನ್ನಿತ್ತ. ಆನಂತರ ವಾಲಿಯು ಇಂದನ ಬಳಿಗೆ ಬರಲು ಆತನು ಪ್ರೀತಿಯಿಂದ 
ಒಂದು ಕಾಂಚನಮಾಲೆಯನ್ನು ಅವನ ಕೊರಳಿಗೆ ತೊಡಿಸಿ, "ಮಗು, ಈ ಮಾಲೆಯು 
ನಿನ್ನ ಕೊರಳಲ್ಲಿ ಇರುವ ತನಕ ನಿನ್ನ ಬಲ ಕಾಂತಿಗಳು ಕುಂದುವುದಿಲ್ಲ' ಎಂದು 
ಕರುಣಿಸಿದ. ಹೀಗೆ ವಾಲಿಯು ತನ್ನ ಹೇಮಮಾಲಿಕೆಯಿಂದ ದೇವತೆಗಳಿಗೆ ಅಪಾರ 
ನೆರವನ್ನು ನೀಡುತ್ತಿರಲು, ದೇವೇಂದ್ರನು ವಿಷ್ಣುವಿನ ಪಾದಗಳಿಗೆರಗಿ, “ದೇವ, ನಾನಿವನಿಗೆ 
ವರವನ್ನು ನೀಡಿದ್ದೇನೆ. ಆದರೆ ಭೂಭಾರವನ್ನಿಳುಹಲು ಭೂಮಿಯಲ್ಲಿ ಜನಿಸಬೇಕೆಂದು 
ಬ್ರಹ್ಮನು ನಿನ್ನನ್ನು ಕೇಳಿಕೊಂಡು ಅದರಂತೆ ಹೋದಾಗ, ಕಪಿದೇಹದ ಇವನು ಮಹಾ 
ಪೌರುಷವನ್ನು ಹೊಂದಿದ್ದರೆ ಅವನ ಎದುರಿನಲ್ಲಿ ನಿಲ್ಲುವವರು ಯಾರಿರುತ್ತಾರೆ?" 
ಎಂದು ಕೇಳಿದ. ಆಗ ವಿಷ್ಣುವು ನಸುನಗುತ್ತ, "ನಾನು ಭೂಮಿಯಲ್ಲಿ ಅವತರಿಸಿ 
ಇವನನ್ನು ಎದುರಿಸುವ ಪ್ರಸಂಗ ಬಂದಾಗ ಮರೆಯಲ್ಲಿ ನಿಂತು ಇವನ ಕಪಿರೂಪವನ್ನು 
cn ಪೂರ್ವರೂಪವನ್ನು ದಯಪಾಲಿಸುತ್ತೇನೆ, ಭಯಪಡಬೇಡ' ಮಾಡ 
ಆಶ್ವಾಸನೆಯಿತ್ತ. ಲಕ್ಷ್ಮೀಪತಿಯ ಆ ನುಡಿಯನ್ನು ಕೇಳಿ ಇಂದ್ರನು ಸಂತಸಗೊಂಡ. ಆ 
ಮಾತನ್ನು ತಪ್ಪದೆ ಶ್ರೀರಾಮನು ಕಪಿಯನ್ನು ಕೊಂದುದಲ್ಲದೆ ಆ ಮಹಾಪುರುಷನಿಗೆ 
ನಿರ್ವಾಣವನ್ನು ದಯಪಾಲಿಸಿದ” ಎಂಬ ಪೂರ್ವಕತೆಯನ್ನು ಕೇಳಿ ಪಾರ್ವತಿಯು 
ಶಿವನ ಪಾದಗಳಿಗೆರಗಿದಳು. ಹೀಗೆ ವಾಲಿಯು ಭೌತಶರೀರದ ಜ೦ಜಡಗಳನ್ನು ತೊರೆದು 
ನಿಜರೂಪದಿಂದ ದಿವ್ಯವಸ್ತಾಭರಣಗಳನ್ನು ಧರಿಸಿ ಹೊಳೆಯುವ ಹೊಂದೇರನ್ನೇರಿ 
ರಾಮನನ್ನು ನಾನಾ ಬಗೆಯಿಂದ ಸುತಿಸುತ್ತ ಆಕಾಶಮಾರ್ಗವನ್ನು ಸೇರಿದ. ಆಗ 
ಸೂರ್ಯಸುತ ಪವನಸುತರು ಶ್ರೀರಾಮಪುರದರಸನು ಸಾಕ್ಷಾತ್‌ 'ಪರಮಾತನೆಂದು 
ಭಾವಿಸಿ ಸಲ್ಲಾಪ ಪಗೈಯುತ್ತ ಆನಂದದಿಂದಿದ್ದರು. 


೮. ಗಂಡನ ಸಾವಿನಿಂದ ನೊಂದ ತಾರೆಯ 
ಮನೋವಿಕಾರವನ್ನು ರಾಮನು ತೊಡೆದುದು 


ಮನದನ್ನೆ ಕೇಳು, ವಾಲಿಯ ಸ್ಥಿತಿಯನ್ನು ಕಂಡ ಕಪಿಗಳು ಊರಿಗೆ ಓಡಿದರು; 
ಅವರಲ್ಲಿ ಕೆಲವರು ಅರಮನೆಗೆ ಹೋಗಿ ತಾರೆಯೊಡನೆ ನಡೆದುದೆಲ್ಲವನ್ನೂ ವಿವರಿಸಿ, 
“ತಾಯಿ, ಸೂರ್ಯಕುಲೋತ್ತಮನ ಜೊತೆಗೆ ಇನತನಯನು ಇಲ್ಲಿಗೆ ಬರುತ್ತಾನೆ 
ಎಂಬುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನಗರದ ಬಾಗಿಲನ್ನು ಮುಚ್ಚಿಸಿ ಯುದ್ಧದಲ್ಲಿ 
ಅವರನ್ನೆದುರಿಸಲು ಸೇನಾಪತಿಗೆ ಹೇಳಿಕಳಿಸಿ. ತಂದೆಗಿಂತ ಬಲಶಾಲಿಯಾದ ಅಂಗದನಿಗೆ 


ಕಿಷ್ಕಿಂಧಾಕಾಂಡ ೫೨೯ 


ಪಟ್ಟವನ್ನು ಕಟ್ಟಿ ಈ ಕಪಿರಾಜ್ಯವನ್ನೂ ನಗರವನ್ನೂ ರಕ್ಷಿಸಲು ಹೇಳಿ. ಶೋಕಭೀತಿಗಳಿಂದ 
ದಿಕ್ಕು ತೋಚದೆ ಒಂದೆರಡು ಗಳಿಗೆ ಕೂತರೂ  ಶತ್ರುಗಳನ್ನೆದುರಿಸುವುದು 
ದುಸ್ತರವಾಗಿಬಿಡುತ್ತದೆ, ದಯವಿಟ್ಟು ತಡಮಾಡಬೇಡಿ” ಎಂದು ಬಿನ್ನಹ ಮಾಡಿದರು. 
ಗಂಡನು ಸತ್ತುದನ್ನು ಕೇಳಿದ ತಾರೆಯು ಅತಿಶಯ ದುಃಖದಿಂದ ಬಾಯಿ ಬಡಿದುಕೊಳ್ಳುತ್ತ 
ಕೋಪಗೊಂಡು, “ಕೇಳಿರಯ್ಯಾ, ದೊರೆಯು ಸತ್ತಿರಬೇಕಾದರೆ ದೊರೆತನ ಭೋಗ 
ಸುತಭೃತ್ಯರಿ೦ದ ಐಶ್ವರ್ಯದಿಂದ ಆಗಬೇಕಾದುದೇನಿದೆ? ಮಹಾರಾಜನು ಎಲ್ಲಿ ಸತ್ತು 
ಬಿದ್ದಿರುವನೋ ಅಲ್ಲಿಗೆ ಹೋಗಿ ಆತನ ಸಂಗಡಲೇ ಸ್ವರ್ಗಕ್ಕೆ ಹೋಗಿ ಅಸಮಾನ 
ಭೋಗವನ್ನು ಅನುಭವಿಸುತ್ತೇನೆ” ಎಂದು ಗೋಳಿಡುತ್ತ ಹೊರಟಳು. ಮುಂಗಾರ 
ಮಿಂಚು ನೆಲವನ್ನು ನೋಡುವ ಆಸೆಯಿಂದ ಹೆಣ್ಣಿನ ಆಕಾರವನ್ನು ಪಡೆದು ನಡೆದು 
ಬಂದಿತೋ ಎನ್ನುವಂತೆ ತಾನೊಬ್ಬಳೇ ಅತಿವೇಗದಿಂದ ಬಂದು ಕಪಿವೀರನ ಸ್ಥಿತಿಯನ್ನು 
ನೋಡಿದಳು. ಆತನ ದೇಹವನ್ನು ಸೆಳೆದು ಅಪ್ಪಿಕೊ೦ಡು ಮುದ್ದಿಸಿ ಅತಿಶಯ ಸ್ನೇಹದಿಂದ 
ಮುಖದಲ್ಲಿ ಮುಖವನ್ನಿಟ್ಟು ಕಂಗಳಲ್ಲಿ ದೃಷ್ಟಿ ನೆಟ್ಟು ಅವನ ಗುಣಗಳನ್ನು ನೆನೆಸಿಕೊಂಡು 
ಅತ್ತಳು. “ಹಿಂದೆ, ದೇವಾಸುರರ ಯುದ್ಧದಲ್ಲಿ ಬಾಣ ಬಲಿ ಮುಂತಾದ ಯೋಧರನ್ನು 
ಸೋಲಿಸಿ ಮಹಾ ಯಶವನ್ನು ಗಳಿಸಿದವನು, ಲಕ್ಷ್ಮೀಕಾಂತನಿಂದ ವರಗಳನ್ನು ಪಡೆದು 
ಭೂತಳದಲ್ಲಿ ಯಾರನ್ನೂ ಲೆಕ್ಕಿಸದ ಮಹಾಶೂರನೆನಿಸಿದ ಮಾನ್ಯನೇ, ರಣಾ೦ತಕನಾದ 
ನಿನ್ನನ್ನು ರಾಮನೆಂಬ ಯಮನು ಕೆಡಹಿದನೆ, ಹಾ! ಸುರಪಸುತ, ಹಾ!” ಎಂದು 
ನೆಲದಲ್ಲಿ ಬಿದ್ದು ಹೊರಳಾಡಿದಳು. “ಬೆಳಗಾಗಲು ಎದ್ದು ನಾಲ್ಕು ಸಮುದ್ರಗಳನ್ನೂ 
ಸುತ್ತಿ ಬರುತ್ತಿದ್ದ ವಾಯುವೇಗವು ಎಲ್ಲಿ ಹೋಯಿತು? ಶತ್ರುಗಳ ಗಿರಿದುರ್ಗಗಳ ಮೇಲೆ 
ದಾಳಿಮಾಡಿದರೆ ಅವರೆಲ್ಲ ಬಾಯಿಬಿಡುತ್ತ ನಡುಗುವಂತೆ ಮಾಡುತ್ತಿದ್ದ ಚಂಡವಿಕ್ರಮನೀಗ 
ದೂಳಿಯಲ್ಲಿ ಹೊರಳಾಡುವಂತಾಯಿತೇ? ಮೇರುಗಿರಿಯೇ ನೆಲಕ್ಕೆ ಉರುಳಿ ಬಿದ್ದಿತೇ: 
ಇದೆಲ್ಲ ಹೇಗಾಯಿತು, ದೇವರೇ, ಹಾ! ನಾಥ” ಎಂದು ಗೋಳಾಡಿದಳು. ರಾವಣ 
ಕುಂಭಕರ್ಣರೇ ಮೊದಲಾದವರೂ ನಿನ್ನ ಹೆಸರು ಕೇಳಿದರೆ ಸಾಕು ಕುಗ್ಗಿಹೋಗಿ ಧೈರ್ಯವು 
ಬೆಸುಗೆಗೆಟ್ಟು ತೊಳಲುತ್ತಾರೆ, ಇಂದ್ರನೇ ಮೊದಲಾದವರೂ ನಿನ್ನ ವಿಕ್ರಮವನ್ನು ಬಯಸಿ 
ಸಂತಸಗೊಳ್ಳುತ್ತಾರೆ, ಆ ಶೌರ್ಯವೆಲ್ಲ ಈಗ ಬಿಸಿಲಿನಲ್ಲಿ ಬೆರೆತುಹೋದ ಬೆಳುದಿಂಗಳಂತೆ 
ಬಯಲಾಯಿತಲ್ಲ! ವಿಷಮಕಾಲದ ಮಹಿಮೆಗೆ ಏನೆಂದು ಹೇಳುವುದು?“ ಎಂದು ಅಳಲಿ 
ಬಳಲಿದಳು. “ಮಡದಿಗಿ೦ತಲೂ ಈ ಭೂಮಿಯೆಂಬ ಹೆಣ್ಣೇ ಮೇಲು ಎಂಬಂತೆ ಅಪ್ಪಿ 
ಬಿಡದೆ ಎರಡು ರೀತಿಯಲ್ಲಿಯೂ ನನ್ನನ್ನು ದುಃಖಕ್ಕೀಡುಮಾಡುವುದು ಸರಿಯೇ? 
ನಿಡುಗಾಲ ನಿನ್ನ ಚರಣಸೇವಕಳೆನ್ನಿಸಿದ ನನ್ನ ದೈನ್ಯವನ್ನು ಪರಿಗಣಿಸಿ ಪ್ರೇಮದಿಂದ 
ಅಪ್ಪಿ ಚುಂಬಿಸದೆ ಸುರಾಂಗನೆಯರನ್ನು ಬಯಸಿ ನನ್ನನ್ನು ತೊರೆಯುವುದು ಸರಿಯೇ? 
ನಲ್ಲನೇ, ನನ್ನ ಮೇಲೆ ಕೋಪಗೊಳ್ಳದೆ ಕರುಣೆದೋರಿ ಕಾಪಾಡು” ಎಂದು ಗಂಡನ 
ಕಾಲುಗಳನ್ನು ಹಿಡಿದು ತರಳಾಕ್ಷಿಯು ಮರುಗಿದಳು. “ದೇವನೇ ಕೇಳು, ಅಂಗದನನ್ನು 
ಸ್ವಂತ ಜೀವಕ್ಕಿಂತಲೂ ಹೆಚ್ಚಿನ ಪ್ರೀತಿಯಿಂದ ಕಾಣುತ್ತಿದ್ದ ಮೃದುಲಮಾನಸನಾದ ನೀನು, 
ನಿನ್ನ ಕಾಲ ಮೇಲೆ ಬಿದ್ದು ಒರಲುತ್ತಿದ್ದರೂ ಲೆಕ್ಕಿಸದೆ, ಕಕ್ಕುಲತೆಯಿ೦ದ ಕರೆದು ತೊಡೆಯ 


೫೩೦ ಶ್ರೀರಾಮಕಥಾಮೃತ 


ಮೇಲಿರಿಸಿಕೊ೦ಡು ಮುದ್ದಿಸದೆ ಸುಮ್ಮನಿದ್ದರೆ ಆ ಹುಡುಗನು ಯಾವ ರೀತಿಯಿಂದ 

ಜೀವಿಸಬೇಕು, ಅವನಿಗೆ ಗತಿ ಯಾರು? ಜಗತ್ತಿನಲ್ಲಿರುವ ಸ್ವಾಭಿಮಾನಿಗಳಲ್ಲಿ ನೀನು 

ಅಗ್ರಗಣ್ಯ, ಹೆ೦ಡತಿ ಮಗನನ್ನು ರವಿಸುತನ ವಶಕ್ಕೊಪ್ಪಿಸಿ, ಕೋಪ ವೇಗ ಶಕ್ತಿಗಳನ್ನು 

ತೊರೆದು, ಮೌನದಿಂದಿರಲು ಶೂರರೆಲ್ಲ ನಿನ್ನನ್ನು ಏನೆಂದಾರು? ಮಹಾರಾಜನೇ, 

ಎಲ್ಲರನ್ನೂ ಶೋಕಸಮುದದಲ್ಲಿ ಬೀಳಿಸಿ ಹೋಗುವುದು ತಕ್ಕುದೇ?” ಎಂದು ಅವಿರತ 
ಃಖದಿ೦ದ ಅಳಲಿದಳು. 


ನೆಲಕ್ಕುರುಳಿದ ಮಹಾದೇವಿಯನ್ನು ಕಂಡು ಹನುಮಂತನು ಆಕೆಯ ಬಳಿ 
ಹೋಗಿ, “ತಾಯೆ, ಈ ಬದುಕಿನ ಶರೀರಸಂಬಂಧಿ ಶುಭಾಶುಭಗಳೆಲ್ಲ ನೀರಗುಳ್ಳೆಯಂತೆ, 
ಅದನ್ನುಂಡು ಜೀವಿಗಳು ತೊಲಗುತ್ತಾರೆ; ಇದೇನೂ ಹೊಸದಲ್ಲ, ಎಂದಿನದೇ. ಬಲ್ಲವರು 
ಬಂದ ಸ ಖಗಳನ್ನು ಪಕ್ಕಕ್ಕೆ ಸರಿಸಿ ಶುಭಗಳನ್ನು ಎದುರುನೋಡುತಾರೆ, ಆದ್ದರಿಂದ 
ಸುಕುಮಾರ ಅಂಗದನನ್ನು ನೋಡಿ ದುಃ ಖವನ್ನು ಮರೆತು ಕಾಪಾಡಿ, ಮೂರು 
ಲೋಕಗಳನ್ನು ಜಯಿಸಿ ಕೀರ್ತಿಯನ್ನು ಗಳಿಸಿ, ಜಗತ್ತಿನ ಎಲ್ಲ ಭೋಗಭಾಗ್ಯಗಳನ್ನೂ 
ಅನುಭವಿಸಿ ವೀರರ ನೆಲೆಯನ್ನು ಸೇರಿರುವ ಕಪಿವಲ್ಲಭನನ್ನು ನೆನೆದು ದುಃಖಿಸುವುದು 
ತರವಲ್ಲ, ತಾಯಿ. ಶೂರರಿದ್ದಾರೆ, ಅಮಿತವಾದ ಸಿರಿಸಂಪತ್ತು ರಾಜ್ಯಗಳಿವೆ, 
ಕುಮಾರನಾದ ಅಂಗದನಿದ್ದಾನೆ, ಈ ಹುಡುಗನಿಗೆ ಭೂಮಿಯ ಹೊಣೆಯನ್ನು ಹೊರಿಸಿ 
ನೆಮ್ಮದಿಯಿಂದ ಇರಬೇಕೇ ಹೊರತು ಇಲ್ಲದುದನ್ನು ನೆನೆದರೇನು? ಧೈರ್ಯಗೆಟ್ಟು ನೀನು 
ಶೋಕಿಸುವುದನ್ನು ನೋಡಿ ಬಾಲಕನು ನಿನ್ನಂತೆಯೇ ಬಳಲುತ್ತಿದ್ದಾನೆ; ಅಣ್ಣನು ಹೋದ 
ರೀತಿಯನ್ನು ಕಂಡು ಅಳುಕಿನಿ೦ದ ಸುಗ್ರೀವನು ಕುಸಿದು ಕುಳಿತಿದ್ದಾನೆ. ಆತನನ್ನು ಕಂಡ 
ಕಪೀ೦ದ್ರರೂ ಮರುಗುತ್ತಿದ್ದಾರೆ, ತಾಯಿ. ನಿನ್ನ ಮತಿವಂತಿಕೆಯಿದ ಎಲ್ಲರನ್ನೂ ಪೊರೆದು 
ನೀನು ಹಿರಿತನವನ್ನು ತೋರಿಸು. ಅ೦ಗದನ ಹೆಸರಿನಲ್ಲಿ ನೀನೇ ರಾಜ್ಯಪರಿಪಾಲನೆ 
ಮಾಡು, ಪದ್ಧತಿಯಂತೆ ಅಂಗದನನ್ನು ಸಿಂಹಾಸನದಲ್ಲಿ ಕೂರಿಸಿ ನೋಡಿದರೆ ನಿನ್ನ 
ಶೋಕಕ್ಕೆ ಉಪಶಾಂತಿ ದೊರೆಯುತ್ತದೆ. ಅಮ್ಮ ಅಳುವನ್ನು ನಿಲ್ಲಿಸಿ ಮುಂದಿನದನ್ನು 
ಕುರಿತು ಯೋಚಿಸು” ಎಂದು ಅಂಜನಾಸುತನು ಪರಿಪರಿಯಿ೦ದ ಸಮಾಧಾನ ಮಾಡಲು 
ಪ್ರಯತ್ನಿಸಿದ. 

ತನ್ನನ್ನು ಸಾಂತ್ರನಗೊಳಿಸಲು ಯತ್ನಿಸಿದ ಹನುಮಂತನನ್ನು ಕಂಡ ತಾರೆಯು 
ಕೋಪೋದಿಕ್ಷಳಾಗಿ, “ಹನುಮ, ಒಳ್ಳೆಯದನ್ನು ಹೇಳಿದೆ. ಇಷ್ಟು ದಿನ ಸುಗ್ರೀವನೊಡನೆ 
ಒಡನಾಡಿದ ನಿನ್ನ ಬುದ್ಧಿಯನ್ನೆಲ್ಲ ಬೇಸರವಿಲ್ಲದೆ ಹೇಳಿದೆ. ವಾಲಿಯನ್ನು ಕೊಂದು 
ನನಗೆ ರಾಜ್ಯಭಾರವನ್ನು ವಹಿಸಿಕೊಳ್ಳಲು, ಮಗನನ್ನು ನೋಡುತ್ತ ರಾಜನ ವೈಭವವನ್ನು 
ದಾಸಿಯಂತೆ ಕಾಣುತ್ತ ಶೋಕವನ್ನು ಮರೆತು, ಆಸೆಯನ್ನು ಬಿಟ್ಟಿರು ಎಂದು ಉಪದೇಶ 
ಮಾಡುವುದು ನಿನಗೆ "ತಕ್ಕುದಲ್ಲವೇ? ಮಗನನ್ನು ಮುಂದಿಟ್ಟುಕೊಂಡು, ದೊರೆತನವನ್ನು 
ಅನುಭವಿಸುತ್ತ ತರಣಿಸುತನನನ್ನು ನೋಡುವ ಸ೦ಗರಿತಲೂ. ವಾಲಿಯನ್ನು '`ಅಂಜಾಲಿಸಿ 
ಹೋಗಿ ಸ್ನ ಸ್ವರ್ಗದ ಸುಖವನ್ನು ಅನುಭವಿಸುವ ಹರುಷವೇ ಮೇಲು. ಮಗು ಅಂಗದನಿಗೆ 
ಸುಗೀವನು ಚಿಕ್ಕಪನಲ್ಲವೇ? ಅವನ ಮೇಲೆ ಅಕ್ಕರೆಯಿದ್ದರೆ ಅವನನ್ನು ಎತ್ತಿಕೊಂಡು 


ಕಿಷ್ಠಿಂಧಾಕಾಂಡ ೫೩೧ 


ಹೋಗಿ ಪ್ರೀತಿಯಿಂದ ಅವನನ್ನು ಸಲಹಿ ಸ್ವಂತ ಮಗನೆಂದು ಭಾವಿಸಿ ಸಂತಸಗೊಳ್ಳಲಿ. 
ಬಹು ಕಾಲ ಸರಿಸಂಪದಗಳನ್ನು ಬಯಸುತ್ತ ಅಣ್ಣನನ್ನು ಕೊಂದ ಸುಗ್ರೀವನೇ 
ನೆಲವನ್ನಾಳಿಕೊಳ್ಳಲಿ. ಸಾಮ್ರಾಜ್ಯಸುಖ ನನಗಿನ್ನೇಕೆ?” ಎನ್ನುತ್ತ ವಾಲಿಯನ್ನಪಿಕೊಂಡು 
ತಾರೆಯು ಶೋಕಿಸಿದಳು. ಹೀಗೆ ಕೊನೆಗೊಳ್ಳದ ದುಃಖವನ್ನು ಅನುಭವಿಸುತ್ತಿರುವುದನ್ನು 
ನೋಡಿ ಸುಗ್ರೀವನೂ ಅಣ್ಣನನ್ನು ನೆನೆಸಿಕೊಂಡು ಶೋಕಿಸಿದ. ಅತ್ತಿಗೆಯ 
ಮಾತಿನಿಂದಲೂ, ಅಂಗದನ ದೈನ್ಯದಿಂದಲೂ ಅವನ ಮನಸ್ಸು ಕರಗಿಹೋಯಿತು. 
ಆಗ ಆತನು ಅಳುಕಿನಿಂದಲೇ ಅಂಗದನನ್ನು ಅಪ್ಪಿಕೊಂಡು ಕಲ್ಲುಮರಗಳೂ ಕಣ್ಣೀರು 
ಕರೆಯುವಂತೆ ಶೋಕಿಸಿದ. ಮತ್ತೆ ವಾಲಿಯ ಗುಣಪರಾಕ್ರಮಗಳನ್ನು ನೆನೆಸಿಕೊಂಡು, 
ತನ್ನ ದುರ್ವೃತ್ತಗಳನ್ನು ಹಳಿದುಕೊಳ್ಳುತ್ತ ದುಃಖಸಾಗರದಲ್ಲಿ ಮುಳುಗೇಳುತ್ತಿರುವ ಅವನ 
ಸೋದರಪ್ರೇಮಕ್ಕೆ ಕೊನೆಯೆಲ್ಲಿ! 


ಈ ರೀತಿ ಮೂವರೂ ಒಂದೇ ಸಮನಾಗಿ ಅಳುತ್ತಿರಲು, ಯಾರೂ ಯಾವ 
ರೀತಿಯಿಂದಲೂ ಅವರ ದುಃಖವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಆಗ 
ಮನಸ್ಸಿನಲ್ಲಿಯೇ ತಾಪವನ್ನುಭವಿಸುತ್ತ ರಾಘವನು ಅವರನ್ನು ಸಮಾಧಾನ ಮಾಡಬೇಕೆಂದು 
ಹತ್ತಿರ ಬಂದ. ರಾಮನು ಬರುತ್ತಿರುವುದನ್ನು ಕಂಡ ಅಬ್ಬದಳಾಕ್ಷಿಯು ಅತೀವ ದುಃಖದಿಂದ 
ತನ್ನ ದುರವಸ್ಥೆಗಳನ್ನು ಹೇಳಿಕೊಂಡು ವಿನಯದಿಂದ ಕೇಳಿಕೊಂಡಳು: “ದೀನರಕ್ಷಕ, 
ದಯಾಪರ, ದುಃಖಹರ, ಭೂನುತಚರಿತ್ರ ಎಂದು ವೇದಗಳು ಅನುಮಾನವಿಲ್ಲದೆ ನಿನ್ನನ್ನು 
ಹೊಗಳುತ್ತಿವೆ. ಹಾಗಾಗಿ ಸತ್ಯಸ೦ಕಲ್ಪನೇ, ಸಕಲಾಗಮಜ್ಞನಾದ ವಾನರನನ್ನು ಕೊಂದು 
ನನಗೆ ವೈಧವ್ಯವನ್ನುಂಟುಮಾಡಿದ ಕಾರಣವೇನು, ದೇವ, ಹೆಣ್ಣಿನಿಂದ ಗಂಡನನ್ನು 
ಅಗಲಿಸುವುದು ದೋಷವಲ್ಲವೇ, ನಿನಗೆ ತಿಳಿಯದ್ದು ಏನಿದೆ? ಗಂಡನನ್ನು ಬಿಟ್ಟು 
ಅರ್ಧನಿಮಿಷವೂ ಬದುಕಿರುವ ಆಸೆ ನನಗಿಲ್ಲ, ಆದ್ದರಿ೦ದ ಅವನನ್ನು ಯಾವ ಬಾಣದಿಂದ 
ಕೊಂದೆಯೋ ಅದರಿಂದಲೇ ನನ್ನನ್ನು ಕೊಂದು ಅವನ ಸಾಲೋಕ್ಯವನ್ನು ಪಡೆಯುವಂತೆ 
ಮಾಡು. ನನ್ನ ಈ ಆಸೆಯನ್ನು ನೆರವೇರಿಸಿದರೆ ನಿನಗೆ ಲೋಕದಲ್ಲಿ ಅತಿಶಯವಾದ 
ಕೀರ್ತಿ ಲಭಿಸುತ್ತದೆ. ಕರುಣನಿಧಿಯೇ, ಕಾಪಾಡು” ಎ೦ದು ಬೇಡಿಕೊ೦ಡಳು. 


ಅಷ್ಟರಲ್ಲಿ ಸುಗ್ರೀವನು ಬ೦ದು, ಹರಿಯ ಪದವನಜಗಳಿಗೆ ಬಿದ್ದು, “ಶ್ರೀಯರಸ, 
ನನ್ನ ಆಲಸ್ಯ-ಅಹಂಕಾರಗಳಿ೦ಂದಾಗಿ ನಾನು ರೋಷಾವೇಶದಿಂದ ಸನ್ಮಾರ್ಗವನ್ನು 
ಬಿಟ್ಟು ಹಟದಿಂದ ತಂದೆಗೆ ಸಮಾನನಾದ ಅಣ್ಣನನ್ನು ಕೊಲ್ಲಿಸಿ ಪಾತಕದ 
ಮನೆಯಾಗಿ ಅಪಕೀರ್ತಿಗೆ ಭಾಜನನಾದೆ. ಹೀಗೆ ಮಾಡಿ ಜೀವಿಸಿದರೆ ಫಲವೇನು? 
ಸಾಧುಸಜ್ಜನರಿರುವೆಡೆಯಲ್ಲಿ ನಾನು ಬದುಕಿರುವುದು ತರವಲ್ಲ; ಹುಟ್ಟು ಚಾಪಲ್ಕದಿಂದ, 
ಜ೦ಜಡ ಬುದ್ಧಿಯಿ೦ದ ಬದುಕಿರುವುದು ಸಲ್ಲದು, ಈ ದೇಹ ಹೋದಲ್ಲದೆ ಪಾಪಗಳು 
ದೂರವಾಗವು. ಬಾಲಕನಾದ ಅಂಗದ ಮಹಾ ದುಃಖದಿಂದ ನೆಲದ ಮೇಲೆ ಬಿದ್ದು 
ಹೊರಳುತ್ತ ಕಣ್ಣೀರು ಸುರಿಸುತ್ತ ಕೆಸರು ಮಾಡುತ್ತಿದ್ದರೆ, ತಾರೆಯು ಕಣ್ಣೀರಿನಲ್ಲಿಯೇ 
ಮುಳುಗಿದ್ದಾಳೆ, ನೆರೆದ ಬಾ೦ಧವರೆಲ್ಲ ಕಂಬನಿಯಿಂದ ಕರಗಿ ನನ್ನನ್ನು ಶಾಪದ 
ನುಡಿಗಳೆಂಬ ಕತ್ತಿಯಿಂದ ತಿಎಯುತ್ತಿದ್ದರೆ ನಾನು ಜೀವ ಹೊರೆದುಕೊಂಡಿರಬೇಕೇ? 


೫೩೨ ಶ್ರೀರಾಮಕಥಾಮೃತ 


ಹೆಚ್ಚಿನ ಮಾತಿನಿಂದೇನು, ನನಗೆ ಅಂಟಿದ ಕೊಳೆ ಹೋಗದು, ಕೊಲೆಗಡುಕನೆಂದು ಕಾಲನೇ 
ನನ್ನನ್ನು ಕೊಲ್ಲದಿರುವನೇ? ನನ್ನ ಬುದ್ಧಿ ಪಾತಕಿಯಾಯಿತು, ಕೀರ್ತಿ ಕತ್ತಲೆಯಾಯಿತು, 
ನರಕರಾಶಿ ನನ್ನನ್ನಾವರಿಸಿತು, ಒಟ್ಟಾರೆ ನನ್ನ ಬದುಕು ನಿಷ್ಠಲವಾಯಿತು. ಅಣ್ಣ ವಾಲಿಯು 
ಶೂರ ಉದಾರ ಕಪಿವೀರ, ಅಂಥವನಿಗೆ ಕೇಡು ಬಗೆದು, ಅವನ ಹೆಂಡತಿ ಮತ್ತು 
ಮಗನಿಗೆ ದುಃಖವನ್ನುಂಟುಮಾಡಿ, ಜಗತ್ತಿನಲ್ಲಿನ ನನ್ನ ಕುಲದವರಿಗೆ ಅನ್ಯಾಯವೆಸಗಿ, 
ಶರೀರಸುಖವನ್ನು ಬಯಸಿ ಧರ್ಮವನ್ನು ಬದಿಗಿರಿಸಿ ಈಗ ಯಾವ ಆಸೆಯಿಂದ 
ಬದುಕಿರಲಿ? ಈ ಸಾಮ್ರಾಜ್ಯಸುಖವನ್ನು ದೂರೀಕರಿಸಿ ಮುಂಚಿನಂತೆಯೇ ಕಾಡಿನಲ್ಲಿ 
ನೆಲಸಿ ಅನುದಿನವೂ ಕೃಚ್ಛ ಚಾಂದ್ರಾಯಣಗಳಿಂದ ದೇಹವನ್ನು ಕೃಶಗೊಳಿಸಿಕೊಳ್ಳುತ್ತೇನೆ. 
ವನಜಾಕ್ಷನೇ, ಮಾತು ಕೊಟ್ಟಂತೆ ನೀನು ಇಂದ್ರಸುತನನ್ನು ಕೊ೦ದು ರಾಜ್ಯವನ್ನು 
ಪಾಲಿಸಿದ್ದರಿಂದ ನಿನ್ನ ಸತ್ಕೀರ್ತಿ ತ್ರಿಜಗದ್ವಾಪಿಯಾಯಿತು, ಸಜ್ಜನರಿಗೆ ಆನಂದವಾಯಿತು. 
ನನ್ನ ಬಿನ್ನಪವನ್ನು ಅವಧರಿಸಿ ಶೋಕಗ್ರಸ್ತನಾದ ಅಂಗದನಿಗೆ ದಯೆಯಿಂದ ಪಟ್ಟವನ್ನು 
ಕಟ್ಟಿದರೆ ನನ್ನ ಮನದಿಷ್ಟಾರ್ಥ ನೆರವೇರಿದಂತೆ. ನನ್ನ ಮಾತು ಸತ್ಯವೆಂದು ನಂಬಿ 
ನನ್ನನ್ನು ಕೃಪೆಯಿಟ್ಟು ಸಲಹು” ಎಂದು ಬಹುವಿಧ ದುಃಖದಿಂದ ಸುಗ್ರೀವನು ರಘುವರನ 
ಕಾಲುಗಳಿಗೆರಗಿ ಬೇಡಿಕೊಂಡ. 


ಬಾಡಿದ ಮುಖದ ಅಂಗದ ಕರೆಕರೆಗೊಳ್ಳುತ್ತಿರುವುದನ್ನು ನೋಡಿ ತಾರೆಯು “ಹಾ' 
ಎ೦ದು ಅಳುತ್ತಿದ್ದಳು. ಇದನ್ನು ಕಂಡ ಇಂದಿರಾರಮಣನು ಇದಕ್ಕೆ ಉಪಾಯವೇನು 
ಎಂದು ಆಲೋಚಿಸಿ, ತತ್ನದಿಂದ ತೀವ್ರ ಶೋಕಕ್ಕೆ ಕೊನೆಯುಂಟಾಗುತ್ತದೆ ಎಂದು 
ತಾರೆಯ ಬಳಿ ಬಂದು ಹೀಗೆ ಹೇಳಿದ: “ಇಷ್ಟು ಆತಂಕ ಯಾತಕ್ಕೆ, ತಾಯಿ? ನನ್ನ 
ಮಾತನ್ನು ಕೇಳು: ಈ ದೇಹ ಎಂಬುದು ಮರೀಚಿಕೆಯ ನೀರಿನಂತೆ, ಮುಪುಸಾವುಗಳ 
ನಿಲಯ; ಇದನ್ನು ಕಾಪಾಡುವುದು ಅಸಾಧ್ಯ. ಕಾದ ಕಾವಲಿಯ ಮೇಲೆ ಬಿದ್ದ ನೀರ 
ಹನಿಯಂತೆ ಎಂಬುದನ್ನು ಅರ್ಥಮಾಡಿಕೊಳ್ಳದೆ, ಅನೇಕ ಎಡರುಗಳ ನಡುವಿರುವ 
ದೇಹವನ್ನು ಉಳಿಸಿಕೊಳ್ಳುವುದು ಯಾರಿಗೆ ತಾನೇ ಸಾಧ್ಯವಾದೀತು? ದೇಹ ಅಶಾಶ್ವತ, 
ಆದರೆ ಜೀವವು ಅನುಪಮ ಆನ೦ದಮಯ. ಜೀವವು ಅನೇಕ ದೇಹಗಳ ಸಾಕ್ಷಿಕ ಅಷ್ಟೆ, 
ಈ ಹೊಲೆದೇಹವು ಹೋಗಿಬರುತ್ತದೆಯೇ ಹೊರತು, ಜೀವನಿಗೆ ಸಾವುನೋವುಗಳಿಲ್ಲ. 
ಚಿನ್ನಯಾತ್ಮಕ ಜೀವವು ಅಹಂಕಾರದಿಂದ ಕೂಡಿ ಹುಟ್ಟುಸಾವುಗಳನ್ನು ಅನುಸರಿಸುತ್ತ, 
ಹೆ೦ಡತಿಮಕ್ಕಳು, ಅಣ್ಣತಮ್ಮಂದಿರು ಎ೦ಬ ಭ್ರಮೆಗಳಲ್ಲಿ ಸಿಕ್ಕಿ ರಾಟೆಯಂತೆ ತಿರುಗುತ್ತಿರುತ್ತದೆ. 
ಪ್ರಾರಬ್ಧವಶದಿ೦ದ ಎಲ್ಲರೂ ಅರವಟ್ಟಿಗೆಗೆ ಬ೦ದು ಬಾಯಾರಿಕೆಯನ್ನು ನೀಗಿಸಿಕೊಂಡು 
ತಮ್ಮ ತಮ್ಮ ದಾರಿಹಿಡಿದು ಹೋಗುತ್ತಾರೆಯೇ ಹೊರತು ಅಲ್ಲಿಯೇ ಉಳಿದುಬಿಡುವುದಿಲ್ಲ. 
ಯಾರಿಗೆ ಯಾರೂ ಇಲ್ಲ, ಆಸೆಯಿಂದ ಮರುಳಾಗಿ ಬಯಲಭ್ರಮೆಯಿಂದ ಬಳಲುವುದಲ್ಲದೆ 
ಈ ದೇಹ ಜಗತ್ತಿನಲ್ಲಿ ಉಳಿಯಲಾರದು; ಆದರೆ ಜೀವವು ಮಾತ್ರ ಎಂದಿಗೂ ಸಾಯದು. 
ಅದಕ್ಕೆ ಹೆಣ್ಣುಗ೦ಡು ಎ೦ಬ ಭೇದವಿಲ್ಲ, ಕಪ್ತುಬಿಳಿಪುಕೆಂಪು ಎ೦ಬ ಬಣ್ಣಗಳಿಲ್ಲ, ಹುಡುಗ 
ಮುದುಕ ಎ೦ಬ ಅವಸ್ಥೆಯಿಲ್ಲ, ಹುಟ್ಟು ಎಂಬುದಿಲ್ಲ; ಅವನು ಪರಿಪೂರ್ಣ, ನಿರ್ಲೇಪ; 
ನಾಶವಿಲ್ಲ ನಿತ್ಯ ಅಂತಹ ಪುರುಷನನ್ನು ಕುರಿತು ಅಳುವುದು ಅನುಚಿತ; ದೇಹ ಎಂಬುದು 


ಕಿಷ್ಟಿಂಧಾಕಾಂಡ ೫೩೩ 


ಆಡುತ್ತಿದ್ದ ಸಮಾಧಾನದ ಮಾತುಗಳಿಗೆ ಕಿವಿಗೊಡದೆ, ತಲೆ ಬಗ್ಗಿಸಿಕೊಂಡು ಮದವಿಳಿದ 
ಆನೆಯಂತೆ ನಿಧಾನವಾಗಿ ಆಳವಾದ ಚಿಂತೆಯಿಂದ, ಭಾರವಾದ ಮನಸಿನಿಂದ, ಕೂಡಿ 
ಮನಃತಾಪವನ್ನು ಪರಿಹರಿಸಿಕೊಳ್ಳುವ ತವಕದಿಂದ ಶ್ರೀರಾಮಪುರದರಸಲಕ್ಷ್ಮಣರಿದ್ದ 
ಕಾಡಿನ ನೆಲೆಗೆ ನಡೆತಂದ. ವಾನರವೃಂದವೆಲ್ಲ ಅವನನ್ನು ಹಿಂಬಾಲಿಸಿತು. 


೯. ಅಂಗದನಿಗೆ ಪಟ್ಟ ಕಟ್ಟಿದ ಶ್ರೀರಾಮನು ಲಕ್ಷ್ಮಣನಿಗೆ 
ತತ್ಪೋಪದೇಶ ಮಾಡಲು ಸಿದ್ಧವಾಗುವುದು 


ಹಿಮಗಿರಿಯಣುಗಿ ಕೇಳು, ಸುಗ್ರೀವನು ಶೋಕದಿ೦ದ ಕೂಡಿ ಮಂಕುಗೊಂಡಿದ್ದುದನ್ನು 
ನೋಡಿ ಅವನ ಮನಸ್ಥಿತಿಯನ್ನರಿತು ಹನುಮಂತನು ಆಲೋಚನೆ ಮಾಡಿ ಶ್ರೀರಾಮನೆಡೆಗೆ 
ಬಂದು ಸುಗ್ರೀವನನ್ನು ಸಮಾಧಾನ ಮಾಡಬೇಕೆಂದು ಕೇಳಿಕೊಂಡ. ಆಗ ರಘುನಾಥನು 
ನಸುನಗುತ್ತ ಎದ್ದು ತರಣಿತನಯನನ್ನು ಅಪ್ಪಿಕೊಂಡು ಮೈದಡವಿ, ಕಣ್ಣೀರನ್ನು ತೊಡೆದು 
ಸಮಾಧಾನ ಮಾಡಿ, “ಅ೦ಗದನನ್ನು ಮುಂದಿಟ್ಟುಕೊಂಡು ರಾಜ್ಯ ಪರಿಪಾಲನೆ ಮಾಡಿ 
ಸುಖವಾಗಿರು. ಅವನು ಆನೆಯಂತೆ ಬಲಿಷ್ಠ, ತಂದೆಗಿಂತ ಹೆಚ್ಚಿನ ಸಾಹಸಿ, ಅವನ 
ಏಳಿಗೆಯನ್ನು ನೋಡಿ ಸಂತೋಷಪಡುವುದಕ್ಕೆ ಮುಂಚೆಯೇ ಹೋಗಬೇಕಾದ 
ಪರಿಸ್ಥಿತಿಯಲ್ಲಿ ವಾಲಿಯು ಕಣ್ಣುಗಳಲ್ಲಿ ನೀರು ತಂದುಕೊಂಡು, "ನನ್ನ ಮಗನನ್ನು 
ನಿನ್ನ ಮಗನಂತೆಯೇ ಕಂಡು ಸಲಹಬೇಕು' ಎಂದು ಕೇಳಿಕೊಳ್ಳಲು ನಾನದಕ್ಕೆ ಒಪ್ಪಿದೆ. 
ಬಿಸಿಲಿಗೆ ಮಾಲತೀಪುಷ್ಟವು ಬಾಡುವ ಹಾಗೆ ಚಿಂತೆಯಿಂದ ಕಂದಿಹೋಗಿರುವ ಆ 
ಹುಡುಗನನ್ನು ಕಂಡಾಗಲೆಲ್ಲ ನನ್ನ ಮನಸ್ಸಿಗೆ ಅತೀವ ಸಂಕಟವಾಗುತ್ತದೆ. ವಾಲಿಯ ಸಾವು. 
ರಾವಣನು ಸೀತೆಯನ್ನು ಕದ್ದೊಯ್ದುದು, ರಾಜ್ಯ ಪತನಗೊಂಡುದು, ಈ ಹಸುಳೆಯು 
ಶೋಕಪಡುವುದು - ಇವುಗಳನ್ನೆಲ್ಲ ಕಂಡು ನನ್ನ ಮನಸ್ಸು ಖಿನ್ನವಾಗುತ್ತದೆ. ನನಗೆ 
ಎಷ್ಟೇ ಕಷ್ಟಗಳು ಒದಗಿದರೂ ಸರಿಯೆ, ಯಾರು ನನಗೆ ಅಪರಾಧಗಳನ್ನು ಎಸಗಿದರೂ 
ಸರಿಯೆ ಸಹಿಸಿಕೊಳ್ಳುತ್ತೇನೆ. ಆದರೆ ಭಕ್ತರಿಗೆ ಅಪಕಾರವಾದರೆ ನಾನು ಸಹಿಸಲಾರೆ. 
ನನಗೆ ಶರಣಜನರೇ ಸರ್ವಸ್ವ ಹೋಗು ಅಂಗದನನ್ನು ಸಂತೈಸು. ನಾನೆಂದೂ ಎರಡು 
ಆಡುವನಲ್ಲ, ಎಡರುಗಳನ್ನು ಲೆಕ್ಕಿಸೆ, ನಾನು ಕೈಹಿಡಿದ ಬಳಿಕ ಅವರೇ ನನ್ನ ಆಸ್ತಿ. 
ಅವರಿಗಾದ ನೋವು ನನ್ನ ನೋವು, ಅವರ ಜೀವನ ನನ್ನ ಜೀವನ. ಹೋಗು, ಅಂಗದನ 
ಕೈಹಿಡಿದು, ಮ೦ಗಳಸ್ನಾನ ಮಾಡಿಸಿ ವಸ್ತಭೂಷಣಗಳಿಂದ ಸಿಂಗರಿಸಿ ಮಣಿಮಕುಟ 
ಕುಂಡಲಗಳನ್ನು ತೊಡಿಸಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿ, ಎಡಬಲಗಳಲ್ಲಿ ಹೆಂಗೆಳೆಯರು 
ಚಾಮರವನ್ನು ಹಾಕುತ್ತಿರಲು, ಬೆಳುದಿಂಗಳಿನಂತೆ ರಾಜಿಸುವ ಬೆಳ್ಳೊಡೆಯ ನೆಳಲಿನಲ್ಲಿ 
ಕಪಿರಾಜನೆನ್ನಿಸಿದರೆ ನನಗೆ ಸಂತೋಷ, ನನ್ನ ಎಣಿಕೆಯು ಕೈಗೂಡಿದ ಆನಂದ. 
ಹಾಗಾಗಿ ಸುಗ್ರೀವನೇ, ಹೋಗಿ ನಾನು ಹೇಳಿದುದನ್ನು ಮಾಡು” ಎಂದು ಬೆಸಸಿದ. ಈ 
ಮಾತುಗಳನ್ನು ಕೇಳಿ ಸುತ್ತಲಿದ್ದ ಕಪಿವೃಂದವು ಸಂತೋಷದಿಂದ ಕುಣಿದಾಡಿತು. 


ಪ್ರೀತಿಯಿಂದ ಆಡಿದ ರಘೂತ್ತಮನ ಮಾತುಗಳನ್ನು ಕೇಳಿ ಮೇಲೆದ್ದು ಅವನ 


೫೩೬ ಶ್ರೀರಾಮಕಥಾಮೃತ 


ಪಾದಗಳಿಗೆರಗಿ, “ಬ್ರಹ್ಮಾಂಡದ ಸಕಲ ಭೂತಾವಾಸನೇ, ಈ ನಗರ ಸತಿ ಕೋಶ 
ರಾಷ್ಟ್ರ ದುರ್ಗ ಮುಂತಾದ ಎಲ್ಲ ಸಂಪತ್ತೂ ನಿನ್ನ ಅಧೀನವಾದವು. ನಾವೆಲ್ಲರೂ 
ನಿನ್ನ ಸೇವಕರು. ನೀನು ಹೇಳಿದ ಮೇಲೆ ಮುಗಿಯಿತು; ಅ೦ಗದನಿಗೆ ಆನಂದದಿಂದ 
ಪಟ್ಟಾಭಿಷೇಕವನ್ನು ನೆರವೇರಿಸಿ, ಸಿ೦ಹಾಸನದಲ್ಲಿ ಕುಳ್ಳಿರಿಸಿ, ನಾನು ತಾರೆ ರುಮೆಯರು 
ಅವನ ಸೇವೆ ಮಾಡುತ್ತೇವೆ. ನನ್ನ ಬಿನ್ನಹವನ್ನು ನೆರವೇರಿಸು; ಶರಣಾದ ಮನುಜರಿಗೆ 
ನೀನು ಬೇಡಿದುದನ್ನು ದಯಪಾಲಿಸುವೆ ಎಂದು ಶ್ರುತಿಗಳು ಹೇಳುತ್ತಿವೆ. ಆ ಮಾತನ್ನು 
ಸತ್ಯವಾಗಿಸಿ ನಮ್ಮ ನಗರಕ್ಕೆ ದಯಮಾಡಿಸಿ ನನ್ನ ಮನಸ್ಸನ್ನು ಸ೦ತೋಷಗೊಳಿಸು” 
ಎಂದು ಪ್ರಾರ್ಥಿಸಿಕೊಂಡನು. ಆ ಮಾತುಗಳನ್ನು ಕೇಳಿ ಶ್ರೀರಾಮನು ಸಂತಸಗೊಂಡು, 
“ಗೆಳೆಯನೇ, ನೀನು ಹೇಳಿದುದು ನಿಜ. ಮಾನವೋತ್ತಮನಾದ ತಂದೆಯ ಆಜ್ಞೆಯಂತೆ 
ನಾನು ಊರು ಬಿಟ್ಟು ಕಾಡನ್ನು ಸೇರಿ ಹದಿನಾಲ್ಕು ವರ್ಷಗಳ ಕಾಲ ಯಾವ ವಸ್ತುವಿಗೂ 
ಆಸೆಪಡದೆ ಮುಮುಕ್ಷ್ಮಜನರ ರೀತಿಯಲ್ಲಿ ಜೀವನವನ್ನು ನಡೆಸಿದೆ. ತಂದೆಯ ಮುಂದೆ 
ಆಜ್ಜೆಯನ್ನೊಪ್ಪಿ ಬಂದು ಭೋಗಾಪೇಕ್ಷೆಗೈದರೆ ಯಾರು. ತಾನೇ ಒಪ್ಪುತ್ತಾರೆ? ಆಡಿದ 
ಮಾತನ್ನು ತಪ್ಪದಿರುವುದು ಶ್ರೇಷ್ಠವೆಂಬುದನ್ನು ನೀನೂ ಬಲ್ಲೆ, ಮೂರು ಲೋಕವೂ 
ಬಲ್ಲುದು. ನೀನು ಕಪಿರಾಜ್ಯವನ್ನು ವೈಭವದಿಂದ ಆಳುತ್ತ ಮಡದಿಮಕ್ಕಳೊಡನಿದ್ದರೆ ನನಗೆ 
ಸಂತೋಷ” ಎಂದ. “ಸೂರ್ಯಚಂದ್ರನಕ್ಷತ್ರಸಮುದ್ರಗಳು ಮರ್ಯಾದೆ ಮೀರಿದರೂ 
ಆಡಿದ ಮಾತಿಗೆ ತಪ್ಪದಂತೆ ನೀನು ನನಗಿತ್ತ ನುಡಿಯನ್ನು ಆಗುಮಾಡಿದೆ, ನನಗೆ 
ರಾಜ್ಯಸಿರಿ ಕೈಗೂಡಿತು. ಅ೦ಗದನಿಗೆ ಪಟ್ಟಕಟ್ಟಿ ರಾಜನ ಸೇವೆಯಲ್ಲಿರುವುದೇ ನನಗೆ 
ಪರಮಪದ. ಇದಕ್ಕೆ ಅಪ್ಪಣೆಯನ್ನು ಕೊಡು” ಎಂದು ಸುಗ್ರೀವನು ರಾಘವನನ್ನು 
ಕೇಳಿಕೊಂಡ. ಆಗ ಶ್ರೀರಾಮನು, “ಗೆಳೆಯ, ನೀನು ಹೇಳಿದುದು ನಿಜ. ಈಗಾಗಲೇ 
ನಾಲ್ಕು ತಿಂಗಳು ಕಳೆದುಹೋದುವು. ನೀನು ಪಟ್ಟಣಕ್ಕೆ ಹೋಗಿ ಅಂಗದನಿಗೆ ಪಟ್ಟ ಕಟ್ಟಿ 
ಯುವರಾಜಪದವಿಯನ್ನಿತ್ತು, ಅವನಿಗೆ ರಾಜ್ಯಾಧಿಕಾರವನ್ನು ವಹಿಸಿ ಎಲ್ಲರೂ ಮೆಚ್ಚುವಂತೆ 
ರಾಜ್ಯ ಪರಿಪಾಲನೆ ಮಾಡಿ ಒಂದು ವರುಷವನ್ನು ಮುಗಿಸು. ಆನಂತರ ದಶಕ೦ಧರನನ್ನು 
ವಧಿಸಲು ನಿನ್ನ ಕಪಿಸೈನ್ಯವನ್ನೊಡಗೊಂಡು ಬಾ. ನನಗಿಂತ ಅಧಿಕನಾದ ಲಕ್ಷ್ಮಣನು 
ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಲು ಬರುತ್ತಾನೆ, ಇದಕ್ಕೆ ಒಪ್ಪು” ಎನ್ನಲು ಸುಗ್ರೀವನು 
ಅದಕ್ಕೊಪ್ಪಿ, ಸುಮಿತ್ರಾತನಯನ ಜೊತೆಯಲ್ಲಿ ಕಿಷ್ಠಿಂಧಾನಗರಕ್ಕೆ ಧಾಎಸಿದ. 

ಅಪಾರ ಕಪಿಸೇನೆಯು ಕುಪ್ಪಳಿಸಿ ಕೇಕೆ ಹಾಕುತ್ತಿರಲು ಸುಗ್ರೀವನು ತನ್ನ ಊರಿನ 
ದ್ವಾರದ ಬಳಿ ಬ೦ದ. ಅಲ್ಲಿ ಕಪಿವೀರರು ಸುಗ್ರೀವನನ್ನು ಎದುರುಗೊ೦ಡು ಉಪಚರಿಸುತ್ತ 
ಅರಮನೆಯೆಡೆಗೆ ಕರೆತಂದರು. ಪುಜೆಗಳೆಲ್ಲ ಸಂತಸಗೊಂಡು ಎರಗಲು, ಅವರ 
ತಾರತಮ್ಯಗಳನ್ನು ತಿಳಿದು ಅದಕ್ಕನುಗುಣವಾಗಿ ಅವರನ್ನು ಸಂತೈಸುತ್ತ ಸೂರ್ಯತನಯನು 
ಅರಮನೆಯನ್ನು ಹೊಕ್ಕು ಶುಭಮುಹೂರ್ತದಲ್ಲಿ ಅಂತಃಪುರಕ್ಕೆ ಕಾಲಿಟ್ಟ ಹನುಮಂತ ಗಜ 
ಗವಯ ಗ೦ಧಮಾದನ ಮೈಂದ ದ್ವಿವಿದ ಗವಾಕ್ಷ ನಳ ಜಾಂಬವ ಮುಂತಾದವರೆಲ್ಲರೂ 
ಸೇರಿ ಸುಗ್ರೀವನಿಗೆ ಅಭಿಷೇಕ ಮಾಡಲು ಆಲೋಚಿಸಲು, ಜವ್ವನೆಯರು ಹಾಡುತ್ತ 
ವಿವಿಧ ಮೂಲಿಕೆಗಳು, ತಳಿರು, ನವರತ್ನ, ಬೆಳ್ಳೊಡೆ, ಬಿಳಿಯ ಬೀಸಣಿಗೆ, ಸುಗಂಧ, 


ಕಿಷ್ಕಿಂಧಾಕಾಂಡ ೫೩೭ 


ಹೂಹಾರ, ಹರಿವಾಣದಲ್ಲಿ ಮಂತ್ರಾಕ್ಷತೆ ಮುಂತಾದ ಸಾಮಗ್ರಿಗಳನ್ನು ತಂದರು; 
ಅದರೊಡನೆ ನಾಲ್ಕು ಸಮುದ್ರಗಳ ನೀರು, ದರ್ಭೆ, ಹುಲಿಯ ಚರ್ಮ, ಎತ್ತಿನ ಕೊಂಬು 
ಮೊದಲಾದುವನ್ನು ಇತರರು ಅನುಗೈದರು. ಆನಂತರ ಅಂಗದನನ್ನು ಕನಕಪೀಠದಲ್ಲಿ 
ಕುಳ್ಳಿರಿಸಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ದೇವೇಂದ್ರನಿಗೆ ವಸುಗಳು ಮಂತ್ರಾಭಿಷೇಕ 
ಮಾಡುವಂತೆ "ಅಭಿಷೇಕವನ್ನು ನೆರವೇರಿಸಿದರು. ತರುಣಿಯರು ಸಿಂಹಾಸನದ 
ಇಕ್ಕೆಲಗಳಲ್ಲಿ ನಿಂತು ಚಾಮರವಿಕ್ಕುತ್ತಿರಲು, ಮೇಲೆ ಬೆಳ್ಗೂಡೆ ರಾರಾಜಿಸಲು, ಕಪಿವರರು 
ಸ್ತೋತ್ರಗೈಯುತ್ತಿರಲು ಸೂರ್ಯತನಯನು ಸಿಂಹಾಸನದಲ್ಲಿ ಇಂದ್ರನಂತೆ ಶೋಭಿಸಿದ. 
ಹೀಗೆ ತನಗೆ ಪಟ್ಟಾಭಿಷೇಕವನ್ನು ಮಾಡಲು ಹರ್ಷದಿಂದ ಆತನು ಅಂಗದನಿಗೆ 
ಯುವರಾಜ ಪಟ್ಟವನ್ನು ಕಟ್ಟಿದ. ತಾನು ಮೇದಿನೀಪತಿಯೆನಿಸಿದ ಬಳಿಕ ಸುಗ್ರೀವನು 
ಭಕ್ತಿಯಿಂದ ಪರದೇವತೆಯೋ ಎಂಬಂತೆ ಲಕ್ಷ್ಮಣನ ಪಾದಪೂಜೆಯನ್ನು ನೆರವೇರಿಸಿದ. 
ಅವನ ನಯವಿನಯಗಳಿಂದ ಹಷ ರ್ಷಗೊಂಡ “ಸೌಮಿತ್ರಿಯು ಅವನಿಂದ ಬೀಳ್ಕೊಂಡು 
ರಾಮನಿದ್ದ ತಾಣಕ್ಕೆ ವಾಪಸಾದ. 


ಅಣ್ಣನ ಪಾದಗಳಿಗೆ ನಮಿಸಿದ ಲಕ್ಷ್ಮಣನು ಕಿಷ್ಠಿಂಧೆಯಲ್ಲಿ ನಡೆದ ಉತ್ತವದ ವೈಭವವನ್ನು 
ವಿವರವಾಗಿ ನಿರೂಪಿಸಿದ. ಅದನ್ನು ಕೇಳಿ ಸಂಭ್ರಮಗೊಂಡ ಪರಮಪುರುಷನು, “ಸೌಮಿತ್ರಿ 
ಕೇಳು, ಸುಗ್ರೀವನು ರಾಜನಾದುದು ನನಗೇ ಸಾಮ್ರಾಜ್ಯಪದವಿಯು ಸಿಕ್ಕಿದುದಕ್ಕಿಂತ 
ಹತ್ತುಮಡಿ ಮಿಗಿಲಾದ ಆನಂದವನ್ನು ತಂದಿದೆ. ಅವನು ಸುಖವಾಗಿರುವುದು ನಮಗೂ 
ಸುಖಕರವೇ. ಅವನಿತ್ತ ಭಾಷೆಯನ್ನು ನೆರವೇರಿಸುವುದಕ್ಕೆ ಇದರಿ೦ದ ಮತ್ತಷ್ಟು ಬಲ 
ಬಂದಂತಾಯಿತು” ಎಂದು ನುಡಿದ. ಆನಂತರ ಆಕಾಶದಲ್ಲಿ ದಟ್ಟೈಸುತ್ತಿದ್ದ ಮುಗಿಲ 
ರಾಶಿಯನ್ನು ಕಂಡು ಪ್ರಸ್ರವಣಪರ್ವತದಲ್ಲಿನ ಒಂದು ರಮ್ಯ ತಾಣದಲ್ಲಿದ್ದ ಗುಹೆಯಲ್ಲಿ 
ನಿರುಮ್ಮಳನಾಗಿ ಕುಳಿತುಕೊಂಡ. ಅವನಿಗೆ ಉಪಚಾರಗಳನ್ನು ಮಾಡಿದ ಲಕ್ಷ್ಮಣನು 
ಭಕ್ತಿಯಿಂದ ಕೈಮುಗಿದು ಬಿನ್ನವಿಸಿಕೊಂಡ: “ಹುಸಿಯು ಹೊದ್ದದ ನಿಜ, ಪಟವನ್ನು 
ತೊರೆದ ಚಿತ್ರ, ಕಲ್ಮಷವನ್ನುಳಿದ ಬಾನುವಿನಂತೆ ಎಲ್ಲದರ ಒಳಹೊರಗೆ ಪರಿಪೂರ್ಣನೆನ್ನಿಸಿ 
ಮೆರೆದು ಉಸುರಬಾರದ ಮಂತ್ರ, ಊಹೆ ಮೀರಿದ ತಂತ್ರ, ಮಿಸುಕಲಾರದ ಕೀರ್ತಿ, 
ಬೆಸಸಬಾರದ ಹಸನಾದ ನಿನಗೆ ನಮಸ್ಕಾರ. ನಮೋ ನಮೋ ಪರಮಪುರುಷ, 
ಸಚ್ಚಿದಾನಂದ, ಪ್ರಕೃತಿರೂಪನೇ, ಗುರುಶಿಷ್ಯ ತಂಡ, ದಿಗ್ಚವ್ಯ, ನಿರ್ಲೇಪ ನಿರಘನೇ, 
ಕನಸು ಎಚ್ಚರ ನಿದ್ದೆಗಳ ಆಕಾರವನ್ನು ತಳೆದ ನಿನಗೆ ಜಯತು ಜಯತು. ಹುಸಿಯಾದ 
ದ್ರ ಲೋಕವನ್ನು ದಿಟದಂತೆ ಹಸಮಾಗಿಸಿ, ನೀರು ನೆಲ ಬೆಂಕಿ ಗಾಳಿಗಳ ರೂಪಗಳನ್ನು 
ಧರಿಸಿ, ಕಂತ ತೋರಿ ಭ್ರಮೆಗೊಳಿಸುತ್ತ ಎಲ್ಲ ಜೀವರನ್ನೂ ಸುಖದುಚುಗಳಿಗೆ 
ಒಳಗುಮಾಡಿ ಬಸವಳಿಸುವುದೇತಕ್ಕೆ? ಹೋಗಿ ಬರುವ ಮಾಯೆಯ ಜ೦ಜಾಟವನ್ನು 
ಹೋಗಲಾಡಿಸುವ ಉಪಾಯವನ್ನು ನನಗೆ ಉಪದೇಶಿಸಿ ಆನಂದದಿಂದಿರುವ ಬಗೆಯನ್ನು 
ಹೇಳು.” ಆಗ ರಾಘವನು, “ಹುಟ್ಟಿದರೆ ಎ೦ದಿದ್ದರೂ ಸಾವು ಕಟ್ಟಟ್ಟ ಬುತ್ತಿ. ಹಾಗೆ 
ಆಗದಿರಬೇಕಾದರೆ, ಹೋದ ಮೇಲೆ ಮರಳಿ ಬಾರದಿರುವಂತಾಗಬೇಕಾದರೆ ಇರುವ 
ಒಂದು ಉಪಾಯನ್ನು ನಿನಗೆ ಹೇಳುತ್ತೇನೆ, ಮನಸ್ಸಿಟ್ಟು ಕೇಳು. ವೇದಗಳನ್ನು ಓದದೆ, 


೫೩೮ ಶ್ರೀರಾಮಕಥಾಮೃತ 


ಪುರಾಣ ಇತಿಹಾಸಗಳನ್ನು ತಿರುವಿ ಹಾಕದೆ, ಸಾ೦ಖ್ಯಯೋಗಸಿದ್ಧಾಂತಗಳನ್ನು 
ಓದಿಕೊ೦ಡು ಅಳಿಮನಸ್ಸಿನಿಂದ ಕುಗ್ಗಿತಗ್ಗದೆ ನಿಜದ ಕಳೆಯಲ್ಲಿ ಕಳೆಯಾಗಿ, ಕರ್ಮಗಳನ್ನೆಲ್ಲ 
ಕಳೆದುಕೊಂಡು, ಸುಲಭವಾಗಿ ಸುಖದ ಸುಗ್ಗಿಯನ್ನು ಕಾಣುವ ಮಾರ್ಗವನ್ನು 
ನಿನಗೆ ಸೂಚಿಸುತ್ತೇನೆ. ಇದನ್ನು ಯಾರು ತಿಳಿದು ಗೌಪ್ಯವಾಗಿ ಭಾವಿಸುತ್ತಾನೆಯೋ, 
ಅಭ್ಯಸಿಸುತ್ತಾನೆಯೋ, ಅವನಿಗೆ ಆನಂದವು ಅಂಗೈಯ ನೆಲ್ಲಿಯಾಗಿ ಸಾಯುಜ್ಯವನ್ನು 
ಪಡೆಯುತ್ತಾನೆ, ಇದು ನಿಶ್ಚಿತ” ಎಂದು ಶ್ರೀರಾಮಪುರದರಸನು ಅಧಿಕ ಕೃಪೆಯಿಂದ 
ಲಕ್ಷ್ಮಣನಿಗೆ ಬೋಧಿಸಿದುದನ್ನು, ಗಿರಿಜೆಯೇ, ಮುಂದೆ ಹೇಳುತ್ತೇನೆ. 


೧೦. ಶ್ರೀರಾಮನು ಸೌಮಿತ್ರಿಗೆ ಬೋಧಿಸಿದ ಗೋಪ್ಯತತ್ವ 


“ಲಕ್ಷ್ಮಣ ಕೇಳು, ಗುರುಪುತ್ತನೆನ್ನಿಸಿಕೊಂಡು ಹಿತಾಹಿತಗಳ ಬಗ್ಗೆ ಚಿಂತಿಸುತ್ತ 
ಮನಸನ್ನು ಸಂತೈಸಿಕೊಂಡಾಗ ನಿನಗೆ ತಿಳಿಯುವುದೇನೆಂದರೆ, ಕಾಣುವ ನೀನು ಅಹಿತ, 
ಕಾಣದಿರುವ ನೀನು ಹಿತ ಎಂಬುದು. ಹುಟ್ಟುಸಾವುಗಳೆಂಬ ಕೋಟಲೆಗಳನ್ನು 
ನೀಗಿಕೊಂಡು ಚಿನ್ನಯಾನಂದವೇ ನೀನಾಗಿ ಸುಖದಿಂದಿರು” ಎಂದು ಹೇಳಿ, 
ಚಿತ್ತವೃತ್ತಿನಿರೋಧದ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ. “ಕರ್ಮಮಾರ್ಗಗಳನ್ನು ತೊರೆದು 
ಪರಬ್ರಹ್ಮನನ್ನು ಧ್ಯಾನಿಸಿದಾಗ ನೀನು ಬ್ರಹ್ಮನಂತೆಯೇ ಆಗುವೆ, "ಬ್ರಹ್ಮವಿತ್‌ ಬ್ರಹ್ಮೈವ 
ಭವತಿ” ಎ೦ದು ಶ್ರುತಿಗಳೆಲ್ಲ ಸಾರುತ್ತಿವೆ. ಮರ್ಮವನ್ನು ಅರಿತ ಆತ್ಮ ಎಂದರೆ ದುರ್ಮನಸ್ಸಿನ 
ಮೋಹಶೋಕಗಳಿಲ್ಲದಂತೆ ಇರುವುದನ್ನೇ ವೇದವು "“ಆತ್ಮವಿತ್‌' ಎನ್ನುವುದು, 
ಅಂತಹವನಿಗೆ ಶೋಕವಿರದು. ನೀನು ಮಾಡಬೇಕಾದುದಿಷ್ಟು. ಏಕಾಂತದಲ್ಲಿ 
ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡು ಅಗ್ನಿಯ ಸಮ್ಮುಖದಲ್ಲಿ ಷಣ್ಮುಖಿಯನ್ನು ಹಿಡಿದು 
ಮನಸ್ಸು ಪ್ರಾಣಗಳನ್ನು ದೃಷ್ಟಿಯಲ್ಲಿ ಸೇರಿಸಿ, ಒಟ್ಟಾಗಿರುವ ಮನಸ್ಸು ಮರುತ ದೃಷ್ಟಿಗಳು 
ಚದುರದಂತೆ ಗಟ್ಟಿಗೊಳಿಸಿ, ಅಲುಗಾಡದೆ ಎಡಬಲಕ್ಕೆ ಹೊರಳದೆ ಶ್ರದ್ಧೆಯಿಂದ 
ನಿಟ್ಟಿಸಬೇಕು. ಹೀಗೆ ನೋಡುತ್ತಿರಲು ಹುಬ್ಬುಗಳ ನಡುವೆ ಕಾಂತಿಯುಂಟಾಗಿ, ಅದರಿಂದ 
ಕಿರಿವೆಳಗಿನೊಡನೆ ನೀರಿನ ಕಣದ೦ತಹ ಸೂರ್ಯಬಿಂಬ, ಅದರಲ್ಲಿ ಚಂದ್ರರೇಖೆಗಳು 
ಕಾಣಿಸುತ್ತವೆ. ಆ ದೀಪದ ಕುಡಿಯು ನಿಶ್ಚಲವಾಗಿ ನಿಲ್ಲಲು ಮೈಮರೆದು ಇಂದ್ರಿಯಗಳ 
ಕಡೆ ವಾಲದ ಆತ್ಮಾನಂದ ಮೈದೋರುತ್ತದೆ, ಆಸ್ಮಿಕ್ಯಮತಿಯು ಹುಟ್ಟುತ್ತದೆ. ಕಿವಿಯ 
ಎರಡು ತೂತುಗಳೂ ಮೂಗಿನ ಎರಡು ಹೊಳ್ಳೆಗಳೂ ಸೇರಿದ ಜಾಗವನ್ನು 
ಚತುಶೃಂಗಪೀಠವೆಂದು ಆತ್ಮವಿದರು ಕರೆಯುತ್ತಾರೆ. ಗಂಗೆಯಮುನೆಸೂರ್ಯರ ನಡುವೆ 
ಕಂದುಬಣ್ಣದ ಬೆಂಕಿಯನ್ನು ಸುಷುಮ್ನೆ ಎನ್ನುತ್ತಾರೆ, ಆ ಜಾಗಕ್ಕೆ ತ್ರಿಕೂಟ ಎಂಬ ಹೆಸರು. 
ಹುಬ್ಬುಗಳ ನಡುವೆ ಗಟ್ಟಿಯಾಗಿ ನಿಂತು ಬಂಗಾರದಂತೆ ಹೊಳೆಯುವ ದೀಪದ 
ಕುಡಿಯಿ೦ದ ಸ್ವಲ್ಪ ಮುಂದಿನ ಪೀಠದಲ್ಲಿ ಅಧಿಕಾಧಿಕವಾದ ಆಕೃತಿಗಳು ಕಂಗೊಳಿಸುತ್ತವೆ. 
ಅಲ್ಲಿಂದ ಮುಂದೆ ಮುಂಗಾರ ಮೋಡದಂತಹ ಕತ್ತಲೆಯು ಹುಬ್ಬುಗಳ ಮಧ್ಯದ 
ಹಾದಿಯು ಕಾಣದಂತೆ ಮುಚ್ಚಿ ಕುಂಡಲಿನಿಯ ಹೆಡೆಯ ಕಾಂತಿಯು ಗೋಚರಿಸುತ್ತದೆ. 


ಕಿಷ್ಕಿಂಧಾಕಾಂಡ ೫೩೯ 


ಧ್ಯಾನ ಮಾಡುವವರಿಗೆಲ್ಲರಿಗೂ ದುಮ್ಮಾನಸುಮ್ಮಾನವನ್ನುಂಟು ಮಾಡುವ ಕಾರಣವೆಂದು 
ತಿಳಿದು ಒಂದೇ ಸಮನೆ ಅದನ್ನು ನೋಡುತ್ತಿದ್ದರೆ ಒಂದೊಂದಾಗಿ ಶಬ್ದಗಳು 
ಮೂಡಿಬರುತ್ತವೆ: ಮೊದಲು ಚಿಣಿಚಿಣಿ, ಎರಡನೆಯದು ಗಂಟೆಯ ಸದ್ದು, ಮೂರನೆಯದು 
ನೀರಿನ ಜುಳುಜುಳು ಶಬ್ದ, ನಾಲ್ಕು ಐದನೆಯವು ತಾಳತಂತ್ರಿಗಳು, ಆರನೆಯದು 
ಭೇರೀರವ, ಏಳನೆಯದು ಯಜ್ಞ (ಸವನ) ಧ್ವನಿ, ಎಂಟನೆಯದು ಮೃದಂಗದ ಧ್ವನಿ, 
ಒಂಬತ್ತನೆಯದು ಕೋಗಿಲೆಯ ಕೂಜನಗಳು ಕೇಳಿಸುತ್ತವೆ. ಅಷ್ಟರಲ್ಲಿ ಮೋಡದಲ್ಲಿ 
ಗುಡುಗು ಉಂಟಾಗುತ್ತದೆ; ಆ ಶಬ್ದದ ಅತಿಶಯವನ್ನು ನೋಡುತ್ತಿರುವಲ್ಲಿ ಗುಡುಗಿನಲ್ಲಿ 
ಮಿಂಚು ಸಂಚರಿಸಿ ಅಡಗುವಂತೆ ಅದರಲ್ಲಿ ಅಲೆಯಂತೆ ಆಸೆಯೊಂದು ಏಳುತ್ತದೆ. 
ಮಿಂಚಿನಿಂದ ಕಾಂತಿಯುಂಟಾಗುವಂತೆ ಅದರ ಬೆಳಕಿನಲ್ಲಿ ಹೊಕ್ಕು ಬಂದು ಅಮೃತಶಿಲೆಯ 
ಹೊಳಪು, ಅದರಿಂದ ಬೆಳುದಿಂಗಳ ಕಾಂತಿ ತೋರುತ್ತದೆ. ಹುಲ್ಲುದಳದಲ್ಲಿನ ಮೊನಚಿನಂತೆ 
ಒಂದು ದಾರಿ ಕಾಣಿಸುತ್ತದೆ, ಆ ಮಾರ್ಗವನ್ನು ಅನುಸರಿಸಿದರೆ ಕೋಟ್ಯಂತರ ಮಿಂಚುಗಳು 
ತೋರಿ ಸೂರ್ಯಚಂದ್ರಕಾಂತಿಯಂತೆ ತೋರುವ ಅನುಭವವಾಗುತ್ತದೆ. ಹುಬ್ಬಿನ 
ಮಧ್ಯವನ್ನು ಕಂಡಾಕ್ಷಣವೇ ಕತ್ತಲೆಯು ಹೋಗಿ, ಇಂದ್ರಿಯಗಳು ಕರಗಿ, ಮೋಹವು 
ತೊಲಗಿ ಹೋಗುತ್ತವೆ. ಮತ್ತೊಂದನ್ನು ನೋಡದೆ ತದೇಕದಿಂದ ಕೂಡಿದ್ದರೆ ಘನವಾದ 
ಆ ಬೆಳಗಿನಲ್ಲಿ ಸಹಸ್ತ್ರದಳದ ಕಮಲವು ಮೈದೋರುತ್ತದೆ. ಆಗ ಗುರುವಿನ ಚರಣಗಳನ್ನುಳಿದು 
ಬೇರಾವುದನ್ನೂ ಕಾಣದ ಸುಖವುಂಟಾಗುತ್ತದೆ; ಅದನ್ನೇ ಯೋಗಿಯು ಪರವೆಂದು 
ಭಾವಿಸುತ್ತಾನೆ. ಅಂತಹವನು ಕೈಕಾಲುಗಳ ನೋವು, ಕ್ರಿಮಿಗಳ ಉಪಟಳ, ಇಂದ್ರಿಯಗಳ 
ಉಪದ್ರವಗಳಾವುದನ್ನೂ ಅರಿಯದೆ ಆನಂ೦ದಪ್ರವಾಹದಲ್ಲಿ ಮುಳುಗಾಡುತ್ತ ತಾನೇ 
ತಾನಾಗುತ್ತಾನೆ. ಅಲ್ಲಿಂದ ಮುಂದೆ ಸರಿಯಲು ಇಂದ್ರನೇ ಮೊದಲಾದ ದೇವತೆಗಳು 
ಬಂದು ಹೂಮಳೆಯನ್ನು ಸುರಿಸಿ, ನಾನಾ ಬಗೆಯಲ್ಲಿ ಸ್ತುತಿಸಿ, ಪ್ರಾರ್ಥಿಸಿದ 
ಅನುಭವವುಂಟಾಗುತ್ತದೆ. ಅವರನ್ನು ಲೆಕ್ಕಿದೆ ಮುಂದುವರಿದರೆ ಅವರು ಕೋಪಿಸಿಕೊಂಡು 
ಕರೆಯುತ್ತಾರೆ; ಆದರೂ ಮುಂದೆ ಸಾಗಲು ಹುಲಿಕರಡಿಸಿಂಹಗಳು ಭಯಂಕರವಾಗಿ 
ಎದುರಾದರೂ ತನ್ನ ಬೆಳಗಿನಲ್ಲಿ ನಲಿಯುತ್ತ ಶಿಖಾಚಕ್ರವನ್ನು ಸೇರುವವರೆಗೂ ಕಿಂಚಿತ್ತು 
ಅರಿವು, ಆಗಲೂ ಮುಂದುವರಿದರೆ ಆ ಯೋಗಿಯು ಮೇಲೇನೂ ಇಲ್ಲದ 
ಆನ೦ದಸ್ವರೂಪನೇ ಆಗಿಬಿಡುತ್ತಾನೆ. ನದಿಗಳೆಲ್ಲ ಸಮುದ್ರವನ್ನು ಸೇರುವಂತೆ, ಬಿಸಿಲಿನ 
ಬಸಿರಲ್ಲಿ ಬಿಸಿಲು ಅಡಗುವಂತೆ, ಬೆಂಕಿಯನ್ನು ಚಂದ್ರನು ಮುತ್ತಿಕ್ಕಿದಂತೆ, ಆಕಾಶನಾದದಲ್ಲಿ 
ನಾದವು ಸೇರಿದಂತೆ, ಆನಂದವೈಭವದ ಸದಮಲ ಜ್ಯೋತಿಯಂತಾಗುವುದನ್ನೇ 
ವೇದಗಳು “ಏಕಮೇವಾದ್ವಿತೀಯ, ಸತ್ಯಸತ್ಸೌಮ್ಯ ವಿಜ್ಞಾನ' ಎಂದು ಕರೆಯುತ್ತವೆ. ಕಡಲ 
ನಡುವೆ ಮುಳುಗಿರುವ ಪರಿಪೂರ್ಣ ಕಳಶದ ಹಾಗೆ, ಒಳಗೂ ಹೊರಗೂ ಅಖಂಡವಾಗಿ 
ಹೊಳೆಯುವ ದೀಪದಂತೆ ಎಲ್ಲವನ್ನೂ ಬೆಳಗುತ್ತ ಆತ್ಮಾನುಭವಸೌಖ್ಯದಿಂದ ಕೂಡಿ 
ತುಳುಕುತ್ತಿರುವ ಸುಖಸಾಮ್ರಾಜ್ಯದಲ್ಲಿ ಯಾವುದೇ ಅಡ್ಡಿಆತಂಕಗಳನ್ನು ಎದುರಿಸದೆ 
ಯಾವುದರ ಸಹಾಯವೂ ಇಲ್ಲದೆ. ಯೋಗಿಯು ತೇಲಾಡುತ್ತಾನೆ. ಸಾರತಃ 
ಸಮಾಧಿಗತನಾದ ಪುರುಷನು ಪ್ರಾರಬ್ಧವಶದಿಂದಾಗಿ ವಂಚಕನಂತೆ ಎಚ್ಚರಗೊಳ್ಳುವ 


೫೪೦ ಶ್ರೀರಾಮಕಥಾಮೃತ 


ಇಂದ್ರಿಯಗಳ ಚಟುವಟಿಕೆಗಳನ್ನು ಮಾಡುತ್ತ, ತುಂಟ ಹುಡುಗನ ರೀತಿಯಲ್ಲಿ ಕಾಣುತ್ತಾನೆ; 
ಸುಟ್ಟಬಟ್ಟೆಯಂತೆ ತನ್ನಲ್ಲಿ ತಾನಾಗಿ ಒಂದರಲ್ಲಿ ಮಾತ್ರ ಬೆರೆತಿರುತ್ತಾನೆ. ಯಾರಿಗೆ 
ತತ್ನಸಾಕ್ಷಾತ್ಕಾರವಾಗುತ್ತದೋ ಅವನಿಗೆ ಹುಟ್ಟು ಎಂಬುದಿರುವುದಿಲ್ಲ, ಅವನನ್ನು 
ಮನುಷ್ಯನೆಂದು ಕರೆಯಲಾಗದು, ಹೀಗಾಗಿ ಅವನಿಗೆ ಕರ್ಮವಿಧಿಗಳು ಅನ್ವಯಿಸುವುದಿಲ್ಲ. 
ಸೂರ್ಯೋದಯ ಸೂರ್ಯಾಸಗಳನ್ನು ಅನುಸರಿಸುವ ಕರ್ಮಗಳು, 
ದಿನಪಕ್ಷಮಾಸಯತುಗಳು ಅವನ ಅಮೃತನಿಲಯದಲ್ಲಿ ಸದಾ ಬೆಳಗುತ್ತಿರಬೇಕಾದರೆ 
ಅವನ ಕೃತ್ಯಗಳನ್ನು ಏನೆಂದು ಕರೆಯುವುದು! ವ್ಯಕ್ತಿಯು ವಶವಾಗಿದ್ದರೆ ಪಾಪಪುಣ್ಯಗಳು 
ಸುಖದುಃಖಗಳು ಕಾಡಿಸುತ್ತವೆ, ಆದರೆ ಪರವಶನಾಗಿದ್ದರೆ ಅವು ಅವನನ್ನೇನೂ 
ಮಾಡಲಾರವು. ಜಗತ್ತಿನ ಮಹತ್ತೆಲ್ಲವೂ ತಾನೇ ಆಗಿರುವ ರೀತಿಯಿಂದ ಅವನಿಗೆ ಬೇರೆ 
ಎಂಬುದೇ ಇಲ್ಲ; ನಿರ್ಲೇಪನಾದ ಯೋಗಿಗೆ ಒಗುಮಿಗೆ ಪುಣ್ಯಪಾಪಗಳ ಹಂಗಿಲ್ಲ. 
ಕರಣೇಂದ್ರಿಯಗಳಿಂದ ಬಗೆಬಗೆಯ ಭೋಗಗಳನ್ನು ಅನುಭವಿಸುವ ಯೋಗೀಶನಿಗೆ 
ಯಾವುದೂ ಅಂಟುವುದಿಲ್ಲ; ಬತ್ತಿಯ ಮೂಲಕ ಎಣ್ಣೆಯನ್ನು ಕುಡಿಯುವ ಜ್ಯೋತಿಗೆ 
ಎಣ್ಣೆ ಅಂಟುತ್ತದೆಯೇ? ಪರ್ವತದ ಮಾರ್ದನಿಗೆ ಪಕ್ಷಪಾತವೆಂಬುದಿದೆಯೇ, ಕೆಸರಲ್ಲಿ 
ಬೆಳೆದಿರುವ ತಾವರೆಗೆ ಅದರ ಲೇಪವುಂಟಾಗುತ್ತದೆಯೇ, ಹಾಗೆಯೇ ಪರತರಾನಂದವನ್ನು 
ಹೊಂದಿದ ಯೋಗಿಗೆ ಯಾವುದೂ ಅಂಟುವುದಿಲ್ಲ. ಮೇರುಪರ್ವತದಂತಹ 
ಕಾ೦ಚನದಾನ ಮಾಡಿ, ವಿಷ್ಣುಶಿವ ದೇವಸ್ಥಾನಗಳನ್ನೂ ಬಾವಿ ಕೊಳಗಳನ್ನೂ ಉದ್ಯಾನ 
ಸರೋವರಗಳನ್ನೂ ನಿರ್ಮಿಸಿ, ಹದಿನಾರು ಬಗೆಯ ದಾನಗಳನ್ನಿತ್ತು, ಯಜ್ಞಯಾತ್ರೆಗಳನ್ನು 
ಗೈದು, ಕೃಚ್ಛೈ ಮುಂತಾದ ತಪಸ್ಸುಗಳನ್ನೆಸಗಿದ ಫಲವು ಆತ್ಮಜ್ಞಾನನಿಷ್ಠರಿಗೂ 
ಸ್ವಸ್ವರೂಪಜ್ಜರಿಗೂ ಒಂದು ಕ್ಷಣದಲ್ಲಿ ಲಭಿಸುತ್ತದೆ. ಸರ್ವವಿತ್‌ಸಾಕ್ಷಿಯು ನಡೆದರೆ 
ದೇವಯಾತ್ರೆ, ನಿಂತರೆ ವಾರಣಾಸಿ, ನುಡಿದುದು ಮಂತ್ರ, ಮನಸ್ಸನ್ನಾವರಿಸಿದ್ದು ಸನ್ಮಂತ್ರ, 
ಹಿಡಿದುದು ಸದ್ದತ್ತಿ, ನೋಡಿದುದು ಪುಣ್ಯ. ಕೊಡದಲ್ಲಿನ ನೀರು ಮತ್ತು ಕೊಚ್ಚೆಗಳಲ್ಲಿ 
ಪ್ರತಿಬಿಂಬಿತವಾದ ಸೂರ್ಯನಂತೆ ಯೋಗಿಯು ಹೊಲೆಮನೆ ಶಿವನಿಲಯಗಳೆರಡನ್ನೂ 
ಒಂದೇ ರೀತಿಯಲ್ಲಿ ಕಾಣುತ್ತಾನೆಯೇ ಹೊರತು ಕೇಳುಮೇಲುಗಳನ್ನೆಣಿಸಲಾರ. 
ಯೋಗಿಯ ಕುಲವು ಪವಿತ್ರ, ತಾಯಿ ಕೃತಿ(?), ಸಂಚರಿಸುವ ತಾಣವೇ ಪಾವನ, ಸದಾ 
ನೆಲಸಿರುವ ಜಾಗ ವೈಕು೦ಠವೇ ಮು೦ತಾದ ಲೋಕ, ಮಾತು ವೇದೋಕ್ತಿಗಳು, ನಡೆಯು 
ಕರ್ಮಗಳು; ಅಪಾರ ಚಿತ್ಸುಖಸಾಗರದಲ್ಲಿ ಮುಳುಗಿರುವ ಮನಸ್ಸು ಬಹಿರ್ಮುಖವಾಗದೆ 
ಅರೆನಿಮಿಷವಿದ್ದರೆ ಸಾಕು. ಅನುದಿನ ಸಮಾಧಿಯುತನಾದ ಅಂತಹವನಿಗೆ ಬ್ರಹ್ಮ 
ಈಶ್ವರರೂ ಸಮಾನರಲ್ಲ. ಯೋಗಿಯು ತಪಸ್ಸಿಗಳಿಗಿಂತ ಶ್ರೇಷ್ಠ, ಜ್ಞಾನಿಗಳಿಗಿ೦ತ ಉತ್ತಮ, 
ಮಂತ್ರಜಪಿತರ ತಲೆವಣಿ, ಯಾಜಕರ ರಾಜ, ಕ್ರಿಯಾಪೂಜೆ ಮುಂತಾದವುಗಳ ಅಧಿನಾಥ, 
ವ್ರತತತಿಗಳ ನೇತ; ಆತ್ಮಸಾಕ್ಷಾತ್ಕಾರ ಹೊಂದಿ ಗುಪ್ತಧ್ಯಾನದಲ್ಲಿ ತೊಡಗಿದವನು ಅನಂತ 
ಸಾಗರದ ಚಟುವಟಿಕೆಗಳನ್ನು ಚಾಲನೆ ಮಾಡುವವನು - ಇಂತಹ ಯೋಗಿಗೆ 
ಎಣೆಯುಂಟೇ? ಅವನು ಪಾವನವಾದುದರಲ್ಲಿ ಪಾವನ, ಪರಕ್ಕೆ ಪರ, ಅವನೇ ನನ್ನ 
ಜೀವನಸ್ಥಾನವಾದುದರಿಂದ ನೀನು ಧ್ಯಾನವನ್ನು ಅವಲಂಬಿಸಿ ಸುಖಸಾಮ್ರಾಜ್ಯವನ್ನು 


ಕಿಷ್ಟಿಂಧಾಕಾಂಡ ೫೪೧ 


ಸುಲಭವಾಗಿ ಸಾಧಿಸು” ಎಂದು ರಾಮದೇವನು ತನ್ನ ತಮ್ಮನಿಗೆ ಬೋಧಿಸಿ, “ಯೋಗಿಗಳ 
ಪಾವನತೆಯನ್ನು ಹೊಗಳಿ ಹೊಗಳಿ ಇಷ್ಟು ಎಂದು ಹೇಳುವುದು ಸಾಧ್ಯವಿಲ್ಲ, ಅವನು 
ಪರಮಾತ್ಮನ ಅಪರಾವತಾರವೇ ಆಗಿರುತ್ತಾನೆ. ಭೋಗಗಳನ್ನು ತೊರೆದು ಬ್ರಹ್ಮದಲ್ಲಿ 
ಒಂದಾದ ಯೋಗಿಗೆ ಮಿಗಿಲಾದುದಿಲ್ಲ; ಅವನ ನಡೆಯನ್ನು ಆಗುಹೋಗುಗಳನ್ನು 
ನಿಂದೆಗೈಯುವುದು, ಹಾಸ್ಯ ಮಾಡುವುದು ಸಲ್ಲದು; ಭೋಗಿಯಾಗಿರಲಿ, ಅಶುಚಿಯ 
ಆಗರವಾಗಿರಲಿ, ನಿಷ್ಠಾವ೦ತನಾಗಿರಲಿ, ಆ ಶ್ರೇಷ್ಠನ ರೀತಿಯನ್ನು ನಿಂದಿಸಿದವನ ಕುಲವು 
ನಾಶವಾಗುವುದು ಖಂಡಿತ ಎಂದು ಶ್ರುತಿಗಳು ಸಾರುತ್ತವೆ. ತಿಳಿಯದ ಅಜ್ಞಾನಿಗಳು 
ಯೋಗಿಗಳನ್ನು ಮನುಷ್ಯರೆಂದು ಭಾವಿಸುವವರು ನರಕಭಾಜನರಾದರೆ, ತಿಳಿದ ಜ್ಞಾನಿಗಳು 
ಅವರನ್ನು ಪ್ರೀತಿಯಿಂದ ಕಾಣುತ್ತ ಸುಖದ ಸ್ಪರ್ಗದಲ್ಲಿರುತ್ತಾರೆ. ಯೋಗಿಯು 
ನಿರ್ಲೇಪನಾದುದರಿಂದ, ದೇಹವಿರುವವರೆಗೂ ತಾನು ಮಾಡಿದ ಪಾಪಪುಣ್ಯಗಳು ತನ್ನ 
ನಿಂದಕರನ್ನು. ಸಲಹುವಂತೆ ಮಾಡುತ್ತವೆ. ದೇಹವಿರುವವರೆಗೂ ಮಾಡುವ 
ಮಹಾಕಾರ್ಯಗಳ ಸ್ವರೂಪವನ್ನು ಕುರಿತು ಆಲೋಚಿಸುತ್ತ ಯೋಗಿಜನರು ಜಗತ್ತಿಗೆ 
ಉಪಕಾರಿಯಾದ ಕೃತ್ಯಗಳನ್ನೇ ಮಾಡುತ್ತಾರೆ; ದ್ವೇಷವು ಪಾಪ, ಸ್ನೇಹವು ಪುಣ್ಯ ಎಂಬ 
ವೇದದ ಅಭಿಮತವನ್ನು ತಿಳಿದು ಯೋಗಿಗಳನ್ನು ಅರ್ಥಮಾಡಿಕೊಂಡು 
ನಡೆದುಕೊಳ್ಳಬೇಕು. ಶಾಸ್ತ್ರಗಳನ್ನು ಓದಿಕೊಂಡು, ಕಂಡಲ್ಲಿ ಬೂದಿಯನ್ನು ಬಳಿದುಕೊಂಡರೆ 
ಏನು ಫಲ; ಸುಖದ ಹಾದಿಯನ್ನು ಹಿಡಿದು ಸತತಾನಂದವನ್ನು ಸಂಪಾದಿಸಿಕೊಂಡರೆ 
ಸಾಲದೇ? ಪೂಜೆ ಚಿತ್ತನಿಗ್ರಹ ಜಪಾನುಷ್ಠಾನಗಳು ಆತ್ಮಾನುಸಂಧಾನಕ್ಕೆ ಸಮಾನವೇ? 
ಸ್ಪಸ್ಥರೂಪನು ಹೇಗಿದ್ದರೆ ತಾನೇ ಏನು? ಎಷ್ಟು ಹೇಳಿದರೂ ಅಷ್ಟೇ: ಯೋಗಿಗಿಂತ 
ಮಿಗಿಲಾದ ವಸ್ತುಗಳಿಲ್ಲ ಎಂದು ತಿಳಿದು ನಿತ್ಯಸುಖವನ್ನು ಬಯಸಿ ಆಸ್ತಿಕ್ಕಮತಿಯಿಂದ 
ಅನುದಿನವೂ ಘನತರದಿಂದ ಗುಪ್ತವಾಗಿ ಅಭ್ಯಾಸ ಮಾಡಿದರೆ ನಿನಗೆ ಸುಖದ ನೆಲೆ 
ಕಾಣಿಸುತ್ತದೆ, ಆಗ ಸತತಾನಂದವವನ್ನು ಸವಿಯುವಂತಾಗುತ್ತದೆ. ಬೇಸರಿನಿಂದ ಕೈಬಿಡದೆ, 
ಮೋಸಗಾರರ ಮಾತಿಗೆ ಮರುಳಾಗದೆ, ಬೇರೆಯವರಿಗೆ ಉಪದೇಶ ಮಾಡದೆ, 
ಬೇರಾವುದೋ ಆಸೆಯಿಂದ ಇದನ್ನು ಮರೆತು ಮರುಳಾಗದೆ ಚಿಂತನೆ ಮಾಡುತ್ತಿರಲು 
ಉಂಟಾಗುವ ವಿಶೇಷವನ್ನು ವರ್ಣಿಸಲು ವಾಸವನಿಗಾದರೂ ಸಾಧ್ಯವಾದೀತೇ? ನೀನೇ 
ಪಾವಿತ್ರ್ಯರಾಶಿ ಎನ್ನಿಸಿಕೊಳ್ಳುವೆ. ಇದು ಪರಮ ತತ್ವರಹಸ್ಯ; ಬೇರಾರಿಗೂ ದೊರಕದ್ದು. 
ನಿನ್ನ ಭಕ್ತಿಗೆ ಮೆಚ್ಚಿ ಅಂಗೈಯಲ್ಲಿರುವ ನೆಲ್ಲಿಕಾಯನ್ನು ಕೊಟ್ಟಂತೆ ನಿನಗಿದನ್ನು 
ಕೊಡುತ್ತಿದ್ದೇನೆ” ಎಂದು ಬೋಧಿಸಿದ. ಶರಣಾಗೇಸರನಾದ ಲಕ್ಷ್ಮಣನು ಪರತರಪರಾನಂದ 
ಸಿರಿರಾಮಪುರದರಸನಿಗೆ ಇದು ಹೊರತಲ್ಲ ಎಂದರಿತು ಸ್ವಾತ್ಮಾನುಬೋಧೆಯಿಂದ 
ಸಂತಸಗೊಂಡ. 


೫೪೨ ಶ್ರೀರಾಮಕಥಾಮೃತ 


೧೧. ಮಳೆಗಾಲದ ಆಗಮನ; ಮುಂದಿನ ಕಾರ್ಯದ ಬಗ್ಗೆ 
ಲಕ್ಷ್ಮಣನೊಡನೆ ಶ್ರೀರಾಮನ ಪರ್ಯಾಲೋಚನೆ 


ದುಂಬಿಯ ಸಹಕಾರ(ಮಾವಿನ ಮರ)ದಿಂದ ಮಂದಾನಿಲವು ಸೇರಿ ಚಿಲಿಪಿಲಿಗುಟ್ಟುವ 
ಹಕ್ಕಿಗಳನ್ನು ಶ್ರುತಿಗೈದು ಹೂಬಿಟ್ಟ ಗಿಡಗಳ ಜೊತೆ ಸೇರಿ ಜೀವಜಂತುಗಳನ್ನೆಲ್ಲ 
ತನ್ನ ಬಿಸುಪಿನಿಂದ ಕುದಿಸಿರಲು ಮಳೆಗಾಲವು. ಮೈದೋರಿತು. ಮರಗಿಡಗಳನ್ನು 
ತಲ್ಲಣಗೊಳಿಸುತ್ತ, ಬೆಟ್ಟಗುಡ್ಡಗಳ ಮೇಲೆ ಕುಪ್ಪಳಿಸಿ ಅಪ್ಪಳಿಸುತ್ತ ವೀರಭಟನ ಹಾಗೆ 
ಗಾಳಿಯು ಬೀಸತೊಡಗಿತು. ಸಮುದ್ರದ ಜಲರಾಶಿಯನ್ನು ತುಳುಕಿಸಿ ಮೇಲೆಬ್ಬಿಸಿ, 
ಕೈಗಳನ್ನು ಬೀಸುತ್ತ ಜೋರಾಗಿ ಮುಂದುವರಿದು, ಭೂಮಿಯಲ್ಲಿನ ಮರಗಳನ್ನು ಕಿತ್ತು. 
ಸೂರ್ಯನ ಉರುಬೆಯನ್ನು ನಿಲ್ಲಿಸಿ, ಕಾಮನು ಅಪಾರ ಪೀಡನೆಯುಂಟುಮಾಡಲು 
ಮೋಡಗಳ ಮದವನ್ನು ಇಳಿಸಿ. ಗಾಳಿ ಬೀಸಿತು. ಆಗಸಗಂಗೆಯಲ್ಲಿ ಮಿಂದು 
ಅಪ್ಸರೆಯರು ತಮ್ಮ ಕೇಶರಾಶಿಯನ್ನು ಹರಡಿಕೊಂಡಿರುವರೋ, ಆಕಾಶದೆತ್ತರಕ್ಕೆ 
ಬೆಳೆದ ಹೊಂಗೆಯ ಮರಗಳ ನೆರಳೋ, ಆಕಾಶಪತಿಗೆ ಅಡರಿರುವ ಮುನಿಶಾಪವೋ, 
ಆಕಾಶವೆಂಬ  ಮದ್ದಾನೆಯು  ಮದಜಲವನ್ನು ಸುರಿಸುತ್ತ ಬರಲು ಅದಕ್ಕೆ 
ಮುತ್ತಿಕೊಂಡಿರುವ ದುಂಬಿಗಳ ದಂಡೋ, ಆಗಸಕನ್ನೆಯ ನೀಲಿ ಬಟ್ಟೆಯೋ ಎಂಬಂತೆ 
ಮೋಡಗಳ ರಾಶಿ ಆಕಾಶವನ್ನು ತುಂಬಿತು. ಸೂರ್ಯಚಂದರನ್ನು ಹಿಡಿದು ಅಪ್ಪಳಿಸುವ 
ರಾಹುವಿನ ಬಾಹುಗಳೋ, ದೇವತೆಗಳನ್ನು ಪೀಡಿಸುತ್ತ ಬಂದ ಗಜಾಸುರನ ಉದ್ದಂಡ 
ಸೈನ್ಯವೋ, ಅಥವಾ ಅಂಧಕಾಸುರನ ಮಹಾಸೈನ್ಯಸಮೂಹವೋ, ಭೂಮಿ-ಆಕಾಶಗಳ 
ಭೇದವು ಕಾಣಿಸದ ಹಾಗೆ ಎಲ್ಲವನ್ನೂ ಮುಚ್ಚಿದ ಕತ್ತಲೆಯೋ ಎಂಬಂತೆ ಮೋಡಗಳ 
ಉರವಣೆಯಿಂದ ಮಳೆಗಾಲವು ಮಹಾಮಾಯೆಯಂತೆ ಆರಂಭವಾಯಿತು. ಅಲ್ಲಲ್ಲಿ 
ಜಾಜಿಗಳು ಮೊಗ್ಗಾದವು, ಕೇದಗೆಗಳಲ್ಲಿ ಒಗುಮಿಗೆಯ ಹೂದಂಡೆಗಳು ಮೂಡಿದವು, 
ಕದಂಬವೃಕ್ಷಗಳು ಎಣಿಸಲಸಾಧ್ಯವಾದಷ್ಟು ಮೊಗ್ಗುಗಳನ್ನು ಬಿಟ್ಟು ಕಂಗೊಳಿಸಿದವು; ದಿಕ್ಕು 
ತೋಚದೆ ಹಂಸಗಳು ಹಾರಿದವು, ಕೋಗಿಲೆಗಳ ಆರ್ಭಟ ಹೆಚ್ಚಾಯಿತು, ಮನ್ಮಥನು 
ತನ್ನ ಬತ್ತಳಿಕೆಯಿಂದ ಮತ್ತೆ ಮತ್ತೆ ಬಾಣಗಳನ್ನು ತೆಗೆದು ಹರಿತಗೊಳಿಸಿ ದಾರಿಹೋಕರ 
ಮೇಲೆ ಬಿಡಲು ತೊಡಗಿದ. ಇದೇನು, ಇಂದ್ರನ ಕೈಯ ವಜ್ರಾಯುಧದ ಬೆಂಕಿಯೋ, 
ಐರಾವತವನ್ನು ಹತೋಟಿಗೆ ತರುವ ಅಂಕುಶದ ಹೊಳಪೋ, ಮಧುಸೂದನನ 
ಹರಿತವಾದ ಕತ್ತಿಯ ಸೆಳಕೋ, ರಕ್ಕಸರ ಕೋರೆದಾಡೆಯೋ ಅಥವಾ ಇದು ಸ್ವರ್ಗದ 
ಸೌಧಾಗಗಳಲ್ಲಿನ ಕಳಶಗಳ  ಕಾಂತಿಯೋ, ಸುರಾಂಗನೆಯರ ಕುಡಿನೋಟಗಳ 
ಮಿಂಚೋ ಎಂಬಂತೆ ಅಡಿಗಡಿಗೆ ಮಿಂಚುಗಳು ಕಂಗೊಳಿಸಿದವು. ಅವುಗಳ ಹಿಂದೆಯೇ 
ಗುಡುಗುಗಳ ಸದ್ದು ಮೋಡದೊಡೆಯನ ಡಮರುಗದ್ದನಿಯು ಮೇಲೆ ಅಪ್ಪಳಿಸುತ್ತಿದೆ 
ಎಂಬಂತೆ ದಿಕ್ಕುಗಳಲ್ಲೆಲ್ಲ ನಡುಗಲು, ಕಡಲ ಮೊರೆತವು ಇಮ್ಮಡಿಯಾಗಲು, ಚಾತಕ 
ಮುಂತಾದ ಪಕ್ಷಿಗಳು ಸಂಭ್ರಮದಿಂದ ಮುಗಿಲ ಅಂಗಣದ ಮುಂಭಾಗದಲ್ಲಿ 
ಕಾರ್ಗಾಲದ ಮೊದಲ ಹನಿಗಳನ್ನು ಗುಟುಕರಿಸುತ್ತಿದ್ದುವು. ಇಂದ್ರನ ಅರಮನೆಯ 


ಕಿಷ್ಠಿಂಧಾಕಾಂಡ ೫೪೩ 


ಧ್ವಜದ ದಟ್ಟ ಕಾಂತಿಯೋ, ಕುಬೇರನ ಅರಮನೆಯ ತೋರಣದ ಮಹಾ ಹೊಳಪೋ, 
ವರುಣಪಟ್ಟಣದ ಗೋಪುರದ ಮೇಲಿನ ಕಳಶವು ಕಂಗೊಳಿಸುತ್ತಿದೆಯೋ, ಕಿಷ್ಠಿಂಧೆಯ 
ಹರ್ಮ್ಯಗಳ ಅದ್ಭುತ ಬೆಳಗೋ ಎಂಬಂತೆ ನಾಲ್ಕೂ ದಿಕ್ಕುಗಳ ಮೇಘಜ್ಯೋತಿಯು 
ಅಂಬರಾಂಗನೆಯ ಕಡೆಗಣ್ಣ ಬೆಳಗಿನಂತೆ ಅತಿಶಯವಾಗಿತ್ತು. ಕಡಲ ನೀರನ್ನೆಲ್ಲ ಹೀರಿ 
ಕೋಪದಿಂದ ಆಗಸದ ನೀರನ್ನು ಕುಡಿಯಲೆಂದು ಮೇಘವು ತನ್ನ ನಾಲಗೆಯನ್ನು 
ಆಗಸದ ಮಧ್ಯದಲ್ಲಿ ಚಾಚಿದಾಗ ಅದರ ಶಾಖದಿಂದ ಕದಕದ ನಡುಗಿ ಬಾಯಿಬಿಡಲು 
ಅದರ ಕಾಂತಿಯು ಕಂಗೊಳಿಸಿ ಕಾಣಿಸಿ ಅಡಗುತ್ತಲಿದ್ದ ಮುಂಗಾರ ಮಿಂಚುಗಳು 
ಮನಸನ್ನಪಹರಿಸುತ್ತಿದ್ದವು. ನಿಡುಗಾಲದ ವಿರಹವನ್ನು ತಡೆಯಲಾರದೆ ಆಕಾಶದಲ್ಲಿನ 
ಸೂರ್ಯನು ಚಿಂತಿಸುತ್ತಿರುವಾಗ ಮೋಡವು ಬರುವುದನ್ನು ಕಂಡು ಪರಮಹರ್ಷದಿಂದ 
ಬರಸೆಳೆದು ಬಿಗಿದಪ್ಪಿ ಮುತ್ತಿಡುವ ಭರಕ್ಕೆ ತೋರಮೊಲೆಗಳ ನಡುವಣ ಕೆಂಪುಮಣಿಗಳ 
ಹಾರವು ಹರಿದು ರತ್ನಗಳು ನೆಲಕ್ಕೆ ಬೀಳುವುವೋ ಎಂಬಂತೆ ಕಾಣುವ ಮಿಂಚುಹುಳುಗಳು 
ನೋಡುವವರಿಗೆ ಅಚ್ಚರಿಯನ್ನುಂಟುಮಾಡುತ್ತಿದ್ದವು. ಮೇಘಭಟರು ಕರುಣೆಯಿಲ್ಲದಂತೆ 
ಶರಾಸಾರ (ಮಳೆಯ ಸುರಿತ)ವನ್ನು ಕರೆಯುತ್ತ ಬ೦ದಾಗ, ಮರಗಳೆಲ್ಲ ಮಹಾ ಕೋಪದ 
ಉರುಬೆಯಿಂದ ಸಿಂಹನಾದವನ್ನು ಮಾಡಿ ಭರ್ಜಿಗಳನ್ನು ಹಿಡಿದು ಯುದ್ಧಕ್ಕೆ ನಡೆತಂದು 
ಹೋರಾಟದಲ್ಲಿ ತೊಡಗಿದರೋ ಎಂಬಂತೆ ನೆಲಬಿರಿಯುವ ಸಿಡಿಲುಗಳನ್ನು ಸಿಡಿಸಲು 
ಪಯಣಿಗರ ಎದೆಗಳು ನಡುಗಿದವು. ಸೂರ್ಯನ ಉಪಟಳದಿಂದ ಮಹಾ ಭೂಪತಿಯ 
ದೇಹದ ಉಷ್ಣವು ಹೆಚ್ಚಾಗಿ ಆಕಾಶಗ೦ಗೆಯನನ್ನು ಕುರಿತು ಪ್ರಾರ್ಥನೆ ಮಾಡಿದನೆಂಬಂತೆ 
ಮಳೆಯು ಸುರಿಯುತ್ತಿದ್ದರೂ, ತಾಪವನ್ನು ಗಣಿಸದ ನಿಶ್ಚಲಪುರುಷರಂತೆ ಬೆಟ್ಟಗಳು ಆ 
ಹೊಡೆತಗಳನ್ನು ಲೆಕ್ಕಿಸದೆ ನಿಂತಿದ್ದವು. 


ಶರತ್ಕಾಲವು ಸೂರ್ಯನನ್ನು ನುಂಗಿ ತಡೆದುಕೊಳ್ಳಲಾರದೆ ಬಾಯಿ ತೆರೆದನೋ 
ಎಂಬಂತೆ ಕಂಡು ಕಣ್ಮರೆಯಾಗುವ ಚಪಲತೆಯ ನಡುವೆ ಹೊರಬೀಳುವ 
ಕಿರಣಗಳ ಬೆಳಕಿನಲ್ಲಿ ಅಡಗಿ ಹೋಗುವ ಮೋಡಗಳ ರಾಶಿಯು, ಪರಮಹಂಸರ 
ರೀತಿಯಲ್ಲಿ ಚಿರಮಾರ್ಗವನ್ನು ಹಿಡಿದು ಹೋಗುತ್ತಿದ್ದರೆ, ಕಪ್ಪೆ ಹಾವು ಮುಂತಾದವು 
ಮಹಾಮಾರ್ಗದಿಂದ ಭೂಮಿಗೆ ಬೀಳುವ ಜೀವಗಳಂತೆ ಕಂಡವು. ಭೂಮಿಯನ್ನು 
ಮೆಚ್ಚಿದ ಶಿವನು ಸಂತೋಷದಿಂದ ತನ್ನ ಜಡೆಯನ್ನು ಸಡಿಲಗೊಳಿಸಿ ಗಂಗೆಯನ್ನು 
ಕಳುಹಿಸಿದನೇನೋ ಎಂಬಂತೆ ಜಲಧಾರೆಯು ಸುರಿದು ನದಿಗಳನ್ನು ಸೇರಿ 
ಭೂಮಿಯನ್ನೆಲ್ಲ ಆವರಿಸಿದಂತೆ, ಕಡಲು ಮೇರೆ ಮೀರಿದಂತೆ, ಬಗೆ ಬಗೆಯ ಮಿಂಚು 
ಗುಡುಗುಗಳುನ್ನು೦ಟು ಮಾಡುತ್ತ ಹಗಲುರಾತ್ರಿಯೆನ್ನದೆ ಮಳೆಯು ಒಂದೇ ಸಮನೆ 
ಸುರಿಯಿತು. ಬ್ರಹ್ಮನು ಜಗತ್ತಿನ ಬಗೆಬಗೆಯ ವಸ್ತುಗಳನ್ನು ಸೃಷ್ಟಿಸುತ್ತಾನೆ, ಅದರಿ೦ದ ಸಮ 
ಅಸಮಗಳುಂಟಾಗುತ್ತವೆ; ಆದರೆ ಗಂಗಾಧರನ ನೆರವನ್ನು ಪಡೆದು ಒಂದೇ ವಿಧವಾದ 
ಸೃಷ್ಟಿಯನ್ನು ಮಾಡಬೇಕೆ೦ದು ಜಗತ್ತನ್ನೆಲ್ಲ ಸಮುದ್ರದಲ್ಲಿ ಮುಳುಗಿಸಿಬಿಡುವನೇನೋ 
ಎಂಬಂತೆ, ಚಟಿಲ್‌ ಚಿಟಲ್‌ ಎಂದು ಭಯಗೊಳಿಸುವ ಸಿಡಿಲುಗಳ ಜತೆಯಲ್ಲಿ 
ಏಕಧಾರೆಯಾಗಿ ಅರೆನಿಮಿಷ ಬಿಡುವು ಕೊಡದೆ ಮಳೆಸುರಿಯಿತು. ಸಾಗರದ ನೀರನ್ನೆಲ್ಲ 


೫೪೪ ಶ್ರೀರಾಮಕಥಾಮೃತ 


ಮನಸ್ಸಿಗೆ ಬಂದ ಹಾಗೆ ಹೀರಿ ಈಗ ಆಕಾಶಕ್ಕೆ ಹಾರಿ ಆ ಕಷ್ಟವನ್ನು ತಡೆದುಕೊಳ್ಳಲಾರದೆ 
ಗಳಗಳ ಕಣ್ಣೀರನ್ನು ಕರೆದು, ಗೊರವನು ತಲೆಬಗ್ಗಿಸಿ ಕಾರಿಕೊ೦ಡಂತೆ ಮಳೆ ಸುರಿಯಿತು. 
ದೊಡ್ಡ ದೊಡ್ಡ (ಮೋಡವೆಂಬ) ಆನೆಗಳು ಎಂಟು ದಿಕ್ಕುಗಳನ್ನು ಆಕ್ರಮಿಸಿಕೊಂಡು 
ರಭಸದಿಂದ ಮೇಲೆ ಹಾರಿ ಬರುವುದನ್ನು ಕಂಡು (ಗಾಳಿಯೆಂಬ) ಸಿಂಹವು ಕೋಪದಿಂದ 
ತನ್ನ ಉಗ್ರನಖಗಳಿ೦ದ ಅಪ್ಪಳಿಸಲು ಅದರ ಕುಂಭವು ಬಿರಿದು ನೆಲಕ್ಕೆ ಉದುರುವ 
ಮುತ್ತುಗಳೆಂಬಂತೆ, ಸಮುದ್ರಕ್ಕೆ ದೇವೇಂದ್ರನು ಸಮರ್ಪಣೆ ಮಾಡಿದ ಮುತ್ತುಗಳ ಸೇಸೆ 
ಎಂಬಂತೆ, ದೊಡ್ಡ ದೊಡ್ಡ ಆಲಿಕಲ್ಲುಗಳು ಎಲ್ಲೆಡೆ ಚೆಲ್ಲಾಡಿದುವು. ಮೋಡಗಳಲ್ಲಿ ಹುಟ್ಟಿದ 
ಸುಪ್ಪಾಣಿ ಮುತ್ತುಗಳನ್ನು ಯಾರಿಗೂ ತೋರಿಸದೆ, ಭೂಮಿಗೆ ಒಂದನ್ನೂ ಕೊಡದೆ, 
ಎಲ್ಲವನ್ನೂ ದೇವತೆಗಳೇ ಒಯ್ದರು ಎಂದು ಕರುಣೆಯಿಂದ ಜಗತ್ತಿನ ಪ್ರಾಣವಾದ 
ಮಾರುತನು ಕೆಲವನ್ನು ಭೂಪತಿಯ ಮೇಲೆ ಅಕ್ಷತೆಯಂತೆ ಹಾಕಿದನೋ ಎಂಬಂತೆ 
ಬಿದ್ದ ಆಲಿಕಲ್ಲುಗಳು ಕಂಗೊಳಿಸಿದವು. ಚಾತಕದ ರೀತಿಯಲ್ಲಿ ಒಂದಾದರೂ ಹನಿಯನ್ನು 
ನುಂಗಿತೇ, ಕದ೦ಂಬವೃಕ್ಷದ ರೀತಿಯಲ್ಲಿ ಹೂವಿನ ಪರಿಮಳವನ್ನು ಹೀರಿತೇ, ಮೋಡಗಳ 
ಹಂಗಿಲ್ಲದೆ ಬಳ್ಳಿಗಳು ಅಮೃತದ ರುಚಿಯನ್ನು ಪಡೆಯಿತೇ, ಉಹ್ವೂ ಇದಾವುದನ್ನೂ 
ಅರಿಯದೆ ನವಿಲುಗಳ ತಂಡವು ಕುಣಿದು ಕುಪ್ಪಳಿಸಿ ಅಖಂಡ ಸುಖದ ಅನುಭವವನ್ನು 
ಪಡೆದವು; ಇವು ಇತರರ ಶ್ರೇಯಸ್ಸಿಗೆ ಹಿಗ್ಗುವ ಸಾಧುಗಳೇ ಅಲ್ಲವೇ! ಕತ್ತಲೆಯಂತೆ 
ಸೂರ್ಯಚಂದ್ರರನ್ನು ಆವರಿಸಿ, ಪ್ರಳಯಕಾಲದಂತೆ ಎಲ್ಲವನ್ನೂ ನೀರಿನಿಂದ ಕಬಳಿಸಿ, 
ಯುದ್ಧದಲ್ಲಿನಂತೆ ಮಹಾ ಶೌರ್ಯಯುತನಾಗಿ, ರಮಾರಮಣನಂತೆ ಗೌರಾಂಗನೆಯನ್ನು 
ಅಪ್ಪುವ ರಮಣೇಯತೆಯಿಂದ ಮಳೆಗಾಲವು ಕಂಗೊಳಿಸಿತು. 


ಒಂದೇ ಸಮನೆ ಬರುವ ಮೋಡದ ರಾಶಿಗಳು, ಮತ್ತೆ ಮತ್ತೆ ಸುರಿಯುವ 
ಬಿರುಮಳೆಯ ಹೊಳೆ, ಫಳಾರೆ೦ದು ಮಿಂಚುವ ಮಿಂಚುಗಳು, ಅವುಗಳ ಸಂಚುಗಳಾದ 
ಮಿಣುಕುಹುಳುಗಳು, ಆಗಾಗ ಅಪ್ಪಳಿಸುವ ಆಲಿಕಲ್ಲುಗಳು, ಅವುಗಳನ್ನು ಹಿಡಿಯಲು 
ಹೋಗುವ ನವಿಲುಗಳ ಉತ್ಸಂಠತೆಗಳು-ಇವುಗಳಿಂದ ಕೂಡಿ ಮಳೆಗಾಲವು 
ರಂಜಿಸಿತು. ನಲಿದು ಕುಣಿಯುವ ನವಿಲುಗಳ ದಂಡು, ಎಲ್ಲೆಡೆ ಅರಳಿರುವ 
ಕದಂಬಗಳ ಗೊಂಚಲುಗಳು, ಹೊಂಗೇದಗೆ, ಜಾಜಿ ಹೂಗಳಿಗೆ ಎರಗಲು ಬರುವ 
ದುಂಬಿವಿಂಡು-ಇವುಗಳ ಲಲಿತಧ್ವನಿಯನ್ನು ಕೇಳಿ ಕಂಡು ನಲ್ಲೆಯ ಬಗೆಗಿನ ಕೋಮಲ 
ಭಾವದಿಂದ ಕೂಡಿದ ರಘುನಾಥನು ಲಕ್ಷ್ಮಣನಿಗೆ, “ತಮ್ಮ ಈ ಮಳೆಗಾಲವು 
ಭಯವನ್ನುಂಟುಮಾಡುತ್ತಲೆ ಕಣ್ಣೆಸೆಯುತ್ತದೆ. ನಲ್ಲೆಯರೊಡನೆ ಸಂತಸದಿಂದ ಕಾಲ 
ಕಳೆಯಬೇಕಾದ ಭೋಗಿಗಳು, ಮೋಡಗಳು ಆವರಿಸಿರುವ ಅಂತರಂಗದ ಪ್ರಣಯಿಗಳು 
ಮಳೆಗಾಲದ ಇನ್ನೂ ಕೆಲವು ದಿನಗಳನ್ನು ಕಳೆಯಬೇಕು” ಎಂದ. ಹೆಂಡತಿಯ ನೆನೆಪಿನಿಂದ 
ಚಿ೦ತಿತನಾದ ಅಣ್ಣನನ್ನು ನೋಡಿ ನಮಿಸಿ ಸಮಯೋಚಿತವಾದ ನುಡಿಗಳನ್ನಾಡಿದ: “ನಿನ್ನ 
ಮನದಿಂಗಿತ ಅರ್ಥವಾಯಿತು. ಮಾಡಬೇಕಾದ ಕಾರ್ಯಗಳನ್ನು ಯಥೋಚಿತವಾಗಿ 
ಆಯೋಜಿಸಬೇಕು. ರಾವಣಾಸುರನನ್ನು ವಧೆಗೈಯುವ ಸಾಧನಪರಿಕರಗಳನ್ನು ಸುಗ್ರೀವನು 
ಅಣಿಗೊಳಿಸುತ್ತಾನೆ, ಇನ್ನೇನು ಜಾನಕೀದೇವಿಯು ನಿನ್ನನ್ನು ಸೇರುವ ಕಾಲ 


ಕಿಷ್ಠಿಂಧಾಕಾಂಡ ೫೪೫ 


ಸಮೀಪಿಸಿತೆಂದೇ ಭಾವಿಸಬಹುದು. ಚಿಂತೆ ಬೇಡ, ಕಪಿಶ್ರೇಷ್ಠನು ನಮ್ಮ 
ಗೆಳೆಯನಾಗಿದ್ದಾನೆ, ಫಲವು ಕೈಗೆಟುಕುವಂತಿದೆ ಎಂದು ತಿಳಿ” ಎನ್ನಲು ರಾಮನಿಗೆ 
ಕೊಂಚ ಸಮಾಧಾನವೆನ್ನಿಸಿತು. ಮುಂದಿನ ಕಾರ್ಯಗಳ ಬಗೆಗಿನ ಅನುಮಾನಗಳನ್ನು 
ಬಿಟ್ಟು ಶ್ರೀಕಾಂತ ರಾಮಾಪುರನಿತಾಂತನು ಶರತ್ಕಾಲ ಬರುವುದನ್ನೇ ಕಾಯುತ್ತಿದ್ದ. 


೧೨. ಪುರುಷಾರ್ಥಸಾಧನೆಯ ಸುಲಭೋಪಾಯವಾದ 
ನಾಮಸಂಕೀರ್ತನೆಯ ಹಿರಿಮೆ 


ಮಾನಿನೀಮಣಿ ಕೇಳು, ಮನುವಂಶನಾಥನು ಒಂದು ದಿನ ಕುಳಿತಿರಲು ಲಕ್ಷ್ಮಣನು 
ಬಂದು ವಂದನೆಗೈದು, “ಜ್ಞಾನನಿಧಿ, ಸರ್ವಜ್ಞ ಸಕಲ ಕಲಾಗಮಜ್ಞ ನನ್ನ ಮೇಲೆ 
ಅಭಿಮಾನವಾತ್ನಲ್ಯಗಳನ್ನಿಟ್ಟು ನನ್ನ ಬಿನ್ನಹವನ್ನು ಕೇಳಿ ಅನುಮಾನವನ್ನು ಪರಿಹರಿಸು” 
ಎಂದು ಬೇಡಿಕೊಂಡ. ಆನಂತರ, “ಜನನಮರಣಗಳನ್ನು ನೀಗಿಕೊಂಡು ಸುಖದ 
ಸಾಮ್ರಾಜ್ಯವನ್ನು ಅನುಭವಿಸಲು ರಾಜಯೋಗದ ಸ್ವರೂಪವನ್ನು ವಿವರಿಸಿದರೆ ಅದರ 
ಅನುಸರಣೆ ಕಷ್ಟಸಾಧ್ಯ; ಅದರ ಬದಲು ನಿರಾಯಾಸದಿ೦ದ ಸುಖವನ್ನು ಅನುಭವಿಸುವ 
ಉಪಾಯವೊಂದನ್ನು ಕೃಪೆಯಿಟ್ಟು ತಿಳಿಸಿಕೊಡು. ನನಗೆ ಮತಿಯಿಲ್ಲ, ಆಗಮಗಳ 
ಸ್ವರೂಪದ ತಿಳಿವಳಿಕೆಯಿಲ್ಲ, ಹಿತ ಅಹಿತಗಳ ರೀತಿ ಗೊತ್ತಿಲ್ಲ, ಹೀಗೆ ಸುಸ್ಥಿರವಾಗಿರದ ಚಿತ್ತಕ್ಕೆ 
ಆಯಾಸಗೊಂಡರೂ ಸದ್ಗತಿ ದೊರೆಯಲಾರದು. ಆದ್ದರಿಂದ ಸುಲಭದ ದಾರಿಯನ್ನು 
ಸೂಚಿಸಿ ಉಪಕಾರ ಮಾಡಬೇಕು” ಎಂದು ಭಕ್ತಿಯಿಂದ ಕೇಳಿಕೊಂಡ. ಸೌಮಿತ್ರಿಯು 
ಕೇಳಿಕೊಂಡ ರೀತಿಗೆ ಸಂತಸಗೊಂಡ ರಘುನಾಥನು ನಸುನಗುತ್ತ ತಮ್ಮನನ್ನು ನಿಟ್ಟಿಸಿ, 
“ತಮ್ಮ ಕೇಳು, ನೀನು ಜಗತ್ತಿಗೆ ಹಿತವನ್ನುಮಾಡುವ ಕರುಣಾಶಾಲಿಯಾದದ್ದರಿಂದ 
ಈ ರೀತಿ ಕೇಳುತ್ತಿದ್ದೀಯೆ. ಹೂವಿನ ಸೌರಭವನ್ನು ದುಂಬಿ ಕಂಡುಹಿಡಿಯುವ ಹಾಗೆ 
ನೀನು ಸಾರಸತ್ವವನ್ನು ಅನುಭವಿಸಲು ಸಿದ್ಧನಾಗಿರುವೆ. ಹಾಗಾಗಿ ಅತಿಗೋಪ್ಯವಾದ 
ತತ್ವವನ್ನು ನಿನಗೆ ಹೇಳುತ್ತೇನೆ. ಕಲ್ಮಷಪೂರಿತವಾದ ಚಿತ್ತವುಳ್ಳವರಿಗೆ ಎಷ್ಟು ಸಾಧನಗಳನ್ನು 
ಉಪದೇಶಿಸಿದರೂ ಪ್ರಯೋಜನವಾಗದು. ಸುಖ ಎಂಬುದು ಹಲವು ವಿಧವಾದವು: 
ಅಂತಹವರ ಮನಸ್ಸು ಪೂಜೆ ಅರ್ಚನೆಗಳಲ್ಲಿ ಏಕಾಗ್ರತೆಯನ್ನು ಸಾಧಿಸಲಾರದು; 
ಬೇರೆ ಬೇರೆ ಕೊಂಬೆಗಳಲ್ಲಿ ಹುಡುಕಿ ಗಿಳಿಯು ಕೊನೆಗೆ ಕಾಗೆಯಾದಂತೆ ಹಲುಬುತ್ತ 
ಕೆಡುತ್ತಾರೆ. ಹೀಗಾಗಿ ಸುಲಭವಾದ ರೀತಿಯಲ್ಲಿ ಸದ್ಗತಿಯನ್ನು ಪಡೆಯುವ ಪರಿಯನ್ನು 
ಸೂಚಿಸುತ್ತೇನೆ. 

“ಸೋಮಾರಿಯಾಗಲಿ, ನಿತ್ಯರೋಗಿಯಾಗಲಿ, ಮಲಿನಮತಿಯಾಗಲಿ, 
ನೀಚಹೆಂಗಸರ ಒಡನಾಟದವನಾಗಲಿ, ಪಾನಾಸಕ್ತನಾಗಲಿ, ದುಷ್ಟಾನವುಣ್ಣುವವನಾಗಲಿ, 
ಕೊನೆಗೆ ಹೇಳಲಾರದಂತಹ ಮಹಾಪಾಪಿಯಾಗಲಿ ನನ್ನ ಚೆಲುವಾದ ನಾಮೋಚ್ಚಾರದಿಂದ 
ಅವೆಲ್ಲವನ್ನೂ ಕಳೆದುಕೊಂಡು ಸಂತೋಷದ ನಿರ್ವ್ವತ್ತಿಯನ್ನು ಅನುಭವಿಸುವ ಬಗೆಯನ್ನು 


೫೪೬ ಶ್ರೀರಾಮಕಥಾಮೃತ 


ಬ್ರಹ್ಮನ ಮಾತಿನಿಂದ ನಾನು ತಿಳಿದೆ. ಕಾಲದೇಶ, ಯೋಗ್ಯ ಹೊಲ್ಲ, ಅರ್ಥಜಾಲ 
ಆಯಾಸದ ತನುದಂಡನೆ, ಮಂತ್ರಾರ್ಥದ ಆಲಸ್ಯ ಮತ್ತು ಸ್ವರವರ್ಣಲೋಪ, 
ಕುಲಬಲ ಕುಶಲಶಾಸ್ತದಾಲೋಚನೆಗಳು, ಆನಂತರ ಜಪತಪನೇಮಗಳ ಕೋಟಲೆಯಲ್ಲಿ 
ಡೋಲಾಯಮಾನನಾದ ಪಾತಕಗಳನ್ನೆಲ್ಲ ನಾಮಸ್ಮರಣೆಯು ಪರಿಹರಿಸಿ ಮುಕ್ತಿಯನ್ನು 
ನೀಡುತ್ತದೆ. ಗೋವಿಪ್ರವಧೆ, ಗುರುತಲ್ಲಗಮನ. ಕೆಟ್ಟವರ ಸಂಗ, ಸ್ಪರ್ಣಸ್ಟೇಯ, ಚಾಂಡಾಲ 
ಕಿರಾತ ಬೆಸ್ತರ ಮನೆಯಲ್ಲಿ ಊಟಮಾಡುವುದು - ಇವು ಮುಖ್ಯ ಪಾಪಗಳು. ಇವೆಲ್ಲವನ್ನೂ 
ರೂಪಿಲ್ಲದಂತೆ ಬೂದಿಮಾಡುವ ಕಾಲಾಗ್ನಿಯಂತಹ ಪಾವನವಾದ, ಎಳ್ಳನಿತೂ 
ಆಯಾಸವನ್ನುಂಟುಮಾಡದ ಸುನಾಮವನ್ನು ನೆನೆಸಿಕೊಂಡು ಯೋಗೀಂದ್ರಪದವನ್ನು 
ಸೇರಬಹುದು. ಜಾತಿವರ್ಣಆಶ್ರಮಗಳ ಆಚರಣೆಯನ್ನು ಮಾಡದೆ, ಸೂತಕಿಗಳ ಜೊತೆ 
ಸೇರಿ, ನಿತ್ಯನೈಮಿತ್ತಿಕಗಳನ್ನು ತಿರಸ್ಕರಿಸಿ, ಯವನಾನ್ನ ವನ್ನು ೦ಡು ಲೋಕನಿಂದಿತನಾದರೂ, 
ತಾಯಂದೆಯರಿಗೆ ದ್ರೋಹ ಬಗೆದವನಾದರೂ ಅದಕ್ಕೆ ಸೂಕ್ತ ಪ್ರಾಯಶ್ಚಿತ್ತವೆಂದರೆ 
ಹರಿನಾಮಸ್ಮರಣೆ ಎಂದು ಶುುತಿತತಿಗಳೆಲ್ಲ ಸಾರುತ್ತವೆ. ಸತತ. ಶೌಚಾಚಾರ, ಕುಲವೇದಶಾಸ್ತ್ರ 
ಪೂಜೆ ಜಪತಪ, ಧ್ಯಾನಾನುಷ್ಠಾನ ಮುಂತಾದ ಮತಿವಂತ ಮಹಾಪುರುಷರಿಂದ 
ಆಗುವ ಪರಮಪದಸೌಖ್ಯವು. ಪತಿತ ವಂಚಕ ಕಿರಾತ ಹಿಸುಣ ಶ್ವಪಚ ಜೀವಹಿಂಸಕ 
ಮಹಾಕ್ರೂರಿಯಾದರೂ ಜಗತ್ಪತಿಯ ನಾಮಜಪದಿಂದ ಪಾವನನೆನ್ನಿಸಿಕೊಂಡು 
ಯತಿಪದವಿಯನ್ನು ಸೇರುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ದುರ್ದಾನ ದುಷ್ಪಪ್ರತಿಗ್ರಹ 
ಧೂರ್ತಸಹವಾಸ, ಕಂಡ ಹಾಗೂ ಕಾಣದ ಎಲ್ಲ ಪಾತಕಗಳು, ದ್ರೋಹ ಬಗೆಯುವುದು 
ಮಿತ್ರವಂಚನೆ ಭೂತಹಿಂಸೆ ಶರಣಾಗತರಿಗೆ ಅಪಕಾರ ಮಾಡುವುದು ಹೆಂಡಕುಡುಕನಾಗಿ 
ಲೋಕಾಪವಾದಕ್ಕೆ ಒಳಗಾದವನಿಗೆ ನಾಮಸ೦ಕೀರ್ತನೆಯು ಅಮೃತಸಮಾನವಾಗುತ್ತದೆ. 


“ಪರಮಪಾವನವಾದ ರಾಮನಾಮವು ಪಾಪಕ್ಕೆ ಪಾಯಶ್ಚಿತ್ತ ಹಾಗೂ 
ಪುರುಷಾರ್ಥದಾಯಿ ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ನೀಡುತ್ತೇನೆ; ಮೂಕನಿಗೆ ಮಾತು 
ಬಂದ, ಜಾತಿಬಾಹಿರನು ದ್ವಿಜತ್ವವನ್ನು ಹೊಂದಿದ ಪರಿಯನ್ನು ಕೇಳುತ್ತೇನೆ.” ಎಂದಾಗ 
ಲಕ್ಷ್ಮಣನಿಗೆ ಪರಮಾಶ್ಚರ್ಯವಾಯಿತು. ಅಣ್ಣನ ಪಾದಳಿಗೆರಗಿ ಆ ಕತೆಯನ್ನು ಹೇಳಲು 
ಕೇಳಿಕೊಂಡ. ಆಗ ರಾಮನು ಆ ಕತೆಯನ್ನು ಹೇಳತೊಡಗಿದ: "ಹಿಂದೆ ಅಸಮಬಲನಾದ 
ಚಿತ್ರವರ್ಮ ಎಂಬ ರಾಜನಿಗೆ ಜಯಸೇನ ಎಂಬ ಒಬ್ಬ ಮಗ ಹುಟ್ಟದ; ಆದರೆ ಅವನು 
ಮೂಕ. ತಂದೆತಾಯಿಗಳಿಗೆ ಅದೇ ದೊಡ್ಡ ಚಿ೦ತೆಯ ಕಾರಣವಾಯಿತು. ಹೀಗೆ ದಿನಗಳು 
ಕಳೆಯಲು ಒಮ್ಮೆ ನಾರದ ಭೂಮಿಗೆ ಇಳಿದು ಬಂದ. ರಾಜರಾಣಿಯರು ಅವನೆಡೆಗೆ 
ಬಂದು ನಮಸ್ಕರಿಸಿ ತಮ್ಮ ದುಃಖವನ್ನು ಬಿನ್ನ: ವಿಸಿಕೊಂಡರು. ಮುನಿರಾಜನು ಅವರ 
ಮಾತನ್ನು ಕೇಳಿ ನಸುನಗುತ್ತ ಆ ಹುಡುಗನ ಬರನ ೈತ್ತಾಂತವನ್ನು ವಿವರಿಸಿ ಹೇಳಿದ: 
ಬಹು ಹಿಂದೆ ರವಿವಂಶದಲ್ಲಿ ಹುಟ್ಟಿದ ರಾಜನಿವನು, ಹೊಸ ಯೌವನದ ಮದದಲ್ಲಿ ಅವನು 
ಬೇಟೆಗೆಂದು ಕಾಡಿಗೆ ಹೋದ; ಹಾಗೆ ಬಂದು ವಿಪ್ರಸುಧಾಕರನಾದ ವಸಿಷ್ಠನ ಆಶ್ರಮದ 
ಬಳಿ ಬಂದ. ಆಶ್ರಮದ ಗಿಳವಿಂಡು ತದೇಕವಾಗಿ ರಾಮನಾಮಸ್ಮರಣೆ ಮಾಡುತ್ತಿರುವುದು 
ಗೋಚರಿಸಿತು. ಇವನು ಅವುಗಳಲ್ಲಿ ಒಂದನ್ನು ಕರೆದು ಓಲೈಸಿ ವಾತ್ನಾಯನೀತಂತ್ರವನ್ನು 


ಕಿಷ್ಟಿಂಧಾಕಾಂಡ ೫೪೭ 


ಕಲಿಸಿದ. ದೈವನಾಮಸ್ಮರಣೆ ಮಾಡುವುದನ್ನು ಬಿಡಿಸಿ ಶೃಂಗಾರದ ನುಡಿಗಳನ್ನು ಕಲಿಸಿದ 
ಪಾತಕದಿಂದಾಗಿ ನಿನ್ನ ಮಗನು ಈ ಜನ್ಮದಲ್ಲಿ ಮೂಕನಾಗಿ ಹುಟ್ಟಿದ್ದಾನೆ ಎಂದು 
ವಿವರಿಸಲು, ರಾಜದಂಪತಿಯು ನಾರದನಿಗೆ ಅಡ್ಡಬಿದ್ದು ಈ ಶಾಪಕ್ಕೆ ಬಿಡುಗಡೆ ಹೇಗೆ 
ಎಂದು ಪ್ರಶ್ನಿಸಿದರು. ಆಗ ನಾರದ ಮಹರ್ಷಿಯು ರಾಮನಾಮವನ್ನು ಉಪದೇಶಮಾಡಿದ; 
ಆ ಕ್ಷಣವೇ ಮಗುವಿನ ಮೂಕತ್ವ ಹೋಗಿ ಮಾತು ಬಂತು. ಮುನೀಶನು ಬೋಧಿಸಿದ 
ರಾಮನಾಮದ ಪ್ರಭಾವದಿಂದ ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ 
ಈಗ ಕೊನೆಯಾಯಿತು, ಹೃದಯದ ಕತ್ತಲೆ ಹೋಗಿ ಬೆಳಕಾಯಿತು. ಜಯಸೇನನು 
"ಮಧುಸೂದನ ಅಚ್ಯುತ ಅನ೦ತ ಮಾಧವ' ಎನ್ನುತ್ತ ಚಿತ್ತೆ ಪಕಾಗತೆಯಿಂದ ಭಜಿಸುತ್ತ 
ಆನಂದಮಯನಾಗಿದ್ದ ಆದ್ದರಿಂದ ನಾಮಸ್ಮರಣೆಯ ಪ್ರಭಾವ ಅಂತಿಂತಹುದು ಎಂದು 
ಹೇಳಲಳವಲ್ಲ” ಎಂದು ನಿರೂಪಿಸಿ, “ಜಾತಿಭ್ರಷ್ಟ ದುರಾತ್ಮ ಗೋಬ್ರಾಹ್ಮಣಹಿ೦ಸಕನೊಬ್ಬನು 
ಬದಲಾದ ವರ್ಣಗಳಿಂದ ಜಪಿಸುತ್ತ ವಿಪ್ರತೆಯನ್ನು ಮಾತ್ರವಲ್ಲದೆ ಮುನಿಶ್ರೇಷ್ಠನೆನಿಸಿದ. 
ನಾಮಪ್ರಭಾವದಿಂದ ಹುಟ್ಟುಕುರುಡ ಕಿವುಡ ಮೂಕ ಮುಂತಾದ ನಾನಾ ಬಗೆಯ 
ವೈಕಲ್ಯವನ್ನು ನಿಮಿಷದಲ್ಲಿ ಇಲ್ಲವಾಗಿಸಿ ನಿತ್ಯನಿರ್ಮಲನೆನ್ನಿಸಿಕೊ೦ಡು ಮುಕ್ತರಾಗುತ್ತಾರೆ. 
ಕರ್ಮವು ಯಾವುದೇ ಆಗಿರಲಿ, ಮತ್ತೆ ಮತ್ತೆ ಯಾವುದೇ ದಾನಗಳನ್ನು ಮಾಡಿದರೂ, 
ಶ್ರೀಹರಿಯ ಪಾವನ ನಾಮವನ್ನು ಸ್ಮರಿಸದ ಹೊರತು ಜನ್ಮವು ಸಾರ್ಥಕವಾಗುವುದಿಲ್ಲ 
ಎ೦ಬುದು ನಿಶ್ಚಿತ. ಜೀವರುಗಳ ಮೂರು ಬಗೆಯ ಪಾತಕಗಳನ್ನು ಹರಿಸ್ಮರಣೆಮಾತ್ರದಿಂದ 
ಪರಿಹರಿಸಿ ಜೀವನ್ನುಕ್ತಿಯನ್ನು ಪಡೆಯಬಹುದು; ಹಾಗಾಗಿ ಅದು ಪಾವನವಾದುದರಲ್ಲಿ 
ಪಾವನತರ, ಮಂಗಳಕರವಾದುದರಲ್ಲಿ ಮಂಗಳಕರ. 


“ಪರಿಹಾಸ ಕಪಟ ಆಡಂಬರ ಅಣಕ ಸಣಕಗಳಿಂದಲಾದರೂ ಸ್ಮರಣೆ ಮಾಡಿದರೆ 
ಮುಕ್ತಿಯು ದೊರೆಯುತ್ತದೆ. ಹಿಂದೆ ಘಂಟಾಕರ್ಣನು ಯಾವ ರೀತಿಯಲ್ಲಿ ಪರಮಪದವನ್ನು 
ಸೇರಿದ ಎಂಬುದನ್ನು ತಿಳಿದುಕೋ; ಸದ್ದಕ್ತಿಯಿ೦ದ ಕೂಡಿ ಸದಾ ನಾಮಸ್ಮರಣೆ ಮಾಡುವ 
ಮಹಾಪುರುಷರ ರೀತಿಯನ್ನೇನೆಂದು ಬಣ್ಣಿಸುವುದು? ಯಾವ ರೀತಿಯಲ್ಲಾದರೂ 
ನೆನೆದರೆ ಸಾಕು, ಇಷ್ಟಾರ್ಥವು ನೆರವೇರುತ್ತದೆ. ಹೆ೦ಗಸಾಗಲೀ ಅಜ್ಞಾನಿಯಾಗಲೀ 
ಹೀನಜಾತಿಯವನಾಗಲೀ ಹಿಸುಣನಾಗಲೀ ಒಂದೇ ಸಮನೆ ದೋಷರಹಿತವಾಗಿ 
ನಾಮಸಂಕೀರ್ತನೆ ಮಾಡಿದರೆ ಅವನು ಧನ್ಯನೆನೆಸಿಕೊಳ್ಳುತ್ತಾನೆ, ಮಾನ್ಯನಾಗುತ್ತಾನೆ, 
ಮಾನವೋತ್ತಮನಾಗುತ್ತಾನೆ. ಅಂಥವನು ಜ್ಞಾನಿಗಳಿಗಿಂತ ಅಧಿಕನೆನಿಸಿಕೊಳ್ಳುತ್ತಾನೆ, ಅವನು 
ಎಲ್ಲಿ ಹೋದರೂ ಆ ಸ್ಥಳವು ಅಯೋಧ್ಯೆ ವಾರಣಾಸಿ ಮಾಯಾ ಗಯ ಮಧುರೆಗಳಿಗೆ 
ಸಮಾನವೆನ್ನಿಸುತ್ತದೆ. ಎಡಬಿಡದೆ ನಾಮಸಂಕೀರ್ತನೆಯನ್ನು ಮಾಡುವವನಿಗೆ 
ನೇಮನಿಷ್ಠೆಗಳ ಆವಶ್ಯಕತೆಯಿರದು, ಅವನು ಕಿಲ್ಲಿಷಸ್ತೋಮವನ್ನು ನಾಶಪಡಿಸಿ ಧನ್ಯನೂ 
ಜೀವನ್ನುಕ್ಷನೂ ಆದವನಂತಿರುತ್ತಾನೆ. ಅವನು ಯಾರನ್ನು ಪ್ರೇಮದಿಂದ ನಿಟ್ಟಿಸುತ್ತಾನೆಯೋ 
ಅವನು ಕೃತಕೃತ್ಯನಾಗುತ್ತಾನೆ, ಆ ಮಹಾಪುರುಷನಿದ್ದ ಜಾಗವು ಅಖಿಲ ತೀರ್ಥಗಳ 
ನೆಲೆಯೆನ್ನಿಸಿಕೊಳ್ಳುತ್ತದೆ. ಅ೦ಥವನು ಹಗಲು ಮಾಡಿದ ಪಾಪವೆಲ್ಲ ಸವೆದುಹೋಗುತ್ತದೆ. 
ರಾತ್ರಿ ಮಾಡಿದ ಪಾತಕವು ನಿಶ್ಲೇಷವಾಗುತ್ತದೆ. ಏಕಾಗತೆಯಿಂದ “ಶ್ರೀರಾಮ ಮಾಧವ 


೫೪೮ ಶ್ರೀರಾಮಕಥಾಮೃತ 


ಆಚ್ಯುತ' ಎಂದು ಒಮ್ಮೆ ನೆನೆಸಿಕೊಂಡರೆ ಸಾಕು ಜನ್ನಜನ್ಮಗಳಲ್ಲಿ ಮಾಡಿದ ಪಾತಕವು 
ಹೋಗಿ ಪುಣ್ಯಲೋಕವನ್ನೂ ಮೀರಿದ ಪುನರ್ಜನ್ಮವಿಲ್ಲದ ಆನಂದಪದವು ದೊರೆಯುತ್ತದೆ” 
ಎ೦ದು ಶ್ರೀರಾಮನು ವಿವರಿಸಿದ. ಆಗ ಲಕ್ಷ್ಮಣನು, “ಹೆಸರುಗಳು ಎಷ್ಟೋ ಇದ್ದರೂ, 
ಸಹಸ್ರನಾಮವು ಕಾಮಿತಪ್ರದವಾದುದು, ಕಲುಷಹರವಾದುದು ಎನ್ನುವರಲ್ಲ, ಅದನ್ನು 
ನೆನೆಯುವ ನೇಮವಾವುದು, ಅದರಿಂದಾಗುವ ಫಲವೇನು, ಅದರ ಮಹಿಮೆಯನ್ನು 
ತಿಳಿಸಬೇಕು” ಎ೦ದು ಕೇಳಿಕೊಳ್ಳಲು ರಘುವರನು ಪ್ರೇಮದಿಂದ ತಮ್ಮನನ್ನು ನೋಡಿ ಅದನ್ನು 
ನಿರೂಪಿಸಿದ: “ವತ್ಸ, ಹಾಗಾದರೆ ಕೇಳು, ನಾಮಗಳಲ್ಲಿ ನಾನಾ ಭೇದಗಳಿರುವುವಾದರೂ, 
ಅವೆಲ್ಲವೂ ಕರ್ಮಗಳನ್ನು ಭೇದಿಸಿ ಇಷ್ಟಾರ್ಥಗಳನ್ನು ನೀಡುತ್ತವೆ. ಕಷ್ಟದಲ್ಲಿ ಸಿಲುಕಿರುವಾಗ 
ತ್ರಿವಿಕಮನನ್ನೂ ಪುರುಷೋತ್ತಮನನ್ನೂ "ಅಪರಕರ್ಮಿ ಸುಖಾಮೋದಬಂಧನಮುಕ್ತಿ' 
ಎನ್ನುತ್ತ ದಾಮೋದರನನ್ನು ಕೇಶವನನ್ನು ನೆನೆಯಬೇಕು. ಭಯದಲ್ಲಿರುವಾಗ ಅಚ್ಯುತನನ್ನು, 
ನೇತ್ರರೋಗದ ಆತಂಕದಲ್ಲಿ  ಹೃಷೀಕೇಶನನ್ನು, ಕ್ಷೇಶದಲ್ಲಿರುವಾಗ ಭ್ರಾಜಿಷ್ಟುವನ್ಮು, 
ರಣರಂಗದಲ್ಲಿ ಕಾಲಜಿತನಾದ ಅಪರಾಜಿತನನ್ನು, ಪಾತಾಳದಲ್ಲಿ ನರಸಿಂಹನನ್ನು ಕಗ್ಗಾಡಿನಲ್ಲಿ 
ವಾಮನನನ್ನು, ರಾಕ್ಷಸಸಂಹಾರಿಯಾದ ಶಾರ್ಜ್ವನನ್ನು, ಉರಗಬಾಧೆಯ ಶಮನಕ್ಕಾಗಿ 
ಗರುಡದ್ದಜನನ್ನು, ಅರಿಭಯವನ್ನು ಹೋಗಲಾಡಿಸಲು ನೃಸಿಂಹನನ್ನು ಸ್ಮರಿಸಬೇಕು. 
ಮರೆತಾದರೂ ಸರಿಯೆ ಒಮ್ಮೆ ನೆನೆಸಿಕೊಂಡರೆ ಸಾಕು, ಕಾಮಧೇನುವಿನಂತೆ ಕೇಳಿದ್ದನ್ನು 
ಕರೆದು ನೀಡುತ್ತದೆ, ಕಾರ್ಯಸಿದ್ಧಿಗಾಗಿ ನಿಯಮವನ್ನು ಅನುಸರಿಸಿ ನಾಮಸಂಕೀರ್ತನೆ 
ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ. ಒಮ್ಮೆ ಪಾರ್ವತಿಯು, "ಸುಲಭಮಾರ್ಗವೆಂದು, 
ನಿಯಮಗಳಿಲ್ಲವೆಂದು, ಫಲಪ್ರದಾಯಿಯೆಂದು ನಾಮಸಂಕೀರ್ತನೆಯ ಮಹಿಮೆಯನ್ನು 
ಪ್ರೀತಿಯಿಂದ ಉಪದೇಶಿಸಿದೆ. ಆದರೆ ತಾಪತ್ರಯಗಳನ್ನು ಹೋಗಲಾಡಿಸುವ ಹೆಸರು 
ಯಾವುದು? ನೇಮನಿತ್ಯಗಳಿಗೆ ಅಂಟಿಕೊಳ್ಳದೆ, ಪ್ರಯೋಗಗಳ ಭ್ರಮೆಯಲ್ಲಿ ಸಿಲುಕದೆ 
ಯಾವ ನಾಮಮಾತ್ರವನ್ನು ಉಚ್ಚರಿಸಿದರೆ ಪಾಪಗಳೆಲ್ಲ ಹೋಗಿ ಶ್ರೀಮತ್‌ಪದವನ್ನು ಸೇರಿ 
ಸಾರ್ವಕಾಲಿಕ ಸುಖವನ್ನು ಅನುಭವಿಸುವಂತಾಗುತ್ತದೆ ಎಂಬುದನ್ನು, ಸೋಮಶೇಖರನೇ, 
ಕೃಪೆಯಿಟ್ಟು ತಿಳಿಸು' ಎಂದು ಕೇಳಲು ಶಿವನು ಹೀಗೆ ಹೇಳಿದ: “ತಿಳಿದಾಗಲೀ ತಿಳಿಯದಾಗಲೀ 
ಅನುಭವದಿಂದಾಗಲೀ ಮರವೆಯಿಂದಾಗಲೀ ಕ್ರಮಾಕ್ರಮದಿಂದಲಾಗಲೀ ನೆನೆಸಿಕೊಂಡ 
ಮಾತ್ರದಿಂದ ಭುಕ್ತಿ ಮುಕ್ತಿ ತನಗೆ ತಾನೆ ದೊರೆಯುತ್ತದೆ; ಹಾಗಾಗಿ ಸಹಸ್ರನಾಮದ 
ಹೆಸರುಗಳೆಲ್ಲವೂ ಸಮಾನ” ಎಂದು ಶೂಲಿಯು ತನ್ನ ಸತಿಗೆ ಸಂತೋಷದಿಂದ ಎರಡಕ್ಷರದ 
ಹೆಸರನ್ನು ಉಪದೇಶಿಸಿದ. ಜಾತಿವರ್ಣಗಳ ಆಚರಣೆಯಲ್ಲಿ ತಪ್ಪುವುದು, ಹೀನಜಾತಿಯ 
ಸಂಪರ್ಕವನ್ನು ಹೊಂದುವುದು, ಮಿತ್ರದ್ರೋಹವೆಸಗುವುದು - ಈ ಮೊದಲಾದ ಪಾತಕಗಳು 
ರಾಮನಾಮಸ್ಮರಣೆಯಿಂದ ಪರಿಹಾರವಾಗುತ್ತವೆ. ಪುಣ್ಯಕ್ಷೇತ್ರಸ೦ದರ್ಶನದಿ೦ದಲೂ 
ಪ್ರಾಯಶ್ಚಿತ್ತದಿಂದಲೂ ಪರಿಹಾರವಾಗದ ಮೈಲಿಗೆಯೆಲ್ಲವೂ ಈ ನಾಮಮಾತ್ರದಿಂದ 
ಹೋಗಿ ನೆನೆಯುವವನು ಶುಚಿಯಾಗುತ್ತಾನೆ. “ರಾಮ' ಎಂದು ಜಪಿಸಿದವನ ದೇಹ 
ಮಾತು ಕೃತಿಗಳ ಕರ್ಮಗಳು, ಜನ್ಮಾಂತರದ ಪಾತಕಗಳು ಹೋಗಿ, ಅವನು ಯೋಗಿಜನರ 
ಆನ೦ದವನ್ನು ಅನುಭವಿಸುತ್ತಾನೆ, ಪ್ರಾರಬ್ಧವಿರುವವರೆಗೂ ಸುಖವಾಗಿದ್ದು, ಕೊನೆಗೆ 


ಕಿಷ್ಠಿಂಧಾಕಾಂಡ ೫೪೯ 


ಅವನಿಗೆ ಸಾಯುಜ್ಯಪದವಿಯನ್ನು ದೊರಕಿಸುತ್ತದೆ. 


“ಕೃತಯುಗದಲ್ಲಿ ತಪಸ್ಸಿನಿಂದ, ತ್ರೇತಾಯುಗದಲ್ಲಿ  ಯಜ್ಞಯಾಗಗಳಿಂದ, 
ದ್ವಾಪರದಲ್ಲಿ ಪೂಜಾವಿಧಾನದಿಂದ, ಕಲಿಯುಗದಲ್ಲಿ ನಾಮಸ್ಮರಣೆಯಿಂದ ಪಾತಕಗಳು 
ಹರಿಯುತ್ತವೆ. ಜಪಿಸುವವನು ಪತಿತಪಾವನನಾಗಿ, ಪಾತಕವಿರಹಿತನಾಗಿ, ಸತಿಸುತರೊಡನೆ 
ಸತತ ಸುಖವನ್ನು ಅನುಭವಿಸಿ ಮಿತಿಯಿಲ್ಲದ ಆನಂದವನ್ನು ಅನುಭವಿಸುತ್ತಾನೆ. 
ಕಲ್ಲಷವನ್ನುಳ್ಳ ಕರ್ಮಪಾತಕಗಳಾದರೂ, ಮಾತು ದೇಹ ಮನಸ್ಸುಗಳ ಕಿಲ್ಲಿಷಗಳಾದರೂ 
ನಾಮಕೀರ್ತನೆಯನ್ನು ಮಾಡುವ ಲಲಿತಹೃದಯರಿಗೆ ಇವಾವುವೂ ಅಂಟವು; 
ಅಂಥವನು ಇರುವ ನೆಲವೇ ವೈಕುಂಠ, ಯಾರನ್ನು ಪ್ರೀತಿಯಿಂದ ನೋಡಿದರೆ ಅವರು 
ಕೃತಕೃತ್ಯರಾಗುತ್ತಾರೆ ಎಂಬುದು ಸತ್ಯ ನಾಮಸಂಕೀರ್ತನೆಗೆ ಸರಿಸಾಟಿಯಾದುದು 
ಮತ್ತೊಂದಿಲ್ಲ, ಅದು ಸಕಲಪುರುಷಾರ್ಥಗಳ ಒಟ್ಟಂದ; ಕರ್ಮಕೋಟಲೆಯನ್ನು ನೀಗಿಸಿ 
ಅಖಂಡ ಸುಖಸಾಮ್ರಾಜ್ಯವನ್ನು ಅನುಭವಿಸಬಹುದು. ಕಷ್ಟತರವಾದ ನೇಮಗಳೆಲ್ಲವೂ 
ನಿಷ್ಠಲ, ನಾಮಜಪಕನು ಸಾಕ್ಷಾತ್‌ ವಿಷ್ಣುವಲ್ಲದೆ ಮನುಷ್ಯನಲ್ಲ. ವೇದಗಳಲ್ಲಿ ಹೇಳಿದ 
ಜೀವನಾರ್ಥವನ್ನು ತಿಳಿದುಕೊಂಡು, ನಾಮಾಮೃತವನ್ನು ಸಂತೋಷದಿಂದ ಸವಿಯುತ್ತ, 
ಜೀವ ಹೋಗುವ ಸಮಯದಲ್ಲಿ ಕಿವಿಯಲ್ಲಿ ಉಪದೇಶಮಾಡಿ ಆನಂದದಿಂದ ಬೆಳುಗುವಂತೆ 
ಮಾಡುತ್ತದೆಂದು ಕಾಶಿಕಾನಿಳಯನಾದ ಫಾಲಾಕ್ಷನು ತನ್ನ ಸತಿಗೆ ನಾಮಸಂಕೀರ್ತನೆಯನ್ನು 
ಮುಕ್ತಿಸಾಧನವೆಂದು ಬೋಧಿಸಿದ” ಎಂದು ರಾಘವನು ತಮ್ಮನಿಗೆ ಉಪದೇಶಿಸಿದ. 


ಆಗ ಸೌಮಿತ್ರಿಯು, “ನೀನು ಆಜ್ಞಾಪಿಸಿದ ಮೋಕ್ಷೋಪದೇಶದಿಂದ ನಾನು 
ಉಪಕೃತನಾದೆ. ಹುಟ್ಟುಸಾವುಗಳಿಗೆ ಅವಕಾಶವನ್ನೇ ನೀಡದ ಈ ರಾಮನಾಮಸ್ಮರಣೆಯನ್ನು 
ಯಾರಾದರೂ ತನಗೆ ತೋಚಿದಂತೆ ಸ್ಮರಿಸಬಹುದೋ ಅಥವಾ ಅದಕ್ಕೆ 
ಸಂಪ್ರದಾಯಗಳಿವೆಯೋ ಎಂಬುದನ್ನು ಕೃಪೆಯಿಂದ ತಿಳಿಸಿಕೊಡು” ಬೇಡಿದ. 
ಆಗ ರಾಮನು, “ತಮ್ಮ ಕೇಳು, ರಾಮ ಎಂಬ ಎರಡು ಅಕ್ಷರವನ್ನು ಗುರುವಿನಿಂದ 
ಉಪದೇಶ ಪಡೆದು ಹೃತ್ತಿದ್ದಿಯಿಂದ ಕೂಡಿ ಎ೦ಟನ್ನು ಒಂದು ಘಟಕವೆಂಬಂತೆ 
ಎಣಿಸಿಕೊಳ್ಳುತ್ತ ಭಕ್ತಿಭಾವದಿ೦ದ ಸದಾ ಕಾಲವೂ ಜಪಿಸಿ, ಲಕ್ಷವಾಗಲು ಸಂತೋಷದಿಂದ 
ಬ್ರಾಹ್ಮಣಸಂತರ್ಪಣೆಯನ್ನು ಮಾಡಿ ಅದರ ಫಲವನ್ನು ಪರಮೇಶ್ವರನ ಪಾದಗಳಿಗೆ 
ಅರ್ಪಿಸಿ, ಮತ್ತೆ ಎಂದಿನಂತೆ ಜಪಿಸುತ್ತಿರಬೇಕು. ಈ ರೀತಿಯಲ್ಲಿ ಒಂದು ಕೋಟಿ 
ನಾಮಸ್ಮರಣೆ ಮಾಡಿದವನಿಗೆ ಇಂದ್ರಸದನ ದೊರಕುತ್ತದೆ, ಎರಡು ಕೋಟಿಗಳಾದರೆ 
ಕೈಲಾಸ ಪ್ರಾಪ್ತಿ, ಮೂರು ಕೋಟಿಗಳಾದರೆ ವೈಕುಂಠ ಒದಗುತ್ತದೆ. ಅದನ್ನೂ ಮೀರಿದರೆ 
ತಾನೇ ಆ ಪರಮಪುರುಷನಾಗಿ ಚಿದಾನಂದೈಕರೂಪನೆನಿಸುತ್ತಾನೆ ಎಂಬುದು ವೇದೋಕ್ತ 
ಸತ್ಯ, ಒಂದೊಂದನ್ನೂ ಎಣಿಸುತ್ತ ಸಾವಿರವಾಗಲು, ಒಂದೊಂದು ಲಕ್ಷವನ್ನು ಎಣಿಸಿ 
ಕೋಟಿಯಾಗಲು ಅದನ್ನು ಈಶ್ವರಾರ್ಪಣೆಗೈಯಬೇಕು ಎಂಬುದು ಒಂದು ಅಭಿಪ್ರಾಯ. 
ಈ ರೀತಿ ಎಷ್ಟು ವಿಧಗಳಲ್ಲಿ ಆಚರಣೆಯಲ್ಲಿದೆ ಎಂಬುದನ್ನು ಹೇಳುವುದು ಅಸಾಧ್ಯ, ಹೀಗಾಗಿ 
ಮನಸ್ಸಿಗೆ ತೋಚಿದ ರೀತಿಯಲ್ಲಿ ನಾಮಸ್ಮರಣೆ ಮಾಡಿ ಜೀವನ್ಮುಕ್ತರಾಗಬೇಕೆಂಬುದು 
ಇನ್ನೊಂದು ಅಭಿಪ್ರಾಯ. ಬಯಕೆಗಳಿಂದ ಕೂಡಿ ಬಾಹ್ಯ ವ್ಯವಹಾರಗಳಲ್ಲಿ ತೊಡಗಿರುವವನು 


೫೫೦ ಶ್ರೀರಾಮಕಥಾಮೃತ 


ಎಣಿಕೆ ಮಾಡಬೇಕು; ಆದರೆ ಜೀವವಿರುವವರೆಗೂ ಸ್ಮರಣೆ ಮಾಡುತ್ತೇನೆ ಎಂದು 
ಸಂಕಲ್ಲಿಸಿದವನಿಗೆ ಎಣಿಕೆಸಣಿಕೆಗಳೆಂಬ ನಿಯಮವು ಅನ್ವಯಿಸುವುದಿಲ್ಲ. ಸದಾ ಸ್ಮರಣೆಯ 
ಆನಂದವೇ ಅದರ ನಿಯಮ. ನಾಮಸಂಕೀರ್ತನೆಯ ನೇಮವನ್ನು ಹಿಡಿದವನನ್ನು ನಾನು 
ಪೊರೆಯುತ್ತೇನೆ, ಮತ್ತೆ ಮತ್ತೆ ಸ್ಮರಿಸಿದವನಿಗೆ ನಾನು ಖಣಿಯಾಗಿರುವೆ, ಎಡೆಬಿಡದೆ 
ಜಪಿಸುತ್ತ ಕೃತಕೃತ್ಯರಾದವರ ಮನೆಯನ್ನು ನಾನು, ಎಳಗಂದಿಯು ತನ್ನ ಕರುವನ್ನು 
ಹುಡುಕಿಕೊಂಡು ಹೋಗುವಂತೆ, ಹುಡುಕಿಕೊಂಡು ಹೋಗುತ್ತೇನೆ, ಅವನಿರುವ ಜಾಗಕ್ಕೆ 
ಅನುದಿನವೂ ಹೋಗುತ್ತೇನೆ. ನಾನು ನಾಮಸಂಕೀರ್ತನೆಯನ್ನು ಮಾಡುವವನ ಅಧೀನ. 
ನನ್ನನ್ನು ಕೀರ್ತಿಸುವವರ ಸಿರಿಯನ್ನು ಹಾರೈಸುತ್ತೇನೆ, ಕೊಂಡಾಡುವವರನ್ನು ನೋಡಿ 
ಸಂತಸಗೊಳ್ಳುತ್ತೇನೆ, ಮನಃಪೂರ್ವಕವಾಗಿ ಭಜಿಸುವವರನ್ನು ನಾನು ಭಜಿಸುತ್ತೇನೆ, 
ಇದರಿಂದ ಉಂಟಾಗುವ ಆನಂದದಿಂದ ದೇಹಮನಸ್ಸುಗಳಲ್ಲಿ ಲಜ್ಜೆಯನ್ನು ತೊರೆದು 
ಕುಣಿದಾಡುವವರನ್ನು ನಾನೇ ಆಗಿಸುತ್ತೇನೆ. ಹೆಚ್ಚು ಮಾತೇನು, ನಾಮಸಂಕೀರ್ತನೆಗಿಂತ 
ಹೆಚ್ಚು ಪಾವನವಾದುದು ಬೇರೊಂದಿಲ್ಲ, ನೀನಿದನ್ನು ತಿಳಿದು ಜೀವನ್ಮುಕ್ತನಾಗು” ಎಂದು 
ಅಪಣೆಯಿತ್ತ. 

ಆಗ ಲಕ್ಷ್ಮಣನು, “ಇಂತಹ ಸುಲಭ ಮಾರ್ಗವಿರಬೇಕಾದರೆ ಸುಗುಣರು 
ಕರ್ಮಕಲಿತವಾದ ತಪಸ್ಸುಗಳನ್ನೇಕೆ ಮಾಡುತ್ತಾರೆ ಎಂಬುದನ್ನು ದಯವಿಟ್ಟು 
ವಿವರಿಸಬೇಕು” ಎ೦ದು ಕೇಳಿದ. ತಮ್ಮನಾಡಿದ ಮಾತಿಗೆ ಸಂತಸಗೊಂಡ ರಘುನಾಥನು, 
“ಹಿ೦ದೆ, ಬ್ರಾಹ್ಮಣಕುಲದ ಅಧಮನೊಬ್ಬನು ನಾನಾ ಪಾತಕಗಳನ್ನು ಮಾಡಿ ಪ್ರಾಣ 
ಹೋಗುವ ಸನ್ನಿವೇಶದಲ್ಲಿ ಗೊಳೋ ಎಂದು ಅಳುತ್ತ ಬಿದ್ದುಕೊಂಡಿರಲು, ಅವನ 
ಕಿವಿಗೆ ರಾಮ ಎಂಬ ನುಡಿಯು ಬಿತ್ತು ಆಗ ಅವನ ಪಾಪಗಳೆಲ್ಲ ಹೋಗಿ ಅವನು 
ಮುಕ್ತನಾದ. ಅವನನ್ನು ಹಿಡಿದೊಯ್ಯಲು ಬಂದ ಯಮದೂತರು ತಮ್ಮ ದೊರೆ 
ಯಮನಿಗೆ ದೂರಿದರು. ಅವನು ಕೋಪೋದ್ರೇಕದಿಂದ ಬ್ರಹ್ಮನ ಬಳಿಗೆ ಹೋಗಿ 
ಈ ವಿಷಯವನ್ನರುಹಿದ. ಆಗ ವಾಕ್ಷತಿಯು ಶಿವನ ಬಳಿಗೆ ಹೋದ; ಅವರಿಬ್ಬರೂ 
ಸೇರಿ ವೈಕುಂಠಕ್ಕೆ ಬಂದು ಶ್ರೀಹರಿಯಲ್ಲಿ ವಿಷಯವನ್ನು ನಿವೇದಿಸಿಕೊಂಡರು. ಆಗ 
ವೈಕು೦ಠಪತಿಯು ಹೀಗೆಂದ: “ಹರಬ್ರಹ್ಮರೇ, ಪಾಪಿಷ್ಠನನ್ನು ಶಿಕ್ಷಿಸಬೇಕು, ಪಾಪಿಗಳಿಗೆ 
ಅಧೋಗತಿಯುಂಟಾಗಬೇಕು ಎಂಬುದು ಶುತಿಮತವೂ ಹೌದು, ಲೋಕಮತವೂ 
ಹೌದು. ಮತಿಹೀನನಾಗಲೀ ಪಾಮರನಾಗಲೀ ಲೋಭಿಯಾಗಲೀ ಸಾಯುವ ಕ್ಷಣದಲ್ಲಿ 
ನನ್ನನ್ನು ನೆನೆದರೆ ಅವನು ಮುಕ್ತನಾಗುತ್ತಾನೆಂಬುದು ನನ್ನ ಅಭಿಮತ. ಪಾತಕಿಗೆ ನರಕ, 
ಪುಣ್ಯವಂತನಿಗೆ ಸ್ವರ್ಗ ಎಂದು ವೇದಗಳು ಹೇಳುತ್ತವೆ. ಭಗವನ್ನಾಮ ಜಪಿಸುವವರಿಗೆ 
ಸಾಯುಜ್ಯಪದವೆಂದು ನಿಗಮಾಗಮಗಳು ಉಸುರುತ್ತವೆ; ಹಾಗಿರುವಾಗ ದುರಾಗಹದಿಂದ 
ಅಂತಹವರ ಮೇಲೆ ಕ್ರಮಕೈಗೊಳ್ಳುವುದೇಶಕ್ಕೆ?' ಎಂದು ಸರಸಿಜಾಕ್ಷನು ಹೇಳಲು, ಬ್ರಹ್ಮನು 
ಕೈಮುಗಿದುಕೊಂಡು, “ಎಷ್ಟೇ ಪಾತಕಗಳನ್ನು ಮಾಡಿದ್ದರೂ ಸಾಯುವ ಹೊತ್ತಿನಲ್ಲಿ 
ಭಗವನ್ನಾಮವನ್ನು ಉಚ್ಚರಿಸಿದರೆ ಸಾಯುಜ್ಯ ಪದವಿ ಎನ್ನುವುದಾದರೆ, ಶ್ರುತಿಗಳು 
ಸಾರುವ ಧರ್ಮತತಿಗಳ ಗತಿಯೇನು, ಸ್ವಾಮಿ? ಜನಗಳು ಜಾತಿರೀತಿಗಳು ಗುರುಲಘುಗಳು 


ಕಿಷ್ಕಿಂಧಾಕಾಂಡ ೫೫೧ 


ಪಾಪಪುಣ್ಯಗಳನ್ನು ಲೆಕ್ಕಿಸದೆ ಮನುಷ್ಯರು ಸ್ವೇಚ್ಛಾ ಚಾರಿಗಳಾಗುತ್ತಾರೆ; ಹಾಗಾದರೆ 
ಈ ಶ್ರುತಿಗಳು ಧರ್ಮಶಾಸ್ತ್ರಗಳು ಯಾಕೆ? ಇಂಚು: ಕೇಳಿದ. ಆಗ ಲಕ್ಷ್ಮೀಕಾ೦ತನು, 
"ಬ್ರಹ್ಮದೇವನೇ, ನಿನ್ನ ಮನೆಸ್ಸಿನ ಚಿಂತೆಯನ್ನು ಬಿಡು; ತತ್ವವನ್ನು ಹೇಳುತ್ತೇನೆ ಕೇಳು: 
ಎಷ್ಟೇ ಪ possi ನನ್ನ ನಾಮಸ ರಣೆ. ಮಾಡಿದರೆ ಮುಕ್ತನಾಗುವುದು ತಪ್ಪದು. 
ಆದರೆ ಬರಿಯ ನಾಮಸ್ಮರಣೆಯಿಂದ ನಂಬಿಕೆ ಹುಟ್ಟುವುದಿಲ್ಲ; ಹಾಗೆ ನಂಬಿಕೆಯಿಲ್ಲದೆ 
ಹೆಸರನ್ನುಚ್ಚರಿಸುವವರನ್ನು ನಾನು ರಕ್ಷಿಸುವುದಿಲ್ಲ, ಹೋಗು' ಎಂದು ವರವನ್ನೀಯಲು 
ಎಲ್ಲರೂ ಸಂತೋಷದಿಂದ ವಾಪಸ್ಸಾದರು. 


“ಆದ್ದರಿ೦ದ ನಂಬದೆ ಜಾಳಾಗಿ ಎಷ್ಟು ಕರ್ಮಗಳನ್ನು ಮಾಡಿದರೂ, ಮರ್ಮವು 
ಗೋಚರಿಸದೆ ಮನಸಿನಲ್ಲಿ ನಂಬಿಕೆ ಉದಿಸುವುದಿಲ್ಲ. ದಯಾರ್ದ್ರನಾದ ಗುರುವಿನ 
ಮೂಲಕ ಸಾತ್ಲಿಕಜ್ಞಾನವು ಒದಗಿ ನಾಮಸಂಕೀರ್ತನೆಯ ಕಡೆ ಆಕರ್ಷಿತನಾಗುವವನು 
ದೇವತೆಗಳಿಗೆ ಶರಣಾಗುತ್ತಾನೆ ಎಂಬುದು ಸತ್ಯ ನುಡಿಯಲ್ಲಿ, ನಡೆಯಲ್ಲಿ, ಕುಳಿತಲ್ಲಿ ನಿಂತಲ್ಲಿ, 
ಓಡಾಡುವಲ್ಲಿ, ಸತಿಸುತರೊಡನೆ ನಗುನಗುತ್ತ ಸಲ್ಲಾಪ ಮಾಡುವಲ್ಲಿ, ಆಕಳಿಕೆ ತೂಕಡಿಕೆಗಳಲ್ಲಿ, 
ಸುಖಗಳನ್ನು ಅನುಭವಿಸುವಲ್ಲಿ, ಶತ್ರುವಿನ ಕೈಗೆ ಸಿಕ್ಕಿ ಹಸಿವುಬಾಯಾರಿಕೆಗಳಿ೦ದ ದಣಿದ 
ಸಂದರ್ಭದಲ್ಲಿ ಹೃದಯದಾಳದಿಂದ ರಾಮ ಎಂಬ ಎರಡು ಅಕ್ಷರಗಳನ್ನು ನೆನೆಸಿಕೊಂಡು 
ಸಂತಸಗೊಳ್ಳ ಬಹುದು. ನಿಗಮ ಆಗಮಗಳ ಅಭ್ಯಾಸ, ಶಾಸ್ತಾದಿಗಳ ಬಡ್‌ ತಿಳಿವಳಿಕೆ, 
ಯೋಗಯಾಗವ್ರತ ತೀರ್ಥಯಾತ್ರೆ ಮುಂತಾದ ಭ್ರಮೆಗಳನ್ನು ಬಿಟ್ಟ ಭಕ್ತಿಭಾವನೆಯನ್ನಿಟ್ಟು 
ಹೃತ್ಪೂರ್ವಕವಾಗಿ ರಾಮನಾಮಸ್ಮರಣೆ ಮಾಡಿ ಜಗತ್ತಿನಲ್ಲಿ "೨ಮಿತಭೋಗಗಳನ್ನು 


ಅನುಭವಿಸುತ್ತ ಜಗದೀಶನ ಪಾದಗಳನ್ನು ಸೇರಿ ಕೈವಲ್ಯಸಾಮ್ರಾಜ್ಯವನ್ನು ಆಳು. ಈ 


ರೀತಿಯಲ್ಲಿ ಗುಪ್ತವಾಗಿ ನಾಮಸಂಕೀರ್ತನೆ ಮಾಡುತ್ತ ಮುಕ್ತನಾಗಬಹುದೆಂಬುದು 


ಹಿರಿಯರಾದ ವಸಿಷ್ಠ ದತ್ತಾತ್ರೇಯ ಸನಕ ಮುಂತಾದ ಯೋಗಿಗಳ ಅಭಿಮತ. ಶ್ರೀಪತಿಯ ' 


ಹೆಸರಿನಲ್ಲಿ ಅವನ ಗುಣಗಣಗಳನ್ನು ಒಳಗೊಂಡ ಪರಮಪುರುಷನ ಚರಿತ್ರೆಯನ್ನು 
ಗದ್ಯಪದ್ಯಗಳಲ್ಲಿ ಜಪಿಸುವುದನ್ನು ನಾಮಸಂಕೀರ್ತನೆ ಎನ್ನುತ್ತಾರೆ. ಬ್ರಹ್ಮಹರಇಂದ್ರ 
ಮುಂತಾದ ದೇವತೆಗಳು ಪ್ರಾರ್ಥಿಸಿಕೊಳ್ಳಲು ಯುಗಯುಗಗಳಲ್ಲಿ ಜಗತ್ತಿನಲ್ಲಿ ಅವತರಿಸಿ 


ಗೋಬ್ರಾಹ್ಮಣರನ್ನು ಸಲಹಿ ದುಷ್ಟರನ್ನು ಶಿಕ್ಷಿಸಿದ ಬಗೆಯನ್ನು ಪರಿಪರಿಯಾದ ' 


ಪದ್ಯಗಳಲ್ಲಿ ನಿರೂಪಿಸಿ ರಾಗತಾಳಗಳಿಗೆ ಅಳವಡಿಸಿ ಹಾಡಿ ಪರವಶರಾಗುವುದು 
ನನಗೆ ಪರಮ ಸಂತೋಷಕರ. ಗೀತಪ್ರಬಂಧಗಳಲ್ಲಿ ಯತಿಲಯಗಳಿಂದ ಕೂಡಿ ಶ್ರುತಿ 


ಮನೋಹರವಾಗಿ ಗಾನ ಮಾಡಿದರೆ ಅವರ ಇಷ್ಟಾರ್ಥಗಳನ್ನು ಸಲ್ಲಿಸುತ್ತೇನೆ. ನನಗೆ ' 


ಗಾನವೆಂದರೆ ತುಂಬ ಪ್ರೀತಿ, ಆನಂದಕರ; ಸಾಮಗಾನಪ್ರಿಯನೆಂದು ನನ್ನನ್ನು ಸ್ತುತಿಸಿ 
ಸಂತಸಗೊಳಿಸಿ ಕೃತಕೃತ್ಯನಾಗು. ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಕೈಕಾಲುಗಳನ್ನು 
ತೊಳೆದುಕೊಂಡು ತಂಬೂರಿವೀಣೆ ಮುಂತಾದ ವಾದ್ಯಗಳನ್ನು ಶ್ರುತಿ. ಮಾಡಿ 
ಸಾರಕೀರ್ತನೆಗಳನ್ನು ಮಾಡಿ ಆ ಸುಖವನ್ನು ನನಗೆ ಅರ್ಪಿಸಿ ಕೃತಾರ್ಥನಾಗಬಹುದು. 
ಈ ರೀತಿಯಲ್ಲಿ ರಾತ್ರಿಯ ವೇಳೆ ಹಾಡುವುದು ನಾರದ ಗಾಂಧರ್ವ ತುಂಬುರ ಮುಂತಾದ 
ಭಾಗವತರ ರೀತಿ. ಇದರಿಂದ ಸುಲಭವಾಗಿ ಮೋಕ್ಷಸಾಮ್ರಾಜ್ಯವು ದೊರೆಯುತ್ತದೆ. 


೫೫೨ ಶ್ರೀರಾಮಕಥಾಮೃತ 


ವೇದಾರ್ಥಭರಿತವಾದ ಶ್ರೀರಾಮಾಯಣವನ್ನು ಭಕ್ತಿಯಿಂದ ಪೂಜಿಸಿ, ಓದಿ, ಮತ್ತೆ 
ಅರ್ಜಿಸಿ, ಆದಿಮಧ್ಯಾಂತರಹಿತನ ಚರಿತ್ರೆಯನ್ನು ತಿಳಿದು ನಿರ್ವಾಣವನ್ನು ಪಡೆಯಬಹುದು 
ಎಂಬುದು ಬೋಧಾಯನ ಕಪಿಲ ದೂರ್ವಾಸ ಕಣ್ವ ಮೊದಲಾದ ಮುನಿಗಳ ಅಭಿಮತ 
ಎ೦ದು ತಿಳಿದು ಈ ಮೂರು ವಿಧವಾದ ಮಾರ್ಗಗಳಲ್ಲಿ ಒಪ್ಪುವ ಹಾದಿಯನ್ನು ಹಿಡಿದು 
ಭಜಿಸಿದರೆ ಕೃತಕೃತ್ಯರೆನಿಸುತ್ತಾರೆ. ಈಗ ನೀನು ನಾಮಸ೦ಕೀರ್ತನೆಯ ಮಹಿಮೆಯನ್ನು 
ತಿಳಿದು ಮಾಯಾರಹಿತ ಸುಖವನ್ನು ಪಡೆದಿರುವೆ” ಎಂದು ಸುಗುಣನಿಧಿಯಾದ 
ರಾಮಪುರದರಸನು ತನ್ನ ತಮ್ಮನಿಗೆ ನಿಗಮಾರ್ಥಗಳ ಸಾರವನ್ನು ಉಪದೇಶಿಸಿ 
ಕಲ್ಮಷವನ್ನು ತೊಡೆದು ಅಖಂಡಾನಂದವನ್ನುಂಟುಮಾಡಿದ. 


೧೩. ಶರತ್ಕಾಲದಲ್ಲಿ ಸುಗ್ರೀವನು ಕಪಿಸೇನೆಯನ್ನು 
ಸೀತಾನ್ವೇಷಣೆಗೆ ಕಳುಹಿಸಿದುದು 


ಅದ್ರೀಂದಜಾತೆಯೇ ಕೇಳು, ಎಲ್ಲವನ್ನೂ ಆಕ್ರಮಿಸಿಕೊಳ್ಳುತ್ತ ಸೂರ್ಯನ ಇರುವಿಕೆಯ 
ಬಗ್ಗೆಯೇ ಅನುಮಾನ ತಾಳುವಂತೆ ಮಾಡಿ, ರಾಜಮಾರ್ಗವನ್ನು ಬಿಟ್ಟು ಎಲ್ಲೆಂದರಲ್ಲಿ 
ಸಂಚರಿಸಿ ಗರ್ಜಿಸಿ ಕಿಡಿಗಳನ್ನು ಕರೆಯುವಂತೆ ಹನಿಗಳನ್ನೆಸೆದು ಆರ್ಭಟ ಮಾಡಿದ್ದ 
ಮೋಡವು ಬರಬರುತ್ತ ದೈನ್ಯತೆಯನ್ನು ತಳೆದು ಕೃಪಣನ೦ತಾಯಿತು. ಸ೦ಪತ್ಸಮೃದ್ಧಿಯನ್ನು 
ಯಥೇಚ್ಛವಾಗಿ ಸಂಪಾದನೆ ಮಾಡಿ ಕಾಮೋನ್ಮಾದದಿ೦ದ ಚಪಲಾಂಗನೆಯರ ಬಗೆಗಿನ 
ಆಸಕ್ತಿ ಹೆಚ್ಚಾಗಿ ಗರ್ಜನೆ ಮಾಡುತ್ತ ಲಾಂಪಟ್ಯದಿ೦ದ ಕೂಡಿದ್ದ ಮೋಡಗಳು ಶರದ್ಗುರುವಿನ 
ಉಪದೇಶದಿಂದ ಎಲ್ಲವನ್ನೂ ತೊರೆದು ನಿರ್ಮಲತೆಯನ್ನು ಹೊಂದಿ ಮೌನವ್ರತವನ್ನು 
ತೊಟ್ಟಂತೆ ಅಲ್ಲಲ್ಲಿ ಬೆಳ್ಳಗೆ ಕಾಣಿಸಿದವು. ತಮ್ಮ ಭೋರ್ಗರೆತವನ್ನು ಬಿಟ್ಟು ನಿರ್ಮಲತೆಯಿಂದ 
ಕೂಡಿ ಹರಿಯುವ ನದಿಗಳ ಮಂಜುಳದನಿಯನ್ನು ಕೇಳಿ, ತಿಳಿದವರ ಸಹವಾಸ 
ಮಾಡಿ ಮನಸ್ಸಿನ ಚಪಲತೆಯನ್ನು ತೊರೆದು ಭೂಮಿಯೆಡೆಗೆ ಬಂದುವೋ ಎಂಬಂತೆ 
ಹಂಸಸಂಕುಲವು ಎಲ್ಲೆಡೆ ರಾರಾಜಿಸಿದವು. ಚಪಲ ನಿಷ್ಠುರಿಯಾದ ಮೋಡಗಳನ್ನು 
ಆಶ್ರಯಿಸಿದ್ದ ಉತ್ಸಾಹವು ಗರಿಮುರಿವೋಗಿ ಕಂಠದಲ್ಲಿ ಸಿಲುಕಿಕೊಂಡಿತೋ ಎಂಬಂತೆ 
ನವಿಲುಗಳು ಪೊದೆಗಳಲ್ಲಿ ಅವಿತುಕೊಂಡವು. ಅನುದಿನವೂ ಹಸಿವುನೀರಡಿಕೆಗಳಿಂದ 
ತೊಳಲುವ ಜೀವಿಗಳಿಗೆ ಏಳಿಗೆಯುಂಟಾಗುವಂತೆ ಅಮೃತದ ಹನಿಗಳು ಉದುರಿದಂತೆ 
ಮಲ್ಲಿಗೆಗಳು ಅಲ್ಲಲ್ಲಿ ಕಂಗೊಳಿಸಿದುವು. ಸಸ್ಯಸ೦ತತಿಗೆ ಕಳೆಯೇರಿತು, ದಿಕ್ಷತಿಗಳ ಉತ್ಸಾಹವು 
ಹೆಚ್ಚಿತು, ರವಿಶಶಿಗಳ ದುರ್ದಿನಗಳು ಹೋದುವು, ನದಿನದಗಳು ನಿರ್ಮಲವಾದವು, 
ವಾತ್ಸಲ್ಯದಿಂದ ಕಡಲು ತುಂಬಿಕೊಂಡಿತು, ಶರತ್ಕಾಲದ ಆಕಾಶವು ಭೂತಳಕ್ಕೆ ಹೊಸ 
ಹೊಳಪನ್ನುಂಟುಮಾಡಿತು. ಅಲ್ಲಲ್ಲಿ ಸರಸಿಗಳ ಸನ್ನಿಧಿಯಲ್ಲಿ ದುಂಬಿವೆಣ್ಣಿನ ಸಂಗೀತ 
ಕೇಳಿಸಿತು, ಜಾಜಿಯ ಸೌರಭ ಹೊತ್ತ ಗಾಳಿಯು ಬೀಸಿತು, ಕೆಟ್ಟ ದಿನಗಳು ಹೋದುದಕ್ಕೆ 
ಸಂತಸಗೊಂಡ ಹಂಸಗಳು ನಗುತ್ತ ಸಂಚರಿಸಿದವು, ಚಂದ್ರಮಂಡಲವು ನಿರ್ಮಲವಾಗಿ 
ಜಗತ್ತನ್ನೆಲ್ಲ ಆವರಿಸಿ ರಂಜಿಸಿತು, ಶರತ್ಕಾಲವು ಫಲದ ರೂಪದಲ್ಲಿ ಭೂಮಿಗೆ ಸಕಲ 


ಕಿಷ್ಠಿಂಧಾಕಾಂಡ ೫೫೩ 


ಸಮೃದ್ಧಿಯನ್ನು ತಂದಿತು. ಲೋಕಬಾಂಧವನೆಂಬ ಹೆಸರಿನಿಂದ ಸೂರ್ಯನು ತನ್ನ 
ಕಿರಣಗಳಿ೦ದ ಕಡಲಿನ ನೀರನ್ನು ಹೀರಿ ಶಕ್ತಿಯನ್ನು ಪಡೆಯಲು, ಆ ಅಮೃತವನ್ನು 
ಹೀರಿದ ಚಂದ್ರನು ಭೂಮಿಗೆ ಸುರಿಯುತ್ತಾನೆಯೋ ಎಂಬಂತೆ ಬೆಳ್ಳಿಂಗಳು 
ಮುದಗೊಳಿಸಿದರೆ, ಅದನ್ನು ಕಂಡು ಸಮುದ್ರ ಉಕ್ಕೇರಿತು. ಚಾ೦ಚಲ್ಯದಿ೦ದ ಮನಸ್ಸು 
ಕ್ಷಣಕ್ಕೊಂದು ಬಗೆಯಾದ ಘನ(ಮೋಡ)ವನ್ನು ಕಂಡು ಕನಲಿ ತನ್ನ ಸ್ಪಸ್ತರೂಪವನ್ನು 
ತೋರಿಸಬಾರದೆಂದು ಮುನಿಸಿಕೊಂಡಿದ್ದ ಮಿತ್ರ(ಸೂರ್ಯ)ನು ಕಾಣಿಸಿಕೊಳ್ಳಲು 
ದ್ವಿಜಸ೦ತತಿಗೆ (ಬ್ರಾಹ್ಮಣರು ಮತ್ತು ಪಕ್ಷಿಗಳು) ಮನದಿಷ್ಟವನ್ನು ಕೊಟ್ಟನೋ ಎಂಬಂತೆ 
ದಟ್ಟವಾದ ಬೆಳುದಿಂಗಳು ಹರಡಿತು. ಆಕಾಶರ೦ಗದಲ್ಲಿ ಶರದ್ರಮೆ ಎಂಬ ನಟಿಯು ಚಂದ್ರ 
ನಕ್ಷತ್ರಗಳ ಮುಖಗಳನ್ನರಳಿಸಿ ಬೆಳ್ಚಿಂಗಳೆ೦ಬ ನಗುವನ್ನು ಸೂಸುತ್ತ ಮುಚ್ಚಿದ್ದ ತೆರೆಯನ್ನು 
ಸರಿಸಿ ಹಂಸದ್ದನಿಯಿ೦ದ ರಂಜಿತವಾದ ನೃತ್ಯ ಮಾಡಲು ತೊಡಗಲು, ದಿಗಂಗನೆಯರ 
ಮುಖಗಳು ಸಂತಸಗೊಂಡು ಅರಳಿದಂತೆ ನಿರ್ಮಲತೆಯನ್ನು ಹೊಂದಿದವು. ಶರತ್‌ 
ಎಂಬ ಯೋಗಿಯು ಕಕ್ಕುಲತೆಯಿಂದ ಚಕ್ರವಾಕಗಳಿಗೆ ಸೂರ್ಯೋಪಾಸನೆಯನ್ನು, 
ಮಿಕ್ಕ ಜೀವರಾಶಿಗೆ ಚಾಂದ್ರಾಯಣವನ್ನು ಬಕಗಳಿಗೆ ಮೌನವ್ರತವನ್ನು, ಹಂಸಗಣಕ್ಕೆ 
ತೀರ್ಥಯಾತ್ರೆಯ ನೇಮವನ್ನು, ನದಿನದಗಳಿಗೆ ಗುಹಾವಾಸವನ್ನು ಉಪದೇಶ 
ಮಾಡಿದರೆ, ಆ ಸಮಯದಲ್ಲಿ ಚಾತಕಗಳು ಮಾತ್ರ ಅಪಾಯಕರವಾದ ಕೃಚ್ಛವ್ರತವನ್ನು 
ಹಿಡಿಯಬೇಕಾಯಿತು. 


ನಾನಾ ಬಗೆಯ ಗಿಡಮರಗಳಿಂದಲೂ, ಫಲಪುಷ್ಪಗಳಿಂದಲೂ ಸರ್ವಂಸಹಿ(ಭೂಮಿ) 
ಯು ದೇವತೆಗಳನ್ನು ಪಾಲಿಸುತ್ತಾಳೆ ಎಂಬ ಸಂತೋಷದಿಂದ ದೇವೇಂದ್ರನು 
ನವರತ್ನದ ಒಡವೆಗಳನ್ನು ಭೂಮಿಗೆ ಅರ್ಪಿಸಿದನೇನೋ ಎಂಬಂತೆ ಹೂಹಣ್ಣುಗಳ 
ಸಿರಿಯಿಂದ ಕೂಡಿ ಶರತ್ಸಮಯವು ಕುಬೇರನ ಸದನದಂತೆ ಸಂಪದ್ಧರಿತವಾಯಿತು. 
ಮರಕತಮಣಿಯ ಒಡವೆಗಳಿಂದ ಸಿಂಗರಿಸಿಕೊಂಡು, ನಾನಾ ಬಗೆಯ ಶ್ರೇಷ್ಟ 
ವಸ್ತಗಳನ್ನುಟ್ಟು, ಕೈಯಲ್ಲಿ ರಸಭರಿತ ಹಣ್ಣುಗಳನ್ನು ಕಾಣಿಕೆಯಾಗಿ ಹಿಡಿದುಕೊಂಡು, 
ಭೂಕಾಂತೆಯು ಪುರುಷೋತ್ತಮನ ಚರಣಾರವಿ೦ದಗಳ ಬಳಿ ಹೋಗಿ ಭಕ್ತಿಯಿಂದ 
ಪ್ರಾರ್ಥನೆ ಮಾಡಿ ಲೋಕವನ್ನು ಸಲಹಲು ಸಿದ್ಧಳಾದಳೋ ಎಂಬಂತೆ ಜಗತ್ತು ಆ 
ಸಮಯದಲ್ಲಿ ಸಮೃದ್ಧಿಯಿಂದ ಕಂಗೊಳಿಸಿತು. "ಜೀವಸಮುದಾಯ ವಿಲಾಸಕರ, 
ಫಲಸಂಪ್ರಾಪ್ತಿಸಾಧನ, ಜಯ ಸದ್ಗುಣಶ್ರೇಣಿ, ಶ್ರೀಕರನೆ ಶುಭಕರನೆ, ಜಯ ಜಯ' 
ಎ೦ದು ರಾಜನನ್ನು ಹೊಗಳುವ ಮಾಗಧರಂತೆ ಭೃ೦ಗಗಳ ಸಾಲು ಮೊರೆದವು. ಆಕಾಶದ 
ನಿರಭ್ರತೆಯು ಹಂಸಗಳಿಗೆ ಉಲ್ಲಾಸದಾಯಕವೆನಿಸಿತು, ಅಮೃತಶಿಲೆಗಳು ಮಿಂಚಿದವು. 
ಪ್ರವಾಹದಲ್ಲಿ ಕೆಂದಾವರೆಗಳು ತೇಲಿದವು, ಚಕ್ರವಾಕಗಳು ವೈಭವದಿಂದ ನಲಿದುವು, 
ಅರಳಿದ ಮಲ್ಲಿಗೆಗಳು ಪರಿಮಳವನ್ನು ಬೀರಿದುವು. ಬ್ರಹ್ಮನಂತೆ ಹಂಸದ ನಡೆಯಿದ್ದರೆ. 
ಸರೋವರದ ಬೊಂಬೆಗಳಂತೆ ತಾವರೆಗಳ ಅನುಸರಣೆಯಿದ್ದವು, ಯೋಗಿಯಂತೆ 
ನವೋಲ್ಲಾಸವಿತ್ತು, ಹರಿನಾಮದಂತೆ ಎಲ್ಲ ಕಲುಷತೆಯನ್ನೂ ದೂರಗೊಳಿಸಿತು, ಹೀಗೆ 
ಸರಸ್ವತೀವೈಭವದಿಂದ ಶರತ್ಸಮಯವು ಸತ್ಯವಿಯ ರೀತಿಯಲ್ಲಿ ರಾರಾಜಿಸಿತು. 


೫೫೪ ಶ್ರೀರಾಮಕಥಾಮೃತ 


ಅತಿಶಯವಾದ ಮನೋಹರತೆಯಿಂದ ಕೂಡಿದ ಶರತ್ಕಾಲವು ಆರಂಭವಾದುದನ್ನು 
ಗಮನಿಸಿದ ಹನುಮಂತನು ಇತರ ಮಂತ್ರಿಗಳ ಜೊತೆಗೂಡಿ ಸೈನ್ಯ ಸಿದ್ಧತೆಯ ಬಗ್ಗೆ 
ಕಪಿರಾಜನಿಗೆ ಹೇಳಲೆಂದು ಬಂದ. ಅಂತಃಪುರದಲ್ಲಿ ಸತಿಯರೊಡನೆ ಸಲ್ಲಾಪದಲ್ಲಿದ್ದ 
ಸೂರ್ಯತನಯನು ಹೊರಬಂದು ಸಿಂಹಾಸನದಲ್ಲಿ ಕುಳಿತ. “ಏನಿದಚ್ಚರಿ, ಕಪಿಪ್ರವವರೆಲ್ಲ 
ಒಟ್ಟಿಗೇ ಬರಲು ಕಾರಣವೇನು?” ಎಂದು ಕೇಳಲು ಮಂತ್ರಿಗಳ ನಡುವೆಯಿದ್ದ ಮರುತ್ಸುತನು, 
ಜ್ಞಾನನಿಧಿಯಾದ ಕಾರಣದಿಂದ ದಾಕ್ಷಿಣ್ಯಎಲ್ಲದೆ ನಿಷ್ಠುರದ ಮಾತುಗಳನ್ನಾಡಲು 
ಸಜ್ಜಾದ: “ಕಾಲದೇಶವರ್ತಮಾನಸ್ಪರೂಪಗಳನ್ನೂ ಮೇಲುಕೀಳುಗಳನ್ನೂ ಗಮನಿಸದೆ 
ಆಯಾ ಕಾಲದಲ್ಲಿ ತಕ್ಕುದಾದುದನ್ನು ಮಂತ್ರಾಲೋಚಿಸಿ ಲೋಕವನ್ನು ಪಾಲಿಸುವವನ್ನು 
ಸಿರಿಯು ಸ್ಥಿರವಾಗಿ ಅನುಸರಿಸುತ್ತದೆ; ಮದ, ಪಾನಾಸಕ್ತಿಗಳಲ್ಲಿ ಮುಳುಗಿದವನಿಗೆ 
ಅರಸುತನವು ಹೇಗೆ ನಿಲ್ಲುತ್ತದೆ?” ಎಂದಾಗ ಸಭಾಸದರೆಲ್ಲ ಬೆರಗಾದರು. “ಆಳುವವನಿಗೆ 
ಕಾರ್ಯಾಕಾರ್ಯಗಳ ವಿವೇಚನೆಯನ್ನು ವಿವರಿಸಿ ರಾಜನ ಉದ್ದೇಶವು ವ್ಯರ್ಥವಾಗದ 
ರೀತಿಯಲ್ಲಿ ನೋಡಿಕೊಳ್ಳುವವನೇ ಬುದ್ಧಿವಂತನಾದ ಮಂತ್ರಿ; ಅದನ್ನು ಬಿಟ್ಟು ರಾಜನ 
ಮನೋವೃತ್ತಿಗನುಗುಣವಾಗಿ ಖಳಹಿಸುಣರ ಜೊತೆಗೂಡಿ ಕಾಲಕಳೆಯುವವನು ಆ ನೆಲದ 
ಎಪ್ರರಿಗೆ ಹೇಗೆ ತಾನೇ ಗೆಲವನ್ನುಂಟುಮಾಡಿಯಾನು? ದಾಕ್ಷಿಣ್ಯವನ್ನು ಬಿಟ್ಟು ನಾನು 
ಹಿತಕರವಾದುದನ್ನು ಹೇಳುತ್ತೇನೆ. ಘಟ್ಟಬೆಟ್ಟಗಳಲ್ಲಿ ತಿರುಗಿ ಬಾಯಾರಿಕೆಯಿ೦ದ ಕಂಗೆಟ್ಟು 
ಕಗ್ಗಾಡಿನಲ್ಲಿ ಅಲೆದಾಡಿ ಪಟ್ಟಪಾಡುಗಳನ್ನು ಮರೆತು ಪರಮ ಸುಖದಲ್ಲಿ ಮೈಮರೆತು, 
ಮಾಡಿದ ಉಪಕಾರವನ್ನು ನೆನೆಸದೆ, ಆತ್ಮಹಿತವನ್ನು ಕಡೆಗಣಿಸಿ ವಿಷಯರಂಜನೆಗೆ 
ಮನಸ್ಸನ್ನಿತ್ತ ಕೃತಫ್ನನ ಇಹಪರವೆರಡೂ ಕೆಡುತ್ತವೆ. ಉಪಕಾರವನ್ನು ಮಾಡಿದವನನ್ನು 
ಮರೆಯದೆ, ಅವನನ್ನು ದೇವತಾಕಾರನೆಂದು ಭಾವಿಸಿ ಸೇವಿಸುವುದು ಸಾಧುಜನರ 
ಸಾಮಾನ್ಯ ಧರ್ಮ. ಹೆಂಡತಿಮಕ್ಕಳನ್ನೂ ರಾಜ್ಯಭೋಗಗಳನ್ನೂ ಕಿತ್ತುಕೊಂಡ ಮಹಾ 
ಬಲಿಷ್ಠನನ್ನು ತುಂಡರಿಸಿ ರಾಜ್ಯವನ್ನು ಕೊಡಿಸಿದವನನ್ನು ಸ್ಮರಿಸದೆ ಇರುವುದು ಯಾವ 
ರಾಜನೀತಿ? "ಹರುಷವಿಷಾದಗಳಲ್ಲಿ ನಾವಿಬ್ಬರೂ ಒಂದೇ ಹೊರತು ಎರಡಲ್ಲ' 
ಎಂದು ಅಗ್ಗಿಸಾಕ್ಷಿಯಾಗಿ ಕೈಹಿಡಿದು ಪ್ರತಿಜ್ಞೆ ಮಾಡಿ ನಿನ್ನ ಶತ್ರುವನ್ನು ಸಂಹರಿಸಿದ 
ಮಹನೀಯನು ಅನುತಾಪದಿಂದ ಕೂಡಿದ್ದಾನೆ ಎಂಬುದನ್ನು ಯೋಚಿಸದೆ ಪರಿಪರಿಯಾದ 
ಸುಖಭೋಗಗಳಲ್ಲಿ ಮೈಮರೆತಿರಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು, ಕಪಿವರೇಣ್ಯ? 
ನಿನ್ನ ಸಕಲ ವಿಧದ ಸೌಭಾಗ್ಯಗಳಿಗೆ ಕಾರಣನಾದ ರಘುಪತಿಯ ಹಿತವನ್ನು ಚಿಂತಿಸದೆ 
ಇರುವುದು ಸಮಂಜಸವೇ? ಮನ್ಮಥಬಾಣದಿ೦ದ ನಲುಗಿ, ದುಮ್ಮಾನದಿಂದ ನಲ್ಲೆಯನ್ನು 
ನೆನೆಯುತ್ತಲಿರುವ ಆ ಮಹಾಮಹಿಮನು ಕೊಂಚ ಕೋಪಗೊಂಡರೂ ಅವನನ್ನು 
ಸಮಾಧಾನಪಡಿಸುವವರಾರು? ಕೆರೆಯ ನೀರು ಕೊಚ್ಚಿಕೊಂಡು ಹೋಗುವ ಮುನ್ನವೇ 
ಏರಿಯನ್ನು ಬಲಗೊಳಿಸಿ ಬದುಕಬೇಕು, ಮಹಾರಾಜ. ಮಾಡಿದ ಪುಣ್ಯದ ಫಲಸ್ಪರೂಪನೇ 
ರಾಮಮೂರ್ತಿ, ಅಂತಹವನು ನಮಗೆ ದೊರೆತದ್ದು ನಮ್ಮ ಸೌಭಾಗ್ಯ, ಬುದ್ಧಿಗೇಡಿಯಾಗಿ 
ಅದನ್ನು ಹೋಗಲಾಡಿಕೊಂಡು ಬಾಳಲಾದೀತೇ? ರವಿಕುಲೋದ್ಧವನ ಏಳಿಗೆ ಎಲ್ಲರ ಏಳಿಗೆ. 
ಆದ್ದರಿಂದ ಕೊಟ್ಟ ಮಾತಿನಂತೆ ನಡೆದುಕೊ, ವಾನರಶ್ರೇಷ್ಠ ನಿನಗೆ ದೊರಕಿರುವ ಸಮೃದ್ಧಿಗೆ 


ಕಿಷ್ಕಿಂಧಾಕಾಂಡ ೫೫೫ 


ಗೆಳೆಯನ ಅನುಗ್ರಹವೆ ಕಾರಣ; ಆ ನರದೇವನು ಗಿರಿಯ ತಪ್ಪಲಲ್ಲಿ ಮಳೆಗಾಲವನ್ನು 
ಕಳೆದಿದ್ದಾನೆ. ಈಗ ಶರತ್ಕಾಲ ಬಂದಿದೆ, ಇದು ಕಾರ್ಯೋನ್ಮುಖವಾಗುವ ಸಮಯ. 
ಆದ್ದರಿಂದ ಮೊದಲು ಹೋಗಿ ರಘುವರನನ್ನು ನೋಡು, ಅವನು ತಪ್ಪನ್ನೆಣಿಸದ ಉದಾರಿ, 
ನಿನ್ನನ್ನು ಕ್ಷಮಿಸುತ್ತಾನೆ. ಬೇಗ ಆತನೆಡೆಗೆ ಹೋಗಿ ಆತನು ಕೋಪಾವೇಶಕ್ಕೊಳಗಾಗದಂತೆ 
ಮಾತಾಡುವುದು ಒಳಿತು” ಎಂದು ಹೇಳಿ ಸುಮ್ಮನಾದ. 


ನೂರಕ್ಕೆ ನೂರರಷ್ಟು ಆಣಿಮುತ್ತುಗಳಂತಹ ಮಾತುಗಳನ್ನಾಡಿದ ಮಾರುತಿಯ 
ನುಡಿಗಳು ಸುಗ್ರೀವನನ್ನು ಎಚ್ಚರಿಸಿದುದಲ್ಲದೆ ಸಂತಸವನ್ನೂ ಉಂಟುಮಾಡಿತು. 
ಸಿಂಹಾಸನದಿಂದ ಇಳಿದು ಬಂದು ಆಂಜನೇಯನನ್ನು ಬಿಗಿದಪ್ಪಿಕೊ೦ಡು, “ಧೀರಾಗ್ರೇಸರ, 
ನೀನಾಡಿದ ಅಮೃತನುಡಿಗಳಲ್ಲಿ ಮುಳುಗಿ ನನಗೆ ಅತೀವ ಸಂತಸವುಂಟಾಗಿ ಮುಂದೇನು 
ಮಾಡಬೇಕೆಂಬುದೂ ತೋಚದಂತಾಗಿದೆ. ಹಿತವಾಗಿ ಕೆಲಸವನ್ನು ಮಾಡುವವರು 
ದೊರಕುತ್ತಾರೆ, ಆದರೆ ಬುದ್ಧಿ ಹೇಳುವವರು ಸಿಕ್ಕುವುದು ಕಷ್ಟ ಹಿತವನ್ನು ಮಾಡುತ್ತಲೇ ಬುದ್ಧಿ 
ಹೇಳುವವರು ಅತಿಶಯರಾದವರು. ಶ್ರೇಷ್ಠ ಧರ್ಮವೇ ಪೂರ್ವಪುಣ್ಯ ಪರಿಪಾಕದಿಂದ 
ಮರುತಾತ್ಮನ ರೂಪದಿಂದ ಸಾಕ್ಷಾತ್ತಾಗಿ ಕಾಣಿಸಿಕೊಂಡು ನನ್ನನ್ನು ಕಾಪಾಡುತ್ತಿದೆ 
ಎಂಬುದೇ ನನ್ನ ಸಂತೋಷ, ಇದು ನನ್ನ ಸೌಭಾಗ್ಯ. ರಾಜರ ಬಳಿ ಸಾಮಾನ್ಯವಾಗಿ 
ಇರುವವರು ಪ್ರೀತಿಯನ್ನು ತೋರಿಸುತ್ತ, ಸದ್ದಿನಯವನ್ನು ಪ್ರದರ್ಶಿಸುತ್ತ, ರಾಜನು ಸರಿ 
ಎಂದರೆ ಸರಿ, ತಪ್ಪು ಎಂದರೆ ತಪ್ಪು ಎನ್ನುತ್ತ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. 
ಆದರೆ ವಿವೇಕದ ಮಾತುಗಳನ್ನಾಡಿ, ಮಾಡಬೇಕಾದ ಕಾರ್ಯವಾವುದೆಂಬುದನ್ನು 
ತೋರಿ, ತೊಂದರೆಗಳನ್ನು ನಿವಾರಿಸುವ ದೂರದೃಷ್ಟಿಯ ಮಂತ್ರಿಶಿಖಾಮಣಿ ನೀನು. 
ಕಪಿಲಲಾಮನೇ, ನಮ್ಮ ವಂಶವೇ ನಿನಗೆ ಖಣಿ” ಎಂದು ಮಾರುತಿಯನ್ನು ನಾನಾ 
ರೀತಿಯಲ್ಲಿ ಉಪಚರಿಸಿದ ಸುಗ್ರೀವನು ರಾಜಕಾರ್ಯದ ತೂಕವನ್ನು ತಿಳಿದು, ನಾಲ್ಕು 
ದಿಕ್ಕುಗಳಲ್ಲಿಯೂ ಸಮುದ್ರಪರ್ಯಂತವಾದ ಭೂಮಿಬೆಟ್ಟಕಾಡುಗಳಲ್ಲಿರುವ ಕಪಿಗಳಿಗೆ 
“ಹತ್ತು ದಿನಗಳೊಳಗಾಗಿ ಬರಬೇಕು, ಮೀರಿದವನು ದಂಡನೆಗೊಳಗಾಗುತ್ತಾನೆ; ಯಾರು 
ಸಮಯಕ್ಕೊದಗುತ್ತಾರೆಯೋ ಅವರು ನಮ್ಮ ಸಮಾನರು, ಹಾಗಾಗದವರು ಶಿಕ್ಷಾರ್ಹರು' 
ಎಂದು ನಿರೂಪ ಹೊರಡಿಸಿದ. ಅದರಂತೆಯೇ ಕಪಿಗಳು ಸಾಧ್ಯವಾದಷ್ಟು ವೇಗವಾಗಿ 
ಎಲ್ಲ ದಿಕ್ಕುಗಳಿಗೂ ಹೋದರು. ಆನಂತರ, ಶ್ರೀರಾಮಪುರದರಸನ ಬಳಿ ಹೋಗಿ 
ಆದುದೆಲ್ಲವನ್ನೂ ವಿವರಿಸಿ ಸಂತುಷ್ಠಿಗೊಳಿಸುವ ಭಾರವನ್ನು ಸುಗ್ರೀವನು ಮರುತ್ತುತನಿಗೇ 
ಒಪಿಸಿದ. 


೫೫೬ ಶ್ರೀರಾಮಕಥಾಮೃತ 


೧೪. ತಾರೆಯ ಅನುನಯದಿಂದ ಲಕ್ಷ್ಮಣನು ಸುಗ್ರೀವನನ್ನು 
ರಾಮನೆಡೆ ಕರೆದೊಯ್ದುದು 


ಅದ್ರಿಜಾತೆಯೇ ಕೇಳು, ನಿರ್ಮಲ ವಸ್ತವನ್ನುಟ್ಟು, ವಿವಿಧ ಒಡವೆಗಳನ್ನು ಧರಿಸಿ, 
ದುಂಬಿಗಳ ಸಮೂಹದೆದುರು ಹೊಸ ಮಲ್ಲಿಗೆಯ ಪರಿಮಳವನ್ನು ಚೆಲ್ಲಿ, ಹಂಸದ 
ನಡಿಗೆಯಲ್ಲಿ ಚ೦ದ್ರಬಿಂಬವನ್ನು ಬೀರುತ್ತ, ದಿಗ್ಗಮೂಹವನ್ನು ಬೆಳಗಿಸುತ್ತ ಶರದ್ರಮೆಯು 
ಆಗಮಿಸಲು ನೋಡಿ ರಾಘವನು ತನ್ನ ನಲ್ಲೆಯನ್ನು ನೆನೆದು ವಿರಹವುಂಟಾಗಲು 
ತಮ್ಮನೊಡನೆ ತನ್ನ ಮನೋವ್ಯಥೆಯನ್ನು ಎಫ] ಮಲ್ಲಿಗೆಯ ನಸುನಗೆ, ಅರಳಿದ 
ಮಲ್ಲಿಗೆಯ ಕಣ್ಣುಗಳು. ಹಂಸೆಯ ನಡೆ, ಹಾರಾಡುತ್ತ ಭೋರ್ಗರೆವ ದುಂಬಿವಿಂಡು, 
ಕಾಮನ ಬಿಲ್ಲಿನ ಠೇಂಕಾರದ ನಿಷ್ಠುರತೆಯನ್ನು ತೋರಿಸುತ್ತ ಒಂದೇ ಸಮನೆ 
ಕಮಲವದನೆಯ ವಿರಹವನ್ನು ೦ಟುಮಾಡುತ್ತಿದೆ. ಬಂ ಲ| ಈ ಸಮಯದಲ್ಲಿ 
ಕೆಲಸಕಾರ್ಯಗಳನ್ನು ಹಮ್ಮಿಕೊಂಡು ಅನಾಯಾಸವಾಗಿ ತಮ್ಮ ಮನೋರಥವನ್ನು 
ಯಥೇಚ್ಛ ವಾಗಿ ಅನುಭವಿಸುತ್ತಾರೆ; ಆದರೆ ನಾವು ಜನರಿಲ್ಲದ ಜಾಗದಲ್ಲಿ ವಾಸಮಾಡುತ್ತ 
ರಾ ತ್ರಿಗಳನ್ನು ಕಳೆದು ಕೊರಗಿನಿಂದ ಕೂಡಿ ಮನೋವಿಕಾರವನ ನುಭವಿಸುವಂತಾಗಿದೆ. 
ನಮ್ಮ ಮನೋರಥವು ಈಡೇರುವುದು ಯಾವಾಗಲೋ; ಜರ ಹಲ ನಂಟಾಯಿತು 
ಕನ್ನ! ಡಿಯ ಗಂಟು. ಸುಗ್ರೀವನಾದರೋ ಹೆಂಡಿರುಮಕ್ಕಳೊಡನೆ ಸಾಮ್ರಾಜ್ಯ ವೈಭವದಲ್ಲಿ 
ಎಲ್ಲವನ್ನೂ ಮರೆತು ಮದ್ಯಮಾನಿನಿಯರ ಒಡನಾಟದಲ್ಲಿ ಸುಖವಾಗಿದ್ದಾನೆ. ತನ್ನ 
ಶತ್ರು ಕ ಮೇಲೆ ವಾ ಏನಾದರೇನು, ತನ್ನ ಸುಖವೇ ಮಿಗಿಲು ಎಂಬ 
ಧೋರಣೆಯಿಂದ ಮನೆಯಲ್ಲಿ ಹಾಯಾಗಿದ್ದಾನೆ. ಮೊದಲೇ ಕಪಿ, ಮೇಲೆ ಐಶ್ವರ್ಯ 
ಸ್ತ್ರೀಸಮೂಹ ಪಾನಮದಗಳು ತಲೆಗೇರಿ ಯಾರೂ ತನಗೆ ಎದುರಿಲ್ಲ ಎಂದು ಭಾವಿಸಿ, 
5 ಮಾಡಿದ ಉಪಕಾರವನ್ನೆಲ್ಲ ಮರೆತು ಸುದತಿಯರ ಮೇಳದಲ್ಲಿ 'ಸುಖವಿನೋದದಲ್ಲಿ 
ಸಂತೋಷದಿಂದ ಹಗಲುರಾತ್ರಿಯೆನ್ನದೆ ಮದನೋನತ್ತನಾಗಿ ಸುಖವಾಗಿದ್ದಾನೆ. ಜಗತ್ತಿನ 
ಉದ್ದಂಡ ರಣಪಂಡಿತನಾದ ದೇವೇಂದ್ರಸುತನ ರಾಜ್ಯವು ್ರ ತನಗೆ ಹೇಗೆ ದೊರಕಿತೆಂಬುದನ್ನು 
ನೆನೆಪಿಸಿಕೊಳ್ಳದೆ, ಹುಡುಗುತನದಿಂದ ನಮಗೆ ಅಪಕಾರವನ್ನು ಬಗೆಯುತಿದ್ದಾನೆ. 
ಸದ್ಗುಣೆಯಾದವನು ಗುಣಗಳನ್ನು ನೆನೆದು ಸಂತೋಷ ಪಡುವಂತೆ ಹಗುರನಾದವನು 
ಮಾಡುತ್ತಾನೆಯೇ; ಹೂಗಳ ಮಕರಂದವನ್ನು ದುಂಬಿಗಳು ಅರಿಯುವಂತೆ ಕಪ್ಪೆಗಳು 
ಅರಿಯುತ್ತವೆಯೇ? ನೀತಿಶಾಸ್ತ್ರ ನಿಗಮ ಆಗಮಗಳನ್ನು ತಿಳಿದವನು ಕೃತಜ್ಞತೆಯಿಂದ 
ಸೀತೆಯನ್ನು ಹುಡುಕಿಸಿ ನಮಗೆ ಪ್ರತ್ಯು ಪಕಾರವೆಸ ಗಬೇಕಾಗಿತ್ತು. ಆದರೆ ರೀತಿನೀತಿಗಳನ್ನು 
ಬಿಟ್ಟ ಈ ವಾನರನು ಮಳೆಗಾಲವು ಮುಗಿದು ದೀರ್ಪ ಕಾಲವಾದರೂ ತನ್ನ ಕರ್ತವ್ಯದಿಂದ 
ವಿಮುಖನಾಗಿದ್ದಾನೆ. ಸಜ್ಜನರನ್ನು ಸಾಮದಿಂದ ಒಲಿಸಬಹುದು, ಅಧಮರನ್ನು ನಾ 
ಕೊಟ್ಟು ಒಡಂಬಡಿಸಬಹುದು, ಮದಾಂಧರನ್ನು ದಂಡದಿಂದ ಮತ್ತು ದುರ್ಮತಿಗಳನ್ನು 
ಭೇದೋಪಾಯದಿಂದ ತಮ್ಮೆಡೆಗೆ ಬರುವಂತೆ ಮಾಡಬಹುದು. ಆದರೆ ನಾಲ್ಕೂ 
ಉಪಾಯಗಳಿಗೆ ಹೊರತಾದ ಕಾಮಚರ ವಾನರನಿಗೆ ಏನು ಮಾಡಬೇಕೇಂಬುದನ್ನು 
ಹೇಳು. ಉಪಕಾರವನ್ನು ನೆನೆಸಿಕೊಂಡು ಖಣಿಯಾಗಿದ್ದು ಉಪಕಾರಿಯ ಕಪ್ಪನಿಷ್ಟುರಗಳಿಗೆ 


ಕಿಷ್ಕಿಂಧಾಕಾಂಡ ೫೫೩೭ 


ಆಗುವವನು ಪುರುಷೋತ್ತಮನೆನಿಸಿಕೊಳ್ಳುತ್ತಾನೆ; ಆದರೆ ಉಪಕಾರಿಗೆ ಕೇಡು ಬಗೆದು 
ಬರಿ ಬಾಯಿಮಾತಿನಲ್ಲಿ ಉಪಚಾರ ಮಾಡುವವನು ಪುರುಷಾಧಮನಾಗುತ್ತಾನೆ. ಇದು 
ಮನುಷ್ಯರ ನೀತಿ; ಆದರೆ ಪ್ರಾಣಿಗೆ ತತ್ವವು ದೂರ. ನನಗೆ ಮಾತುಕೊಟ್ಟಂತೆ ಮಳೆಗಾಲ 
ಮುಗಿದ ಬಳಿಕವಾದರೂ ನೆನೆಸಿಕೊಳ್ಳದಿರುವ ಸುಗ್ರೀವನು ದಂಡನಯೋಗ್ಯನಲ್ಲದೆ 
ಸ್ನೇಹಕ್ಕೆ ತಕ್ಕವನೇ? ಅಪಕಾರ ಮಾಡಿದರೂ ಮಿತ್ರವಂಚಕ, ಸಾಧುಮಾರ್ಗದೂರ, 
ಗೋತ್ರಾಪಕಾರಕ, ಶಠ, ದುಷ್ಠ ದುರ್ವಚನಮಾತ್ರರಾದವರನ್ನು ದಂಡಿಸುವುದು 
ನೀತಿಯಾದರೂ, ತಪ್ಪು ತಿಳಿದವನು, ಶರಣಾಗತ, ಭೀತ ಇವರುಗಳು ಶಿಕ್ಷಾರ್ಹರಲ್ಲ ಎಂದು 
ಶಾಸ್ತ್ರಗಳು ಹೇಳುತ್ತವೆ” ಎಂದು ನುಡಿದು, ಮದಮತ್ತನೂ ಕೃತಫ್ನನೂ ಆದ ಅವನನ್ನು 
ಬದಿಗಿಟ್ಟು ಸೀತೆಯನ್ನು ಹುಡುಕಬೇಕೆಂದು ಮನಸ್ಸನಲ್ಲಿ ನಿಶ್ಚೈಸಿ, ಕಡುರೋಷದಿಂದ 
ಕೂಡಿ ಹೀಗೆಂದ: “ಸುಗ್ರೀವನು ಶರಣಾಗಿ, ನಿನ್ನ ಹೊರತು ನನಗೆ ಬೇರಾರೂ ಇಲ್ಲವೆಂದು 
ಹೇಳಿದ ಮಾತನ್ನು ನಂಬಿ ಇಂದ್ರಸುತನನ್ನು ಕೊಂದೆ; ಆದರೆ ಇದನ್ನು ಆ ಪಫ್ರವಗ 
ಮನಸ್ಸಿಗೆ ತಂದುಕೊಳ್ಳುತ್ತಿಲ್ಲ. ಮಳೆಗಾಲದ ನಾಲ್ಕು ತಿಂಗಳು ಊರೊಳಗಿದ್ದು ಬರಲು 
ಹೇಳಿಕಳಿಸಿದರೆ ಎಲ್ಲವನ್ನೂ ಮರೆತು ನೀರಲ್ಲಿ ಹೋಮಮಾಡಿಬಿಟ್ಟನಲ್ಲ. ಒಳ್ಳೆಯ 
ಗುಣಗಳನ್ನು ನೆನೆಸಿಕೊಂಡೇನು ಪ್ರಯೋಜನ, ಸೌಮಿತ್ರಿಯೇ, ನೀನು ಕಿಷ್ಠಿಂಧೆಗೆ 
ಹೋಗಿ ಆ ದುರಾತ್ಮನನ್ನು ಎಚ್ಚರಿಸು. ಕೋಪದಿಂದ “ಸುಬಾಹು ಮಾರೀಚ ವಿರಾಧ 
ಖರ ದೂಷಣ ತ್ರಿಶಿರ ಮುಂತಾದವರು ಹೋದ ಹಾದಿಯನ್ನೇಕೆ ಬಯಸುವೆ; 
ಚಂಚಲತೆಯನ್ನು ಬಿಟ್ಟು ಉಪಕಾರವನ್ನು ಸ್ಮರಿಸಿ ಪ್ರಾಣವನ್ನುಳಿಸಿಕೋ; ಇಷ್ಟು ಹೇಳಿದ 
ಮೇಲೆ ಕಾರ್ಯೋನ್ಮುಖನಾಗಿ ಸೀತೆಯ ನೆಲೆಯನ್ನು ಅರಸುವುದು ಒಳಿತು, ಇಲ್ಲದಿದ್ದರೆ 
ನಿಮ್ಮಣ್ಣನ ಗತಿಯೇ ನಿನಗೂ ಕಾದಿದೆ' ಎಂದು ಬೆದರಿಸು” ಎಂದು ಹೇಳಿದ. 


ಅಣ್ಣನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತ ಲಕ್ಷ್ಮಣನು, “ನೀತಿವಂತರಿಗೆ ಹೇಳುವ 
ನ್ಯಾಯವನ್ನು ಕೋತಿಗೇಕೆ ಹೇಳಬೇಕು, ಸ್ವಾಮಿ? ಅವನ ಕಾಲುಹಿಡಿದು ನೆಲಕ್ಕೆ ಅಪ್ಪಳಿಸಿ 
ಹೊರಚೆಲ್ಲುವ ಕರುಳುಖಂಡಗಳನ್ನು ಭೂತಗಳಿಗಿತ್ತು. ಕಪಿರಾಜ್ಯವನ್ನು ಅಂಗದನಿಗೊಪ್ಪಿಸಿ, 
ವಾನರಸೈನ್ಯದೊಂದಿಗೆ ಬರುತ್ತೇನೆ” ಎಂದು ಕೋಪಾವೇಶದಿ೦ದ ನುಡಿದ. ಅವನ 
ಕೋಪಾಟೋಪವನ್ನು ಕಂಡ ರಾಮನು, “ಇವನು ಹೀಗೆ ನಿಮಿಷಾರ್ಧದಲ್ಲಿ 
ಕಪಿಕುಲಾಧಿಪನನ್ನು ಕೊಂದು ಬರುವವನೇ; ಆದರೆ ಶರಣಾಗತರ ಸಂತತಿಯನ್ನು 
ಕೊಂದ ಅಪಖ್ಯಾತಿ ಸೂರ್ಯಕುಲವನ್ನು ಅಂಟಿಕೊಳ್ಳುತ್ತದೆ” ಎಂಬು ಭಾವಿಸಿ ಲಕ್ಷ್ಮಣನಿಗೆ, 
“ಹಗಲು ಹೊತ್ತು ತಾವರೆಗಳ ಮಕರಂದವನ್ನು ಹೀರುವ ಭೃ೦ಗಸಂಕುಲವು ಇರುಳು 
ನೈದಿಲೆಗಳ ಜೊತೆಗಿದ್ದು ಬಂದರೆ ಎಂದಿನಂತೆ ಕಮಲಗಳು ಸರ್ವಸ್ವವನ್ನೂ ನೀಡುವಂತೆ, 
ಮಹಾಪುರುಷರು ಆಶ್ರಿತರ ಗುಣದೋಷಗಳನ್ನು ಎಣಿಸದೆ ಅವರನ್ನು ಕಾಪಾಡಿ ತಮ್ಮ 
ಕೀರ್ತಿಯನ್ನುಳಿಸಿಕೊಳ್ಳಬೇಕು” ಎ೦ದು ತಿಳಿ ಹೇಳಿದ. ಆಗ ಸೌಮಿತ್ರಿಯು, “ಚಪಲತೆ, 
ಚೇಷ್ಟ, ಕ್ಷಣಪಿತ್ತ ಕ್ಷಣಚಿತ್ತ ವಂಚನೆ ಲಾಂಪಟ್ಯ ಭೀತಿ ಕಾತರ - ಎಲ್ಲವೂ ಕಪಿಗೆ 
ಸಹಜವಾದವು; ನಮ್ಮನ್ನು ಆಶ್ರಯಿಸಿ ನಮ್ಮ ಕೃಪೆಯನ್ನವಲಂಬಿಸಿ ಈಗ ಕೃಪಣನಾಗಿರುವ 
ಸುಗ್ರೀವನು ಸ್ನೇಹಕ್ಕೆ ಅಯೋಗ್ಯನಲ್ಲವೇ?” ಎಂದು ಪ್ರಶ್ನಿಸಿದ. ಆಗ ಶ್ರೀರಾಮನು, 


೫೫೮ ಶ್ರೀರಾಮಕಥಾಮೃತ 


“ಆಶ್ರಿತನಲ್ಲಿ ಯಾವ ದುರ್ಗುಣವಿದ್ದರೂ ಅವನನ್ನು ಕಾಪಾಡುವುದು ನಮ್ಮ ಕರ್ತವ್ಯ 
ಎ೦ಬುದು ನಮ್ಮ ಅಭಿಮತ, ತನ್ನ ಪ್ರಾಣಮಾನಗಳು ನಮ್ಮನ್ನು ಅವಂಬಿಸಿವೆ ಎಂಬುದನ್ನು 
ಅವನಿಗೆ ಮನದಟ್ಟು ಮಾಡಿಸಿ ಅವನನ್ನು ಕರೆದು ತಾ” ಎಂದು ಸೌಮಿತ್ರಿಯನ್ನು ಸಂತೈಸಿ 
ಕಳುಹಿಸಿದ. ಅವನು ಕೋಪದಿ೦ದ ಉರಿಯುವ ಮುಖವನ್ನು ಹೊತ್ತು ನಿಟ್ಟುಸಿರುಗಳನ್ನು 
ಬಿಡುತ್ತ ಹಿಂತಿರುಗಿ ನೋಡದೆ ವೇಗವಾಗಿ, ದಾರಿಯ ಮರಗಿಡಗಳನ್ನು ಕಿತ್ತು ಬಿಸುಡುತ್ತ, 
ಬಿರುಗಾಳಿಯಂತೆ ಕಿಷ್ಕಿಂಧೆಯ ಕಡೆ ನಡೆಯುತ್ತಿದ್ದರೆ ನೆಲವು ನಡುಗುತ್ತಿತ್ತು. 


ಹೀಗೆ ಲಕ್ಷ್ಮಣನು ಕೈಯಲ್ಲಿ ಬಿಲ್ಲು ಬಾಣ ಬತ್ತಳಿಕೆ ಕತ್ತಿಗಳನ್ನು ಹಿಡಿದು ನಗರದ 
ಕಡೆಗೆ ಕಲ್ಲಾಂತ ಭೈರವನಂತೆ, ಪ್ರಳಯಾಗ್ನಿಯಂತೆ, ಬಿರುಗಾಳಿಯಂತೆ, ಸೂರ್ಯನಿಗಿಂತ 
ಹೆಚ್ಚು ಉರಿಯುವ ಕೋಪದಿಂದ ಕೂಡಿ ಬರಲು ದಾರಿಯಲ್ಲಿ ಜೀವಜಂತುಗಳು 
ಭಯದಿಂದ ಕಳವಳಿಸಿದವು. ಬರುವಾಗ ಅವನ ಮನಸ್ಸಿನಲ್ಲಿ ಸುಗ್ರೀವನ ಕೃತಫ್ನತೆಯನ್ನು 
ನೆನೆಸಿಕೊಂಡು ಹಲ್ಲುಕಡಿಯುತ್ತ, ಅವುಡು ಕಚ್ಚಿ, ಹೂಂಕರಿಸುತ್ತ ಮರಿ ಯಮನಂತೆ 
ಕಾಣುತ್ತಿದ್ದ; ದಾರಿಯಲ್ಲಿ ಅವನನ್ನು ನೋಡಿದ ಕಪಿಗಳೆಲ್ಲ ಭಯದಿಂದ ಚೀರುತ್ತ 
ಮರಗಿಡಗಳನ್ನೇರಿ ಕಿಚುಕಿರಿದು ಹಲ್ಲುಕಿರಿದು ಕೂಗಾಡಿದವು. ಕೆಲವು ಕಪಿಗಳು 
ಮರಮರಡಿಗಳನ್ನು ಆಶ್ರಯಿಸಿದರೆ, ಮತ್ತೆ ಕೆಲವು ಹೊರವಲಯಕ್ಕೆ ಓಡಿದವು, ಮತ್ತೂ 
ಕೆಲವು ಬೆಟ್ಟದ ತುದಿ ಸೇರಿದವು, ಮತ್ತೆ ಕೆಲವು ತೆರೆದ ಬಾಯಿ ಕೋರೆದಾಡೆಗಳಿಂದ 
ಪ್ರಾಕಾರದ ಅಕ್ಕಪಕ್ಕಗಳಲ್ಲಿ ನಾನಾ ಬಗೆಯಿಂದ ಕೂಗಿದವು. ಲಕ್ಷ್ಮಣನು ಕ್ರೋಧದಿಂದ 
ಸಿಂಹನಾದದಿಂದ ಬೊಬ್ಬಿರಿಯಲು ಆಕಾಶವು ಪ್ರತಿಧ್ವನಿಸಿತು; ಭೂಕಂಪವಾಯಿತೆಂದು 
ಅನೇಕ ಕಪಿಗಳು ಮೂರ್ಛೆ ಹೋದುವು. 


ಲಕ್ಷ್ಮಣನು ಹೆಚ್ಚುತ್ತಿರುವ ಕೋಪದಿಂದ ಕೂಡಿ ಕಿಷ್ಕಿಂಧಾನಗರವನ್ನು ನೋಡುತ್ತ 
ಬೀದಿಗಳಲ್ಲಿ ಸಾಗಿ ಬ೦ದ. ಅಬ್ಬಾ, ಆ ಊರು ಅಮರಾವತಿಯನ್ನು ಮೀರಿಸುವ 
ವೈಭವದಿಂದ ಕೂಡಿದ್ದನ್ನು ಕಂಡು ವಿಸ್ಮಿತನಾದ. ಬಿರುಗಾಳಿಯಂತೆ ಮೊರೆಯುತ್ತ 
ಹೆಬ್ಬಾವಿನಂತೆ ಬುಸುಗುಡುತ್ತ ಬರುವ ಲಕ್ಷ್ಮಣನನನ್ನು ಅಂಗದ ಕುಮಾರ ನೋಡಿ 
ಭಯಭಕ್ತಿಗಳಿ೦ಂದ ಬಂದೆರಗಿದ. ವಿನಯದಿಂದ ಅವನ ಕುಶಲವನ್ನು ವಿಚಾರಿಸಿದ; ಆಗ 
ಸೌಮಿತ್ರಿಯು, ತಾನು ಕೋಪಭರದಿಂದ ಪಟ್ಟಣಕ್ಕೆ ಬಂದ ವಿಷಯವನ್ನು ಸುಗ್ರೀವನಿಗೆ 
ಅರುಹಲು ಹೇಳಿದ. ಕೆಂಗಣ್ಣಿನಲ್ಲಿ ಕಿಡಿಗಳನ್ನುಗುಳುತ್ತ ಆಡಿದ ಮಾತುಗಳಿಂದ ಬೆದರಿ 
ಅಂಗದ ಭರದಿಂದ ಹೋಗಿ ಸುಗ್ರೀವನ ಅಡಿದಾವರೆಗೆ ಬಿದ್ದು ವಿಷಯವನ್ನು ತಿಳಿಸಿದ. 
ಆದರೆ ಅವನ ಮಾತುಗಳು ನಿದ್ರಾವಶನಾಗಿದ್ದ ಸೂರ್ಯಕುಮಾರನನ್ನು ಎಚ್ಚರಿಸಲಿಲ್ಲ. ಆಗ 
ಅಂಗದ ತೊಳಲಾಡುತ್ತಿರಲು ಕಪಿವೃಂದವೆಲ್ಲವೂ ಭಯದಿಂದ ಕೂಗಲಾರಂಭಿಸಿದವು; 
ಅದನ್ನು ಕೇಳಿದ ಮಂತ್ರಿಗಳೆಲ್ಲರೂ ವಿಷಯ ತಿಳಿದು ಮೌನದಿಂದ ಅರಮನೆಗೆ ಬಂದು 
ರಾಜನಿದ್ದ ಪರಿಸ್ಥಿತಿಯನ್ನು ಕಂಡರು. ಅತ್ತ ಲಕ್ಷ್ಮಣನ ಬೊಬ್ಬಿರಿತ, ಇತ್ತ ಸುಗ್ರೀವನ 
ಗಾಢನಿದ್ರೆ - ಇವುಗಳನ್ನು ಹೇಗೆ ಪರಿಹರಿಸಬೇಕೆಂಬ ಗೊಂದಲದಲ್ಲಿ ಸಚಿವರು ಹೇಗೋ 
ಚಮತ್ಕಾರ ಉಪಚಾರಗಳಿ೦ದ ಸ್ತುತಿಸುತ್ತ ರಾಜನನ್ನು ಎಚ್ಚರಿಸಿದರು. ಆದರೆ ನಿದ್ದೆಗಣ್ಣಿನಲ್ಲಿದ್ದ 
ಸುಗ್ರೀವನು, “ಆತಂಕದಿಂದ ಹೀಗೆ ನೀವೆಲ್ಲರೂ ಒಮ್ಮೆಗೇ ಯಾಕೆ ಬಂದಿದ್ದೀರಿ, ಭಯದಿಂದ 


ಕಿಷ್ಠಿಂಧಾಕಾಂಡ ೫೫೯ 


ಒಬ್ಬರೊಬ್ಬರ ಮುಖವನ್ನೇಕೆ ನೋಡಿಕೊಳ್ಳುತ್ತಿರುವಿರಿ?” ಎಂದು ವಿಚಾರಿಸಿದ. ಸಚಿವರು, 

“ಸೀತೆಯನ್ನ ರಸುತ್ತ ಟದ ಇಬ್ಬರು ರಾಜಕುಮಾರರು ವಾಲಿಯನ್ನು ಕೊಂದು ನಿಮಗೆ 
ರಾಜವೆ ಭವವನ್ನು ''ಮರಳಿಸಿದರೆಂಬುದು ಜ್ಞಾಪಕವಿದೆಯಲ್ಲವೇ? ಅವರಲ್ಲಿ ಕಿರಿಯವನು 
ಮಹಾ ಕ್ರೋಧದಿಂದ ನಮ್ಮ ನಗರಕ್ಕೆ ಬಂದು ಕಪಿಕುಲವನ್ನೆಲ್ಲ ಸುಟ್ಟುಬಿಡುವಂತೆ 
ಆರ್ಭಟಿಸುತ್ತಿದ್ದಾನೆ. ಅವನನ್ನು ನಾವು ಸಮಾಧಾಗೊಳಿಸಲು ಸಾಧ್ಯವಿಲ್ಲ; ನೀವೇ 
ಈ ವಿಪತ್ತಿನಿಂದ ಪ್ರಜೆಗಳನ್ನು ರಕ್ಷಿಸಬೇಕು. ಹೀಗಾಗಿ ನಾವು ನಿಮ್ಮನ್ನು ನಿದ್ದೆಯಿಂದ 
ಎಬ್ಬಿಸಬೇಕಾಯಿತು ಎಂದ ಹೃಚ್ಛೂಲದಂತಹ ಮಾತನ್ನು ಕೇಳಿ ಸುಗ್ರೀವನ ಎದೆ 
ನಡುಗಿತು. “ರಾಘವನು ಸಮಾಧಾನಿಯಾದವನು, ಆತನಿಗೇನು ಕಾರಣ ನನ್ನ ಮೇಲೆ 
ಕೋಪವುಂಟಾಯಿತೋ ಕಾಣೆ. ಆ ರವಿಕುಲಲಾಮನು ಜ್ಞಾನಸ್ವರೂಪನೇ ಆಗಿದ್ದಾನೆ, 
ಆತನು ನಮಗೆ ಮಹೋಪಕಾರವನ್ನು ಮಾಡಿರುವನೆಂಬುದು ನನ್ನ ಮನಸ್ಸಿನಲ್ಲಿ 
ದೃಢವಾಗಿಯೇ ಇದೆ; ಎಲ್ಲಿಯಾದರೂ ಕಲ್ಲವೃಕ್ಷದಿಂದ ಅಹಿತವಾದುದು ಉಂಟಾಗಲು 
ಸಾಧ್ಯವೇ? ನೀವು ಲಕ್ಷ್ಮಣನ ಬಳಿ ಹೋಗಿ ಕೋಪದ ಕಾರಣವನ್ನು ಉಪಾಯದಿಂದ 
ತಿಳಿದುಕೊಳ್ಳಿ. ಕಾಲವಶದಿ೦ದ ಉಂಟಾದ ಈ ಪರಿಸ್ಥಿತಿಯನ್ನು ಎದುರಿಸಲು ಯಾರಿಗೆ 
ತಾನೇ ಸಾಧ್ಯ?” ಎಂದು ಚಿಂತೆಯಿಂದ ಸುಗ್ರೀವನು ನುಡಿಯಲು, ಹನುಮಂತನು 
ಹೀಗೆಂದ: “ದೋರ್ಗರ್ವನೂ ದಾರಾಪಹಾರನೂ ಆದ ವಾಲಿಯು ಯಾರಿಂದಾಗಿ 
ನಿಮಿಷಾರ್ಧದಲ್ಲಿ ವಧೆಯಾದನೋ, ನಿನಗೆ ಇಂತಹ ಸಂಪತ್ತು ದೊರಕಿತೋ ಅದು 
ಸೀತಾದೇವಿಗೋಸುಗ ಆದುದು; ಆದರೆ ನಿನ್ನ ಪರವಶತೆಯಿಂದಾಗಿ ಮಾಡಬೇಕಾದ 
ಪ್ರತ್ಯುಪಕಾರವನ್ನು ಮಾಡುವಲ್ಲಿ ತಡವಾಗಿದೆ. ಮೂರೂ ಜಗತ್ತುಗಳನ್ನು ಸೃಷ್ಟಿಸಿ 
ಪೊರೆಯುವ ಅಳಿಸುವ ಮಹಾಪುರುಷನಿಗೆ ನೀನು ಹಿತವನ್ನೆಣಿಸದೆ ಲೋಲುಪ್ತರಾಗಿದ್ದೀ. 
ಆದ್ದರಿಂದಲೇ ಸೌಮಿತ್ರಿಯು ಕ್ರುದ್ಧನಾಗಿ ಬಂದಿರುವನು” ಎಂದ. ಆಗ ಅಂಗದ, 
“ಆತನನ್ನು ವಿನಯವಾಕ್ಕುಗಳಿಂದ ಸಮಾಧಾನಪಡಿಸಬೇಕು, ಆದ ತಪ್ಪಿಗೆ ಕ್ಷಮೆ 
ಯಾಚಿಸಬೇಕು, ಶೀಘ್ರದಲ್ಲಿ ಕಾರ್ಯೋನ್ಮುಖವಾಗುವುದಾಗಿ ಆಶ್ವಾಸನೆ ನೀಡಬೇಕು” 
ಎಂದು ಬಿನ್ನವಿಸಿಕೊ೦ಡ. ಸುಗ್ರೀವನು ಈ ಕುರಿತು ಚಿಂತಿಸತೊಡಗಿದ. 


ಅಷ್ಟು ಹೊತ್ತಿಗೆ ಘುಡುಘುಡಿಸುತ್ತ ಸೌಮಿತ್ರಿಯು ಮಹಾದ್ವಾರಕ್ಕೆ ಬರಲು ಕಪಿ 
ಕಾವಲುಗಾರರು ಭಯದಿಂದ ನಮಸ್ಕರಿಸಿ ಜಾಗ ಬಿಟ್ಟರು. ರಭಸ ಸದಿಂದ ಲಕ್ಷ್ಮಣನು 
ನಗರದ ಬೀದಿಗಳಲ್ಲಿ ಬರುತ್ತಿರಲು ಅವನಿಗೆ ಎಲ್ಲೆಡೆಯೂ ಕಂಗೊಳಿಸುವ ನಂದನಗಳು, 
ಕೊಳ ಸರೋವರಗಳು, ಬೆಡಗಿನ ಅರಮನೆಗಳು ಅ೦ಗಡಿಮುಂಗಟ್ಟುಗಳ ಸಂಭ್ರಮವು 
ಕಾಣಿಸಿತು. ನವರತ್ನಮಯವಾದ ಸೌಧಗಳು, ಚಿನ್ನದ ವೇದಿಕೆಗಳು, ನವರಸಾಸ್ಪದವಾದ 
ಶುಕಪಿಕಗಳ ಇಂಚರದಿಂದ ಕೂಡಿದ ಉಪವನಗಳು ಕಣ್ಣಿಗೆ ಬಿದ್ದು "ಬ್ರಹ್ಮನು ' 
ತಾನೇ ಬ೦ದು ವಾಸಮಾಡಲು ಈ ನಗರವನ್ನು ಸೃಷ್ಟಿಸಿರುವನೇನೋ ಎಂಬಂತೆ 
ಅಚ್ಚರಿಗೊಳಿಸಿತು. ದೇವ ಗಂಧರ್ವ ಯಕ್ಷರು ಸೇರಿ ಬ್ರಹ್ಮನ ಆಣತಿಯಿ೦ದ ನಿರ್ಮಿಸಿದ 
ಅಪ್ಸರೆಯರನ್ನೂ ಮೀರಿಸುವಂತಹ ಬೆಡಗಿನಿಂದ ಕೂಡಿದ ಸ್ತ್ರೀಯರು ನಗರದಲ್ಲಿ 
ಎಲ್ಲೆಲ್ಲಿಯೂ ತುಂಬಿದ್ದರು. ಚ೦ದ್ರಮಂಡಲವನ್ನು ಚುಂಬಿಸುವ ಸೌಧಾಗಗಳ ಕಾಂತಿಯು 


೫೬೦ ಶ್ರೀರಾಮಕಥಾಮೃತ 


ಸೂರ್ಯತೇಜಸ್ಸನ್ನು ಬೀರುತ್ತಿದ್ದವು, ಸಕಲಸೌಭಾಗ್ಯ ಸಂಭ್ರಮಗಳಿಂದ ಕೂಡಿ ರಾಜಿಸುವ 
ಶೃಂಗಾರತರವಾದ ರಾಜವೀಧಿಯನ್ನು ಹೊಕ್ಕು, ಅಂಗದ ನಳ ನೀಲ ಶತಬಲಿ ಮೈಂದ 
ದ್ವಿವಿದರ ಹರ್ಮ್ಯಗಳನ್ನು, ಗವಾಕ್ಷ ಗವಯ ಗಜಶರಭ ಸಿಂಗ ವಿದ್ಯುನ್ಮಾಲಿ ಸಂಪಾತಿ 
ಸೂರ್ಯಕ್ಷ ವೀರಬಾಹು ಪಿ೦ಗಾಕ್ಷ ಜಾಂಬವ ಸುಷೇಣ ದಧಿವಕ್ತರ ಮನೆಗಳನ್ನು 
ನಿಟ್ಟಸುತ್ತ ವಿಸ್ಮಯಾವೃತನಾಗಿ ಸೌಮಿತ್ರಿಯು ನಡೆತಂದ. 


ಹಾಗೆಯೇ ಮುಂದುವರಿದು ಬರಲು ಅರಮನೆಯು ಕಾಣಿಸಿತು. ಶರತ್ಕಾಲದ 
ಮೇಘಗಳಂತೆ ಹೊಳೆಯುವ ಸೌಧಗಳ ಎಡಬಲದಲ್ಲಿ ಶೃಂಗಾರನಾಯಿಕಾಮಣಿಗಣ 
ವಿರಾಜಿತವಾದ ಬಾಗಿಲುಗಳು, ಸಂಗೀತಮಾಧುರ್ಯ ಕಲರವಗಳಿಂದ ಹೆಂಗೆಳೆಯರು 
ಕ್ರೀಡಿಸುವ ರಾಜೋದ್ಯಾನಗಳು, ಬೆಡಗಿನಿಂದ ಕೂಡಿ ದೇವೇಂದಕುಬೇರರ ಅರಮನೆಯಂತೆ 
ಅದು ರಾಜಿಸಿತು. ಮನವನ್ನರಳಿಸುವ ತರುರಾಜಿಗಳು ರಾಜಬೀದಿಯ ಇಕ್ಕೆಲಗಳಲ್ಲಿ 
ರಾರಾಜಿಸಲು ಮುಂದೆ ಬಂದ ಲಕ್ಷ್ಮಣನಿಗೆ ಶಾರ್ದೂಲಸಿ೦ಹಗಳಂತೆ ಭೀಮರೂಪಿನಿಂದ 
ಕೂಡಿದ ವಾನರರು ಗೋಚರಿಸಿದರು; ಈಟಿಭಲ್ಲೆಗಳ್ನು ಹಿಡಿದು ಸಾಲಾಗಿ ಅರಮನೆಯನ್ನು 
ಕಾಯುವ ವೀರವಾನರರನ್ನು ಕಂಡು ಲಕ್ಷ್ಮಣನು ಅಚ್ಚರಿಪಟ್ಟ. ಅತ್ತಿತ್ತ ನೋಡದೆ, 
ಯಾರೊಡನೆಯೂ ಮಾತನಾಡದೆ, ಘುಡುಘುಡಿಸುತ್ತಿರುವ ಕೋಪದಿ೦ದ ಅವನು ಏಳು 
ಕಕ್ಷ್ಯಗಳಲ್ಲಿ ಎಲ್ಲಿಯೂ ನಿಲ್ಲದೆ ಒಳಹೊಕ್ಕಾಗ ಎಲ್ಲರೂ ಭಯದಿಂದ ಮೌನದಿಂದಿದ್ದರು. 
ಕಡುವೇಗದಿ೦ದ ಅಂತಃಪುರದ ಹತ್ತಿರ ಬರಲು ಅವನಿಗೆ ಅಲ್ಲಲ್ಲಿ ಇರಿಸಿದ್ದ ಸಿಂಹಾಸನಗಳು 
ರತ್ನಪೀಠಗಳು ಅರಮನೆಯ ವೈಭವವನ್ನು ಸಾರುತ್ತಿದ್ದವು. ಮಿಂಚಿನ ಬಳಗವು 
ನೆಲದಲ್ಲಿ ಓಡಾಡಿದಂತೆ ಲಲನೆಯರ ಬಳಗವು ಕುಡಿಮಿಂಚಿನಂತೆ ಕಣ್ನೋಟವನ್ನು 
ಬೀರುತ್ತ, ಹ೦ಸಗಾಮಿನಿಯರು ಅತಿ ಮಧುರಗತಿಯಿಂದ ಎಡೆಯಾಡುತ್ತಿದ್ದರು; 
ವೀಣಾನಾದದೊಂದಿಗೆ ತಮ್ಮ ಕಂಠವನ್ನು ಮಿಳಿತಗೊಳಿಸಿ ಸಂಚಾರಿಗಳನ್ನು ಹಿಡಿದು 
ಹಾಡುವ ಮನೋಹರ ಗಾಯನವು ಕೇಳಿಸಿತು. ಮುಂದಕ್ಕೆ ಹೋಗಲು ಕಿರಿಗಂಟೆ 
ಗೆಜ್ಜೆಗಳ ಸದ್ದು ಕೇಳಿಸಲು ಸೌಮಿತ್ರಿಯು ಲಜ್ಜಿತನಾಗಿ ತಲೆ ಬಗ್ಗಿಸಿಕೊಂಡು ಮುಂದೆ 
ಹೋಗದೆ ನಿಂತು ತನ್ನ ಬಿಲ್ಲಿನಿಂದ ಠೇಂಕಾರವನ್ನು ಮಾಡಿದ. ಸಿಡಿಲಿನಂತೆ ಭಯಂಕರ 
ಸದ್ದಿನಿಂದ ಕೂಡಿದ ಆ ಶಬ್ದವನ್ನು ಕೇಳಿದ ಸುಗ್ರೀವನಿಗೆ ಕೋಪಗೊಂಡ ಸೌಮಿತ್ರಿಯು 
ಬಂದನೆಂಬುದು ತಿಳಿದು ಭಯದಿಂದ ಪೀಠದಿಂದ ಇಳಿದಾಗ ಅಂಗದನ ಮಾತುಗಳು 
ಅವನಿಗೆ ನೆನಪಾದವು. 


ಭೀತಿಯಿಂದ ಬುದ್ಧಿ ಜಡವಾಗಿ ದಿಕ್ಕು ತೋಚದಂತಾಯಿತು. ಇದಕ್ಕೇನು ಮಾಡಲಿ 
ಎ೦ದು ಯೋಚಿಸಿ ತಾರೆಯನ್ನು ಕರೆದು, “ಲಕ್ಷ್ಮಣನು ಅತಿ ಕೋಪದಿಂದ ಬಂದಿದ್ದಾನೆ, 
ನೀನು ಮೃದುಮಧುರ ನುಡಿಗಳಿಂದ ಅವನ ಕೋಪವನ್ನಿಳಿಸು. ವೀರರಾದವರು 
ಹೆಂಗಸರನ್ನು ನೋಡಿ ಕೋಪಗೊಳ್ಳುವುದಿಲ್ಲ, ದಯವಿಟ್ಟು ಹೀಗೆ ಮಾಡು” ಎಂದು 
ಕೇಳಿಕೊಂಡ. ಅವನ ಮಾತನ್ನು ಒಪ್ಪಿ ತಾರೆಯು ರಾಜಹಂಸದ ನಡಿಗೆಯಿಂದ ಲಕ್ಷ ಪಾನ 
ಬಳಿಗೆ ಬಂದು ಕಲಿಗಳ ಅಗ್ರೇಸರನ ಮುಂದೆ ನಿಂತಳು. ಆದರೆ ಅವನು ಲಜ್ಜೆಯಿಂದ 
ತಲೆತಗ್ಗಿಸಿ ಅವಳ ಕಡೆ ನೋಡಲೇ ಇಲ್ಲ; ಆಗ ತಾರೆಯು ನಯವಾಗಿ, “ಜಲಜಾಕ್ಷನೇ, 


ಕಿಷ್ಠಿಂಧಾಕಾಂಡ ೫೬೧ 


ನಿನ್ನ ಧ್ವನಿಯನ್ನು ಕೇಳಿದರೆ ನಿನಗೆ ಮಹಾಕೋಪ ಬಂದಂತಿದೆ, ಅದಕ್ಕೇನು ಕಾರಣ? 
ಎಡವಿದರೆ ಹೋಗುವುದನ್ನು ಭೂಮಿಯನ್ನು ಅಗೆದು ತೆಗೆದಿಡುವುದು ವೃಥಾ 
ಶ್ರಮವಲ್ಲವೇ? ಭಯದ್ಯೆನ್ಯತೆಗಳಿಂದ ಕಗ್ಗಾಡಿನಲ್ಲಿ ಅಲೆಯುತ್ತಿದ್ದವನಿಗೆ ಅಭಯವನ್ನು 
ನೀಡಿ ಸಲಹಿ ಆಪ್ಪಮಿತ್ರನಂತಾಗಿ ಈಗ ಈ ರೀತಿ ಮಾಡಬಹುದೇ? ಸರ್ವವನ್ನೂ 
ಬಲ್ಲವನಾದ ನೀನು ತಿಳಿಯದುದು ಏನಿದೆ?" ಎಂದು ಮೃದುವಾಗಿ ಕೇಳಿದಳು. 
ತಾರೆಯ ಮಾತಿನಿಂಧ ಸೌಮಿತ್ರಿಯ ಕೋಪ ಕರಗಿತು, ಆರ್ಭಟ ನಿಂತಿತು; ಆದರೆ 
ಕಟುಮಾತುಗಳಿಂದ, “ದುರ್ಮೇಧೆಯಿಂದ ಸುಖಲೋಲುಪನಾಗಿ ರಘುನಾಥನ 
ಮನೋವ್ಯಥೆಯನ್ನು ನೋಡದೆ ಸುಗ್ರೀವನು ತನ್ನ ವಿಕಾರವನ್ನು ತೋರ್ಪಡಿಸಿದ್ದಾನೆ. 
ಅ೦ಥವನನ್ನು ಹಿಡಿದು ಶಿಕ್ಷಿಸುವುದು ಧರ್ಮವಲ್ಲವೇ? ಧರ್ಮಾರ್ಥಗಳನ್ನು ತೊರೆದು 
ಅವನು ಕಾಮೋಪಸೇವನೆಯಲ್ಲಿ ಪಾನಾಸಕ್ತನಾಗಿ ವಿವೇಕವನ್ನು ಕಳೆದುಕೊಂಡು 
ತಾಮಸವೃತ್ತಿಯಿಂದ ಕರ್ತವ್ಯಮೂಢನಾಗಿದ್ದಾನೆ. ಕುಡುಕತನದಿಂದ ಕೆಲಸಗಳು 
ಕೆಡುತ್ತವೆ. ನಾಲ್ಕು ತಿಂಗಳಾದ ಬಳಿಕವೂ ಶ್ರೀರಾಮನನ್ನು ಕಾಣದ ಕೆಡುಕನನ್ನು 
ಶಿಕ್ಷಿಸಲು ಬಂದಿದ್ದೇನೆ” ಎಂದು ಲಕ್ಷ್ಮಣನು ಮಾರುತ್ತರವನ್ನಿತ್ತ. ಆದಕ್ಕೆ ತಾರೆಯು 
ಹೀಗೆ ಉತ್ತರವಿತ್ತಳು: “ಚೆನ್ನಾಯಿತು, ಸುಗ್ರೀವನೇನೂ ಸುಮ್ಮನೆ ಕೂತಿರಲಿಲ್ಲ. 
ಮುಂದಾಗಬೇಕಾದ ರಾಮಕಾರ್ಯಕ್ಕಾಗಿ ಭೂತಳದಲ್ಲಿರುವ ಒಂದೆರಡು ದಶಕೋಟಿ 
ಕಪಿಸಮೂಹವನ್ನೆಲ್ಲ ಸೇರಿಸಿ, ಮಳೆಗಾಲ ಹೋಗಿ ಶರತ್ಕಾಲ ಬರುವುದನ್ನೇ ಕಾದಿದ್ದಾನೆ. 
ವಿರಕ್ಷರಾದ ಪರಮಮುನಿಗಳು ತಮ್ಮ ಸರಸಿಜಾಕ್ಷಿಯರನ್ನು ಕಾಣಲು ನಿಯಮಗಳನ್ನು 
ಮೀರುತ್ತಾರೆ. ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ತಾನೇ? ಅಂಥದ್ದರಲ್ಲಿ 
ಅಜ್ಜಾನಿಯಾದ ವಾನರನು ಭೋಗಗಳನ್ನು ಹೇಗೆ ಬಿಟ್ಟಿರಬಲ್ಲ? ಸುಗುಣಗ೦ಭೀರನೇ, 
ನನ್ನ ಮಾತನ್ನು ಕೇಳು: ಕಪಿಗಳನ್ನೆಲ್ಲ ಒಗ್ಗೂಡಿಸಿ ಸುಗ್ರೀವನು ಸೀತೆಯನ್ನು ಹುಡುಕಿ 
ತ೦ದೊಪ್ಪಿಸುವುದರಲ್ಲಿ ಸಂದೇಹವೇ ಇಲ್ಲ. ಅವನು ನಿಮ್ಮ ಶತ್ರುವಲ್ಲ, ಅವನ ಮನಸ್ಸಿನ 
ತುಂಬ ನೀವೇ ತುಂಬಿದ್ದೀರಿ. ಆದ್ದರಿಂದ ಕೋಪವನ್ನು ಬಿಟ್ಟು ಅವನ ಭಯವನ್ನು 
ಹೋಗಲಾಡಿಸಿ, ಸ್ನೇಹದಿಂದ ಕಾಣು; ಅವನ ಮನೆ ಮನೋವಾರ್ತೆ ತನುಧನಗಳೆಲ್ಲವೂ 
ನಿಮ್ಮವೇ. ಸುಗ್ರೀವನು ಅಂತಃಪುರದಲ್ಲಿದ್ದಾನೆ, ನೀನು ಪ್ರೀತಿಯಿಂದ ಅಲ್ಲಿಗೆ ಹೋಗಿ 
ಅವನ ಭೀತಿಯನ್ನು ನಿವಾರಿಸಿ ಶ್ರೀರಾಮನ ಬಳಿಗೆ ಕರೆದೊಯ್ದು ಮುಂದಾಗಬೇಕಾದ 
ಕಾರ್ಯವನ್ನು ನಿಶ್ಚಯಿಸು.” 

ಆ ಸುದತಿಯು ಆಡಿದ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಸಮಾಧಾನಚಿತ್ತದಿಂದ 
ಸುಗ್ರೀವನನ್ನು ಕಾಣಲು ಬಂದ. ಉದಯಾಚಲದಲ್ಲಿ ಮೆರೆಯುವ ಸೂರ್ಯನಂತೆ 
ಕಂಗೊಳಿಸುತ್ತ ಚಿನ್ನದ ಪೀಠದಲ್ಲಿ ಸೂರ್ಯಪುತ್ರನು ಕುಳಿತಿದ್ದರೆ, ಅವನ ಬಳಿ ರುಮೆ 
ಮುಖ್ಯರಾದ ರಾಜಾಂಗನೆಯರಿದ್ದರು. ಅವನ ಆಶ್ಚರ್ಯಕರ ವೈಭವವನ್ನು ಕಂಡ 
ಸುಮಿತ್ರಾನಂದನನ ಕಣ್ಣುಗಳು ಮತ್ತೆ ಕೆಂಪಾದವು. ಅವನ ಮುಖದ ರೌದವನ್ನು ಕಂಡ 
ಸುಗ್ರೀವನು ಅಳುಕಿ ಆಸನದಿಂದ ಇಳಿದು ಕೈಗಳನ್ನು ಮುಗಿದು ಪೆಚ್ಚು ಮುಖ ಹಾಕಿಕೊಂಡು 
ನಿಂತ. “ಸಾಧುಪೋಷಕ ಕೃಪಾಕರ ಜಿತೇಂದ್ರಿಯ ಸತ್ಯವಾದಿ ಕೃತಜ್ಞನಾಗಿ ಲೋಕಹಿತವನ್ನು 


೫೬೨ ಶ್ರೀರಾಮಕಥಾಮೃತ 


ಮಾಡುವ ನೃಪತಿಯು ಚಿರಕಾಲ ಸುಖವಾಗಿರುತ್ತಾನೆ: ಆದರೆ ಪರರಿಗೆ ಅಪಕಾರವೆಸಗುತ್ತ 
ಉಪಕಾರವನ್ನು ಮರೆತು ಅಸತ್ಯವನ್ನು ಹಿಡಿಯುವ ನರನಾಥನು ಹೋಗುತ್ತಾನೆಯೇ 
ಹೊರತು ಇರುವುದಿಲ್ಲ ಎಂಬುದು ಲೋಕಮತ ಮಾತ್ರವಲ್ಲದೆ ಶಾಸ್ತ್ರಸಮ್ಮತವೂ “ಹೌದು, 
ಅಲ್ಲವೇ ಕಪೀಶ? ಒಂದು ಕುದುರೆಯ ಸುಳ್ಳು ನೂರು ಕುದುರೆಗಳನ್ನು ಕೊಂದ ಪಾತಕಕ್ಕೆ 
ಸಮ, ಒಂದು ಹಸುವಿನ ಸುಳ್ಳು ಗೋಸಹಸ ಸ್ಪವನ್ನು ಕೊಂದ ಪಾಠಕ್ಕೆ ಸಮ; ಒಬ್ಬ ವ್ಯಕ್ತಿ ವಕಿಗೆ 
ಹೇಳಿದ ಸುಳ್ಳು ಕುಲ ಗೋತ್ರ ಆತ್ಮಹತಿಯನ್ನು ೦ಟುಮಾಡುತ್ತದೆ. ಇಂಥ ಸ (ಟರ 
ನಡತೆಯನ್ನು ತೊರೆದ ನೀನು ಶಿಕ್ಷಾರ್ಹನಲ್ಲವೇ? ನೀನು ಸಂಭಾಷಣಾಯೋಗ್ಯನೇ 
ಅಲ್ಲ. ಉಪಕಾರ ಮಾಡಿದ ಪುಣ್ಯಪುರುಷನಿಗೆ ತನ್ನ ಸಾಮರ್ಥ್ಯ ಮೀರಿ ಪ್ರತ್ಯುಪಕಾರ 
ಮಾಡಬೇಕಲ್ಲದೆ ಅಹಂಕಾರದಿಂದ ಕ್ಷುದ್ರ ಸುಖಗಳಿಗೆ ಮನತೆತ್ತು ಸ್ನೇಹವನ್ನು ಮರೆತ 
ಪಾತಕಿಯನ್ನು ನೋಡಿಯೂ ಶಿಕ್ಷಿಸದಿರುವವರಿಗೆ ದುರ್ಗತಿಯೆಂಬುದು ಶ್ರುತಿವಿಹಿತ, 
ಇದನ್ನು ತಿಳಿದುಕೋ. ಮದ್ಯಪಾನ ಗುರ್ವಾಂಗನಾಗಮನ ಸ್ಪರ್ಣಸ್ಟೇಯ ಕಾನನಧ್ವಂಸ 
ಗೋಬಹ್ಮಹತ್ತೆಗಳಿಗೆ ಶಾಸ್ತ್ರಗಳಲ್ಲಿ ಯಾವುದಾದರೊಂದು ಪ್ರಾಯಶ್ಚಿತ್ತವಿರಬಹುದಾದರೂ, 
ಕೃತಘ್ನ ತೆಗೆ, ಹಿತವನ್ನು ಮರೆತ ಪಾತಕಕ್ಕೆ ಪರಿಹಾರವಿದೆಯೇ?' ಕಪಿಯೇ, ನೀನು 
ಅನರ್ಥವನ್ನು ಹೊಕ್ಕಿರುವೆ” ಎಂದು ಸೌಮಿತ್ರಿಯು ಕೋಪಾವೇಶದಿಂದ ನುಡಿದ. 


ಆಗ ತಾರೆಯು, “ಸುಗ್ರೀವನು ಕ್ರೂರಮತಿಯೂ ಅಲ್ಲ, ಕೃತಫ್ನನೂ ಅಲ್ಲ; ಆತನು 
ರಾಮಕಾರ್ಯವನ್ನು ಎದುರು ನೋಡುತ್ತ ಊರಲ್ಲಿದ್ದ, ಅಪ್ಪೆ ಅವನ ಬಗ್ಗೆ ನಿಷ್ಠುರತೆಯಿಂದ 
ಮಾತನಾಡುವುದು ಸಲ್ಲದು, ರಘುಕುಲಾನ್ಹಯರೆಲ್ಲ ಗಂಭೀರರೂ ಕಾರಣಿಕರೂ 
ಗುಣಕಲಿತರೂ ಆದವರೆಂಬುದನ್ನು ನೆನಪಿಸಿಕೋ. ಕಾಡಿನಲ್ಲಿ ಅಲೆಯುತ್ತಿದ್ದವನಿಗೆ 
ರಾಜ್ಯವನ್ನು ಮರಳಿಸಿ ಸ್ನೇಹ ಗಳಿಸಿ ಈಗ ತುಂಬ ನಿಷ್ಠುರವಾಗಿ ಮಾತನಾಡುವುದು 
ತರವೇ? ಕುಟಿಲತೆ ಕಳಂಕಗಳಿಂದ ಕೂಡಿ ಗೆಳೆಯನನ್ನು ನಾಶಮಾಡುವವನು 
ದೋಷಾಕರ. ಆದರೆ ಸುಗ್ರೀವನು ಅಬಲನೇನಲ್ಲ, ದೇವಾಸುರರಿಂದ ಬೆಂಬಲ 
ಪಡೆದವರನ್ನೂ ಹೊಡೆದುರುಳಿಸಿದ ವೀರನಿವನು ಎಂದು ವಾಲಿಯೇ ಹೇಳಿದನಲ್ಲವೇ? 
ಅಂಥವನನ್ನು ಮೃದುನುಡಿಗಳಿಂದ ಉಪಚರಿಸುವುದು ತರವಲ್ಲವೇ?” ಎಂದಳು. 
ತಾರೆಯು ಹೀಗೆ ಹೇಳಲು ಸುಗ್ರೀವನು ವಿನಯದಿಂದ ಲಕ್ಷ್ಮಣನಿಗೆ, “ಜನನಾಥನೇ, 
ಅಕಾರಣವಾದ ನಿನ್ನ ಕೋಪಕ್ಕೇನು ಕಾರಣ? ಕಾಡಿನಲ್ಲಿ ಅಲೆಯುತ್ತಿದ್ದ ನನ್ನ ಮೇಲೆ 
ಕರುಣೆಯಿಟ್ಟು ವಾಲಿಯನ್ನು ಸಂಹರಿಸಿ ನನಗೆ ಸುಖಭೋಗಗಳನ್ನು ನೀಡಿದವನು 
ರಘುನಾಥ. ಹಾಗಾಗಿ ನಾನು ಪರಿಪರಿಯಾದ ಭೋಗಗಳನ್ನು ಅನುಭವಿಸುತ್ತ ಅದರ 
ಆನಂದವನ್ನು ಪರಮಪುರುಷನಿಗರ್ಪಿಸಿ ಸುಖದಿಂದಿದ್ದೇನೆ. ಒಂದು ಬಾಣ ಬಿಟ್ಟು 
ತಾಳೆಯ ಮರಗಳನ್ನು ಕತ್ತರಿಸಿ ಭೂಮಿಯನ್ನು ಸೀಳಿ ಅದು ಮತ್ತೆ ಬರುವಂತೆ 
ಮಾಡಿದ ಮೂಲೋಕದೊಡೆಯನಿಗೆ ನೊರಜಿನಂತಹ ನಾನು ಏನು ಸಹಾಯ 
ತಾನೇ ಮಾಡಬಲ್ಲೆ? ತಪನಕುಲಲಲಾಮನು ನನ್ನನ್ನು ಸಲಹಿದುದಕ್ಕೆ ಉಪಕಾರವನ್ನು 
ಮಾಡಲು ಈ ಕಪಿ ಎಷ್ಟರವನು? ಕೃಪೆಮಾಡಿ ನನ್ನನ್ನು ನಿಮ್ಮ ಸೇವಕನೆಂದು ಕೈಹಿಡಿದು 
ಸಂಪತ್ತನಿತ್ತ ದೇವನನ್ನು ನನ್ನ ಮನೋಮಂದಿರದಲ್ಲಿಟ್ಟು ಪೂಜಿಸುತ್ತಿದ್ದೇನೆ. ಆ 


ಕಿಷ್ಕಿಂಧಾಕಾಂಡ ೫೬೩ 


ಮಹಾಪುರುಷನಿಗೆ ಉಪಕಾರಮಾಡಿ ನನ್ನ ಜನ್ಮವನ್ನು ಸಫಲವೆನ್ನಿಸಲು, ಮಳೆಗಾಲವು 
ಮುಗಿದು ಕಾರ್ಯೋದ್ಯುಕ್ತವಾಗಲೆಂದು ಈಗಾಗಲೇ ಕಪಿಕುಲವನ್ನೆಲ್ಲ ಒಗ್ಗೂಡಿಸುವ 
ಸನ್ನಾಹದಲ್ಲಿದ್ದೆನೇ ಹೊರತು ಮದಮತ್ತನಾಗಿರಲಿಲ್ಲ. ನನ್ನಿಂದ ಆಗಿರಬಹುದಾದ 
ದೋಷಗಳನ್ನು ಎಣಿಸದೆ ನನ್ನನ್ನು ಕರುಣೆಯಿಂದ ಪೊರೆಯಬೇಕು” ಎಂದು ಕೈಮುಗಿದ. 


ಲಕ್ಷ್ಮಣನಿಗೆ ಈ ಮಾತುಗಳನ್ನು ಕೇಳಿ ಸುಗ್ರೀವನ ಬಗ್ಗೆ ಆದರವುಂಟಾಯಿತು; 
ಅವನನ್ನು ಬಿಗಿದಪ್ಪಿಕೊಂಡು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನಿಗೆ ಸಮಾಧಾನ ಹೇಳಲು 
ತೊಡಗಿದ: “ಶ್ರೀರಾಮ ಪದಕಮಲಭ್ಯಂಗನಾದ ನಿನ್ನ ಭಕ್ತಿಬಲವನ್ನು ಹೊಗಳಲು 
ನನಗೆ ಸಾಧ್ಯವೇ? ರಾಮನಿಗೆ ತಕ್ಕ ಸೇನಾನಿ ನೀನು. ನಿನ್ನ ಗುಣವನ್ನು ಅರಿಯದೆ 
ಜಡಮತಿಯಿ೦ಂದ ಆಡಿದ ಕ್ರೂರನುಡಿಗಳನ್ನು ದಯವಿಟ್ಟು ಮರೆತುಬಿಡು. ನನ್ನ ದುಮ್ಮಾನ 
ಹೋಗಿ ಈಗ ಸುಮ್ಮಾನವುಂಟಾಗಿದೆ. ಈಗ ನನ್ನ ಕೋಪದ ಕಾರಣವನ್ನು ಹೇಳುತ್ತೇನೆ 
ಕೇಳು: ಶರತ್ಕಾಲವು ಬರಲು ದುಂಬಿಗಳ ಮೊರೆತ, ಕದ೦ಬಪುಷ್ಟಗಳ ಅರಳುವಿಕೆ, ಮಲ್ಲಿಗೆ 
ಹೂಗಳ ಪರಿಮಳಭರಿತ ಗಾಳಿಯುಂಟಾಗಲು ರಾಮನು ಸೀತೆಯನ್ನು ನೆನೆಸಿಕೊಂಡು 
ದೀನನಾಗಿ ವಿರಹದಿಂದ ಕೊರಗುತ್ತಿದ್ದುದನ್ನು ನೋಡಿ ನನ್ನ ಮನಸ್ಸು ಮರುಗಿ 
ಕ್ರುದ್ಧವಾಯಿತು. ಬೇಗ ಅಣ್ಣನ ಬಳಿ ಹೋಗಿ ನೀನು ಕೈಗೊಂಡ ಕಾರ್ಯಗಳನ್ನು ವಿವರಿಸಿ 
ಅವನನ್ನು ಸಮಾಧಾನಪಡಿಸಲು ನೀನೇ ಯೋಗ್ಯ ತಡಮಾಡದೆ ಹೋಗಿ ರಾಮನ 
ಮನಸ್ಸಿನ ಜ೦ಜಡಗಳನ್ನು ತೊಡೆದು, ಧರಣಿಜೆಯನ್ನು ಹುಡುಕಿಸಿ ಕೀರ್ತಿಯನ್ನು ಪಡೆದು 
ಬಾಳು” ಎಂದು ಸೌಮಿತ್ರಿಯು ಹೇಳಲು, ಭಾಸ್ಕರತನಯನು ಮಂತ್ರಿಗಳನ್ನು ಕರೆದು 
ಹೊರವಲಯದಲ್ಲಿ ಕಪಿಸೈನ್ಯವನ್ನು ಸೇರಿಸಿ ಇಂದಿರಾವರನಾದ ರಾಮಪುರದರಸನ 
ದರ್ಶನಕ್ಕೆ ಹೋಗಲು ಅಣಿಮಾಡಲು ಆಜ್ಜೆಯಿತ್ತ. ಆನಂತರ ಲಕ್ಷ್ಮಣನನ್ನು ಹೊಗಳಿ 
ಅವನಿಗೆ ಸೂಕ್ತ ರೀತಿಯಲ್ಲಿ ಸತ್ಕಾರ ಮಾಡಿ ರಘುವರನ ಪಾದದರ್ಶನಕ್ಕೆಂದು ಹೊರಟ. 


೧೫. ರಾಮನ ಬಳಿ ಬಂದ ಸುಗೀವನು ಅವನಿಗೆ 
ಕಪಿಸೈನ್ಯವನ್ನು ತೋರಿಸಿದುದು 


ಅದ್ರಿಜಾತೆಯೇ ಕೇಳು, ಸುಗ್ರೀವನ ಮನೋವೃತ್ತಿಯನ್ನು ಕಂಡ ಹನುಮಂತ 
ಸೇನಾಧಿಪತಿ ನೀಲರು ಕಪಿಸೇನೆಯನ್ನು ಕರೆಸಿ ನಗರದ ಹೊರವಲಯದಲ್ಲಿ 
ಬೀಡುಬಿಡಿಸಿದರು; ಬೆಳ್ಳೊಡೆ ಚಾಮರ ಶಿಬಿಕೆಗಳನ್ನು ತರಿಸಿ, ಪರಿಪರಿಯ 
ರಾಜೋಪಚಾರಗಳನ್ನು ಸಿದ್ಧಪಡಿಸಿ ವಿಜ್ಞಾಪಿಸಿಕೊಳ್ಳಲು ರಾಜನು ಸಂತಸಗೊಂಡ. 
ವಂದಿಮಾಗಧರು ಬಿರುದುಗಳನ್ನು ಉಗ್ಗಡಿಸುತ್ತಿರಲು ರವಿನಂದನನು ಲಕ್ಷ್ಮಣನ 
ಕೈಹಿಡಿದುಕೊಂಡು ಅಂತಃಪುರದಿಂದ ಹೊರಟು, ಅಣ್ಣನಿಗೆ ಇಂದ್ರನಿತ್ತಿದ್ದ 
ಶಿಬಿಕೆಯನ್ನೇರಿದ. ಅದರ ಹಿಂದೆ ಸೈನ್ಯವು ವೈಭವದಿಂದ ಅಲ್ಲಿಂದ ಹೊರಟಿತು. 
ಹೊಗಳುಭಟರು ಮಾಡುವ ಬಿರುದುಗಳ ಉಗ್ಗಡಣೆ, ಚಿನ್ನದ ಯಷ್ಟಿಗಳನ್ನು ಹಿಡಿದ 
ಕಂಚುಕಿಗಳು ಚಾಟಿಯನ್ನು ಬೀಸಿ ಎಡಬಲದ ಸಿಂಹಗಳನ್ನು ಬೆದರಿಸುತ್ತ ಬರುತ್ತಿರಲು 


೫೬೪ ಶ್ರೀರಾಮಕಥಾಮೃತ 


ಕಪಿಸಾರ್ವಭೌಮನು ಛತ್ರಚಾಮರಗಳ ಸಮೇತ ಸಡಗರದಿಂದ ಬಂದ. ಹನುಮಂತ 
ನೀಲ ಮುಂತಾದ ವೀರರು ಕೈಮುಗಿದುಕೊಂಡು “ಮುಕ್ಕೋಟಿಗಧಿನಾಥ, ಜೀಯ, 
ಅವಧಾರು, ಬಹುಪರಾಕು' ಎಂದು, "ಪಶ್ಚಿಮಾದ್ರಿಯಲ್ಲಿ ರಂಜಿಸುವ ಸೂರ್ಯನಂತೆ 
ರಂಜಿಸುತ್ತಿದ್ದ ಶತಕೋಟಿ ಕಪಿತತಿಯು ಕೈಮುಗಿಯುತ್ತಿದೆ, ದಯವಿಟ್ಟು ನೋಡಿ' ಎಂದು, 
“ಹಿಮಗಿರಿಯಿಂದ ಬಂದ ಸಾವಿರ ಕೋಟ ಕಪಿಸೈನ್ಯವು ಭಕ್ತಿಯಿಂದ ಎಡರಗುತ್ತಿದೆ, 
ಕಪಿರಾಯ ಚಿತ್ತೈಸು' ಎಂದು, "ಹಿಮಾದ್ರಿಯ ತಪ್ಪಲಿನಿಂದ ಬಂದ ಸಹಸ್ರಕೋಟಿ 
ಕಪೀಶ್ನರರು ನಮಿಸುತ್ತಿರುವರು' ಎಂದು, 'ಕ್ಷೀರಸಾಗರದ ತಟದ ಹೊಂಗೆಯ ವನದಿಂದ 
ಬ೦ದ ವನವಾಸಿಗಳು ಶಾಖಾಮೃಗೋತ್ತಮರು ಕಾಣಿಸಿಕೊಳ್ಳುತ್ತಿದ್ದಾರೆ, ಆಯುಷ್ಯಂತನೇ' 
ಎಂದು, 'ಭೂತಳದಲ್ಲಿ ಎಷ್ಟು ಕಪಿವೀರರಿದ್ದಾರೆಯೋ ಎಲ್ಲರೂ ಕಾಣಿಕೆಗಳ ಸಮೇತ 
ಎರಗುತ್ತಿರುವರು, ಸೂರ್ಯನಂದನನಿಗೆ ಪರಾಕು' ಎಂದು ಬೆತ್ತ ಹಿಡಿದ ಭಟರು 
ಸಾರುತ್ತಿದ್ದರು. 


ಹೀಗೆ ವಾನರಪತಿಗಳೆಲ್ಲರೂ ಬಂದು ಕಾಣಿಕೆಯನ್ನು ಸಲ್ಲಿಸಲು ಅದನ್ನು 
ಹರ್ಷದಿಂದ ಸ್ವೀಕರಿಸಿ, ಅವರವರ ಮಟ್ಟಕ್ಕನುಗುಣವಾಗಿ ಸನ್ಮಾನಬಹುಮಾನಗಳನ್ನಿತ್ತು 
ಸತ್ಕರಿಸಿ ಸುಗ್ರೀವನು ರವಿಕುಲೇಶನನ್ನು ಕಾಣುವ ಆತುರದಿಂದ ಬರಲು, ಕಹಳೆಗಳು 
ಭೋರ್ಗರೆದುವು, ಶಂಖಭೇರಿಮೃದಂಗಾದಿ ವಾದ್ಯಗಳ ಸದ್ದು ದಿಗಂತದವರೆಗೂ 
ವ್ಯಾಪಿಸಿತು. ರಾಮನಿದ್ದ ಪುಣ್ಯಶೈಲದ ಬಳಿ ಬಂದು ಸೌಮಿತ್ರಿಸಹಿತ ಹೂಹಣ್ಣುಗಳು 
ಮುಂತಾದ ಕಾಣಿಕೆಗಳನ್ನು ಹಿಡಿದುಕೊಂಡು ಸುಗ್ರೀವನು ಶ್ರೀರಾಮನ ಸನಿಹಕ್ಕೆ ಬಂದು 
“ಸಾಮಗಾನಪ್ರಿಯ, ಸನಾತನ, ಪರಬ್ರಹ್ಮ ಸದಾಶಿವಮಯ, ನಿಜಾನಂದದಾಮ, ರಾಮ 
ನಮೋ' ಎಂದು ನಮಸ್ಕರಿಸಿದ. ಎರಗಿದ ಕಪೀಶನನ್ನು ಬರಸೆಳೆದಪ್ಪಿಕೊ೦ಡು ಹರ್ಷದಿಂದ 
ಅವನನ್ನು ಕುಳ್ಳಿರಿಸಿ ಭಕ್ತವತ್ಸಲನಾದ ಶ್ರೀರಾಮನು ಉಪಚರಿಸಿದ. ಸುಗ್ರೀವನನ್ನು 
ಕಂಡಾಕ್ಷಣ ಅತಿಶಯವಾದ ಸೌಭಾಗ್ಯವು ಕೈಸೇರಿದಂತೆ ರಘುವೀರನು ಧರಣಿಜೆಯ 
ನೆನಪನ್ನು ಮರೆತು ಹಿಗ್ಗಿದ. ನೆಲದ ಮೇಲೆ ಕುಳಿತ ರಾಮನು ಅತಿಶಯವಾದ ನಯದಿಂದ 
ನಸುನಗೆಯೊಡನೆ ಸುಗ್ರೀವನಿಗೆ, “ಹಿತಮಿತವನ್ನು ಅನುಸರಿಸಿ ಕಾಮಾರ್ಥಗಳನ್ನು 
ಸಾಧಿಸುವ ರಾಜರು ಸುಖವಾಗಿ ಬಾಳುತ್ತಾರೆ, ಆದರೆ ಕಾಮವನ್ನು ಅತಿಶಯಗೊಳಿಸಿ 
ಮತಿಗೆಟ್ಟು ಮಲಗಿದರೆ ಏಳೆಗೆ ಹೊ೦ದಲಾರ. ಶತ್ರುಗಳನ್ನು ನಿಗ್ರಹಿಸಿ, ಬಂಧುಗಳನ್ನು 
ಪೊರೆದು, ಪ್ರಜೆಗಳಿಗೆ ಹಿತನೆನಿಸಿ ಧರ್ಮವಂತನಾಗಿ  ಆಳುವವನ ಅರಸುತನ 
ಶಾಶ್ವತವಾಗುತ್ತದೆ. ಕಪಿಕುಲಾಗ್ರಣಿಯೇ, ನೀತಿಶಾಸ್ತ್ರಗಳಲ್ಲಿ ಹೇಳಿದ ಈ ರೀತಿಯನ್ನು 
' ನೀನೇನೂ ತಿಳಿಯದವನಲ್ಲ. ಹಾಗಾಗಿ ಶತ್ರುಗಳನ್ನು ಸದೆಬಡಿದು, ಧರಣಿಜೆಯು 
ಬರುವಂತೆ ಮಾಡಲು ಆವಶ್ಯಕವಾದುದನ್ನು ಮಂತ್ರಿಗಳೂಡನೆ ಸಮಾಲೋಚಿಸಿ 
ನಿರ್ಧರಿಸು” ಎಂದು ನುಡಿದ. ಆಗ ಸುಗ್ರೀವನು, “ಹೋಗಿದ್ದ ನನ್ನ ಕೀರ್ತಿ ಸಿರಿ ಕಪಿರಾಜ್ಯ 
ಸೂಖಾಮೋದಗಳನ್ನು ನನಗೆ ದೊರಕಿಸಿಕೊಟ್ಟ ನಿನ್ನ ಪಾದಸ್ಮರಣೆ ಮಾಡುತ್ತ, ಹಲವಾರು 
ವಿಧದ ಸಾಧನಪರಿಕರಗಳನ್ನು ಸಜ್ಜುಗೊಳಿಸಿಕೊಂಡು ರಕ್ಕಸನನ್ನು ಸಂಹರಿಸಲು 
ನಿರ್ಧರಿಸಿದ್ದೇನೆ. ಅದೋ ದಯವಿಟ್ಟು ನೋಡು, ಬಾನುಬುವಿಗಳನ್ನು ಒಂದುಮಾಡಿರುವ 


ಕಿಷ್ಠಿಂಧಾಕಾಂಡ ೫೬೫ 


ಕಪಿಸೈನ್ಯವನ್ನು. ಈ ಬಲಿಮುಖರು ಅತಿಬಲರು, ಮಹಾಕ್ಷೇತ್ರವಾಸಿಗಳು, ಇಡೀ ಭೂತಳದ 
ಎಲ್ಲ ಭಾಗಗಳ ಪರಿಚಯವುಳ್ಳವರು. ನೀನು ಆಜ್ಞಾಪಿಸಿದ ರೀತಿಯಲ್ಲಿ ಕೆಲಸವನ್ನು 
ಅತ್ಯಂತ ತ್ವರಿತವಾಗಿ ಹೋಗಿ ಮಾಡಿಕೊಂಡು ಬರುತ್ತಾರೆ. ಸಮುದ್ರನದಿಗಳ ತಟದಲ್ಲಿ 
ವಾಸಿಸುವವರು, ಪರ್ವತವಾಸಿಗಳು, ಮಹಾ ಭೀಮಬಲರು, ಹೊಗೆಯಿಲ್ಲದ ಬೆಂಕಿಯಂತೆ 
ಉರಿಯುವವರು, ಗರುಡಸಮಾನವೇಗಿಗಳು. ಸ್ವಾಮಿಕಾರ್ಯಕ್ಕೆ ತನುವನ್ನು ತೆತ್ತು, 
ಹೇಳಿದುದನ್ನು ತಲೆಯಲ್ಲಿ ಹೊತ್ತು ಆಜ್ಞೆ ಮಾಡಿದುದನ್ನು ಬಹುಬೇಗ ತಂದೀಯುವ 
ಈ ವಾನರಶ್ರೇಷ್ಠರು ಮಿತ್ರಜ್ಞರು. ನೂರಾರು ಸಾವಿರ, ಲಕ್ಷ ಲಕ್ಷ, ಕೋಟಿ ಕೋಟಿ, 
ಅರ್ಬುದ ಅರ್ಬುದ, ಖರ್ವ ಖರ್ವ, ಶಂಕು ಶಂಕು ಹೀಗೆ ಜಗತ್ತಿನಲ್ಲಿ ಎಷ್ಟು ಮರಳ 
ಕಣಗಳಿವೆಯೋ ಅಷ್ಟು ಸಂಖ್ಯೆಯ ಕಪಿಬಲವು ಒಂದೇ ಘಟಕದಂತಿದೆ; ಇಡೀ ಈ 
ಬಲವು ನಿನ್ನ ಪಾದದ ಊಳಿಗಗೈಯಲು ಬಂದಿದೆ. ಇವರು ಮೇರುಮಂದರಗಳನ್ನು 
ಹತ್ತಬಲ್ಲವರು, ಧಾರಿಣೆಯಲ್ಲಿ ಎಲ್ಲ ಕಡೆ ಸಂಚರಿಸಬಲ್ಲವರು, ಕಳ್ಳ ರಾವಣನನ್ನು ತರಿದು 
ನಿನಗೆ ತಂದೊಪ್ಪಿಸದೆ ಇರರು. ಇವರು ಕಾರ್ಯಶೀಲರಾದ ಬಳಿಕ ನಿನಗೇ ಅವರ 
ರೀತಿನೀತಿಗಳು ಸ್ಪಷ್ಟವಾಗುತ್ತವೆ, ರಘುನಾಥ” ಎಂದು ನಿವೇದಿಸಿದ. 


ಆಗ ರಘುರಾಮನು ಮೃದುನುಡಿಗಳಿಂದ, “ಇಂದ್ರನು ಮಳೆ ಸುರಿಸುವುದರಲ್ಲಿ, 
ಸೂರ್ಯ ಕತ್ತಲೆಯನ್ನು ಓಡಿಸುವುದರಲ್ಲಿ, : ಚಂದ್ರ ಜಗತ್ತನ್ನೆಲ್ಲ ಸಲಹುವುದರಲ್ಲಿ 
ವಿಶೇಷವೇನಿದೆ? ನಿನ್ನ ಸಹಾಯದಿಂದ ದಶಾಸ್ಕನ ಕುಲವನ್ನು ತರಿದು ಜಾನಕಿಯನ್ನು 
ಕೈಹಿಡಿಯುತ್ತೇನೆ ಎಂದು ಅಂದುಕೊಂಡಿದ್ದೆನೇ ಹೊರತು ಅನುಮಾನಪಡಲಿಲ್ಲ” ಎಂದು 
ಸಂತೋಷದಿಂದ ನುಡಿಯುವಷ್ಟರಲ್ಲಿ ಕೆಂದೂಳೆದ್ದು ಆಗಸವನ್ನೆಲ್ಲ ತುಂಬಿಕೊಂಡಿತು; 
ಅಂಬರವು  ಸೂರ್ಯಚಂದ್ರನಕ್ಷತ್ರಗಳನ್ನೆಲ್ಲ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡ 
ಭೂತಳವಾಯಿತು; ಕಾಡುಮೇಡುಗಳು ಬೆಟ್ಟಗುಡ್ಡಗಳು ಕುಂಬಾರನ ತಿಗುರಿಯಂತೆ ತಿರ್ರನೆ 
ತಿರುಗಿದುವು; ಎಂಟು ದಿಕ್ಕುಗಳಲ್ಲಿಯೂ ಕಡಲು ಮೇರೆ ಮೀರಿದಂತೆ ಪ್ರತಿಧ್ಧನಿಸುತ್ತ 
ವಾನರಸೇನೆ ನಡೆತಂದಿತು. ಬಾಲಸೂರ್ಯನ ಬಣ್ಣ, ಚಂದ್ರನ ಬೆಳದಿಂಗಳಿನಂತಹ 
ತೇಜಸ್ಸುಗಳಿಂದ ಕೂಡಿದ ಶತಬಲಿಯು ಮೇರುಮಂದರದಂತಹ ಕಪಿಗಳು ಹತ್ತುಸಾವಿರ : 
ಕೋಟಿ ಸಂಖ್ಯೆಯ ಜೊತೆಗೆ ಕಣ್ಣೆಸೆದ; ಮೇರುಪರ್ವತದಂತೆ ಹೊಳೆಯುವ ಹತ್ತುಸಾವಿರದ ' 
ಇಪ್ಪತ್ತೊದು ಕೋಟಿ ಕಪಿಬಲದಿ೦ದ ಕೂಡಿ ತಾರೆಯ ತಂದೆ ಗಜಸಾರನು ಕೈಮುಗಿದ. : 
ರುಮೆಯ ತಂದೆಯು ಸಾವಿರ ಕೋಟಿ ಸಂಖ್ಯೆಯ ಸಿಂಹಮದದಿಂದ ಕೂಡಿದ | 
ಕಪಿವೀರರೊಡನೆ ಫಲಪುಷ್ಪಗಳನ್ನು ಹಿಡಿದುಕೊಂಡು ಬಂದು ಕೈಮುಗಿದು ಪಕ್ಕಕ್ಕೆ ಸರಿದ. : 
ವೀರಕೇಸರಿಯು ಅಪರಿಮಿತ ಸಂಖ್ಯೆಯ ಕಪಿವೀರರೊಡನೆ ಬಂದರೆ, ಗವಾಕ್ಷನು ಒಂದು | 
ಕೋಟಿ ವೀರರನ್ನು ತೋರಿಸಿ ಹೋದ; ಧೂಮನು ಎರಡು ಕೋಟಿ ಬಲದಿಂದ _ 
ಕೂಡಿ ಬಂದು ನಮಿಸಿದ; ಮೇಘನು ಮೂರು ಕೋಟಿ ಮಂದರೋಪಮ ಕಪಿಗಳನ್ನು | 
ತೋರಿಸಿದ, ನೀಲನಾದರೋ ಹತ್ತು ಕೋಟ ಮಂಗಗಳನ್ನು ತೋರಿ ಕೈಮುಗಿದ, ಐದು ' 
ಕೋಟಿ ವಾನರಸೈನ್ಯವನ್ನು ಗವಯನು ತೋರಿಸಿದರೆ, ದಧಿಮುಖನು ಒಂದು ಕೋಟಿ ' 
ಸಾವಿರ ವೀರರೊಡನೆ ಬಂದ, ಮಹಾಬಲ ಮೈಂದರು ಆಶ್ವಿನೀಪುತ್ರರಂತೆ ಐದೈದು | 


೫೬೬ ಶ್ರೀರಾಮಕಥಾಮೃತ ' 


| 


ಕೋಟ ಸೇನೆಯೊಡನೆ ಬಂದರು, ಪನಸನು ಮೋಡದ ರಾಶಿಯಂತೆ ಹತ್ತು ಕೋಟ 
ಸೈನಿಕರೊಡನೆ ಬಂದ, ಗಜನೆ೦ಬ ಮಹಾಕಪಿಯು ಮೂರು ಕೋಟಿ ವಾನರಸೈನ್ಯದೊಡನೆ 
ಬಂದರೆ, ಜಾಂಬವಂತನು ಹತ್ತು ಕೋಟಿ ಸಂಖ್ಯೆಯ ಕರಡಿಗಳ ಸೈನ್ಯವನ್ನು ತಂದರೆ, 
ರುಮಣ್ಣಂತನು ಕೋಟ ಶಾಖಾಮೃಗಗಳೊಡನೆ ಬಂದು ಕಾಣಿಕೆಯಿತ್ತು ಕೈಮುಗಿದು 
ನಿಂತ. ಮಂದರಮೇರು ಪರ್ವತಗಳು ಬರುವಂತೆ ಗಂಧಮಾದನನು ನೂರು ಕೋಟಿ 
ಪಡೆಯನ್ನು ಕರೆತಂದರೆ, ಶಂಕುತನು ಅರ್ಬುದ ಬಲದೊಡನೆ ಬಂದರೆ, ವಾಲಿಗಿಂತಲೂ 
ಅಧಿಕ ಬಲನಾದ ಯುವರಾಜ ಅಂಗದನು ಆರು ಕೋಟಿ ಬಲದೊಡನೆ ಬರಲು 
ರಾಘವನು ಅಚ್ಚರಿಪಟ್ಟ ಯುಥಾಪನು ಹನ್ನೊಂದು ಕೋಟಿ ವೀರರೊಡನೆ ಬಂದು 
ಸ್ತುತಿಸಿದಾಗ, ಅವನ ಪಕ್ಕದಲ್ಲಿ ರಂಭನೂ ಬಂದು ನಿಂತ, ಎರಡು ಕೋಟಿ ಕಪಿವೀರರೊಡನೆ 
ದುರ್ಮುಖನು ಬಂದು ಕಾಣಿಕೆಯನ್ನಿತ್ತು ರಾಮನ ಪಕ್ಕದಲ್ಲಿ ನಿಂತ. ಸಹಸ್ರ ಕೋಟಿ 
ಕಪಿಗಳು ಎಡಬಲದಲ್ಲಿ ನಿಂತು ಸ್ತುತಿಸುತ್ತಿರಲು ಹಿಮಾದ್ರಿಯಂತೆ ರಮಣೀಯವಾದ 
ಹನುಮಂತನು ಬಂದು ಪಾದಗಳಿಗೆರಗಿ ವಾನರಬಲವನ್ನು ತೋರಿಸಿದ. ನಳನು ಒಂದು 
ಕೋಟ ವಾನರವೀರರೊಡನೆ ಜಯಕಾರ ಹಾಕುತ್ತ ಬಂದು ಕೈಮುಗಿದರೆ, ದಧಿಮುಖನು 
ಹತ್ತುಕೋಟಿ ಕಪಿಗಳಿಂದ ಕೂಡಿದ ಸೈನ್ಯದೊಡನೆ ಬಂದರೆ, ಶರಭ ಕುಮುದ ವೈಶ್ವಾನರ 
ಮೊದಲಾದ ಹದಿನೇಳು ಕೋಟಿ ಕಪಿನಾಯಕರು ಕಣ್ಣೆಸೆಯತ್ತಿದ್ದರೆ, ಬರುತ್ತಿರುವ 
ಕಪಿಸ೦ತತಿಯನ್ನು ಎಣಿಸಲು ಯಾರಿಗೂ ಸಾಧ್ಯವಿರಲಿಲ್ಲ; ಅಲ್ಲಿ ಎಪ್ಪತ್ತೇಳು ಕೋಟಿ 
ವೀರರಿರಬಹುದೆಂದು ಕೆಲವರು ಹೇಳುತ್ತಿದ್ದರು. 


ಸೂರ್ಯನ ಸುತ್ತಲೂ ಸೇರುವ ಮೋಡಗಳಂತೆ ಸೈನ್ಯವೆಲ್ಲ ಬಂದು ಸೇರಿತು. 
ಸುಗ್ರೀವನು ಅವರನ್ನೆಲ್ಲ ಸೂಕ್ತವಾಗಿ ಮನ್ನಿಸಿ ರಾಘವೇಂದನಿಗೆ ತೋರಿಸುತ್ತ ಕಾಣಿಕೆಗಳನ್ನು 
ಒಪ್ಪಿಸಿದ. ಅವರನ್ನೆಲ್ಲ ಕಳುಹಿಸಿ ಕೈಮುಗಿದು, “ರಘುವೀರನೇ ಕೇಳು, ಈ ಬಲದಲ್ಲಿ ಬ್ರಹ್ಮ 
ಹರ ಇಂದ್ರ ಚಂದ್ರ ಮುಂತಾದ ದೇವತೆಗಳೇ ಕಪಿರೂಪ ತಳೆದು ನಿನ್ನ ಚರಣಸೇವೆಗೆಂದು 
ಬಂದಿದ್ದಾರೆ. ಗರುಡನ ಗಮನ, ಮಾರುತನ ಗತಿಗಳನ್ನು ಮೀರಿಸಿ ಇಂದ್ರಾದಿ ದೇವತೆಗಳನ್ನೇ 
ಲೆಕ್ಕಿಸದಂತಹ ವೀರಾಧಿವೀರರು ಈ ಸೈನ್ಯದಲ್ಲಿದ್ದಾರೆ. ಬ್ರಹ್ಮಾಂಡವನ್ನು ಒಡೆಯಬಲ್ಲ 
ಕಾಮರೂಪಿಗಳಾದವರು ತಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕಾಗಿ ನಿನ್ನ 
ಊಳಿಗಕ್ಕೆಂದು ಭಕ್ತಿಯಿಂದ ಬಂದಿದ್ದಾರೆ” ಎಂದು ನಿವೇದಿಸಿಕೊಂಡ. ರಾಮನು ಅವನನ್ನು 
ತೆಗೆದು ಅಪ್ಪಿಕೊಂಡು, “ಕಲ್ಪವೃಕ್ಷದ ಕೆಳಗೆ ನಿಂತಿದ್ದು ಏನನ್ನು ತಾನೇ ಬಯಸುವುದು?) 
ಹಿಂದೆಯೇ ಹೇಳಿದಂತೆ ಸೌಮಿತ್ರಿಯೂ ನಾನೂ ನಿನ್ನ ಅಧೀನರಾಗಿದ್ದೇವೆ. ಆಗಬೇಕಾದ 
ಕಾರ್ಯಗಳನ್ನು ನಾವು ಪದೇ ಪದೇ ಏನೆಂದು ಹೇಳುವುದು? ಮುಂದೆ ಆಗಬೇಕಾದ 
ಕೆಲಸಗಳನ್ನು ನೀನೇ ಯೋಚಿಸಿ ಮಾಡು. ಸೀತೆಯನ್ನು ಕಳೆದುಕೊಂಡು ದುಮ್ಮಾನದಿಂದ 
ಕೂಡಿ ಬಂದಾಗ ಹನುಮಂತ ಕಬ೦ಧರ ಮಾತಿಗನುಗುಣವಾಗಿ ಸೂರ್ಯಸುತನನ್ನು 
ಕಂಡ ಕ್ಷಣವೇ ನಮ್ಮ ಸರ್ವಸ್ವವನ್ನೂ ಆತನಿಗೆ ಒಪ್ಪಿಸಿ, ಇನ್ನು ದುರುಳ ದಶಶಿರ 
ಹೋದಂತೆಯೇ, ಧರಣಿಸುತೆಯನ್ನು ಪಡೆದಂತೆಯೇ. ಎಲ್ಲ ಸಿರಿಸಂಪದಗಳೂ 
ವಶವಾದಂತೆಯೇ ಎಂದು ತಿಳಿದು ಬೇರೆ ಏನನ್ನೂ ಹೇಳಲಿಲ್ಲ ಅಲ್ಲವೇ?” ಎಂದು 


ಕಿಷ್ಕಿಂಧಾಕಾಂಡ ೫೬೭ 


ಹರುಷದಿಂದ ರಾಮಪುರದರಸನು ನಿರೂಪಿಸಲು ಅದನ್ನು ಕೇಳಿದ ಸುಗ್ರೀವನು 
ಭಕ್ತಿಯಿಂದ ಎರಗಿ ಕೈಮುಗಿದು, ಅತಿ ವೇಗದಿಂದ ಹೋಗಿ ರಾವಣನಿರುವ ಜಾಗವನ್ನು 
ಹುಡುಕಿಕೊಂಡು ಬರುವ ಬಲಶಾಲಿಗಳನ್ನು ಎಲ್ಲ ದಿಕ್ಕುಗಳಿಗೂ ಕಳಿಸಲು ಬಲಾಢ್ಯರಿಗೆ 
ಆ ಕ್ಷಣವೇ ಆಜ್ಞಾಪಿಸಿದ. 


೧೬. ಸೀತಾನ್ವೇಷಣೆಗಾಗಿ ಸುಗ್ರೀವನು ಕಪಿಸೇನೆಯನ್ನು 
ದಿಕ್ಕುದಿಕ್ಕಿಗೆ ನಿಯೋಜಿಸಿದುದು 


ಅದ್ರೀಂದ್ರಜಾತೇಯೇ, ರಾಮನ ಅಪ್ಪಣೆಯನ್ನು ಪಡೆದು ಸುಗ್ರೀವನು ವಿನತನನ್ನು 
ಕರೆದು, “ನೀನು ಮುಖ್ಯ ಕಪಿನಾಯಕರೊಡನೆ ಮೂಡುದಿಕ್ಕಿಗೆ ಹೋಗು. ನದಿನದಗಳನ್ನೂ, | 
ಗುಹೆಗಹ್ನರಗಳನ್ನೂ, ಮಹಾರಣ್ಯಗಳನ್ನೂ ಹೊಕ್ಕು ಹುಡುಕಿ ಸೀತಾದೇವಿಯ ಕುರುಹನ್ನು | 
ಪತ್ತೆ ಮಾಡಿಕೊಂಡು ಬರಬೇಕು” ಎಂದು ಆಜ್ಞಾಪಿಸಿದ. ಗಂಗೆ ಯಮುನೆ ಸರಯೂ ಸರಸ್ಪತಿ 
ಸಿಂಧೂ ಮುಂತಾದ ನದಿಗಳನ್ನು ದಾಟಿ, ಬ್ರಹ್ಮಮಾಲಾ ವಿದೇಹ ಮಾಳವ ಕಾಶಿ ಕೋಸಲ, 
ಮಗಧ ದೇಶಗಳ ನಗರಗಳನ್ನೂ ಸೇರಿ ಕಾಮರೂಪಿನಿಂದ ಶೋಧಿಸಬೇಕು; ಸಮುದ್ರದಲ್ಲಿ. | 
ಮುಳುಗಿರುವ ಬೆಟ್ಟಗುಡ್ಡಗಳನ್ನೂ, ಬೆಟ್ಟಗಳಲ್ಲಿ ವಾಸಿಸುವ ಯವನಾದಿಗಳು ಕರ್ಣಿಕರು 
ಏಕಪಾದರು ಭಾ ಸಾಹಸಿ ಅಯೋಮುಖಿಗಳನ್ನೂ, ಚಂದ್ರವೈರಿಗಳಂತಿರುವ ' 
ಕಿರಾತರನ್ನೂ ಕರ್ಣಚೂಡರನ್ನೂ ಸಮುದ್ರದ ಮಧ್ಯದಲ್ಲಿರುವ ಅದ್ಭುತದ. ನಗರಗಳನ್ನೂ 
ಹುಡುಕಬೇಕು; ರತ್ನದ್ದೀಪದಂತೆ ಶೋಭಿಸುವುದು ಯವದ್ವೀಪ - ಅಲ್ಲಿನ ಏಳು ರಾಜ್ಯಗಳು 
ಹೊನ್ನಿನಂತಹ ಬೆಳ್ಳಿಯಂತಹ ನೆಲದಿಂದ ರಾರಾಜಿಸುತ್ತವೆ; ಅದನ್ನು ದಾಟಿ ಹೋದರೆ 
ಮುಂದೆ ಅಂಬರವನ್ನು ಚುಂಬಿಸುವ ಬೆಟ್ಟಗಳಿವೆ, ಅವುಗಳಲ್ಲಿ ದೇವದಾನವರಿರುತ್ತಾರೆ, ' 
ಅವರ ನಡುವೆ ಜಾನಕಿಗಾಗಿ ಹುಡುಕಿರಿ; ಅದರಿಂದ ಮುಂದೆ ಕೆನ್ನೀರಿನಿಂದ ಕೂಡಿದ 
ಅಗಾಧ ಸಿಂಧೂತೀರವನ್ನು ಕಂಡು, ಅಲ್ಲಿನ ಸುಂದರವಾದ ಉದ್ಯಾನವನಗಳನ್ನು 
ನೋಡಿ, ಪರ್ವತಗಳಲ್ಲಿ ಹುಟ್ಟಿ ಹರಿಯುವ ನದಿಗಳನ್ನು, ಆರವೆಗಳು ಉಪವನಗಳನ್ನು 
ಅರಸಿ, ಸಿಂಧುದ್ದೀಪಗಳನ್ನು ನೋಡಿ ಹುಡುಕಿರಿ; ಅದರಿಂದ ಮುಂದಕ್ಕೆ ಸಾಗಲು 
ಕೆಂಪುಸಮುದವು ಗೋಚರಿಸುತ್ತದೆ, ಅಲ್ಲಿ ಮಹಾಗರುಡಗಳಿಗೆ ಎಡೆಯಾಗಿರುವ ಎತ್ತರದ 
ಬೂರುಗದ ಮರಗಳಿರುತ್ತವೆ, ಅದರಿ೦ದಲೂ ಮುಂದೆ ಹೋದರೆ ಮಂದೇಹ ಎಂಬ 
ರಕ್ಕಸ ಸಮುದಾಯವು ಬೆಟ್ಟದ ತುದಿಗಳಲ್ಲಿ ಜೋತುಬಿದ್ದಿರುವ ದೌರ್ಜನ್ಯಬಲರು ಬೆಳಗಿನ ; 
ಹೊತ್ತು ವಿಪ್ರರು ನೀಡುವ ಅರ್ಯದಿಂದಾಗಿ ಹನಿಹನಿಯಂತೆ ಸಾಗರಕ್ಕೆ ಬೀಳುತ್ತಿರುವರು; 
ಅಲ್ಲಿಂದ ಮುಂದೆ ಸಾಗಿದರೆ ಹಾಲ್ಗಡಲು ಕಂಗೊಳಿಸುತ್ತದೆ, ಅಲ್ಲಿಯೇ ದಿವ್ಯವಾದ 
ಹೂಹಣ್ಣುಗಳನ್ನು ಬಿಡುವ ಮರಗಳಿರುವ ಹಿಮಾಲಯದ ಉಪಪರ್ವತಗಳಿಂದ "ಕೂಡಿ 
ರಮಣೀಯವಾದ ವೃಷಭಾಚಲವಿದೆ, ಅಲ್ಲಲ್ಲಿ ಹೊಂದಾವರೆಗಳು ತುಂಬಿರುವ ಶುಭ್ರ 
ಸರೋವರಗಳೂ, ನೋಡಲು ಮನೋಹರವಾದ ರಾಜಹಂಸಗಳೂ ಕಂಗೊಳಿಸುತ್ತವೆ. : 
ಸುರ ಯಕ್ಷ ಕಿನ್ನರ ಅಪ್ಸರೆಯರು ಕ್ರೀಡಿಸಲೆದು ಅಲ್ಲಿ ಸೇರಿರುತ್ತಾರೆ, ಅಲ್ಲಿಂದ ಮುಂಡೆ 


೫೬೮ ಶ್ರೀರಾಮಕಥಾಮೃತ ' 


ಹೋದರೆ ಮಹಾಭೀಷಣಕರವಾಗಿ ಭೀಕರವಾದ ನೀರಿನ ಸಮುದ್ರದ ನಿರ್ಫೋಷವನ್ನು 
ಧೃತಿವಂತರಲ್ಲದೆ ಉಳಿದವರು ಎದುರಿಸಲಾರರು; ಆ ಸಾಗರದ ಆಚೆಯ ದಡದಲ್ಲಿ 
ಹದಿಮೂರು ಯೋಜನದ ಕನಕಪರ್ವತ ಕಂಗೊಳಿಸುತ್ತದೆ, ಅದರ ಮೇಲುಗಡೆ 
ಸಾವಿರ ಹೆಡೆಗಳ ಮಹಾ ಪನ್ನಗವು ಇದೆ; ಅಲ್ಲಿಂದ ಮುಂದೆ ಸಾಗಲು, ಶ್ರೇಷ್ಠವಾದ 
ಉದಯಪರ್ವತವಿದೆ, ಆಗಸದ ಕಡೆ ಮುಖ ಮಾಡಿ ನೂರು ಯೋಜನ ವಿಸ್ತಾರದಲ್ಲಿ 
ಹರಡಿಕೊಂಡ ಆ ಪರ್ವತದಲ್ಲಿ ಹಲವಾರು ನಂದನವನಗಳಿಂದ ಕಂಗೊಳಿಸುವ 
ನೂರು ಯೋಜನ ವಿಸ್ತಾರದ ಏಳು ಕೋಡುಗಳಿವೆ. ವಾಮನನು ಅಲ್ಲಿಯೇ ಮೊದಲ 
ಹೆಜ್ಜೆಯನ್ನಿಟ್ಟು ಎರಡನೆಯದನ್ನು ಮೇರುವಿನ ತುದಿಯಲ್ಲಿರಿಸಿ ತ್ರಿವಿಕ್ರಮನಾಗಿ 
ಬೆಳೆದದ್ದು. ಉದಯಗಿರಿಯಲ್ಲಿ ವಾಲಖಿಲ್ಕರೇ ಮುಂತಾದ ಎಲ್ಲ ವೈಖಾನಸರು 
ಸಂತೋಷದಿಂದಿರುತ್ತಾರೆ. ಸೂರ್ಯನು ಉತ್ತರವನ್ನು ಬಿಟ್ಟು ಉದಯಗಿರಿಗೆ ಬಂದಾಗ 
ಭೂಮಿಗೆ ದಿನ ಆರಂಭವಾಗುತ್ತದೆ. ವಿನತನ ನೇತೃತ್ವದಲ್ಲಿ ಅಲ್ಲೆಲ್ಲ ಹೋಗಿ ಸೀತಾದೇವಿಯ 
ಕುರುಹನ್ನು ತಿಳಿದು ಒಂದು ತಿಂಗಳೊಳಗೆ ಮರಳಿ ಬರಬೇಕು, ಹಾಗೆ ಬಾರದಿದ್ದವರು 
ದಂಡನಾರ್ಹರಾಗುತ್ತಾರೆ ಎಂದು ಸುಗ್ರೀವನು ಎಚ್ಚರಿಸಿ ಕಳಿಸಿಕೊಟ್ಟ. 


ಆನ೦ತರ ಮಾರುತಿ ಗವಾಕ್ಷ ಗಜಗ ವಯ ಮೈಂದ ದ್ವಿವಿದ ಜಾ೦ಬವಾದಿಗಳನ್ನು 
ಕರೆದು, “ದಕ್ಷಿಣ ದಿಕ್ಕು ಬಹು ಕಷ್ಟಕರವಾದುದು, ಮಹಾಕ್ರೂರಿಗಳಾದ ರಾಕ್ಷಸರು ಅಲ್ಲೆ 
ನೆಲೆಯೂರಿದ್ದಾರೆ, ಎಚ್ಚರಿಕೆಯಿ೦ದಿರಬೇಕು. ಮೊದಲು ವಿಂಧ್ಯಪರ್ವತದ ಕಾಡುಗಳಲ್ಲಿ 
ಹೋಗಿ ನರ್ಮದಾನದಿಯ ತಟವನ್ನು ಸೇರಬೇಕು” ಎಂದು ಆದೇಶಿಸಿದ. ಭೋಗವತಿ 
ಕೃಷ್ಣವೇಣಿ ವರದಾನದಿಗಳ ನಂತರದ ಕಾಡು ಕಳೆದ ಬಳಿಕ ತುಂಗಭದ್ರೆ ಸಿಗುತ್ತದೆ, 
ಅದರಿಂದ ಮುಂದೆ ಹೋಗಲು ವಿದರ್ಭ ಮಾಹಿಷ್ಯಕ ಕಳಿಂಗ ದೇಶಗಳನ್ನು ದಾಟಿ ಮುಂದೆ 
ಸಾಗಿದರೆ ದಂಡಕಾರಣ್ಯವು ಮೊದಲಾಗುತ್ತದೆ. ಆನಂತರ ಕೇರಳ ಚೋರ ಮಾಗಧ ದ್ರಾವಿಡ 
ರಾಜ್ಯಗಳಲ್ಲಿ ಹುಡುಕಾಡಿರಿ. ಅಯೋಮುಖ ಎಂಬ ಹೆಸರಿನ ಪರ್ವತದಲ್ಲಿ ಪರಿಪರಿಯ 
ಮರಗಿಡಗಳು ದಟ್ಟವಾಗಿವೆ, ಅಲ್ಲಿಂದ ಮುಂದೆ ಸಾಗಿದರೆ ಉಲ್ಲಾಸಕರವಾದ ಕಾವೇರಿ 
ಮಹಾನದಿಯು ಕಾಣಸಿಗುತ್ತದೆ; ಅಲ್ಲಿನ ಸಿದ್ಧಚಾರಣಗಣವನ್ನು ನೋಡುತ್ತ ಮುಂದೆ 
ಬಲ್ಲಹನಾದ ಅಗಸ್ತ್ಯಮುನಿವರ್ಯನು ಸೂರ್ಯೋಪಮ ತೇಜಸ್ಸಿನಿಂದ ವಾಸಿಸುತ್ತಾನೆ. 
ಆತನ ಅಪ್ಪಣೆ ಪಡೆದು ಬೆಟ್ಟದ ತಪ್ಪಲುಗಳ ಶ್ರೀಗಂಧದ ಕಾಡುಗಳಲ್ಲಿನ ಪೊದೆಗಳಲ್ಲಿ 
ಹುಡುಕಾಡಿರಿ. ದಕ್ಷಿಣ ಸಮುದ್ರವನ್ನು ನೋಡಿ ಮಾಹೇಂದ್ರಗಿರಿಯನ್ನು ತಲುಪಿ ಅಲ್ಲಿನ 
ಗುಹೆಗಳಲ್ಲಿ ಶೋಧಿಸುತ್ತ ಮುಂದೆ ಸಾಗಿದರೆ ಅಲ್ಲಿ ಸಿಂಹಿಕೆ ಎಂಬ ಹೆಸರಿನ ವಂಚಕಿಯಾದ 
ಕಾವಲುಗಾರ್ತಿಯೊಬ್ಬಳಿದ್ದಾಳೆ, ಆ ದೇಶವನ್ನು ಮುಟ್ಟದೆ ಪಕ್ಕದಲ್ಲಿಯೇ ಸಾಗಿದರೆ 
ರಮ್ಯವಾದ ಪುಷ್ಟಿತಕ ಎಂಬ ಗಿರಿ ಸಿಕ್ಕುತ್ತದೆ. ಸೂರ್ಯಚಂದ್ರರಂತೆ ಆಗಸಕ್ಕೆ ಮುತ್ತಿಕ್ಕುವ 
ಎರಡು ಕೋಡುಗಳಿವೆ; ಒಂದನ್ನು ಸೂರ್ಯನೂ ಮತ್ತೊಂದನ್ನು ಚಂದ್ರನೂ ಸೇವಿಸುತ್ತಾರೆ. 
ಆ ಗಿರಿಯು ಕೂರಿ ನಾಸಿಕ ಕೃಪಣರಿಗೆ ಕಾಣದೆ ಕೇವಲ ಭಕ್ತರಿಗೆ ಗೋಚರಿಸುತ್ತದೆ; 
ಅದಕ್ಕೆ ವಂದಿಸಿ ಆ ಗಿರಿಯಲ್ಲಿ ಜನಕಜಾತೆಯನ್ನು ಹುಡುಕಬೇಕು. ಅದರಿ೦ದ ಮುಂದೆ 
ಹದಿನಾಲ್ಕು ಯೋಜನ ದೂರ ಸಾಗುವ ಹಾದಿ ಕಷ್ಟಕರವಾದುದು; ಅಲ್ಲಿಂದ ನಡೆದರೆ 


ಕಿಷ್ಕಿಂಧಾಕಾಂಡ ೫೬೯ 


ಸೂರ್ಯ ಎಂಬ ಹೆಸರಿನ ಗಿರಿಯೊಂದು ಸಿಕ್ಕುತ್ತದೆ, ಅದರ ತಪ್ಪಲಿನಲ್ಲಿ ಹುಡುಕಿ, 
ಆನಂತರ ವೈದ್ಯುತಪರ್ವತವನ್ನು ಕಾಣುತ್ತ ಅದರಲ್ಲಿನ ರುಚಿಕರವಾದ ಹಣ್ಣಗಳನ್ನೂ 
ಜೇನನ್ನೂ ಸವಿದು ಮುಂದೆ ಸಾಗಿದರೆ ಕಂಜರ ಎ೦ಬ ಹೆಸರಿನ ಬೆಟ್ಟ ಸಿಕ್ಕುತ್ತದೆ. ಅದು 
ಅಗಸ್ತ್ಯನ ನೆಲೆ, ದೇವನಿರ್ಮಿತವಾದುದು; ಅದರಲ್ಲಿ ಹತ್ತು ಯೋಜನ ವಿಸ್ತಾರದ ಒಂದು 
ಕೋಡು ಕನಕಮಣಿಯಂತೆ ಕಂಗೊಳಿಸುತ್ತದೆ. ಅದು ಸರ್ಪಗಳ ನಿಲಯ, ಅಲ್ಲಿಯೇ 
ವಾಸುಕಿಯು ನೆಲೆಸಿರುವುದು; ಆ ಕಾರಣದಿ೦ದಲೇ ಅದಕ್ಕೆ ಭೋಗವತಿ ಎಂಬ ಹೆಸರೂ 
ಇದೆ; ಅದರಲ್ಲಿ ಮಾರುವೇಷದಿ೦ದ ಜನಕಜೆಗಾಗಿ ಹುಡುಕಿರಿ. ಭೋಗವತಿಯನ್ನು ಬಿಟ್ಟು 
ಮುಂದೆ ಸಾಗಿದರೆ ಸರ್ವಯತುವಾದ ಸರ್ವರತ್ನಮಯವಾದ ವೃಷಭಪರ್ವತವಿದೆ, 
ಅದರಲ್ಲಿ ಶ್ರೀಗಂಧದ ಕಾಡುಗಳಿವೆ; ಗಾಂಧರ್ವಭೋಗವಸ್ತುವಾದ ಅದನ್ನು ರೋಹಿತ 
ಎಂಬ ಹೆಸರಿನ ಗಂಧರ್ವನು ಕಾವಲುಪಡೆಯೊಂದಿಗೆ ಕಾಯುತ್ತಾನೆ, ಹಾಗಾಗಿ ಅದನ್ನು 
ಮುಟ್ಟದಿರಿ. ಅದರ ಮುಖ್ಯಸ್ಥರು ಶುಷ್ಕ ಶೈಲ ಉಪ ಶುಭ ಬಭ್ರು ಎ೦ಬ ಐವರು 
ತೇಜಸ್ಸಿಗಳು. ಅದರಿಂದ ಮುಂದೆ ಹೋಗದಿರಿ, ಅದು ಸೋಮಯಾಜಿಗಳೇ ಮುಂತಾದ 
ಪ್ರಮುಖರು ದೇವನಗರಿಗೆ ಹೋಗುವ ದಾರಿ, ಮಿಕ್ಕವರು ಹೋಗಲಾರರು. ಅದರಾಚೆ 
ಕಾಣಿಸುವುದು ಪಿತೃಲೋಕಪತಿಯಾದ ಯಮಪುರಿಯ ಕತ್ತಲೆಯಿಂದ ಆವೃತವಾದ 
ಪ್ರದೇಶ; ಅದನ್ನು ನೋಡಬಾರದು; ಹಾಗಾಗಿ ವಾಪಸಾಗಿರಿ. ಈ ಹುಡುಕುವಿಕೆಗಾಗಿ 
ನಿಮಗಿರುವ ಕಾಲವೆಂದರೆ ಒಂದು ತಿಂಗಳು; ಒಂದು ದಿನ ತಡವಾದರೂ 
ದಂಡನೆಗೊಳಗಾಗಬೇಕಾಗುತ್ತದೆ” ಎಂದು ಎಚ್ಚರಿಸಿ ಅಂಗದಾದಿ ಕಪಿವೀರರಿಗೆ ಸುಗ್ರೀವನು 
ರಾಮನ ಸನ್ನಿಧಿಯಲ್ಲಿಯೇ ಆಜ್ಞೆ ಮಾಡಿದ. 


ಆನ೦ತರ ಸುಷೇಣನನ್ನು ಕರೆದು, “ನೀವು ವಾನರದಳದೊಡನೆ ಹೋಗಿ ಪಶ್ಚಿಮ 
ದಿಕ್ಕಿನಲ್ಲಿ ಹುಡುಕಿರಿ. ಕಶ್ಯಪ ಮುಂತಾದ ಯಪಷಿಮುಖ್ಯರಿಂದ ಆಶೀರ್ವಾದವನ್ನು ಪಡೆದು, 
ಸೂರ್ಯನು ಅಸ್ತಮಿಸುವ ಪಶ್ಚಿಮಾದ್ರಿಯವರೆಗೂ ಹೋಗಿ ಜಾನಕಿಯ ಕುರುಹನ್ನು 
ಕ೦ಡು ಬನ್ನಿ” ಎ೦ದು ಆಜ್ಞಾಪಿಸಿ, ಅವರು ಹೋಗಬೇಕಾದ ಸ್ಥಳಗಳನ್ನು ವಿವರಿಸಿದ: 
“ಸುರಾಷ್ಟ್ರ ಬಾಜ್ಲಕ ದೇಶಗಳ ಪಕ್ಕದಲ್ಲಿಯೇ ಪುನ್ನಾಗವೆಂಬ ಅರಣ್ಯ; ಅದರಲ್ಲಿ ದಟ್ಟವಾದ 
ಕೇದಗೆ 'ಬನಗಳಿವೆ. ಅದರಿಂದ "ಮುಂದೆ ಹೋದರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು 
ಕಾಣುತ್ತವೆ; ಅತ್ಯಂತ ಎತ್ತರದ ಗಿರಿಯೊಂದು ಮರುಭೂಮಿಯಂತೆ ಕಾಣಿಸುತ್ತದೆ; ಅಲ್ಲಿ 
ನಿಂತು ನೋಡಿದರೆ ಸಮುದ್ರ ಮತ್ತು ಕರಾವಳಿಯು ಗೋಚರಿಸುತ್ತವೆ. ಆ ತಟಪ್ರದೇಶಗಳಲ್ಲಿ 
ಕೇದಗೆ ವನಗಳು, ಹೊಂಗೆಯ ತೋಪುಗಳು, ತೆಂಗಿನ ತೋಟಗಳು ಹೇರಳವಾಗಿವೆ. 
ಅಲ್ಲಿ ಮುರಲಿಪಟ್ಟಣ, ಜಟಪುರ, ಅವಂತೀ ನಗರಗಳಿವೆ; ಹೂಕಾಯಿಗಳಿಂದ 
ತುಂಬರುವ ಅಲ್ಲಿನ ಪುಣ್ಯೋಪವನಗಳಲ್ಲಿ ಸೀತೆಗಾಗಿ ಹುಡುಕಿರಿ. ಕಾಣದಿದ್ದರೆ ಮುಂದೆ 
ಸಾಗಿ ಸಿಂಧುಸಾಗರದ ಸಂಗಮಸ್ಥಳಕ್ಕೆ ಹೋದರೆ ಅಲ್ಲಿ ನೂರಾರು ಕೋಡುಗಳಿರುವ 
ಮಹಾಗಿರಿಯು ಕಾಣಿಸುತ್ತದೆ. ಆ ಗಿರಿಯ ತಪ್ಪಲಲ್ಲಿ ಅತಿ ಘೋರತರವಾದ ಸಿಂಹಗಳೂ 
ಆನೆಗಳೂ ವಾಸಿಸುತ್ತವೆ; ಆ ಸಾಗರದಲ್ಲಿ ನೂರು ಯೋಜನದಗಲದಲ್ಲಿ ಸ್ಪರ್ಣಮಯವಾದ 
ಹಡಗನ್ನು ಹೊಂದಿದ ಇಪ್ಪತ್ತನಾಲ್ಕು ಕೋಟಿ ಗಾಂಧರ್ವರು ಕಾಣಿಸುತ್ತಾರೆ. ಅವರೆಲ್ಲ 


೫೭೦ ಶ್ರೀರಾಮಕಥಾಮೃತ 


ಬೇಕಾದ ರೂಪ ಹೊಂದಬಲ್ಲವರು, ಅಗ್ನಿಸಮಾನರಾದ ಭೀಷಣರು, ಉದ್ದಾಮಬಲರು; 
ಅವರನ್ನು ಕೆಣಕದೆ ಅತ್ಯಂತ ಶಿಸ್ತಿನಿಂದ ಅದರ ಒಳಹೊಕ್ಕು ಜನಕಸುತೆಗಾಗಿ ಹುಡುಕಿದರೆ, 
ಗಾಂಧರ್ವರು ನಿಮ್ಮನ್ನು ಕಪಿಗಳೆಂದೇ ತಿಳಿದು ಕೋಪಗೊಂಡರೆ, ನೀವು ಬೇರೊಂದು 
ಜಾಗದಲ್ಲಿ ಹುಡುಕಿರಿ. ಪಕ್ಕದಲ್ಲಿಯೇ ವಜ್ರವೈಡೂರ್ಯಗಳಿಂದ ಕೂಡಿ ಪ್ರಶಾ೦ತವಾಗಿರುವ 
ವಜ್ರ ಎ೦ಬ ಹೆಸರಿನ ಒಂದು ಶೈಲವು ಕಂಗೊಳಿಸುತ್ತದೆ. ಆ ಮಹಾಪರ್ವತದ ತಪ್ಪಲಿನ 
ಗುಹೆಗಳಲ್ಲಿ ರಾಮನಂಗನೆಗಾಗಿ ಹುಡುಕುತ್ತ ಮುಂದೆ ಸಾಗಿದರೆ, ರಾಕ್ಷಸರ ವಧೆಗೆಂದು 
ಮಯನು ತಾನು ಸೃಜಿಸಿದ ಸಹಸ್ರ ದಳ ಪದ್ಮವನ್ನು ಪ್ರೇಮದಿಂದ ನೀಡಿದ; ಆ 
ಚಕ್ರವಾನ್‌ ಪರ್ವತದಲ್ಲಿಯೇ ಕೃಷ್ಣನು ಪಂಚಜನನೆಂಬ ಕುದುರೆಮುಖದ ರಕ್ಕಸನನ್ನು 
ಕೊಂದು ಪಾ೦ಂಚಜನ್ಯವನ್ನು ತೆಗೆದುಕೊಂಡು ಹೋದುದು. ಆ ಗಿರಿಯ ತಪ್ಪಲಿನ 
ಗುಹೆಗಳಲ್ಲಿ ಹುಡುಕಾಡಿ ಮುಂದಕ್ಕೆ ಹೋದರೆ ವರಾಹ ಎಂಬ ಬೆಟ್ಟವು ಸಿಕ್ಕುತ್ತದೆ; 
ಅದು ಅರುವತ್ತುನಾಲ್ಕು ಯೋಜನ ಉದ್ದವುಳ್ಳದ್ದು, ಅದರಲ್ಲಿ ಹೊಂಬಣ್ಣದ ಅನೇಕ 
ಶೃ೦ಗಗಳಿವೆ. ಅಲ್ಲಿರುವುದು ಪ್ರಾಗ್ದೋತಿಷಪುರ, ಅದರಲ್ಲಿ ನರಕಾಸುರನಿದ್ದಾನೆ, ಹೀಗಾಗಿ 
ಅಲ್ಲಿ ಓಡಾಡುವುದು ದುಸ್ತರ, ಹಾಗಾಗಿ ಬೇರೆ ರೂಪ ಧರಿಸಿ ಹುಡುಕಬೇಕು. ಆ ಗಿರಿಯನ್ನು 
ಬಿಟ್ಟು ಮುಂದೆ ಸಾಗಲು ಸಿಂಹ ಶರಭ ಶಾರ್ದೂಲ ಆನೆಗಳ ಭೀಕರ ಶಬ್ದಗಳಿಂದ 
ಕೂಡಿದ ಮೇಘವಾಹನಗಿರಿಯು ಎದುರಾಗುತ್ತದೆ; ಅದು ಕನಕರತ್ನಮಯವಾದುದು. 
ಅಲ್ಲಿಯೇ ದೇವತೆಗಳೆಲ್ಲ ಸೇರಿ ದೇವೇಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿದುದು; ಆ 
ಶೈಲವು ಸಂಪತ್ಸಮೃದ್ಧಿಯಿಂದ ಕೂಡಿ ಕಂಗೊಳಿಸುತ್ತದೆ. ಅದನ್ನು ಬಿಟ್ಟು ಮುಂದೆ 
ಹೋದರೆ ಮರಗಿಡಪೊದೆಬಳ್ಳಿಗಳಿಂದ ಕೂಡಿ ಸೂರ್ಯನಂತೆ ರಾರಾಜಿಸುವ ಅರುವತ್ತು 
ಪರ್ವತಗಳಿವೆ. ಅದರ ಮಧ್ಯದಲ್ಲಿ ಒಂದು ಮೇರುಪರ್ವತವು ಆದಿತ್ಯನಿತ್ತ ವರದಿಂದ 
ದೇವಹೃದಯಾನಂದಕರವಾಗಿ ಮರುತ ಎಶ್ವೇದೇವರುಗಳ ನೆಲೆ ಎನಿಸಿದೆ. ಅದರ 
ಶಿಖರದಲ್ಲಿ ದೇವ ಗಂಧರ್ವ ಯಕ್ಷರುಗಳು ಸವರ್ಣಾಂಗರಾಗಿ, ಆದಿತ್ಯಪೂಜೆಯಿಂದ 
ನಾನಾ ಭೋಗಗಳನ್ನನುಭವಿಸುತ್ತ ಸಂತಸದಿಂದ ಇದ್ದಾರೆ. ಅದು ಸಾಮಾನ್ಯವಾದುದಲ್ಲ, 
ವರುಣನ ನಿಲಯ. ಆ ಪರ್ವತದ ತುದಿಯಲ್ಲಿ ನವರತ್ನಮಯವಾದ ಮಯನಿರ್ಮಿತ 
ಅರಮನೆಯೊಂದಿದೆ; ದಿವ್ಯ ಕರುಮಾಡದಿಂದ ಕೂಡಿದ ಅದು ಇಂದ್ರನ ಅರಮನೆಗಿಂತ 
ನಾಲ್ವಡಿ ವೈಭವದಿಂದ ಮೆರೆಯುತ್ತದೆ. ಆ ಭವನವು ವರುಣನ ನೆಲೆ; ನೂರಾರು ಸಾವಿರ 
ಯೋಜನಗಳನ್ನು ಸಾಗಿ ಸೂರ್ಯನು ಯಾರಿಗೂ ಕಾಣಿಸದಂತೆ ಅಲ್ಲಿಗೆ ಬರುತ್ತಾನೆ. 
ಯೋಚನೆ ಮಾಡಬೇಡಿ. ಆ ಶೈಲದೊಳಗೆ ಹೋಗಿ ನೋಡಲು ಒಂದೆಡೆ ಕನಕಮಯ 
ವೇದಿಕೆಯಲ್ಲಿ ಚತುರಾಸ್ಯ ಎಂಬ ಸಂತನೊಬ್ಬನಿದ್ದಾನೆ. ಆ ಮುನಿಗೆ ನಮಸ್ಕರಿಸಿ 
ಸೀತಾದೇವಿಯ ಬಗ್ಗೆ ವಿಚಾರಿಸಿ, ಅಸ್ತಗಿರಿಯಿ೦ದ ಒಂದು ತಿಂಗಳೊಳಗೆ ಹಿಂತಿರುಗಿ 
ಬನ್ನಿರಿ” ಎ೦ದು ವಿವರಗಳನ್ನಿತ್ತು ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನು ಕಳಿಸಿಕೊಟ್ಟ. 
ಆನ೦ತರ ಶತಬಲಿಯನ್ನು ಕರೆದು ನೆರವೇರಿಸಬೇಕಾದ ರಾಜಕಾರ್ಯದ ವಿವರಗಳನ್ನು 

ನೀಡಿದ. “ನಿನಗೆ ಸರಿಸಮ ವೀರನಾದ ವೈವಸ್ಥತನ ಮಗನೊಡನೆ ಸೇರಿ ಬಡಗ ದಿಕ್ಕಿಗೆ 
ಹೋಗಿ ಜನಕಜಾತೆಯನ್ನು ಹುಡುಕಿ ತಂದು ನನ್ನನ್ನು ಯಣಮುಕ್ತನನ್ನಾಗಿ ಮಾಡಬೇಕು” 


ಕಿಷ್ಟಿಂಧಾಕಾಂಡ ೫೭೧ 


ಎಂದು ಕೇಳಿಕೊಂಡ. “ಹಾಗೆಯೇ ನೋಡುತ್ತ ಸಾಗುತ್ತಿದ್ದರೆ ಭರತ ಶೂರಸೇನ ಕುರು 
ಮದಕ ಮುಂತಾದವುಗಳಿರುವ ಕಾಂಭೋಜ ಪಾಶ್ಚಾತ್ಯ ಸಾರಟ್ಟಗಳನ್ನು ನೋಡಿ 
ಬಾಹ್ಲಿಕ ರಿಷಿಕುಟಂಕಣ ಚೀನ ನಾಡುಗಳೆಲ್ಲವನ್ನು ಸುತ್ತಾಡಿ ಬೇಗ ಹಿಮವಂತಪರ್ವತಕ್ಕೆ 
ಹೋಗಿರಿ. ಅಲ್ಲಿನ ಸರೋವರಗಳು ಲೋಧ್ರಕ ದಾರುವನಗಳ ಕಾಡುಗಳನ್ನು ನೋಡಿ, 
ದೇವತಾನಿಲಯವಾದ ಕಾಳ ಎಂಬ ಶೈಲವನ್ನು ಕಂಡು ಮುಂದೆ ಸಾಗಿ ಸುದರ್ಶನ 
ಎಂಬ. ಹೊಳೆಯುವ ಗಿರಿಯಲ್ಲಿನ ದೇವಸಖರಿರುವ ಕಾಂಚನೋದ್ಯಾನಗಳನ್ನು 
ವಿವರವಾಗಿ ನೋಡಿ. ಅದರಾಚೆಗೆ ನೂರು ಯೋಜನ ವಿಸ್ತಾರದ ಭೂಮಿಯು 
ಪಕ್ಷಿಮೃಗಗಳಿಲ್ಲದೆ ಘೋರವಾದುದು. ಅದನ್ನು ದಾಟಿ ಹೋದರೆ ಕೈಲಾಸಗಿರಿಯು 
ಶೋಭಿಸುತ್ತದೆ; ಅದರಲ್ಲಿ ಮಯನು ರಚಿಸಿಕೊಟ್ಟ ಭವನವೊಂದಿದೆ; ಅದರ ಪಕ್ಕದಲ್ಲಿ 
ಶಿವನ ಗೆಳೆಯನಿರುವ ಅತ್ಯಂತ ಮನೋಹರವಾದ ತಾಣವಿದೆ. ಗಿರಿಯನ್ನೆಲ್ಲ ಹತ್ತಿ ಇಳಿದು 
ಕೌಂಚಗಿರಿಗೆ ವಂದಿಸಿ ಕಾಮರೂಪದಿಂದ ಅದರ ಒಳಹೊಕ್ಕು ತ್ವರಿತವಾಗಿ ಹುಡುಕಿರಿ. 
ಸೂರ್ಯತೇಜಸಿನಿ೦ದ ಕೂಡಿ ದೇವತೆಗಳಿಂದಲೂ ಪೂಜೆಗೊಳ್ಳುವ ಪರಮ ಯಷಿಗಳು 
ಆ ಗಿರಿತಟದಲ್ಲಿದ್ದಾರೆ. ನಿಧಾನವಾಗಿ ಆ ಶೈಲತಟದಲ್ಲಿ ಹುಡುಕಿ ಮುಂದೆ ನಡೆತಂದರೆ 
ಮೂಲೋಕದಲ್ಲಿ ಪ್ರಸಿದ್ಧವಾದ ಮೈನಾಕ ಪರ್ವತವಿದೆ. ಅಲ್ಲಿಯೇ ಮಯನಿರುವುದು, 
ಆ ಗಿರಿಯ ತಪ್ಪಲಿನಲ್ಲಿರುವ ಅಶ್ಚಮುಖಿಗಳ ಮನೆಗಳೆಲ್ಲವನ್ನೂ ಶೋಧಿಸಿ ಮುಂದೆ 
ಸಾಗಿದರೆ ವೈಖಾನಸೋಲ್ಲಾಸರಾದ ವಾಲಖಿಲ್ಯರು ಮುಂತಾದ ಸಿದ್ಧರಿದ್ದಾರೆ. ಅವರ 
ಸುಂದರ ಆಶ್ರಮಗಳನ್ನು ಎಚ್ಚರಿಕೆಯಿಂದ ಸೀತಾದೇವಿಗಾಗಿ ಹುಡುಕಿ ನೋಡಿರಿ. ಅಲ್ಲಿ, 
ಹೊಂದಾವರೆಗಳ ಸರೋವರಗಳಲ್ಲಿ ಬಾಲಸೂರ್ಯನಂತೆ ಹೊಳೆಯುವ ಹಂಸಗಳು 


ಕ್ರೀಡಿಸುತ್ತವೆ, ಅಲ್ಲಿಯೇ ವೈಖಾನಸ ಎಂಬ ಹೆಸರಿನ ಸರೋವರವಿದೆ, ಅದರಲ್ಲಿ ಗಂಡು- 


ಹೆಣ್ಣು ಆನೆಗಳು ಕೂಡಿ ಸಂತಸದಿಂದ ಆಟವಾಡುತ್ತವೆ. ಆ ಸರೋವರವನ್ನು ದಾಟಿ 
ಬೆಟ್ಟದ ಮೇಲೆ ಹೋದರೆ ಸಿದ್ಧರು ವಾಸಿಸುವ ಕೇಚಕ ಎಂಬ ಹೆಸರಿನ ಬಿದಿರಮೆಳೆಗಳ 
ಕಾಡು ಗೋಚರಿಸುತ್ತದೆ; ಅದರಲ್ಲಿ ನುಸುಳಿ ಹೋಗುವುದು ಅಸಾಧ್ಯ, ಹಾಗಾಗಿ ಮುಂದೆ 
ಹೋದರೆ ಉತ್ತರದಲ್ಲಿ ಪುಣ್ಯಭೂಮಿಯಾದ ಕುರುವು ಸಿಕ್ಕುತ್ತದೆ; ಅಲ್ಲಿ ಸೊಗಸಾದ 
ಹೊಂದಾವರೆಗಳಿಂದ ತುಂಬಿದ ಕೊಳಗಳು ರಾರಾಜಿಸುತ್ತವೆ, ವೈಡೂರ್ಯಸಮಾನ 
ಪಾತ್ರಗಳಿಂದ ಕೂಡಿದ ನದಿಗಳು ಹರಿಯುತ್ತವೆ. ತರುಣಭಾಸ್ಕರನಂತೆ ಹೊಳೆಯುವ 
ಕಾಸಾರಗಳು, ಪಕ್ಕದಲ್ಲಿಯೇ ನವರತ್ನಸಮಾನ ಫಲಪುಷ್ಪಪಲ್ಲವಗಳಿಂದ ಕೂಡಿದ 
ದಡಗಳಲ್ಲಿ ಹೊಂಬಣ್ಣದ ಮರಳಿಂದ ತುಂಬಿದ ನದಿಗಳು ಶೋಭಿಸುತ್ತವೆ. ಅವುಗಳೆಲ್ಲ 
ಮಿರುಮಿರುಗುವ ಅಲೆಗಳ ಹೊಳಪಿನಿಂದ ಕಂಗೊಳಿಸುತ್ತವೆ. ಆ ಭೂಮಿಯಲ್ಲಿ ಎಲ್ಲ 
ಕಾಲದಲ್ಲೂ ಎಲ್ಲ ಯತುಗಳೂ ಶೋಭಿಸುತ್ತವೆ; ಅಲ್ಲಿನ ಮರಗಿಡಬಳ್ಳಿಗಳು ಹೆಂಗಸರಿಗೆ 
ಗಂಡಸರಿಗೆ ಬೇಕಾದುದನ್ನೀಯುತ್ತ ಸರಸವಾಡಲು ಉತ್ತೇಜಿಸುತ್ತವೆ. ಅಲ್ಲಿ ಪ್ರತಿಕ್ಷಣವೂ 
ಹರ್ಷ ಹೆಚ್ಚುತ್ತದೆ, ಮತಿರೂಪುಜವ್ವನಗಳು ಯಥೇಚ್ಛವಾಗಿರುವ ಆ ತಾಣದಲ್ಲಿ 
ದೇವತೆಗಳು ಎಹರಿಸುತ್ತಾರೆ. ಅಲ್ಲಿಯ ಜನರಿಗೆ ಸದಾ ಕಾಲವೂ ಸಂಗೀತದ ಮಾಧುರ್ಯ 
ಪರವಶತೆ, ಅತುಲ ಶೃಂಗಾರಪೂರಿತ ಪೌಢಸಂಗತಿಯಿಂದಾದ ಆನಂದ; ಅದರ 


೫೭೨ ಶ್ರೀರಾಮಕಥಾಮೃತ 


oe i ಎ... 22005000 ಹವ ಸರು ತೂ ೌಳಾರಮಾ ಯಯ 


ಸೂಗಸನ್ನೇನೆಂದು ಬಣ್ಣಿಸುವುದು! ಅದರ ಉತ್ತರಕಿರುವ ಸೋಮಗಿರಿಯನ್ನು ನೋಡಲು 
ಸುರಲೋಕ ಬ್ರಹ್ಮಲೋಕಗಳಿಂದ ದೇವತೆಗಳು ಬರುತ್ತಾರೆ. ತನ್ನದೇ ಬೆಳಕಿನಲ್ಲಿರುವ ಆ 
ಗಿರಿಯಲ್ಲಿ ಸೂರ್ಯನ ಅವಶ್ಯಕತೆಯೇ ಇಲ್ಲ. ಅದರ ತಟದಲ್ಲಿಯೇ ಏಕಾದಶಾತ್ಮಕನಾದ 
ಪನ್ನಗಾಭರಣನಾದ ಶಿವನಿರುವುದು, ಅಲ್ಲಿಂದ ಮುಂದೆ ಹೋಗುವುದು ಯಾರಿಗೂ 
ಸಾಧ್ಯವಿಲ್ಲ. ಆದ್ದರಿಂದ ಉತ್ತರಕ್ಕೆ ಹೋಗದೆ ಎಲ್ಲರೂ ವಾಪಸ್ಸು ಬನ್ನಿರಿ. ನನಗೆ ತಿಳಿದಷ್ಟು 
ಕ೦ಡಷ್ಟು ವಿವರಗಳನ್ನು ನೀಡಿದ್ದೇನೆ. ನನಗೆ ಗೊತ್ತಿಲ್ಲದುದನ್ನು ನೀವೇ ತಿಳಿದುಕೊ೦ಡು 
ಮನ್ನಡೆಯಿರಿ. ಸೂರ್ಯಕಿರಣಗಳು ಬೀಳುವಷ್ಟನ್ನು ಕಂಡಿದ್ದೇನೆ, ಅದರಾಚೆಗಿನದನ್ನು ನೀವೇ 
ನಿಮ್ಮ ಬುದ್ದಿವಂತಿಕೆಯಿಂದ ನೋಡಿ ತಿಳಿಯಿರಿ. ಒಟ್ಟಾರೆ, ಜಾನಕಿಯ ಇರವನ್ನು ಹುಡುಕಿ 
ನನ್ನನ್ನು ಧನ್ಯನನ್ನಾಗಿಸಿರಿ. ಕಳೆದು ಹೋಗಿದ್ದ ನನ್ನ ರಾಜ್ಯಸಿರಿಯನ್ನು ಮರಳಿ ನೀಡಿ ನನ್ನನ್ನು 
ಪೊರೆದ ಈ ಮಹಾತ್ಮನಿಗೆ ಮೇದಿನೀಸುತೆಯ ಕುರುಹನ್ನು ತಂದಿತ್ತು ರಾಮಪುರದರಸನನ್ನು 
ಸ೦ತುಷ್ಟಿಗೊಳಿಸಲು ನನ್ನ ದೆಸೆಯಿಂದ ಆಗುವುದಾದರೆ ನನ್ನ ಜನ್ಮವು ಸಾರ್ಥಕವಾದಂತೆ” 
ಎ೦ದು ಸೂಚನೆಯಿತ್ತು ಸುಗ್ರೀವನು ಶತಬಲಿಯನ್ನು ಬೀಳ್ಕೊಟ್ಟ 


೧೭. ಮಾರುತಿಯ ಜನನವೃತ್ತಾಂತ; ಅಂಗುಲೀಯ ಪ್ರದಾನ 


ಪಾರ್ವತಿಯೇ ಕೇಳು, ಹೀಗೆ ಸುಗ್ರೀವನು ಭೂತಳದ ವಿವರಗಳನ್ನು ನೀಡಿ 
ಕಪಿವರರನ್ನು ವಿವಿಧ ದಿಕ್ಕುಗಳಿಗೆ ಕಳಿಸಿದ ಬಳಿಕ ಪವನಸುತನನ್ನು ಕರೆದು ರಾಮನ 
ಬಳಿ ಕರೆದೊಯ್ದು ಅವನನ್ನು ಹೀಗೆ ಸ್ತುತಿಗೈದ: “ನಿನ್ನ ವೇಗ ಧೈರ್ಯ ತೇಜಸ್ಸು 
ಪರಾಕ್ರಮ ಸತ್ವಗಳೆಲ್ಲ ಸರಿಸಾಟಿಯಿಲ್ಲದವು; ಈ ಗುಣಗಳು ನಿನ್ನ ಹೆಸರನ್ನು ನೆನೆದವರಿಗೂ 
ಉಂಟಾಗುತ್ತವೆ. ಮಾರುತಕುಮಾರ, ನೀನು ಪರಮೇಶನ ಅಪರಾವತಾರ! ಶ್ರೀರಾಮನ 
ಪದದ್ವಂದ್ವಗಗಳನ್ನಾಶ್ರಯಿಸುವಂತೆ ಮಾಡಿ ನೀನು ನನಗೆ ನಾನಾ ಬಗೆಯ ಸೌಖ್ಯವನ್ನು 
ತಂದಿತ್ತಿರುವೆ, ನನಗೆ ಕೀರ್ತಿ ಬರುವಂತೆ ಮಾಡಿರುವೆ. ನಿನ್ನ ಚರಿತೆಯನ್ನು ಹೊಗಳಲು 
ನನ್ನಿಂದ ಸಾಧ್ಯವೇ? ಹೇಗಾದರೂ ಮಾಡಿ ಧರಣಿಸುತೆಯ ಕುರುಹನ್ನು ತಂದಿತ್ತು 
ನನ್ನನ್ನು ಕಾಪಾಡು. ರಾವಣಾಸುರನಿರುವುದು ದಕ್ಷಿಣ ದಿಕ್ಕಿನಲ್ಲಿ, ಅವನ ನಗರವನ್ನು 
ಸೇರಿ ಪ್ರಾಣಸಹಿತವಾಗಿ ವಾಪಸ್ಸು ಬರುವುದು ಬ್ರಹ್ಮಶಿವರಿಗಾದರೂ ಸಾಧ್ಯವೇ! 
ನೂರು ಯೋಜನದಗಲದ ಸಮುದ್ರವನ್ನು ಹಾರಿ ಆ ದೈತ್ಯನ ನೆಲವನ್ನು ನೋಡಿ 
ಬರಲು ಸಾಮಾನ್ಯ ಕಪಿವರರಿಂದ ಸಾಧ್ಯವಾಗದು. ಸರ್ವಜ್ಞನೇ, ಈ ಕುರಿತು ನಿನ್ನ 
ಅಭಿಪ್ರಾಯವೇನು? ನನ್ನ ಕೋರಿಕೆಯನ್ನು ಮನ್ನಿಸಿ ಸಮುದ್ರವನ್ನು ದಾಟಿ ಹೋಗಿ ಅತ್ಯಂತ 
ಬೇಗ ಜನಕಜಾತೆಯಿರುವ ಜಾಗವನ್ನು ಪತ್ತೆ ಮಾಡಿ ನನ್ನನ್ನು ಕೃತಕೃತ್ಯನನ್ನಾಗಿಸು.” 
ಸುಗ್ರೀವನು ಆಂಜನೇಯನನ್ನು ಈ ರೀತಿ ಸ್ತುತಿಸಲು ರಾಘವನು ಆ ವಿಮಲಚರಿತ್ರನ 
ಚರಿತ್ರೆಯನ್ನು ವಿವರವಾಗಿ ತಿಳಿಸಲು ಸುಗ್ರೀವನನ್ನು ಕೇಳಿಕೊ೦ಡ. ಆಗ ಅವನು ಈ 
ರೀತಿ ನಿರೂಪಿಸಿದ: 


ಕಿಷ್ಠಿಂಧಾಕಾಂಡ ೫೭೩ 


“ದೇವನೇ ಕೇಳು, ಹಿ೦ದೆ ಪಾವನ ಪ್ರದೇಶವಾದ ಕೈಲಾಸಶಿಖರದಲ್ಲಿ ಪರಮೇಶ್ವರನು 
ಗಿರಿಜಾತೆಯ ಜೊತೆ ಕ್ರೀಡಿಸುತ್ತಿರಲು ಅವನಿಗೆ ವಾನರಮಿಥುನವು ಮೈಥುನಕ್ಕೆಳಸಿ 
ಎಹರಿಸುವುದು ಕಂಡಿತು. ಅದನ್ನು ಕಂಡ ಶಿವೆಯು ಯಾಚಿಸಲು ದೇವನು ಉತ್ತಮ 
ರತಿಯ ಆನಂದವನ್ನು ಕರುಣಿಸಿದ. ಆದರೆ ಅದರಿಂದ ತಾನು ಧರಿಸಿದ ಬೆಟ್ಟದಂತಹ 
ಅಪ್ರತಿಮವಾದ ಅದ್ಭುತಗರ್ಭವನ್ನು ಹೊರುವುದು ಕಷ್ಟವೆನಿಸಿತು. ಅದರಿಂದ 
ಆಯಾಸಗೊಂಡ ಪಾರ್ವತಿಯು ಪರಶಿವನೊಡನೆ ವಿಜ್ಞಾಹಿಸಿಕೊಂಡಾಗ, ಅವನು ಆ 
ಗರ್ಭವನ್ನು ಹೊರತೆಗೆದು ಭೂಮಿಯ ಮೇಲಿರಿಸಿದ; ಆದರೆ ಧರಣಿದೇವಿಯೂ ಅದನ್ನು 
ಹೊರಲಾರದೆ ತಲ್ಲಣಿಸುತ್ತಿರಲು, ಆ ಸಮಯದಲ್ಲಿ ಒಂದು ವೈಶಿಷ್ಟ್ಯವು ಸಂಭವಿಸಿತು. 
ಅದೇ ಸಮಯದಲ್ಲಿ ನನ್ನ ಸೋದರಿ ಅಂಜನೆಯು ಕೊಳದ ಬಳಿ ಕೂತು ತನಗೆ 
ಸಂತಾನವನ್ನು ಕರುಣಿಸೆಂದು ಸೂರ್ಯನನ್ನು ಕುರಿತು ಪ್ರಾರ್ಥಿಸುತ್ತಿದ್ದಳು. ಅದನ್ನು 
ಕಂಡ ಪರಮೇಶ್ವರನು ಆ ಸುವಾಸಿನಿಗೆ ಮಗನನ್ನು ಕೊಟ್ಟು ಬಾರೆಂದು ವಾಯುವಿಗೆ 
ಅರುಹಿದ; ಅರಳ ಆ ಜಗತ್ತಾಣನು ಆ ಸತಿಯ ಕರತಳಕ್ಕೆ ಗರ್ಭಮಯಫಲವನ್ನು 
ತಂದಿತ್ತ. ಏಕಾಗ್ರಚಿತ್ತದಿ೦ದ ಜಪಿಸುತ್ತ ಕೂತಿದ್ದ ಆ ಮಾನಿನೀಮಣಿಯು ಕಣ್ಣುಗಳನ್ನು 
ತೆರೆದು ತನ್ನ ಅಂಗೈ ಯಲ್ಲಿ ಫಲವಿರುವುದನ್ನು ಕಂಡು ಸಂತಸದಿಂದ, ಒಂದುಮುಂದನ್ನು 
ಎಚಾಕಸೆಡೆ! ಅದನ್ನು ತಿಂದಳು; ಅವಳು ಗರ್ಭ ಧರಿಸಿದಳು. ಒಂಬತ್ತು 386 
ಕಳೆದ ಬಳಿಕ ಸರ್ವಾಭರಣಭೂಷಿತನಾದ ನೀಲಕಂಧರನೇ ಎಂಬಂತಿದ್ದ ಒಬ್ಬ ವಟು 
ಜನಿಸಿದ. ಹುಟ್ಟಿದ ಕ್ಷಣವೇ ಅ೦ಜನೆಯನ್ನು ನೋಡುತ್ತ ವಿನಯದಿಂದ, “ತಾಯಿ, ನನ್ನ 
ತಾಯಿತಂದೆ ಯಾರು? ನನಗೆ ಆಹಾರವೇನು?' ಎಂದು ಕೇಳಿದ. ಆಗ ತಾಯಿಯು 
ನಸುನಗುತ್ತ, "ನಾನೇ ನಿನ್ನ ತಾಯಿ, ನಿನ್ನ ತಂದೆಯು ಮಹಾಬಲ; ನಿನ್ನ ಊಟ ನೀನು 
ಬಯಸಿದ. ಹಣ್ಣು, ನಿನ್ನ ವೃತ್ತಿ ಶ್ರೀರಾಮಸೇವೆ, ಆ ದೇವನನ್ನು ನೆನೆಸುತ್ತ ಪೂಜಿಸುತ್ತ 
ಆನಂದದಿಂದ ಬಾಳು' ಎಂದು ಹೇಳಿದಳು. 

“ತಾಯಿಯ ಮಾತನ್ನು ಕೇಳಿದ ಆ ವಟುವು ಉದಯಿಸುವ ಸೂರ್ಯನನ್ನು 
ಮಾಗಿದ ಹಣ್ಣು ಎಂದು ಭಾವಿಸಿ ಹಿಡಿಯಲು ಪ್ರಯತ್ನಿಸಿದ; ಸೂರ್ಯನು ತನಗೆ 
ಅಪಾಯವೊದಗಿದೆಯೆಂದು ತಿಳಿದು ತಕ್ಷಣವೇ ಪಶ್ಚಿಮಾದ್ರಿಗೆ ಧಾವಿಸಿದ. ಆಗ 
ಜಗತ್ತನ್ನು ಕತ್ತಲೆ ಕವಿಯಿತು; ಲೋಕವೆಲ್ಲ ದಿಗ್ಭಮೆಗೊಂಡು ಕಂಗೆಟ್ಟಿತು; ಅಗ್ನಿಹೋತ್ರ 
ಜಪ ನ್ಯಾಯಗಳೊಂದೂ ಇಲ್ಲದೆ ದೇವತೆಗಳೂ ಭಯಗೊಂಡರು. ಎಲ್ಲರೂ ಕಂಗೆಟ್ಟು 
ದೇವೇಂದನ ಬಳಿ ಹೋಗಿ ಮೊರೆಯಿಟ್ಟರು. ವಿಷಯವನ್ನು ತಿಳಿದ ಪುರುಹೂತನು 
ಕೋಪವನ್ನು ತಾಳಿ ಆ ಕ್ಷಣವೇ ಐರಾವತವನ್ನೇರಿ ದೇವತೆಗಳಿಗೆ ಅಪಕಾರ ಮಾಡಿದ 
ಕಪಿಯನ್ನು ತರಿದಿಡುವೆನೆಂದು ವೇಗವಾಗಿ ಬಂದ. ಆ ಹೊತ್ತಿಗೆ ಮುಕ್ಕಣ್ಣನ 
ಅಪರಾವತಾರನಾದ ಕಪಿವರನು ಚಕ್ರವಾಳ ಪರ್ವತದ ತುದಿಯಲ್ಲಿ ಕೂತಿದ್ದ. ಅವನ ಕಡೆ 
ಇಂದ್ರನು ನುಗ್ಗಿ ಬರಲು ಮರುತ್ಸುತನು ಐರಾವತವನ್ನು ಕಂಡು ಹಿಗ್ಗಿದ. ಅಚ್ಚ ಬಿಳುಪು 
ಬಣ್ಣವನ್ನು ಹೊಂದಿ ನಾಲ್ಕು ದಂತಗಳಿದ್ದ ಆನೆಯನ್ನು ಕಂಡು ಅದನ್ನು ಹಿಡಿಯಲೆಂದು 
ಆರ್ಭಟಿಸಿ ಜೋರಾಗಿ ಬರುತ್ತಿದ್ದ ಕಪಿವರನನ್ನು ನೋಡಿ ಬೆದರಿದ ಇಂದ್ರನು ತನ್ನ 


೫೭೪ ಶ್ರೀರಾಮಕಥಾಮೃತ 


ವಜ್ರಾಯುಧವನ್ನು ಜಳಪಿಸುತ್ತ ಎದುರಿಸಲು ದೊಡ್ಡ ಯುದ್ಧವೇ ನಡೆಯಿತು. ಅದನ್ನು 
ಕಾಣುತ್ತ ದೇವತೆಗಳೆಲ್ಲ ತಳ್ಳಂಕಗೊಂಡರು; ಅದನ್ನು ನೋಡಿದ ಇಂದ್ರನು ನೂರು 
ಅಂಚುಗಳ ಆಯುಧದಿಂದ ಕಪಿವರನನ್ನು ಅಪ್ಪಳಿಸಿದ. ಆ ಹೊಡೆತದಿಂದ ವಾನರೇಶನು 
ಗಾಯಗೊಂಡು ನೆಲದ ಮೇಲೆ ದೊಪ್ಪನೆ ಬಿದ್ದ. ತನ್ನ ಮಗ ಹೀಗೆ ಬಿದ್ದುದನ್ನು 
ಕ೦ಡು ಮಾರುತನು ಬೀಸುವುದನ್ನು ನಿಲ್ಲಿಸಿ ಹಾರಿ ಹೋದ. ದೇವತೆಗಳೆಲ್ಲ ಉಸಿರಾಟ 
ನಿ೦ತು ಪ್ರತಿಮೆಗಳಂತೆ ನಿ೦ತರು; ಅವರ ಅವಸ್ಥೆಯನ್ನು ನೋಡಿದ ತ್ರಿಮೂರ್ತಿಗಳು 
ಅಲ್ಲಿಗೆ ಬಂದರು. ಶ್ರೀಹರಿಯು ಅವರನ್ನು ಕರುಣೆಯಿ೦ದ ನೋಡಿ, “ತನ್ನ ಮಗನು 
ಸತ್ತನೆಂದು ಭಾವಿಸಿ ಮರುತನು ಕೋಪಿಸಿಕೊಂಡು ರಸಾತಳಕ್ಕೆ ಹೋಗಿದ್ದಾನೆ, ಅದರಿಂದ 
ಲೋಕವೇ ಬೆರಗುವಟ್ಟದೆ. ಉಸಿರಾಟವೇ ಇಲ್ಲದಿದ್ದರೆ ಚಲನೆ ಹೇಗೆ ತಾನೇ ಸಾಧ್ಯ? 
ಆದ್ದರಿಂದ ಆದಷ್ಟು ಬೇಗ ಜಗತ್ತಾಣನನ್ನು ಸಂತಸಗೊಳಿಸಬೇಕು' ಎಂದು ಹೇಳಿದ. 
ಆಗ ಇಂದ್ರನೇ ಮೊದಲಾದ ದಿಕ್ಬಾಲಕರೆಲ್ಲರೂ ಆ ಹುಡುಗನನ್ನು ಸಂತೈಸಿ ನಾನಾ 
ವರಗಳನ್ನು ಕರುಣಿಸಿದರು. 


““ಕುಲಿಶದ ಹೊಡೆತದಿಂದ ಹನು(ದವಡೆ) ನೊಂದ ಕಾರಣದಿಂದ ಭೂತಳದಲ್ಲಿ 
ಇವನು ಹನುಮಂತನೆಂಬ ಹೆಸರಿನಿಂದ ವಜ್ರದೇಹಿಯಾಗಿ ಧೀಮಂತನಾಗಿ ಬಾಳಲಿ; 
ಯಾವುದೇ ಅಸ್ತದಿಂದ ಇವನು ಸಾಯದಿರಲಿ' ಎಂದು ದೇವೇಂದ್ರನು ವರವನ್ನಿತ್ತರೆ, 
ಅಗ್ನಿಯು "ನನ್ನ ಅಸ್ತ್ರದಿಂದ ಯಾವ ತೊಂದರೆಯೂ ಆಗದೆ ಸುಖವಾಗಿರಲಿ' 
ಎಂದು ಅನುಗ್ರಹಿಸಿದ” “ರಣರಂಗದಲ್ಲಿ ನನ್ನ ಗದೆಯಿಂದ ಈತನಿಗೆ ಯಾವುದೇ 
ಬಾಧೆಯುಂಟಾಗದಿರಲಿ' ಎಂದು ವೈವಸ್ವತನು ನುಡಿದರೆ. “ಯುದ್ಧದಲ್ಲಿ ಮಾಯಾವಿಗಳಾದ 
ಖಳರು ಪ್ರಯೋಗಿಸುವ ನನ್ನ ಅಸ್ತದಿ೦ದ ತೊ೦ದರೆಯಾಗದಿರಲಿ' ಎಂದು ನಿರುತಿಯು 
ನುಡಿದ. "ನೀರಿನಲ್ಲಿ ನೂರು ವರ್ಷ ಮುಳುಗಿದ್ದರೂ ದುಃಖವಿಲ್ಲದಿರಲಿ, ಶತ್ರುಗಳು ನನ್ನ 
ಅಸ್ತ್ರ ಪ್ರಯೋಗಿಸಲು ಇವನಿಗೆ ಯಾವುದೇ ಕಷ್ಟ ಅಂಟದಿರಲಿ' ಎಂದು ವರುಣನು 
ವರವನ್ನು ದಯಪಾಲಿಸಿದ. ಮರುತನು ತನ್ನ ಶರಬಾಧೆಯಿಂದ ಪರಿಹಾರವನ್ನು 
ನೀಡಲು, ವೈಶ್ರವಣನು “ನನ್ನನ್ನು ಸ್ಮರಿಸಿದರೆ ಅಮಿತ ಧನರಾಶಿ ಒದಗಲಿ, ನನ್ನ 
ಅಸ್ತದಿಂದ ಯಾವ ಬಾಧೆಯೂ ತಾಗದಿರಲಿ' ಎಂದು ಕೃಪೆಗೈದ. ಹರನು ತ್ರಿಶೂಲ 
ಪಾಶಶಕ್ತಿಗಳಿಂದ ಅವನಿಗೆ ಪರಿಹಾರವನ್ನು ದಯಪಾಲಿಸಿ, ಭಜಕರಿಗೆ ಇಷ್ಟಾರ್ಥವನ್ನು 
ನೀಡುವ ಸಾಮರ್ಥ್ಯವನ್ನು ಕರುಣಿಸಿದ. ಅಲ್ಲಿ ಸೇರಿದ್ದ ಖಷಿಗಳೂ ಚಾರಣರೂ 
ಹಲವು ಬಗೆಯ ವರಗಳನ್ನು ನೀಡುತ್ತಿರಲು, ಬ್ರಹ್ಮನು ಆ ಹುಡುಗನಿಗೆ ದಯಪಾಲಿಸಿದ 
ವರವೆಂದರೆ ಚಿರತರಾಯುಷ್ಯ ಅಪಾರ ಬುದ್ಧಿಶಕ್ತಿ, ತನ್ನ ಸ್ತವನ್ನು ಪರಿಹರಿಸುವ ಶಕ್ತಿ - 
ಇವುಗಳು. ಮಯನು ತನ್ನಿಂದ ಉದ್ಭವವಾದ ಕತ್ರಿ, ಜಾ ಶಾಸ ಆಯುಧದಿಂದ 
ಇವನು ಅವಧ್ಯನಾಗಲಿ ಎಂಗ ವರವನ್ನು ನೀಡಿದ. ಆಗ ಶ್ರೀವಿಷ್ಣುವು, “ದೇವತಾನಿಚಯ, 
ಯಷಿಪ್ರವರರು ತಮ್ಮ ಸರ್ವಶಕ್ತಿಗಳನ್ನು ಇವನಿಗೆ ಇತ್ತಿರುವ ಕಾರಣದಿಂದಾಗಿ ಈ 
ತರುಣನು ಸರ್ವದೇವಾತ್ಮನೆನ್ನಿಸಿ ಅದೃಶ್ಯನಾಗಿ ಭೂತಳವನ್ನು ಪೊರೆಯಲಿ' ಎಂದು 
ವರವೀಯಲು ಎಲ್ಲರೂ ಆನಂದಗೊಂಡರು. ಹೀಗೆ ಹನುಮಂತನು ಸರ್ವಗತನೆನ್ನಿಸಿ 


ಕಿಷ್ಕಿಂಧಾಕಾಂಡ ೫೭೫ 


ಸಕಲ ಮುನಿಗಳು ದೇವತೆಗಳ ಫಲದಾತನಾಗಿ ರಾರಾಜಿಸುವಂತಾದುದರಿಂದ ಮರುತನು 
ಸಂತುಷ್ಟನಾದ. ಮಾರುತಿಗೆ ಶುಭಕರಮೂರ್ತಿಯನ್ನು ನೀಡಿ ಇಂದ್ರನು ದೇವತೆಗಳೊಡನೆ 
ಬ್ರಹ್ಮನ ಬಳಿ ಹೋಗಿ ಅವನನ್ನು ಅರುವತ್ತನಾಲ್ಕು ವಿದ್ಯೆಗಳಲ್ಲಿ ಪಾರಂಗತನನ್ನಾಗಿಸಿದ, 
ಇಂದ್ರನಿಂದ ವ್ಯಾಕರಣವನ್ನೂ. ಸೂರ್ಯನೊಡನೆ ಆಕಾಶದಲ್ಲಿ ಸಂಚರಿಸುತ್ತ 
ವೇದಪಾರಂಗತತೆಯನ್ನೂ ಕಲಿತು ಬಂದ. ಇದನ್ನು ನೋಡಿದ ಮರುತನು ಸಂತಸದಿಂದ, 
"ನನಗೆ ತುಂಬ ಸಂತಸವಾಗಿದೆ. ನಿನ್ನ ತಾಯಿಯನ್ನು ಸಂತೋಷಪಡಿಸುತ್ತ, ಮುಂದೆ 
ಶ್ರೀರಾಮನ ಕೃಪೆಯನ್ನು ಸಂಪಾದಿಸು” ಎಂದು ಆಶೀರ್ವದಿಸಿದ. ಅದರಂತೆಯೇ ಅಪಾರ 
ಪ್ರೀತಿಯಿಂದ ನನ್ನನ್ನು ಸಲಹುತ್ತಿರುವ ಅವನ ಕಲ್ಯಾಣಗುಣಗಳನ್ನು ಬಣ್ಣಿಸಲು ನನಗೆ 
ಪದಗಳೇ ಇಲ್ಲ” ಎಂದು ಸುಗ್ರೀವನು ಹನುಮಂತನ ಕತೆಯನ್ನು ನಿರೂಪಿಸಿದ. 


ಅದನ್ನು ಕೇಳಿದ ರಘುವೀರನು ಸುಗ್ರೀವನಿಗೆ, “ರವಿಸೂನುವೇ ಕೇಳು, ಈ ಕಪಿವರನ 
ಸ್ವಭಾವವನ್ನೆಲ್ಲ ನಾನು ತಿಳಿದಿದ್ದೇನೆ. ಅದು ಹೇಗೆ ಎಂಬುದನ್ನು ಹೇಳುತ್ತೇನೆ, ಕೇಳು: 
ನಿರ್ಗುಣನಾದ ನನ್ನ ಸನಿಹದಲ್ಲಿ ಸುಳಿಯುವ ಮೂಲಪ್ರಕೃತಿಯಿ೦ದ ಮೂರು ಗುಣಗಳು 
ಉದಿಸಿದವು; ಹೆಚ್ಚು ವ್ಯಾಪಕವಾದ ಮೂರನೆಯ ಗುಣವು ಶಿವ ಮತ್ತು ಬ್ರಹ್ಮರಿಗೆ 
ತಾಣವೆನಿಸಿರುವ ಗೋಳದಲ್ಲಿನ ಭೂಮಿಜಲವಿರುವ ಸ್ಥಳವು ಗಗನ ಅಗ್ನಿ ಮರುತರೆಂಬ 
ಈ ಮೂರು ಭೂತಗಳಿಂದ ಕೂಡಿವೆ. ಅಲ್ಲಿ ಬ್ರಧ್ಮ (ಸೂರ್ಯ) ಎಂಬ ಹೆಸರಿನವನು 
ಬ್ರಹ್ಮನಿಗೆ ಆರ್ಯ; ಅವನದು ಆಗಸದ ಚೆಲುವಾದ ದೇಹ, ಅರ್ಫ್ಯವೇ ಆಹಾರ, 
ವಾಯುಗತಿಯಲ್ಲಿ ಕಂಗೊಳಿಸುವ ಮೂವತ್ತೆರಡು ಅರ್ಬುದ ರುದ್ರರು ಓಟೈಸುತ್ತಾರೆ, 
ಏಕಪಾದ ರುದ್ರ ಜ್ಞಾನಾನಂದದಲ್ಲಿರುವ ಪರಶಿವನ ಗುಣಗಳು ಎಂಬ ಪೂರ್ವಗೋಪ್ಯದ 
ರೀತಿಯನ್ನು ಪ್ರಕೃತಿಯನ್ನು ಅನುಸರಿಸುವವರು ತಿಳಿಯರು. ಗೋವಿಬುಧರಕ್ಷಣೆಗೆ 
ನಂಬಿರುವ ಅದಕ್ಕೆ ಮುಂಚೆಯೇ ಠೀವಿಯಿಂದ ಏಕಪಾದ ರುದ್ರ ತ್ರಿಯಂಬಕನಿಂದ 
ತಾವು ಎನಿಸುತ ಅಗಜೆಯಲ್ಲಿ, ಮರುತಮೂಲದಲ್ಲಿ ಐತಂದು ಅಂಜನಾಸುತನೆನಿಸಿ ಈ 
ವಿಧವಾದ ರೂಪನ್ನು ಕೈಗೊಂಡು ರಾಜಿಸುತ್ತಾನೆ. ಯಾರಾದರೂ ಭಕ್ತಿಯಿಂದ ಭಜಿಸಿದರೆ 
ಅವರನ್ನು ಉದ್ಧರಿಸಿ ಬೇಡಿದ ಫಲವನ್ನು ಕರುಣಿಸುತ್ತಾನೆ. ಭೂರಕ್ಷಣೆಯ ಉದ್ದೇಶದಿಂದ 
ಅವನು ಸೂರ್ಯತನಯನೆನಿಸಿದ್ದಾನೆ. ನಾಡಿನಲ್ಲಿರುವ ಎಲ್ಲ ಮಂತ್ರಗಳ ಮೂರ್ತಿ ಈತ; 
ಹಾಡುವ ಹೊಗಳುವ ಭಜಿಸುವ ಭಕ್ತರಿಗೆ ಬೇಡಿದುದನ್ನು ನೀಡಿ ರಕ್ಷಿಸುವ ಪರಬ್ರಹ್ಮನ 
ಅವತಾರನೀತ. ಹರಬ್ರಹ್ಮಹರಿಗಳಿಂದ ಸಾಧ್ಯವಾಗುವುದು ಇವನ ಶಕ್ತಿಗೆ ಈಡೇ? 
ಆದ್ದರಿಂದ ಇವನನ್ನು ಸರ್ವಾತ್ಮನೆಂದು ತಿಳಿದು ಸಂತಸಗೊಳ್ಳಬೇಕು. ಹೀಗೆ ಇವನ 
ಸದ್ಗುಣಗಳನ್ನು ಅಷ್ಟು ಇಷ್ಟು ಎಂದು ಅಳೆಯಲು ಸಾಧ್ಯವೇ?” ಶ್ರೀರಾಮನು ವಿವರಿಸಿದ 
ಈ ರಹಸ್ಯದ ವಿಷಯವನ್ನು ಕೇಳಿ ಸುಗ್ರೀವ ಪುಳಕಗೊಂಡು ಆಂಜನೇಯನನ್ನು 
ಬಿಗಿದಪ್ಪಿಕೊಂಡು ಒಂದಷ್ಟು ಹೊತ್ತು ಮೈಮರೆತ. ಅಷ್ಟರಲ್ಲಿ ಚಿನ್ಮಯಾತ್ಮಕನಾದ ಶ್ರೀ 
ರಾಮನು ತನ್ನ ಹೆಸರನ್ನು ಹೊಂದಿ ಮಿರುಗುವ ಉಂಗುರವನ್ನು ತೆಗೆದು ಹನುಮಂತನಿಗೆ 
ಕೊಟ್ಟು, “ಹನುಮಂತ, ಸೀತೆಯ್ನು ಕಂಡಾಗ ಈ ಉಂಗುರವನ್ನು ತೋರಿಸು” ಎಂದು 
ಆಕೆಯ ಕುರುಹುಗಳನ್ನು ತಿಳಿಸಿದ. ಮಾರುತಿಯು ರಾಮಭದನಿಗೆ ನಮಿಸಿ ವಾಲಿಯ 


೫೭೬ ಶ್ರೀರಾಮಕಥಾಮೃತ 


ತನಯನಾದ ಅಂಗದ ಮುಂತಾದ ಪ್ರಮುಖ ಕಪಿವೀರರ ಪಡೆಯೊಂದಿಗೆ ಅಗಸ್ತ್ಯನ 
ಆಶ್ರಮವನ್ನು ಹುಡುಕುತ್ತ ಹೊರಟ. ಆಗ ಸುಗ್ರೀವನು ಅವರನ್ನು ಕರೆದು, “ನಾನು 
ಹೇಳಿದ ಮಾತುಗಳನ್ನು ನೆನಪಿನಲ್ಲಿರಿಸಿಕೊಂಡು ಪ್ರೀತಿಯ ಊಳಿಗವನ್ನು ಮಾಡಿ ಒಂದು 
ತಿಂಗಳೋಳಗಾಗಿ ಮರಳಿ ಬರಬೇಕೆಂದೂ, ತಡವಾದರೆ ವಧೆಯೇ ಶಿಕ್ಷೆ” ಎಂದೂ 
ಎಚ್ಚರಿಸಿ ಬೀಳ್ಕೊಟ್ಟ ಇತ್ತ ರಾಘವನು ಅಚ್ಚರಿಯಿಂದ ಸೂರ್ಯತನಯನನ್ನು ಕರೆದು, 
“ನಾಲ್ಕೂ ದಿಕ್ಕುಗಳಲ್ಲಿನ ದೇಶಗಳ ವಿವರಗಳನ್ನೆಲ್ಲ ಹೇಳಿ ಕಪಿವೀರರನ್ನು ಕಳುಹಿಸಿ 
ಕೊಟ್ಟೆಯಲ್ಲ, ನೀನು ಈ ಭೂತಳವನ್ನೆಲ್ಲ ಯಾವ ರೀತಿಯಿಂದ ನೋಡಿದೆ?” ಎಂದು 
ಪ್ರಶ್ನಿಸಿದ. ಆಗ ಸುಗ್ರೀವನು ಆ ಪರಿಯನ್ನು ಈ ರೀತಿ ವಿವರಿಸಿದ: “ಭೀಮಬಲನಾದ 
ಅಣ್ಣ ವಾಲಿಯು ನನ್ನನ್ನು ಬೆಂಬತ್ತಿ ಬರಲು ನಾನು ಭಯದಿಂದ ಈ ಭೂಮಿಯ 
ಗೋಪಾದದಷ್ಟು ಜಾಗವನ್ನೂ ಬಿಡದೆ ಈ ಚಕ್ರವಾಳಗಿರಿಯ ಸುತ್ತಲೂ ಮತ್ತೆ ಮತ್ತೆ 
ಸುತ್ತಿದೆ. ಎಲ್ಲಿ ಹೊಕ್ಕರೂ ಅಣ್ಣನು ಅಲ್ಲಿಗೂ ಬಂದು ಪೀಡಿಸುತ್ತಿರಲು, ನಾನು ಕಷ್ಟಗಳನ್ನು 
ಮರೆತು ಎಲ್ಲ ದೇಶಗಳನ್ನು ಸುತ್ತುತ್ತ ಬಂದೆ.” ಅವನ ಈ ಸಾಹಸದ ಮಾತನ್ನು ಕೇಳಿ 
ರಾಮನು ಸಂತಸಗೊಂಡ. 


ಪೂರ್ವ ಪಶ್ಚಿಮ ಉತ್ತರ - ಈ ಮೂರು ದಿಕ್ಕುಗಳಲ್ಲಿ ಸಂಚರಿಸಿ ಸೀತೆಗಾಗಿ 
ಮೂಲೆಮೂಲೆಯನ್ನೂ ಹುಡುಕಿ ಎಲ್ಲೂ ಕಾಣದೆ ವಾಪಸು ಬಂದ ಕಪಿಬಲವು, 
ತಾವು ಓಡಾಡಿದ ಜಾಗಗಳನ್ನೂ, ಅಲ್ಲಿನ ವೈಚಿತ್ರ್ಯಗಳನ್ನೂ. ತಮ್ಮ ಅನುಭವಗಳನ್ನೂ 
ಎವರಿಸುವುದನ್ನು ರಘುವೀರನು ಕೇಳಿಸಿಕೊಂಡ. ಅಷ್ಟರಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ 
ಅಂಗದ ಜಾಂಬವ ಮುಂತಾದ ವೀರಾಧಿವೀರರ ತಂಡವು ಸುಗ್ರೀವನು ಹೇಳಿದ್ದ ಎಂಧ್ಯದ 
ಪರ್ವತಾರಣ್ಯಗಳನ್ನು ಹುಡುಕಿ ಹುಡುಕಿ, ಎಲ್ಲಿಯೂ ಸೀತೆಯ ಕುರುಹನ್ನು ಕಾಣದೆ 
ಬಳಲಿತು. ಆನಂತರ ಆ ತಂಡದವರು ಮುಂದೆ ಸಾಗಿ ಕಾಡಿನ ಒಳಗೆ ಹೊಕ್ಕು ದೂರ 
ದಾರಿಯನ್ನು ಹಿಡಿದು ಗಿರಿ ನದಿ ಗುಹೆ ಸರೋವರಗಳನ್ನು ನೋಡುತ್ತ ಬಂದರು. ಹಾಗೆ 
ಹುಡುಕುತ್ತ ನಿರ್ಜನಸ್ಥಳವೊ೦ದಕ್ಕೆ ಬಂದಾಗ, ಒಂದು ಕಡೆ ಹಣ್ಣುಹೂಎಲೆಗಳಿಲ್ಲದ 
ಬೋಡು ಕೊಂಬೆಗಳ ಮರಗಳು, ನೀರಿಲ್ಲದ ಕೆರೆಕುಂಟೆಬಾವಿಗಳ ಪ್ರದೇಶವೊಂದು ಅವರ 
ಕಣ್ಣಿಗೆ ಬಿತ್ತು ಹಾಗೆಯೇ ಹುಲಿಸಿ೦ಹಕರಡಿತೋಳಗಳೂ ಪಕ್ಷಿಗಳೂ ಮರಗಿಡಪೊದೆಗಳೂ 
ಇಲ್ಲದಿರುವ ಬರಡುಭೂಮಿಯದು. ಅದನ್ನು ನೋಡಿ ವಾನರರಿಗೆ ಅತ್ಯಾಶ್ಚರ್ಯವೆನಿಸಿತು. 
ಇದಾವ ಜಾಗ ಎ೦ದು ಒಬ್ಬನು ಕೇಳಲು ಜಾ೦ಬವನು ಆ ಜಾಗದ ಹಿನ್ನೆಲೆಯನ್ನು 
ವಿವರಿಸಿದ: “ಹಿ೦ದೆ ಅದು ಒಂದು ತಾಪಸಾಶ್ರಮ, ಕೆಲವು ದಿನಗಳ ಬಳಿಕ ಹೀಗಾಗಿದೆ. 
ಅದರ ಕತೆಯನ್ನು ಹೇಳುತ್ತೇನೆ, ಕೇಳಿ: ಹತ್ತು ವರ್ಷ ವಯಸ್ಸಿನ ಅತ್ಯಂತ ಬುದ್ಧಿವಂತನಾದ 
ಒಬ್ಬ ಕುಮಾರನಿಗೆ ರೋಗ ಬಂತು; ಅದರಿ೦ದ ಕೋಪಗೊಂಡ ಮುನಿಯು ಇದೆಲ್ಲವೂ 
ಜನರಾಗಲೀ ಮರಗಿಡಗಳಾಗಲೀ ಪ್ರಾಣಿಪಕ್ಷಿಗಳಾಗಲೀ ಇಲ್ಲದಿರುವ ಪ್ರದೇಶವಾಗಲಿ 
ಎಂದು ಘೋರ ಶಾಪವಿತ್ತು ಹೊರಟುಹೋದ. ಅಂದಿನಿಂದ ಹೀಗೆ ಬೀಳುಬಿದ್ದಿದೆ” 
ಎಂದು ವಿವರಿಸಿದ. 


ಕಪಿಗಳ ತಂಡವು ಅಲ್ಲಿಂದ ಮುಂದೆ ನಡೆಯಿತು. ಭೀಕರವಾದ ಕಾಡಿನ ನಡುವೆ 


ಕಿಷ್ಕಿಂಧಾಕಾಂಡ ೫೭೭ 


ಒಂದೆಡೆ ಬಳ್ಳಿಗಳ ಮಧ್ಯೆ ಒಬ್ಬ ಘೋರ ರಕ್ಕಸನಿದ್ದ. ಅವನನ್ನು ಹಿಡಿದು ಅಂಗದ ಬಡಿದು 
ಕೊಂದುಹಾಕಿದ. ಅಲ್ಲಿಂದ ಮುಂದೆ ಸಾಗಿ ಗಿರಿಗಹ್ಪರಗುಹೆಗಳಲ್ಲೆಲ್ಲ ಧರಣಿಜೆಗಾಗಿ ಹುಡುಕುತ್ತ 
ಬಂದರು. ಕಾಡುಮೇಡು ನದಿನದಗಳನ್ನು ದಾಟಿ ಅಸಂಖ್ಯಾತ ದುರ್ಗಕಂದರಗಳನ್ನು 
ಮೀರಿ ಹಳ್ಳಕೊಳ್ಳಗಳನ್ನು ಹಾರಿ ನೋಡಿದರೂ ಸೀತೆಯ ಸುಳಿವು ಸಿಕ್ಕಲಿಲ್ಲ. ಎಲ್ಲ ಕಡೆ 
ತೊಳಲಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ, ನಮಗೆ ಮುಂದೆ ಭೀಕರ ಕಾಲ ಕಾದಿದೆ, 
ಕಪಿಕುಲಕ್ಕೆ ಏನು ಗತಿಯಾದೀತೋ ಎಂದು ಅಂಗದನು ಚಿಂತೆಗೊಳಗಾದ. ಸುಗ್ರೀವನ 
ಉಗ್ರ ಶಾಸನವು ಎಲ್ಲರಿಗೂ ತಿಳಿದದ್ದೇ; ಜಾನಕಿಯ ವಿಷಯ ತಿಳಿಯದಿದ್ದರೆ ಆತನು 
ನಮ್ಮನ್ನು ಸುಮ್ಮನೆ ಬಿಡುವನೇ? ಎಂದು ದೇಹಶ್ರಮವನ್ನು ಲೆಕ್ಕಿಸದೆ, ಊಟತಿಂಡಿಗಳನ್ನು 
ಗಮನಿಸದೆ ಒಂದೇ ಸಮನೆ ತೊಳಲಾಡುತ್ತ ಎಲ್ಲ ಕಡೆಗಳಲ್ಲಿ ಹುಡುಕಾಡಿದರೂ 
ಪ್ರಯೋಜನವಾಗಲಿಲ್ಲ. ಅತ್ಯಂತ ಶ್ರಮವಹಿಸಿ ಎಂಧ್ಯಾಟವಿಯನ್ನೆಲ್ಲ ಶೋಧಿಸಿ, 
ರೌಪ್ಯಗಿರಿಯ್ನು ಕಂಡು, ಅದರ ಶಿಖರದಲ್ಲಿ ಸಪ್ತಪರ್ಣಾರಣ್ಯದಲ್ಲಿ ಲೋಧ್ರಕಾರಣ್ಯದಲ್ಲಿ 
ಹುಡುಕಿದರೂ ಅವರ ಮನೋರಥ ಈಡೇರಲಿಲ್ಲ. ತಾರ ಅಂಗದರನ್ನೊಳಗೊಂಡ 
ಎಲ್ಲರೂ ವಿಂಧ್ಯಪರ್ವತದ ವಿಸ್ತಾರವಾದ ಕೂಟಗಳನ್ನೂ ಗವಿಗುಹೆಗಳನ್ನೂ ನೆಲದ 
ಮೇಲಣ ಒಂದು ಮೂಲೆಯನ್ನೂ ಬಿಡದೆ ಗಜಗ ಗವಯ ಶರಭ ಗಂಧಮಾದನ 
ಮೈಂದ ದ್ವಿವಿದ ನಳ ಜಾಂಬವ ಮುಂತಾದವರೆಲ್ಲ ಜನಕಜೆಗಾಗಿ ಹುಡುಕಾಡಿದರು. 
ಕಾಡಿನ ಒಳಹೊರಗನ್ನೆಲ್ಲ ಶೋಧಿಸಿ ಹಸಿವು ನೀರಡಿಕೆಗಳಿಂದ ಬಳಲಿ ಆ ನೀರಿಲ್ಲದ 
ಬರಡುನೆಲವನ್ನು ನೋಡಿದರು. ಹಾಗೆ ನೋಡುವಾಗ ಅವರ ಕಣ್ಣಿಗೆ ಅತಿಶಯವಾದ 
ಬಿಲವೊಂದು ಕಾಣಿಸಿತು. ಅದರ ಪಕ್ಕದಲ್ಲಿಯೇ ಹೋಗಿ ನೋಡಿದರೆ ನೀರಿನಿಂದ ನೆನೆದ 
ರೆಕ್ಕೆಗಳಿಂದ ಕೂಡಿದ ಹಂಸಗಳು, ಕಾರಂಡಗಳು, ಚಕ್ರವಾಕಗಳು, ಹೊಂಬಣ್ಣದ ಸಾರಸಗಳು 
ಆ ಬಿಲದಿಂದ ಹೊರಬರುತ್ತಿದ್ದವು. ಅಲ್ಲಿಂದ ಸುಗಂಧವೂ ಶೀತಲವಾದ ಗಾಳಿಯೂ 
ಹೊರಸೂಸುತ್ತಿದ್ದವು. ನೀರಿಗಾಗಿ ಹಂಬಲಿಸುತ್ತಿದ್ದ ಅವರೆಲ್ಲ ಉತ್ಸಾಹದಿ೦ದ ಆ ಬಿಲವನ್ನು 
ಹೊಕ್ಕರು. ಬಿಲವೋ ದಟ್ಟವಾದ ಕತ್ತಲೆಯಿ೦ದ ತುಂಬಿತ್ತು. ಏನೂ ಕಾಣಿಸುತ್ತಿರಲಿಲ್ಲ. ಆಗ 
ಹನುಮಂತನು, “ಧೈರ್ಯಗೆಡಬಾರದು, ಹೊಕ್ಕ ಮೇಲೆ ಧೈರ್ಯದಿಂದ ಒಳಗಿನದನ್ನೆಲ್ಲ 
ನೋಡಿ ಮನಸ್ಸಿನ ದುಮ್ಮಾನವನ್ನು ಹೋಗಲಾಡಿಸಿಕೊಳ್ಳಬೇಕು” ಎಂದು ಹೇಳಿದ. 
ಆಗ ಅವರೆಲ್ಲ ಮುಂದೆ ಸಾಗಿದರು. ಆದರೆ ಎಲ್ಲಿ ಹೋದರೂ ಮುಂದಿನ ದಾರಿ 
ಕಾಣಿಸುತ್ತಿರಲಿಲ್ಲ; ಒಬ್ಬರೊಬ್ಬರ ಕೈಹಿಡಿದುಕೊಂಡು ಸ್ವಲ್ಲ ದೂರ ಹಾಗೇ ನಡೆದರು. 
ಆದರೆ ಮುಂಗಾಣದೆ ನಿಲ್ಲಬೇಕಾಯಿತು. ಆಗ ಹನುಮಂತನು, “ಹಸಿವು ನೀರಡಿಕೆಗಳಿಂದ 
ಬಳಲಿ ಧೃತಿಗೆಟ್ಟರೆ ಹೇಗೆ? ಪತಿಕಾರ್ಯನಿಷ್ಠರಿಗೆ ಏನೇ ಅವಸ್ಥೆಗಳುಂಟಾದರೂ 
ಧೈರ್ಯಗೆಡಬಾರದು. ಈ ಕಗ್ಗತ್ತಲೆಯಲ್ಲಿ ನಮಗೆ ಬೇರಾರು ಸಹಾಯಕ್ಕೆ ಬಂದಾರು? 
ನಾವೇ ಧೃತಿಗೆಡದೆ ಮುಂದೆ ಸಾಗಬೇಕು. ಈ ಮಹಾ ಬಿಲವನ್ನು ಹೊಕ್ಕರೂ ಹುಡುಕದೆ 
ಹಿಂದಿರುಗಿ ಹೋಗಲಾದೀತೇ? ಶುಭವೋ ಅಶುಭವೋ ಜಯವೋ ಅಪಜಯವೋ 
ಏನೇ ಆಗಲಿ - ಎಲ್ಲವೂ ರಾಮಪುರದರಸನ ಅಧೀನ ಎ೦ದು ಈ ದಾರಿಯಲ್ಲಿಯೇ 
ಮುಂದೆ ಸಾಗೋಣ” ಎಂದು ಹೇಳಲು ಎಲ್ಲರೂ ಮುನ್ನಡೆದರು. ಆಗ ಆಶ್ಚರ್ಯಕರವಾಗಿ 
ಅವರಿಗೆ ಮುಂದೊಂದು ಭವನವು ಕಣ್ಣಿಗೆ ಬಿತ್ತು! 


೫೭೮ ಶ್ರೀರಾಮಕಥಾಮೃತ 


೧೮. ಹೇಮೆಯ ಮಾತಿನಂತೆ ಗುಹೆಯಿಂದ ಹೊರಟ 
ಕಪಿವರರಿಗೆ ಸಂಪಾತಿ ಭೇಟಿಯಾದುದು 


ಮುಂದಿನ ಕತೆಯನ್ನು ಕೇಳು, ಹಿಮಗಿರಿತನಯೆ, ಕತ್ತಲೆಯ ಮೊತ್ತದಲ್ಲಿ ಕಂಗೆಟ್ಟು 
ತೊಳಲುತ್ತ ವಾನರವೀರರು ಬರಲು ಮುಂದೆ ಸೂರ್ಯಚಂದ್ರ ಪಭೆಗಿಂತ ಮಿಗಿಲಾದ 
ತೇಜಸ್ಸಿನಿಂದ ಕೂಡಿದ ಒಂದು ಭವನವು ಕಂಡುದಕ್ಕೆ ಅಚ್ಚರಿವಟ್ಟು ಹರ್ಷದಿಂದ ಬರಲು 
ರತ್ನಮಯವಾದ ನೆಲಗಟ್ಟಿನಿಂದ ಕೂಡಿದ ಆ ಭವನವು ಕಂಗೊಳಿಸಿತು. ಅಲ್ಲದೆ ಶ್ರೇಷ್ಠವಾದ 
ಸರೋವರವೂ ಹರ್ಮ್ಯಗಳೂ ಕಂಡುಬಂದವು. ನವರತ್ನಖಚಿತ ಭೂತಳದಲ್ಲಿ ಅಡಿಗಡಿಗೆ 
ಇದ್ದ ಸುವರ್ಣಮಯ ವೃಕ್ಷಗಳು, ಕಂಗೊಳಿಸುವ ಕರುಮಾಡಗಳು ಧ್ವಜಗಳಿಂದ ಕೂಡಿ 
ಆ ಜಾಗವು ಕಣ್ಣೆಸೆಯಿತು. ಇ... ಇ ಇತನ ಪಂಡಿತವಕ್ಕಿಗಳು, ಕಲಕಲ ಧ್ವನಿಗೈವ ಗಿಳಿಗಳು 
ಬೆಡಗನ್ನು ಬೀರಿದವು. ಹೀಗೆ ಅದು ವ ವ ಪಟ್ಟಣದಂತೆ ಕಾಣಿಸಿತು. 
ಸಿಗುವ ನವಿಲುಗಳು, ಚಕ್ರವಾಕಗಳು, ಮೊರೆಯುವ ಭೃಂಗಾಳಿಗಳು ಸುಳಿಯುವ 
ತಾವರೆಗಳು, ಪ್ರಣಯಕುಪಿತವಾದ ಕೋಗಿಲೆಗಳು ಇವುಗಳಿಂದ ಕೂಡಿದ ನಗರವು 
ಮನಸೆಳೆಯುವಂತಿತ್ತು. ಕೊಂಬೆಗಳ. ತುದಿಗಳಲ್ಲಿ ರತ್ನದಂತಹ ಮೊಗ್ಗುಗಳಿಂದಲೂ, 
ಮುತ್ತಿನ ಗೊ೦ಚಲಿನಂತಹ ವಜ್ರಮಯವಾದ ಹಣ್ಣುಗಳಿಂದಲೂ ಕೂಡಿ ಕಲ್ಲತರುಗಳನ್ನೂ 
ಮೀರಿಸಿದ ಸುವರ್ಣಮಯ ಮರಗಳನ್ನೂ, ಸೂರ್ಯನ ತೇಜಸ್ಸಿನಿಂದ ಕಂಗೊಳಿಸುವ 
ಬಳ್ಳಿಗಳನ್ನೂ, ವೈಡೂರ್ಯದಂತಹ ಕಮಲಗಳ ಸರೋವರಗಳನ್ನೂ ಒಳಗೊಂಡ 
ಉದ್ಯಾನವನಗಳಿದ್ದುವು. ಕಾಮನಬಿಲ್ಲಿನಂತಹ ತೋರಣಗಳನ್ನು, ಆ ಈ ಕಡೆ ಹೊಂದಿದ 
ಪಲ್ಲಕ್ಕಿಗಳಲ್ಲಿ ಕಿವಿಗಿಂಪಾಗಿ. ಹಾಡುವ ಬೊಂಬೆಗಳ ದನಿಯು ಉದ್ಯಾನಕ್ಕೆ ತಕ್ಕುದಾಗಿ 
ಬೆರೆತು ಅಲಕಾವತಿ ಅಮರಾವತಿಗಳನ್ನು ಮೀರಿಸುವಂತೆ ನಗರವು ಶೋಭಿಸಿತು. 
ಎಲ್ಲೆಲ್ಲಿಯೂ ರತ್ನಮಯವಾದ ಶಯನಗಳು, ಹಿರಣ್ಯಮಯವಾದ ಶಿಬಿಕೆ ಉಯ್ಯಾಲೆಗಳು, 
ಬೆಳ್ಳಿಯಂತೆ ಹೊಳೆಯುವ ತಾಳಗಳಿಂದಲೂ, ಅಗರು ಕಸ್ತೂರಿ ಮುಂತಾದ ದಿವ್ಯ 
ಪರಿಮಳದಿಂದಲೂ, ರುಚಿಕರ ಹಣ್ಣುಗಳು ಬೇರುಗಳು ಜೇನುಗಳಿಂದಲೂ ಕೂಡಿರಲು 
ಕಪಿವೀರರು ಉಲ್ಲಾಸಗೊಂಡರು. 'ಅಲ್ಲಿನ ದೇವತಾಯೋಗ್ಯ ವಸ್ತ್ರಗಳು, ಹರಿಹರರ 
ಒಲುಮೆಯನ್ನು ಪಡೆದ ಪೀತಾ೦ಬರಗಳು, ಮೆತ್ತನೆಯ ಪೀಠಗಳು ಶುಭವಾಗುವುದನ್ನು 
ಸೂಚಿಸುವಂತಿದ್ದುವು. ಅ೦ತಹ ಅಚ್ಚರಿಯ ನಗರವನು  ಬೆರಗುಗಣ್ಣುಗಳಿಂದ ನೋಡುತ್ತ 
ಕಪಿಸಂಚಯವು ಒಳಹೊಕ್ಕಿತು. 


ನಗರದ ಅತಿಶಯವಾದ ಚೆಲುವನ್ನು ನೋಡುತ್ತ ಬರಲು ನಗರದಲ್ಲಿ ಒಬ್ಬರಾದರೂ 
ಕಾಣಿಸಲಿಲ್ಲ. ಹಣ್ಣುಗಳನ್ನು ತಿನ್ನವವರಿರಲಿಲ್ಲ; ಬೆದರು ನೋಟದಿ೦ದ ನೋಡುತ್ತ ಇದಾರ 
ನೆಲೆಯೋ, ಇದನ್ನಾರು ನಿರ್ಮಿಸಿದರೋ ದೇವರೇ! ಎಂದು ಬೆರಗಿನಿಂದ ಕೂಡಿ 
ಕಪಿವೀರರು ನಡೆತ೦ದರು. ಮನುಷ್ಯರೇ ಇಲ್ಲದೆಡೆಯಲ್ಲಿ ಯಾರನ್ನೆಂದು ವಿಚಾರಿಸುವುದು? 
ಮಹಾ ಕಾಂತಿಯಿಂದ ಕೂಡಿದ ನಗರವನ್ನು ನೋಡುವುದೇ ಅಸಾಧ್ಯ ಎ೦ಬಂ೦ತಿರಲು, 
ಇದೇನು ಬ್ರಹ್ಮನ ಆವಾಸವೋ, ಮುಕ್ಕಣ್ಣನ ಮನೆಯೋ, ಎಷ್ಟುವಿನ ನಿಲಯವೋ, ಆಥವಾ 


ಕಿಷ್ಠಿಂಧಾಕಾಂಡ ೫೭೬೯ 


ಯಾರಾದರೂ ಮುನಿತಿಲಕರಿರುವ ಜಾಗವೋ ಎಂದು ಕಾತರಗೊಂಡರು. ಈ ನಗರವು 
ವೈಕುಂಠಮಿತ್ರ, ಕೈಲಾಸದ ಗೆಳೆಯ, ದೇವಲೋಕದ ಸ್ನೇಹಿತ, ಲಕ್ಷ್ಮಿಯ ನಿಲಯವಿರಬೇಕು, 
ಈ ಚೆಲುವನ್ನು ಬಣ್ಣಿಸುವುದೇ ಸಾಧ್ಯವಿಲ್ಲ ಎಂಬ೦ತಹ ನಗರದ ರಹಸ್ಯವನ್ನು ಶಿವನೇ 


ಬಲ್ಲ! ಎಷ್ಟು ಓಡಾಡಿದರೆ ತಾನೇ ಏನು, ಧೈರ್ಯವನ್ನು ಹೇಳಿ ಮುಂದಿನ ದಾರಿಯನ್ನು 


ತೋರುವವರೇ ಇಲ್ಲಿಲ್ಲವಲ್ಲ! ಹೀಗಾಗಿ ಧೈರ್ಯದಿ೦ದ ಕಾರ್ಯ ನಿರ್ವಹಿಸಬೇಕು ಎಂದು 
ನಿರ್ಧರಿಸಿದ ವಾನರಶೂರರು ಅಲ್ಲಲ್ಲಿ ಸೀತೆಗಾಗಿ ಹುಡುಕಿದರು. ಎಷ್ಟು ನಡೆದರೂ ದಾರಿ 
ಕೊನೆಯಾಗುವುದೇ ಇಲ್ಲ, ಸುತ್ತುತ್ತ ಸುತ್ತುತ್ತ ಮೊದಲಿದ್ದ ಜಾಗಕ್ಕೆ ಬಂದು ನಿಲ್ಲುತ್ತಿದ್ದರು! 
ತಿರುಗಿ ತಿರುಗಿ ಬಾಯಾರಿಕೆಯಿಂದ ಬಸವಳಿದು ನೀರು ಕುಡಿಯಲೆಂದು ಕೊಳದ 
ಬಳಿ ಹೋದರೆ, ಅದರಲ್ಲಿ ತೆರೆಗಳೇ ಇಲ್ಲದೆ ಬರಿದಾಗಿತ್ತು! ನಿರಾಸೆಯಿಂದ ಮುಂದೆ 
ಹೋದರೆ ವಜ್ರದ ಹೊಳಪಿನಿಂದ ನೀರು ಹರಡಿಕೊಂಡಿರುವುದನ್ನು ಕಂಡು ಹೋಗಿ 
ನೋಡಿದರೆ ರತ್ನಕಾಂತಿಯಿಂದ ಕೆಂಪಾಗಿತ್ತು. ಹೀಗೆ ಕಪಿವೀರರು ಮರೀಚಿಕೆಗಳನ್ನು 
ಕಂಡು ಎಂತ. ಸ್ಪಟಿಕಶಿಲೆಗಳ 'ಉಪರಿಗೆಗಳಿಂದ ಬರುವ ಉಜ್ಜಲ ಬೆಳಕು. 
ಎಲ್ಲ ಕಡೆಯೂ ಒಂದೇ ಬಗೆಯದಾಗಿತ್ತು; ಓಡಾಡಿ ಓಡಾಡಿ ಬಳಲಿದ ಕಪಿವೀರರೆಲ್ಲ 
ಅತ್ಯಂತ ಭಯದಿಂದ ಏನು ಗತಿ ಎಂದು. ಚಿ೦ತಿಸುತ್ತ ಒಂದೆಡೆ ಕುಸಿದು ಕುಳಿತರು. 


ಎಲ್ಲಿ ನೋಡಿದರೂ ಬೆಳಕೋ ಬೆಳಕು, ಕೊನೆಯೆ ಕಾಣುವುದಿಲ್ಲ! ಇಲ್ಲಿಂದ 
ಪ್ರಾಣಸಹಿತವಾಗಿ ಹೊರಹೋದರೆ ಸಾಕಾಗಿದೆ, ಅಂತಹುದರಲ್ಲಿ ರಘುಪತಿಯ 
ಕಾರ್ಯವನ್ನು ಹೇಗೆ ಪೂರೈಸುವುದು? ಎ೦ದು ಚಿಂತಿಸುತ್ತಿರಲು, ಹನುಮಂತನು, 
“ಎಪತ್ತಿನಲ್ಲಿ ಧೈರ್ಯ ತಾಳಿದಲ್ಲದೆ ಕಾರ್ಯಸಾಧ್ಯವಾಗುವುದಿಲ್ಲ' ಎಂದು ಧೈರ್ಯ 
ತುಂಬಿದ. ಆನಂತರ, ಹೆದರಬೇಡಿ, ನಾನು ಹೋಗಿ ಇಲ್ಲಿನ ವಿಷಯವನ್ನು ತಿಳಿದು 
ಬರುತ್ತೇನೆ” ಎಂದು ಹೋಗಿ, ಕನಕಮಯ ಗದ್ದುಗೆಯ ಮಧ್ಯದಲ್ಲಿ ದಿವ್ಯಾಭರಣಗಳನ್ನು 
ತೊಟ್ಟು ನಾರುಮಡಿಯುಟ್ಟು ಮೌನದಿಂದ ಧ್ಯಾನಯೋಗದಲ್ಲಿ ಕುಳಿತಿದ್ದ ಯೋಗಿಣಿಯನ್ನು, 
ತನ್ನ 'ಯೋಗದೃಷ್ಟಿಯಿಂದ ಗುರುತಿಸಿದ. ಅವಳು ಪದ್ಮನಯನೆಯಾದ ಸ್ವಯಂಪಧೆ. 
ER ಆ ಜಾಗದ ಕುರುಹನ್ನು ಅರಸುತ್ತ ಬಂದು ಯೋಗಿಣಿಯು ಕುಳಿತಿದ್ದುದನ್ನು 
ಕಣ್ಣಾರೆ ಕಂಡ. ಅವಳ ಬಳಿಗೆ ಬ೦ದಾಗ ಅವಳು ಇವನನ್ನು ಕುರಿತು “ನೀನಾರು 
ಕಪಿರೂಪನೇ?” ಎಂದು ಬೆಸಗೊಂಡಳು. ಆಗ ಹನುಮಂತನು ವಿನಯದಿಂದ, “ದಶರಥನ 
ಮಗ ಶ್ರೀವಲ್ಲಭನ ದೂತ ನಾನು. ಕೋಸಲೇಂದನಾದ ದಶರಥನ ನಾಲ್ವರು ಪುತ್ರರು, 
ದೇವೇಂದ್ರಸನ್ನಿಭರು; ಅವರಲ್ಲಿ ಮೊದಲನೆಯವನಾದ ಶ್ರೀರಾಮನು ಸೀತಾಲಕ್ಷ್ಮಣ 
ಸಮೇತನಾಗಿ ರಕ್ಕಸರನ್ನು ವಧಿಸುವ ಉದ್ದೇಶದಿಂದ ಅರಣ್ಯಕ್ಕೆ ಬಂದಿರಲು, ರಾವಣನು 


ಸೀತೆಯನ್ನು ಕದೊಯ; ಅವನನು ಹುಡುಕುತ ರಾಮಲಕ ಣರು ಪಂಪಾತೀರಕೆ 
£1 iE ವ ಪ್‌ ಖಕ 3 


ಬ೦ದು, ಅಲ್ಲಿ ಸುಗ್ರೀವನನ್ನು ಕಂಡರು. ಶ್ರೀರಾಮನು ವಾಲಿಯನ್ನು ಸಂಹರಿಸಿ ತನ್ನನ್ನು 
ಸಲಹಲು ಸುಗ್ರೀವನು ಕಪಿವರರನ್ನು ಸೀತಾನ್ವೇಷಣೆಗಾಗಿ ನಾಲ್ಕು ದಿಕ್ಕಿಗೂ ಕಳಿಸಿಕೊಟ್ಟ 
ಅದಕ್ಕಾಗಿಯೇ ನಾವು ಬಂದಿದ್ದೇವೆ. ಎಂಧ್ಯಾಟವಿಯನ್ನು ಸುತ್ತಿ "ಗುಹೆಗಹ್ಹರಗಳಲ್ಲಿ 


ಹುಡುಕಿ ಬಾಯಾರಿಕೆಯಿಂದ ತಿಳಿಯದೇ ಕತ್ತಲೆಯ ಗವಿಯೊಂದನ್ನು ಹೊಕ್ಕೆವು. ಆದರೆ ' 


೫೮೦ ಶ್ರೀರಾಮಕಥಾಮೃತ 


| 


ಬರಬರುತ್ತ ಬೆಳಕು ತೋರಿತು, ಅದನ್ನು ಅನುಸರಿಸಿ ಬರಲು ಈ ಭವನವು ಕಣ್ಣೆಸೆಯಿತು. 
ಈ ಆಶ್ಚರ್ಯವನ್ನು ನೋಡುತ್ತ ಕಪಿವರರು ಸೀತೆಗಾಗಿ ಹುಡುಕುತ್ತಿದ್ದಾರೆ. ಆದ್ದರಿಂದ 
ನಮ್ಮ ಮೇಲೆ ಕೃಪೆಯಿಟ್ಟು ಮುಂದಿನ ದಾರಿತೋರಿಸಿದರೆ ಉಪಕಾರವಾಗುತ್ತದೆ” ಎಂದ. 
ರಘುವರನ ಚರಿತೆಯನ್ನು ಕೇಳಿ ಸಂತೋಷಿಸಿದ ಯೋಗಿಣಿಯು ಮರುತ್ತುತನಿಗೆ ಹೀಗೆ 
ಹೇಳಿದಳು: “ಶಾಖಾಮೃಗಗಳೆಲ್ಲ ತೊಳಲಾಡಿ ಬಳಲಿದ್ದೀರಿ; ಈ ಪ್ರದೇಶ ಬೇರೆಯವರದಲ್ಲ, 
ರಘುವರನ ಆಸ್ತಿಯೇ ಎಂದು ಭಾವಿಸುತ್ತ ನೀವೆಲ್ಲರೂ ಸಿಹಿಯಾದ ಹಣ್ಣು ಬೇರುಗಳನ್ನು 
ತಿಂದು, ನೀರು ಕುಡಿದು ಬಂದರೆ ನನಗೆ ತಿಳಿದಷ್ಟನ್ನು ಹೇಳುತ್ತೇನೆ” ಎಂದಳು. ಆ 
ಮಾತನ್ನು ಕೇಳಿ ಉತ್ಸಾಹದಿಂದ ಪವನಸುತನು ಹೋಗಿ ಗೆಳೆಯರಿಗೆ ತಿಳಿಸಿದ. ಎಲ್ಲರೂ 
ಉಂಡು ನೀರು ಕುಡಿದು ಸಂತಸಗೊಂಡರು. 


ಆನಂತರ ಎಲ್ಲರೂ ಬ೦ದು ತೇಜೋವತಿಯಾದ ತಾಪಸಿಯ ಮುಂದೆ ವಂದಿಸಿ ನುತಿಸಿ 
ಎಲ್ಲ ವಿಚಾರಗಳನ್ನೂ ಹೇಳಬೇಕೆಂದು ಕೇಳಿಕೊಂಡಾಗ ಆಕೆಯು ತನ್ನ ವೃತ್ತಾಂತವನ್ನೆಲ್ಲ 
ವಿವರವಾಗಿ ತಿಳಿಸಿದಳು: “ಮಯನ ಮಗಳಾದ ಹೇಮೆಯು ಶಿವನ ಬಗೆಗಿನ ಅಧಿಕ 
ಭಕ್ತಿಯಿಂದಾಗಿ ನರ್ತನದ ಮೂಲಕ ಆ ಮಹೇಶ್ವರನನ್ನು ಸಂತುಷ್ಟಿಗೊಳಿಸಿದಳು; 
ತೃಪ್ತಿಗೊ೦ಡ ಶಿವನು ಈ ನಗರವನ್ನು ಆಕೆಗೆ ಕೊಟ್ಟ; ಬೇಡಿದ್ದನ್ನು ನೀಡುವ ಕಲ್ಪವೃಕ್ಷಗಳು, 
ಮಣಿಮಯ ಭವನ ಮೊದಲಾದ ಇಂದ್ರಸಮ ಭೋಗಗಳನ್ನು ಕರುಣಿಸಿದ. ಅಂದಿನಿಂದ 
ಹೇಮೆಯು ಸಂತಸದಿಂದ ಆ ಭವನದಲ್ಲಿ ವಾಸವಾಗಿದ್ದಾಳೆ. ನಾನು ಅವಳ ಪ್ರಿಯಸಖಿ, 
ನನ್ನ ಹೆಸರು ಸ್ವಯಂಪ್ರಭೆ ಎಂದು. ಒಂದು ವರ್ಷದ ಬಳಿಕ ಇದನ್ನೆಲ್ಲ ನನಗೆ ಕೊಟ್ಟು 
ಆಕೆಯು ಬ್ರಹ್ಮನ ಬಳಿ ಹೊರಟು ಹೋದಳು. ಹಾಗೆ ಹೋಗುವಾಗ, “ತ್ರೇತಾಯುಗದಲ್ಲಿ 
ಭೂಭಾರವನ್ನಿಳುಹಲು ಮನುಷ್ಯರೂಪದಿಂದ ಪರಬ್ರಹ್ಮನಾದ ರಾಜೀವಲೋಚನನು 
ಬರುತ್ತಾನೆ. ಆ ಮಹಾಪುರುಷನ ಹೆ೦ಡತಿಯನ್ನು ದಶಕ೦ಠನು ಕದ್ದೊಯ್ಯಲು ಕಪಿವರನ 
ದೂತರು ಈ ಮಹಾ ಬಿಲದೊಳಗೆ ಬರುತ್ತಾರೆ; ನೀನು ಆ ಶಾಖಾಮೃಗಗಳನ್ನು ಸತ್ಕರಿಸಿ 
ರಾಮನೆಡೆಗೆ ಹೋಗಿ ಅವನ ಅನುಜ್ಞೆಯಿಂದ ವೈಕುಂಠಕ್ಕೆ ಹೋಗು' ಎಂದು ಹೇಳಿದಳು. 
ನಾನು ಆ ಸಂದರ್ಭಕ್ಕಾಗಿಯೇ ನಿಡುಗಾಲದಿಂದ ಎದುರುನೋಡುತ್ತ ಇಲ್ಲಿದ್ದೇನೆ. 
ಈಗ ನನ್ನ ಉದ್ದೇಶ ಈಡೇರಿದೆ; ಪರಬ್ರಹ್ಮನಾದ ಶ್ರೀರಾಮನನ್ನು ಕಾಣಲು ನಾನು 
ಹೋಗುತ್ತೇನೆ” ಎಂದಳು. ಆಗ ಹನುಮಂತನು ಆ ತಪಸ್ವಿಯೊಡನೆ, “ನೀನು ಮಾಧವನ 
ಬಳಿಗೆ ಹೋಗುವುದಾದರೆ, ನಮ್ಮನ್ನು ಮರಳಿ ಭೂಮಿಗೆ ಕಳುಹಿಸಿ ಧರಣಿಸುತೆಯನ್ನು 
ಹುಡುಕುವುದಕ್ಕೆ ಮಾರ್ಗಗಳನ್ನು ಹೇಳು” ಎಂದು ಕೇಳಿಕೊಂಡ. ಆಗ ಆ ಯೋಗಿಣಿಯು 
ನಸುನಗುತ್ತ, “ಈ ಮಹಾ ಬಿಲವನ್ನು ಯಾರೂ ಕಾಣಲಾರರು; ಇದರ ಕಗ್ಗತ್ತಲ 
ಹಾದಿಯಲ್ಲಿ ಬರಲು ಸಾಧ್ಯವಾಗುವುದಿಲ್ಲ ಎಂಬುದು ಈ ನೆಲದ ಗುಣವೇ ಆಗಿದೆ, ಇದು 
ಹರನೇ ಕೊಟ್ಟ ವರಪ್ರಸಾದ. ಯಾರಾದರೂ ಅತಿಕ್ರಮಿಸಿದರೆ ಪ್ರಾಣವು ಉಳಿಯುವುದಿಲ್ಲ 
ಎಂದು ತಿಳಿದು ಯಾರೂ ಇತ್ತ ಸುಳಿಯುವುದಿಲ್ಲ. ನೀವು ತಿಳಿಯದೆ ಒಳಹೊಕ್ಕು 
ಬಂದರೂ ಉಳಿದಿರಲು ಕಾರಣ ರಾಮನಾಮಪ್ರಭಾವ” ಎಂದಳು. “ಹಾಗಾದರೆ ನಾವೀಗ 
ಹೊರಡುತ್ತೇವೆ” ಎಂದು ಕಪಿವರರು ಹೇಳಲು, ಎಲ್ಲರೂ ತಮ್ಮ ಕೈಗಳಿಂದ ಕಣ್ಣುಗಳನ್ನು 


ಕಿಷ್ಕಿಂಧಾಕಾಂಡ ೫೮೧ 


ಮುಚ್ಚಿಕೊಳ್ಳಲು ಸ್ವಯಂಪ್ರಭೆಯು ಹೇಳಿದಳು. ಕಪಿಗಳೆಲ್ಲ ಹುಡುಗರಂತೆ ಕಣ್ಣುಗಳನ್ನು 
ಮುಚ್ಚಿಕೊಂಡರು. ಆನಂತರ ಕಣ್ಣು ಬಿಟ್ಟಾಗ ಅವರೆಲ್ಲ ಎಂದಿನ ಭೂಮಿಯ ಮೇಲಿದ್ದರು! 
ತಾವು ಹೋದ ಬಿಲವಾವುದು ಎಂಬುದೇ ಅವರಿಗೆ ಕಾಣಿಸಲಿಲ್ಲ. 


ವಿಪತ್ತನ್ನು ಪರಿಹರಿಸಿಕೊಂಡು ಭೂತಳದಲ್ಲಿ ಸಂತಸದಿಂದಿರಲು, ಆ ತಾಪಸಿಯು 
ಕಪಿಗಳನ್ನು ಕಂಡು ರಾಮನಾಮವನ್ನು ಜಪಿಸುತ್ತ ಬದರಿಕಾಶ್ರಮದೆಡೆಗೆ ಹೋದಳು. 
ಆಗ ಕಪಿವರರು ತಮ್ಮತಮ್ಮಲ್ಲಿ ಹೀಗೆ ಮಾತಾಡಿಕೊಂಡರು: “ದಾನವನಾದ 
ಮಯನು ನಿರ್ಮಿಸಿದ ಆ ಕಾಂಚನ ಕಾನನವೆಲ್ಲಿ ಹೋಯಿತು? ವಿಶ್ವಕರ್ಮನು 
ರಚಿಸಿದ ಇಂದ್ರಭವನ ಎಲ್ಲಿ ಹೋಯಿತು? ಅಲ್ಲಿನ ಉದ್ಯಾನವನಗಳೆಲ್ಲ ಏನಾದುವು? 
ಆ ಮಾನಿನೀಮಣಿಯೂ ನೃತ್ಯಗೀತಸುಮ್ಮಾನಿ ಹೇಮೆಯ ಸಖಿ ಸ್ವಯಂಪುಭೆ ಎಲ್ಲಿ 
ಹೋದಳು? ಇದೇನು, ಕನಸು ಕಂಡಂತಾಯಿತಲ್ಲ! ಇಂದಿಗೆ ನಾವು ಕಿಷ್ಠಿಂಧೆಯನ್ನು 
ಬಿಟ್ಟು ಎಷ್ಟು ದಿನಗಳಾದುವೋ ಕಾಣೆವಲ್ಲ!” ಎಂದು ಒಬ್ಬನೆಂದರೆ, ಇನ್ನೊಬ್ಬನು, 
“ಕ್ರೂರಹೃದಯನಿಗೆ ಸರಿದೋರದಿರಲು ಕೊಲ್ಲದೆ ಇರುವನೇ? ನಾವು ಬಂದು 
ಧಾರಣೇಸುತೆಯ ಗುರುತನ್ನು ಕಾಣದೆ ವಾಪಸ್ಸು ಹೋದರೆ ಸುಗ್ರೀವನು ನಮ್ಮನ್ನು 
ಶಿಕ್ಷಗೊಳಪಡಿಸುತ್ತಾನೆ. ಅದರ ಬದಲು ಇಲ್ಲಿಯೇ ಪ್ರಾಯೋಪಗಮನದಿಂದ ಸಾಯುವುದು 
ಲೇಸು” ಎಂದು ನುಡಿದ. ಅಂಗದನು, “ಸೂರ್ಯಸುತನು ನನಗೆ ಯುವರಾಜಪಟ್ಟವನ್ನು 
ಕಟ್ಟಿದುದು ರಘುನಾಥನು ಹೇಳಿದುದಕ್ಕಾಗಿ; ಆದರೆ ತನ್ನ ಹಿ೦ದಿನ ವೈರವನ್ನು ನೆನೆಸಿ 
ಮತ್ತೊಂದನ್ನು ಎಣಿಸುತ್ತಿರುವನೆಂದು ತೋರುತ್ತದೆ. ಧರಣಿಜೆಯನ್ನು ಕಾಣದಿದ್ದರೆ 
ರಾಜಾಜ್ಞೆಯನ್ನು ಮೀರಿದನೆಂದು ಸುಗೀವನು ನನ್ನನ್ನು ಕೊಲ್ಲಿಸದೆ ಇರನು. ಆದ್ದರಿಂದ 
ಅಲ್ಲಿಗೆ ಹೋಗುವುದಕ್ಕಿಂತ ಇಲ್ಲಿಯೇ ಸಾಯುವುದು ಉತ್ತಮ” ಎಂದು ನೊಂದು 
ನುಡಿದ. "ಅಂಗದ ಹೇಳಿದ ಮಾತು ನಿಜ' ಎಂದು ಕಪಿವರರೆಲ್ಲರೂ ಹೀಗೆಂದರು: 
“ಸುಗ್ರೀವು ಉಗಶಾಸನನೆಂಬುದನ್ನು ಮೂರು ಲೋಕವೇ ಬಲ್ಲುದು; ಜನಕಜೆಯನ್ನು 
ಕಾಣದೆ ಹೋದರೆ ನಮ್ಮನ್ನವನು ದಂಡಿಸದೆ ಬಿಡುವುದಿಲ್ಲ. ಅವನದು ವಿಷತುಂಬಿದ 
ಮನಸ್ಸು, ಆದ್ದರಿಂದ ಇಲ್ಲಿಯೇ ಸಾಯುವುದು ಮೇಲು.” ಪ್ಲವಗವೀರರ ಮಾತುಗಳನ್ನು 
ಕೇಳಿದ ತಾರನು, “ಜನಕಾತ್ಮಜೆಯನ್ನು ಕಾಣದೆ ಹೋದರೆ ಸೂರ್ಯಕುಮಾರನು ನಮ್ಮನ್ನು 
ಶಿಕ್ಷಿಸುವುದು ಶತಸ್ಸಿದ್ಧ; ಆದ್ದರಿಂದ ಈ ಬಿಲದಲ್ಲಿರುವ ಜನರಿಲ್ಲದ ಸರ್ವ ಭೋಗಗಳಿಗೆ 
ಆಕರವಾದ ನಗರವನ್ನು ಮತ್ತೆ ಹೊಕ್ಕು ಅಲ್ಲಿ ಪ್ರಾಣ ಬಿಡುವುದು ಒಳ್ಳೆಯದು” ಎಂದು 
ಸೂಚಿಸಿದ. 


ಅಂಗದ ಹೇಳಿದ್ದನ್ನು ಕೇಳಿ ಬಹುಪಾಲು ಫ್ಲವಗನಾಯಕರು ಕಂಗೆಟ್ಟು 
ಕಳವಳಿಸುವುದನ್ನು ನೋಡಿದ ಮಾರುತಿಯು ಇವರನ್ನೆಲ್ಲ ಸಮಾಧಾನಪಡಿಸುವುದು 
ಹೇಗೆ ಎಂದು ಯೋಚಿಸಿದ. ಇವನಾದರೋ ಅಷ್ಟಾಂಗಯುಕ್ತನಾದವನು, ಚತುರ್ಬಲದ 
ಜೊತೆಗೆ ಹದಿನಾಲ್ಕು ಗುಣಗಳನ್ನೂ ಹೊ೦ದಿದವನು, ಇಂಥವನಿಗೆ ಏನು ಮಾಡುವುದು 
ಎ೦ದು ವಾಲಿಕುಮಾರನನ್ನು ಉಪಚರಿಸಿದ: “ಮೂರು ಉಪಾಯಗಳಿಂದ ಪ್ರಯತ್ನಿಸಿ 
ವಶವಾಗದಿದ್ದರೆ ಯುಕ್ತಿಯನ್ನು ಬಳಸುವುದು ಯುಕ್ತ; ಕಪಿವೀರಸುತನೇ, ನೀನು 


೫೮೨ ಶ್ರೀರಾಮಕಥಾಮೃತ 


ತಂದೆಯಂತೆಯೇ ವೀರ, ಬುದ್ಧಿಯುತ, ಚಪಲಕಪಿಯು ಆಡಿದ ಮಾತಿಗೆ ಈ ಬಗೆಯಲ್ಲಿ 
ಅನುತಾಪ ಪಡುವುದು ದುರ್ಬಲರ ರೀತಿ; ರಘುವೀರನ ಮಗನೋಪಾದಿಯಲ್ಲಿರುವ 
ನಿನಗೆ. ಸುಗ್ರೀವನ ಭಯ ಏತರದು? ಶ್ರೀರಾಮಲಕ್ಷ್ಮಣರು ಮೂರು ಲೋಕಗಳನ್ನೂ 
ಸೃಷ್ಟಿಸಿ, ಕಲ್ಪದ ಕೊನೆಯಲ್ಲಿ ನಾಶಗೊಳಿಸಿ ಮತ್ತೆ ಸೃಷ್ಟಿಸುವವರು, ಅವರಿಗೆ ಸಮಾನರಾದ 
ಬಲಿಷ್ಠರಿದ್ದಾರೆಯೇ? ಸಾಮಾನ್ಯರಾದ ನಮ್ಮಿಂದ ಆಗಬಹುದಾದ ಸಹಾಯವೇನಿದೆ? 
ಆದರೆ ಅವರು ಭಜಿಸಿದರೆ ತಪ್ಪುಗಳನ್ನು ಲೆಕ್ಕಿಸದೆ ಪೊರೆಯುತ್ತಾರೆ. ಇದನ್ನು ತಿಳಿದು 
ನೀನು ಸಂಕ್ಷೇಶಕ್ಕೆ ಒಳಗಾಗುವುದು ಅನುಚಿತ. ಎಷ್ಟೇ ತಪ್ಪುಗಳನ್ನು ಮಾಡಿದರೂ 
ರಾಘವನು ಕೈಹಿಡಿಯುವನೇ ಹೊರತು ಕೋಷಿಸಿಕೊಳ್ಳುವುದಿಲ್ಲ, ನಿನ್ನನ್ನು ಸ್ವಂತ 
ಮಗನಂತೆ ಕಾಣುತ್ತಾನೆ. ಆದ್ದರಿಂದ ನಿನ್ನಲ್ಲಿ ಭಯವೇ ಹುಟ್ಟಬಾರದು, ಸುಮ್ಮನೆ 
ಅಳಲಿದರೇನು ಮಾಡಿದಂತಾಯಿತು? ಅದರಿಂದ. ಕಾರ್ಯ ಕೆಡುವುದಷ್ಟೆ” ಎಂದು 
ಮಾರುತಿ ಸಮಾಧಾನಪಡಿಸಿದ. ಮಾರುತಿಯ ಮಾತನ್ನು ಕೇಳಿ ಅಂಗದ, “ನೀನು 
ಹೇಳಿದುದೆಲ್ಲವೂ ನಿಜವಾದರೂ, ಸುಗ್ರೀವನು ಈ ಮೊದಲೇ ನನ್ನ ತಂದೆಯ ವೈರಿ; 
ಈಗ ನನಗೆ ಯುವರಾಜ ಪಟ್ಟವನ್ನು ಕಟ್ಟಿರುವುದು ರಘುವೀರನಿಂದಾಗಿಯೇ ಹೊರತು 
ಸ್ವಂತ ಪ್ರೀತಿಯಿಂದಲ್ಲ. ಹಾಗಾಗಿ ಯಾವುದೋ ನೆಪ ತೆಗೆದು ನನ್ನನ್ನು ಕೊಲ್ಲದೆ 
ಬಿಡುವುದಿಲ್ಲ. ಸುಗ್ರೀವನು ಸುಳ್ಳು ಚಾಪಲ್ಯ ಕ್ರೂರಕಾರ್ಯಗಳ ಆಗರ, ಅಣ್ಣನನ್ನು 
ಬಿಲದಲ್ಲಿಯೇ ಬಿಟ್ಟು ಬಂದು ರಘುವೀರನ ಸ್ನೇಹ ಮಾಡಿ ಅಣ್ಣನನ್ನು ಕೊಂದು, ಅವನ 
ಹೆ೦ಡತಿಯನ್ನು ತನ್ನವಳನ್ನಾಗಿಸಿಕೊ೦ಡವನು ಅವನು; ಅಂತಹವನಿಗೆ ಧರ್ಮಗುಣ 
ಎಲ್ಲಿಂದ ಬಂದೀತು? ಅವನು ರಾಕ್ಷಸನಿಗಿ೦ತ ಹೆಚ್ಚಿನ ಕ್ರೂರಿ; ಅವನಿರುವ ಜಾಗಕ್ಕೆ 
ನಾನು ಬರಲಾರೆ. ಆನೆಯು ಸೊಂಡಿಲಲ್ಲಿ ತಾವರೆಯ ದಂಟನ್ನು ಹಿಡಿದುಕೊಂಡ ಹಾಗೆ 
ಅಣ್ಣನನ್ನು ಕೊಂದು ಸಿರಿಯನ್ನು ತಂದಿತ್ತ ರಾಘವನನ್ನೇ ಸುಗ್ರೀವನು ಮರೆತುದನ್ನು 
ನೀನೇ ಬಲ್ಲೆ. ಅವನು ಪಾಪಿಷ್ಟ ಕೃತಫ್ನ ಅತಿಚಪಲ ಹೀನ; ಅ೦ತಹವನ ಬಳಿ ಬಂದು 
ಹೊಟ್ಟೆ ಹೊರೆದುಕೊಳ್ಳುವುದು ಹೇಗೆ? ನೋಡಿದ ಕೂಡಲೇ ನನ್ನನ್ನು ತರಿಯದೆ 
ಇರುವನೇ? ಮರುಳುತನದಿಂದ ಗುಂಡಿಯಲ್ಲಿ ನೂಕುವುದು ತರವೇ? ಕ್ರೂರನೂ ಶಠನೂ 
ನಿಷ್ಠರುಣಿಯೂ ಪಾಪದ ಆಗರವೂ ಅನುದಾರಿಯೂ ಕಾಮುಕನೂ ಆದ ತರಣಿಸುತನ 
ನೆರಳಿನಲ್ಲಿ ನಾನು ನಿಸಹಾಯನಾಗಿ ಹೇಗೆ ಉಳಿಯಲಿ? ಸೀತೆಯ ಕಾರಣದಿಂದ ನನಗೆ 
ಸಾವು ಬಂದಡಸಿದೆ. ಈ ಪರ್ವತದಲ್ಲಿಯೇ ಪ್ರಾಯೋಪವೇಶದಿಂದ ಸತ್ತು ಶ್ರೇಯಸ್ಸನ್ನು 
ಸಂಪಾದಿಸುತ್ತೇನೆ. ನೀವೆಲ್ಲರೂ ಸಂತೋಷದಿಂದ ಶ್ರೀರಾಮನ ಬಳಿಗೆ ಹೋಗಿ. ಅವನ 
ಚರಣಕಮಲಗಳಿಗೆರಗಿ ನಡೆದುದನ್ನು ವಿವರಿಸಿ, ಸುಗ್ರೀವನ ವಿಶ್ವಾಸವನ್ನು ಸಂಪಾದಿಸಿ 
ಬಾಳುವುದು ಒಳ್ಳೆಯದು. ನನ್ನ ಸ್ಥಿತಿಯನ್ನವನಿಗೆ ವಿವರಿಸಿ ನನ್ನ ನಮಸ್ಕಾರಗಳನ್ನು 
ತಿಳಿಸಿ, ಸುಗೀವನಿಗೂ ರುಮೆ ತಾರೆಯರಿಗೂ ವಂದಿಸಿದೆನೆಂದು ಹೇಳಿ ಸುಖವಾಗಿರಿ” 
ಎಂದು ಬಡಬಡನೆ ಹೇಳಿಬಿಟ್ಟ ಆನಂತರ ತಾರೇಯನು, “ಹಿಡಿದ ಕೆಲಸವಾಗದೆ 
ಬರಿಗೈಯಲ್ಲಿ ಕಿಷ್ಠಿಂಧೆಗೆ ಎಂದಿಗೂ ಹೋಗೆನು, ಸೂರ್ಯಸುತನ ಹಿಂಸೆಗಿಂತಲೂ ಈ 
ಪರ್ವತದಲ್ಲಿರಿವುದೇ ಲೇಸು” ಎನ್ನುತ್ತ ಹುಲ್ಲಿನ ಹಾಸನ್ನು ಸಿದ್ಧಪಡಿಸಿಕೊಂಡು ಅದರ 


ಕಿಷ್ಟಿಂಧಾಕಾಂಡ ೫೮೩ 


ಮೇಲೆ “ಇಂದಿರೇಶ ಮಹೇಶ ಶ್ರೀರಾಮಚಂದ್ರ ನಮೋ' ಎನ್ನುತ್ತ ಕುಳಿತುಕೊಂಡ. 


ಅ೦ಗದ ತಾರೇಯರ ಮಾತನ್ನು ಕೇಳಿ ಕಪಿವೀರರೆಲ್ಲ ಸುಗ್ರೀವನನ್ನು ಹಳಿದು 
ವಾಲಿಯನ್ನು ಹೊಗಳುತ್ತ ಗೊಳೋ ಎಂದು ಅಳಲು ತೊಡಗಿದರು; ಖೂಳನು 
ಸೀತೆಯನ್ನು ಕದ್ದೊಯ್ಯಲು ಶ್ರೀರಾಮನು ಸುಗ್ರೀವನೊಡನೆ ಸ್ನೇಹ ಬೆಳಸಿದ್ದರಿಂದ 
ನಮಗೆಲ್ಲರಿಗೂ ಮರಣಕಾಲವು ಸನ್ನಿಹಿತವಾಯಿತು ಎಂದು ಗೋಳಾಡಿದರು. ಅವರ 
ಅಳುವಿಗೆ ಆ ಪರ್ವತವೇ ಮಾರ್ದನಿಗೊಟ್ಟಿತು ಹೀಗೆ ಪರಿಪರಿಯಿಂದ ಅಳುತ್ತ ಹುಲ್ಲನ್ನು 
ಹರವಿ ದಕ್ಷಿಣದಿಕ್ಕಿಗೆ ತಲೆಯನ್ನಿರಿಸಿಕೊಂಡು ಮೂಡುದಿಕ್ಕಿಗೆ ಮುಖಮಾಡಿ ಎಲ್ಲರೂ 
ಮಲಗಿಬಿಟ್ಟರು. ಇವರ ಕಲಕಲದಧ್ಧನಿಯಿಂದ ಪಕ್ಕದ ಗುಹೆಯೊಳಗೆ ಮಲಗಿದ್ದ ಚಿರಂಜೀವಿ 
ಸಂಪಾತಿಗೆ ಎಚ್ಚರವಾಗಿ ಮೆಲ್ಲನೆ ಹೊರಗೆ ಬಂದು ಮಲಗಿದ್ದ ಕಪಿವೀರರನ್ನು ನೋಡಿದ. 
ನಿಡುಗಾಲ ಹಸಿದುಕೊಂಡು ಅನಾಥನಂತೆ ಮಲಗಿದ್ದ ನನಗೆ ವಿಧಿಯೇ ಆಹಾರವನ್ನು 
ತಂದಿತ್ತಿದೆ ಎಂದು ಸಂತೋಷಗೊಂಡು, ದಿನಕ್ಕೊಂದು ಕಪಿಯಂತೆ ತಿನ್ನುತ್ತ ಸುಖವಾಗಿರುತ್ತೇನೆ 
ಎಂದು ಹೇಳಿಕೊಂಡು ಬಂದ ಕ್ರೂರ ಹಕ್ಕಿಯನ್ನು ನೋಡಿ ಕಪಿವರರು ದಿಗಿಲುಗೊಂಡರು. 
ಪರ್ವತದಂತಹ ಆ ಹದ್ದಿನ ಮಾತನ್ನು ಕೇಳಿದ ಅಂಗದ ಹನುಮಂತನೊಡನೆ, “ಇದೇನು, 
ಸೀತೆಯ ನೆವದಿಂದ ಸೂರ್ಯಸುತನೇ ವಾನರಸಮೂಹವನ್ನು ಶಿಕ್ಷಿಸುವ ಉದ್ದೇಶದಿಂದ 
ಹದ್ದಿನ ರೂಪದಲ್ಲಿ ಬಂದಿದ್ದಾನೆಯೋ ಏನೋ, ದೊಡ್ಡ ವಿಪತ್ತು ಅಡಸಿದೆ, ರಾಮನ 
ಕಾರ್ಯವನ್ನು ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವ ಬದಲು ಹೀಗೆ ಕಾಡಿನಲ್ಲಿ 
ಅಜ್ಞಾತವಾಗಿ ಸಾಯುವಂತಾಯಿತೇ, ಅಕಟಾ. ಯಾವತ್ತಿದ್ದರೂ ಸಾವು ನಿಶ್ಚಯವೇ, ಆದರೆ 
ಕೀರ್ತಿಯನ್ನು ಗಳಿಸದೆ ನಾವು ನಾಯಿನರಿಗೆ ತುತ್ತಾಗುವಂತಾಯಿತೇ! ಜಾನಕಿಗಾಗಿ ದಶಶಿರನನ್ನು 
ಎದುರಿಸಿದ ಪಕ್ಷಿಯಾದ ಆ ಜಟಾಯುವು ಮುಕ್ತಿಯನ್ನು ಗಳಿಸಿದ, ಸ್ವಾಮಿಕಾರ್ಯಕ್ಕಾಗಿ 
ಜಟಾಯುವು ತನ್ನ ಪ್ರಾಣವನ್ನೇ ತೆತ್ತದ್ದರಿಂದ ಅವನಿಗೆ ಉತ್ತಮತರವಾದ ಕೀರ್ತಿ 
ಉಂಟಾಯಿತು; ಹೀಗಾಗಿ ಹದ್ದಾದರೂ ಅವನು ಸೂರ್ಯಚಂದ್ರರಿರುವ ತನಕ ಶಾಶ್ವತ 
ಕೀರ್ತಿಯನ್ನು ಪಡೆದು ನೆನಪಿನಲ್ಲಿ ಉಳಿಯುತ್ತಾನೆ. ಆದರೆ ನಮಗೆ ಈ ಕಾಡಿನ ನಡುವೆ 
ಯಾವ ಮಹತ್ಕಾರ್ಯವನ್ನೂ ಮಾಡದೆ ವ್ಯರ್ಥವಾಗಿ ಸಾಯುವಂತಾಯಿತಲ್ಲ! ದಶರಥ 
ಮಹಾರಾಜನು ಕೈಕೇಯಿಗೆ ಕೊಟ್ಟ ವರದ ಕಾರಣದಿ೦ದ ರಾಮನು ಕಾಡಿಗೆ ಬರಲು, 
ಸೀತೆಯನ್ನು ದಶಕ೦ಧರನು ಕದ್ದೊಯ್ದದ್ದರಿಂದ ಸುಗ್ರೀವನ ಜೊತೆ ಸ್ನೇಹ ಬೆಳಸಿ, ಅವನ 
ಆಜ್ಞೆಯಂತೆ ಭೂಮಿಜೆಯನ್ನು ಹುಡುಕುತ್ತ ಬಂದು ಪಾತಾಳಬಿಲವನ್ನು ಸೇರಿ ಸೀತೆಯ 
ಕುರುಹು ಸಿಕ್ಕದೆ ಕಪಿಗಳಿಗೆ ಮರಣ ಸಂಭವಿಸಿತೇ, ಕೈಕಾ ಮಾಹಾತ್ಮ್ಯ ಎಂಥದೋ! 
ಜಟಾಯು ಎಂತಹ ಕೃತಾರ್ಥ! ತನ್ನ ಉಸಿರು ಇರುವವರೆಗೂ ಭೀಮಬಲನಾದ 
ರಾವಣನೊಡನೆ ಸೆಣೆಸುತ್ತ ಭೌತಿಕ ಶರೀರವನ್ನು ಕಳೆದುಕೊಂಡರೂ ಕೀರ್ತಿತನುವನ್ನು 
ಗಳಿಸಿ ರಾಮಪುರದರಸನು ನಮಗೆ ಹೇಳಿದ ಕೆಲಸವನ್ನು ಮಾಡದೆ ನಾವೆಲ್ಲರೂ 
ದುಷ್ಕೀರ್ತಿಗೊಳಗಾದೆವಲ್ಲ” ಎಂದು ದುಃಖಗೊಂಡ. 


೫೮೪ ಶ್ರೀರಾಮಕಥಾಮೃತ 


೧೯. ಸಂಪಾತಿಯ ಚರಿತೆ; ಅವನ ಮಾತಿನಂತೆ ಮುಂದೆ 
ಸಾಗಿ ಕಪಿವರರು ಸಮುದ್ರವನ್ನು ಕಂಡುದು 


ಹಿಮಗಿರಿತನಯೆ ಕೇಳು, ಕಪಿಗಳೆಲ್ಲ ತುಂಬ ದುಃಖದಿಂದ ಬೆಟ್ಟವನ್ನೇ 
ನಡುಗಿಸುವಂತೆ ಗೋಳಾಡುತ್ತಿರಲು, ಜಟಾಯುವು ಸತ್ತನೆಂಬ ವಿಷಯವನ್ನು ಕೇಳಿ 
ಸಂಪಾತಿಯು ತಮ್ಮನು ಸತ್ತನೆಂಬುದನ್ನು ದೃಢಪಡಿಸಿಕೊಳ್ಳಲೆಂದು, “ಸೂರ್ಯನ 
ಕಿರಣಗಳಿಂದ ಸುಟ್ಟ ರೆಕ್ಕೆಗಳ ಜಟಾಯುವು ಕೆಳಕ್ಕೆ ಬಿದ್ದವನು ದಶರಥನಿಂದ ಹೇಗೆ 
ಮಾನಿತನಾದ, ದಶಕ೦ಠನನ್ನು ಕೆಣಕಿ ಹೇಗೆ ಸತ್ವ. ನಿಮಗೆ ಈ ವಿಷಯವೆಲ್ಲ ಹೇಗೆ 
ತಿಳಿಯಿತು? ನನಗೂ ರೆಕ್ಕೆಗಳಿಲ್ಲದಿರುವುದರಿ೦ದ ನಿಮ್ಮ ಬಳಿ ಹಾರಿ ಬರಲಾರೆ” ಎಂದು 
ತನಗೆ ಸಾಧ್ಯವಾದಷ್ಟು ಜೋರಾಗಿ ಕೂಗಿ ಕೇಳಿದ. ತಮ್ಮನ ಈ ದುರಂತ ವಾರ್ತೆಯು 
ಬಹಳ ದಿನಗಳ ನಂತರ ಗೊತ್ತಾಯಿತು ಎಂದು ದೀನತೆಯಿ೦ದ ಮರುಗುತ್ತಿದ್ದ ಹಕ್ಕಿಯನ್ನು 
ಸಂತವಿಸಲೆಂದು ಕಪೀಶ್ವರರೆಲ್ಲ ಅವನನ್ನೆತ್ತಿಕೊ೦ಡು ಮೆಲ್ಲನೆ ಬೆಟ್ಟದಿಂದ ಕೆಳಕ್ಕೆ ಇಳಿಸಿ 
ಒಂದೆಡೆ ಕೂರಿಸಿದರು. ಆನಂತರ ಅ೦ಗದನು ವಿಷಯವನ್ನು ನಿರೂಪಿಸತೊಡಗಿದ: 
“ನಮ್ಮ ಮುತ್ತಯ್ಯ ವಾನರಶ್ರೇಷ್ಠನಾದ ಖಕ್ಷರಾಜನಿಗೆ ಇಬ್ಬರು ಮಕ್ಕಳು, ವಾಲಿ 
ಮತ್ತು ಸುಗ್ರೀವರು. ಇಬ್ಬರು. ವೀರರೂ ಗುಣಗಣಿಗಳೂ ಆದವರು. ರಘೂತ್ತಮನು 
ದಂಡಕಾರಣ್ಯಕ್ಕೆ ಬಂದಾಗ ರಕ್ಕಸನಾದ ರಾವಣನು ಅವನ ಹೆಂಡತಿಯನ್ನು ಕದ್ದುಕೊಂಡು 
ಹೋದ. ಅದನ್ನು ಕಂಡ ಜಟಾಯುವು ದುಷ್ಟ ಖಳನೊಡನೆ ಸೆಣಸುತ್ತ ರೆಕ್ಕೆಗಳು ಕತ್ತರಿಸಿ 
ಹೋಗಲು ಕೆಳಕ್ಕೆ ಬಿದ್ದು ಪ್ರಾಣೋತ್ಯಮಣ ಸ್ಥಿತಿಯಲ್ಲಿದ್ದ. ಅದೇ ದಾರಿಯಲ್ಲಿ ಬಂದ 
ಅವನನ್ನು ಕಂಡ ರಾಮನಿಗೆ ವಿಷಯ ತಿಳಿಸಿ ತೀರಿಕೊಂಡ. ರಾಮನು ಅವನನ್ನು 
ಸಂಸ್ಕರಿಸಿ. ಸದ್ಗತಿಯನ್ನುಂಟುಮಾಡಿದ. ರಾಮನು ಚಿಕ್ಕಪ್ಪನೊಡನೆ ಸಖ್ಯ ಬೆಳಸಿ, 
ಅವನಿಗಾಗಿ ನನ್ನ ತಂದೆ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಕಪಿರಾಜ್ಯ ಪಟ್ಟವನ್ನು 
ಕಟ್ಟದ. ಧರಣಿಜೆಯನ್ನು ಹುಡುಕಲೆಂದು ನಾಲ್ಕು ಕಡೆಗಳಿಗೂ ಕಪೀಶ್ವರರನ್ನು ಕಳುಹಿಸಲು 
ಸುಗ್ರೀವಾಜ್ಞೆಯನ್ನು ಹೊತ್ತು ನಾವು ಈ ಕಡೆ ಬಂದೆವು, ಸೀತೆಗಾಗಿ ಹುಡುಕುತ್ತ ಗೊತ್ತಿಲ್ಲದೆ 
ಒಂದು ಪಾತಾಳಬಿಲವನ್ನು ಹೊಕ್ಕೆವು. ಸ್ವಯಂಪ್ರಭೆಯೆಂಬ ಕಾಂತೆಯು ನಮ್ಮ ಮೇಲೆ 
ಕರುಣೆಯಿಟ್ಟು ಮತ್ತೆ ಭೂಮಿಗೆ ತಲುಪಿಸಿದಳು. ಕಪಿರಾಜನಿತ್ತಿರುವ ಒಂದು ತಿಂಗಳ 
ಅವಧಿ ಮುಗಿದೇ ಹೋಗಿರಬೇಕೆಂದು ತಿಳಿದು ರಾಜನಿಂದ ಶಿಕ್ಷೆಗೊಳಗಾಗುವ ಬದಲು 
ಇಲ್ಲಿಯೇ ಪ್ರಾಯೋಪವೇಶ ಮಾಡಲು ನಿರ್ಧರಿಸಿದೆವು.” 


ಆ ಮಾತನ್ನು ಕೇಳಿ ಸಂಪಾತಿಯು ದುಃಖದಿಂದ ಅಳುತ್ತ, “ನನ್ನ ತಮ್ಮನನ್ನು ಕೊಂದ 
ದಶಕಂಧರನನ್ನು ಕೊಂದಲ್ಲದೆ ನನ್ನ ದುಃಖ ತೀರದು. ಆದರೆ ಮುಪಿನಿಂದ ದೇಹಶಕ್ಷಿ 
ಕುಗ್ಗಿದೆ, ರೆಕ್ಕೆಗಳು ಇಲ್ಲ, ಹೀಗಾಗಿ ಹಾರುವುದು ಕಷ್ಟ ಸೇಡು ತೀರಿಸಿಕೊಳ್ಳಲು ಏನು 
ಮಾಡಬೇಕೆಂಬುದೇ ತಿಳಿಯುತ್ತಿಲ್ಲ” ಎಂದು ಹಲುಬುತ್ತ ತನ್ನ ಪೂರ್ವವೃತ್ತಾಂತವನ್ನೆಲ್ಲ 
ಹೇಳಿಕೊಂಡ: “ಹಿಂದೆ ನಾವಿಬ್ಬರೂ ಪೈಪೋಟಿಯಿಂದ ಸೂರ್ಯಮಂಡಲವನ್ನು 
ನೋಡಲೆಂದು ವೇಗವಾಗಿ ಹಾರುತ್ತಿರಲು, ಸೂರ್ಯಕಿರಣಗಳ ತಾಪದಿ೦ದ ಜಟಾಯು 


ಕಿಷ್ಕಿಂಧಾಕಾಂಡ ೫೮೫ 


ಬಳಲಿದ, ಅವನನ್ನು ಕಾಪಾಡಲೆಂದು ಅವನಿಗಿಂತ ಮೇಲೆ ಹಾರಿ ನನ್ನ ರೆಕ್ಕೆಗಳನ್ನು 
ಬಿಚ್ಚಿರಲು ನನ್ನ ರೆಕ್ಕೆಗಳು ಸುಟ್ಟು ಇಬ್ಬರೂ ಕೆಳಗೆ ಬಿದ್ದೆವು, ಆದರೆ ಅವನೆಲ್ಲೋ 
ನಾನೆಲ್ಲೋ!” ಹೀಗೆಂದು ಸಂಪಾತಿಯು ಹೇಳಲು ಅಂಗದ ವಿನಯದಿಂದ, “ನಿನ್ನ ತಮ್ಮನ 
ವೃತ್ತಾಂತವನ್ನು ನಾವು ಹೇಳಿದೆವು. ಧರಣಿಯನುಜೆಯ ವಿಷಯವು ನಿನಗೆ ತಿಳಿದಿದ್ದರೆ 
ನಮಗೆ ಹೇಳಿದರೆ ಉಪಕಾರವಾಗುತ್ತದೆ” ಎಂದು ಬೇಡಿಕೊಂಡ. ಆಗ ಸಂಪಾತಿಯು 
ಸಂತೋಷದಿಂದ ಆ ವಿಷಯವನ್ನು ವಿವರಿಸಿದ: ನಾನು ಶಕ್ತಿಯಿಲ್ಲದ ಮುದಿಹದ್ದು, 
ಎರಡೂ ರೆಕ್ಕೆಗಳಿಲ್ಲ, ರಾಘವೇಶ್ವರನ ಕಾರ್ಯಕ್ಕೆ ನಾನು ತಿಳಿದ ಮಟ್ಟಿಗಿನ ಮಾತಿನ 
ಸೇವೆಯನ್ನು ಸಲ್ಲಿಸಬಲ್ಲೆ. ನಾನು ಜಲಧಿಮಥನವನ್ನೂ ಕಂಡಿದ್ದೇನೆ, ಶ್ರೀಹರಿಯನ್ನೂ 
ಕಂಡಿದ್ದೇನೆ, ಚತುಸ್ನಮುದ್ರಪರ್ಯಂ೦ತವಾದ ಲೋಕವೆಲ್ಲವನ್ನೂ ಕಂಡಿದ್ದೇನೆ. ನನ್ನ ದೇಹ 
ಚಿರಂತನವಾದರೂ ಜೀರ್ಣವಾಗಿದೆ. ಕಡುಗಪ್ಪು ಮೋಡಗಳ ಪಕ್ಕದಲ್ಲಿನ ಮಿಂಚಿನಂತೆ 
ಶ್ರೀರಾಮಲಕ್ಷ್ಮಣರ ಹೆಸರನ್ನು ಹೇಳುತ್ತ ತನ್ನ ಒಡವೆಗಳನ್ನು ಗಂಟುಕಟ್ಟಿ ಕೆಳಗೆಸದ 
ಸೀತೆಯೊಡನೆ ತನ್ನ ಊರಿನ ಕಡೆ ಸಾಗುವ ದಶಶಿರನನ್ನು ನಾನು ಕಂಡೆ. ಅವನ 
ನಗರ, ಅವನಿರುವ ಅರಮನೆ, ಅವನ ಕುರುಹು, ಕುಲವಿವರಗಳನ್ನೆಲ್ಲ ಹೇಳುತ್ತೇನೆ 
ಕೇಳಿ; ವೈಶ್ರವಣ ಎಂಬ ದ್ವಿಜಕುಲೋತ್ತಮನಿಗೆ ವಿಶ್ರವಸು ಮಗ, ಅವನ ಮಗನೇ 
ರಾವಣ. ಅವನು ಲಂಕಾದ್ವೀಪನಿವಾಸಿ, ಮೂರು ಲೋಕಗಳಲ್ಲಿನ ಯಾರಿಗೂ ಹೆದರದೆ 
ಗರ್ವದಿಂದ ಕೂಡಿದ್ದಾನೆ. ಬ್ರಹ್ಮನಿಗಾಗಿ ವಿಶ್ವಕರ್ಮನು ನಿರ್ಮಿಸಿ ರಾವಣನು ಆಳುತ್ತಿರುವ 
ನಗರವು ಅಮರಾವತಿಗೆ ಎರಡರಷ್ಟು ವೈಭವದಿಂದ ಕೂಡಿರುವಂಥದು. ಅದರ ಸುತ್ತಲೂ 
ಉಪ್ಪುನೀರಿನ ಸಮುದ್ರ ಆವರಿಸಿದೆ. ಈ ಕಡೆಯ ಸಮುದ್ರತಟದಿ೦ದ ಒಳಗೆ ನೂರು 
ಯೋಜನ ದೂರದಲ್ಲಿ ರಕ್ಕಸರ ನಿಲಯವಾದ ಆ ರತ್ನಮಯ ನಗರವಿದೆ; ಅದನ್ನು 
ಹೊಗುವುದು ದೇವತೆಗಳಿಗೂ ಅಸಾಧ್ಯ. ಇಳಾಸುತೆಯು ಲಂಕೆಯಲ್ಲಿರುವಳೆಂಬುದನ್ನು 
ನಾನು ಜ್ಞಾನದೃಷ್ಟಿಯಿ೦ದ ನೋಡಿ ಬಲ್ಲೆ. ಯಾರಾದರೂ ಸಮುದ್ರವನ್ನು ದಾಟಿ ಹೋದರೆ 
ಆಕೆಯನ್ನು ಲಂಕೆಯಲ್ಲಿ ಕಾಣಬಹುದು. ಆ ನಗರವನ್ನು ತಲುಪುವ ಮೊದಲನೆ 
ದಾರಿಯೆಂದರೆ ಕಳಿಂಗ ಮುಂತಾದ ಪಕ್ಷಿಗಳು ಹೋಗುವುದು, ಎರಡನೆಯದು 
ಕಾಗೆಗಳಿಗೆ ಪ್ರಿಯವಾದುದು, ಮೂರನೆಯದು ಕ್ರೌಂಚ ಭಾಸ ಮುಂತಾದ ಪಕ್ಷಿಗಳ ದಾರಿ, 
ನಾಲ್ಕನೆಯದು ಗಿಡುಗಗಳು ಹಾರುವ ಹಾದಿ, ಐದನೆಯದು ಹದ್ದುಗಳ ದಾರಿ, ಆರನೆಯ 
ದಾರಿಯೆಂದರೆ ಹಂಸಗಳದು, ಏಳನೆಯದು ಮಹಾಪರಾಕ್ರಮಿಯಾದ ಗರುಡನದು; 
ಗಗನಗಾಮಿಗಳಿಗೂ ಇದು ಸಾಧ್ಯ ಇನ್ನೂರು ಯೋಜಗಳಷ್ಟು ದೂರದ ನೆಲವನ್ನು 
ಕಾಣುವುದು ಹದ್ದುಗಳಿಗೆ ಸಾಧ್ಯ. ಇದನ್ನರಿತು ಉಪ್ಪುನೀರಿನ ಸಮುದ್ರವನ್ನು ದಾಟಿದರೆ 
ಜಾನಕಿ ಕಾಣಿಸುತ್ತಾಳೆ. ದಡದಿಂದ ನೂರು ಯೋಜನಗಳಷ್ಟು ದೂರ ಹೋದರೆ 
ಲಂಕಾನಗರವು ಕಾಣಿಸುತ್ತದೆ; ಅದರ ಒಳಗೆ ಹೋಗಿ ನೋಡಿದರೆ ಪೊಡವಿಯಣುಗಿಯು 
ಇರುವುದು ಗೋಚರಿಸುತ್ತದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಕಡಲನ್ನು ಹೇಗೆ 
ದಾಟಬೇಕು ಎ೦ಬ ಬಗ್ಗೆ ಆಲೋಚಿಸಿ ತಕ್ಷಣವೇ ಪತಿಕಾರ್ಯವನ್ನು ಸಾಧಿಸಿ” ಎಂದು 
ಸಂಪಾತಿಯು ನುಡಿದಾಗ ಕಪಿನಾಯಕರಿಗೆಲ್ಲ ತುಂಬ ಸ೦ತೋಷವೆನಿಸಿತು. 


೫೮೬ ಶ್ರೀರಾಮಕಥಾಮೃತ 


ಆನ೦ತರ ಆ ಹಕ್ಕಿಯು, “ನನ್ನನ್ನು ಸಮುದ್ರದವರೆಗೂ ಕರೆದುಕೊ೦ಡು ಹೋದರೆ 
ನನ್ನ ತಮ್ಮನಿಗೆ ತರ್ಪಣವನ್ನು ನೀಡುತ್ತೇನೆ” ಎನ್ನಲು ಕಪಿವೀರರೆಲ್ಲ ಸೇರಿ ಬೇಗನೆ 
ಸಮುದ್ರದ ದಂಡೆಗೆ ಅವನನ್ನು ಕೊಂಡೊಯ್ದರು. ಸಂಪಾತಿಯು ಸಮುದ್ರಸ್ನಾನವನ್ನು 
ಮಾಡಿ ಜಟಾಯುವಿಗೆ ಜಲತರ್ಪಣವನ್ನಿತ್ತ. ಆನಂತರ ಮತ್ತೆ ಅವನನ್ನು ಕಪಿವರರು 
ಗಿರಿಯ ತುದಿಯಲ್ಲಿ ತಂದಿರಿಸಿದರು. ಆನ೦ತರ, “ಧರಣಿಜೆಯನ್ನು ರಾವಣನು 
ಹೊತ್ತೊಯ್ದ ವಿಷಯವನ್ನು ನಿನಗೆ ಯಾರು ಹೇಳಿದರು?” ಎಂದು ಕಪಿನಾಯಕರು 
ಕುತೂಹಲದಿಂದ ಕೇಳಿದರು. ಆಗ ಸಂಪಾತಿಯು ಆ ವಿಷಯವನ್ನು ನಿರೂಪಿಸಿದ: 
“ಸೂರ್ಯಕಿರಣಗಳಿಂದ ರೆಕ್ಕೆಗಳು ಸುಟ್ಟು ಹೋದ ಬಳಿಕ ನಾನು ಈ ಗಿರಿಯ 
ತುದಿಗೆ ಬಂದು ಬಿದ್ದೆ; ಮೃತಪ್ರಾಯನಾದ ನಾನು ಹಲವು ದಿನ ಪುಜ್ಞೆಯಿಲ್ಲದೆ 
ಇದ್ದೆ. ಆನಂತರ ಎಚ್ಚರಿಕೆಯುಂಟಾಗಿ ದೇಹ ಚೇತರಿಸಿಕೊಂಡಿತು. ನನ್ನ ಮಗನಾದ 
ಸುಪಾರ್ಶ್ವನು ಹುಡುಕಿಕೊಂಡು ಬಂದು ನನ್ನ ಸ್ಥಿತಿಯನ್ನು ನೋಡಿ ಮರುಕದಿಂದ 
ನಿತ್ಯವೂ ಆಹಾರವನ್ನು ತಂದಿತ್ತು ಶರೀರಪೋಷಣೆ ಮಾಡುತ್ತಿದ್ದ. ಒಂದು ದಿನ ಅವನು 
ಸಮುದದೆಡೆಗೆ ಹೋದಾಗ ಚಂದ್ರನನ್ನು ಹಿಡಿದುಕೊಂಡು ಬರುವ ರಾಹುವಿನಂತೆ 
ಇಪ್ಪತ್ತು ತೋಳುಗಳಿಂದ ಕೂಡಿದ ರಾವಣನು ಧರಣಿಜೆಯನ್ನು ತನ್ನ ತೊಡೆಯ ಮೇಲೆ 
ಕೂಡಿಸಿಕೊಂಡು ಅಂಬುಧಿಯ ಹತ್ತಿರ ಹಾರುತ್ತ ಮೃದುಮಧುರವಾದ ನುಡಿಗಳಿಂದ 
ಆಕೆಯನ್ನು ಒಲಿಸಿಕೊಳ್ಳಲು ಒಂದೇ ಸಮನೆ ಪ್ರಯತ್ನಿಸುತ್ತ ಲಂಕಾಪುರವನ್ನು ಹೊಕ್ಕ. 
ಅಲ್ಲಿಂದ ಮರಳಿ ಬಂದ ಸುಪಾರ್ಶ್ವನು ನನಗೆ ಈ ವಿಷಯವನ್ನರುಹಲು ನಾನು 
ಜ್ಞಾನದೃಷ್ಟಿಯಿ೦ದ ನೋಡಿ ರಾವಣನ ಉದ್ಯಾನವೊಂದರಲ್ಲಿ ವೈದೇಹಿ ಇರುವುದನ್ನು 
ನೋಡಿದೆ. ಆದ್ದರಿಂದ ವನಧಿಯನ್ನು ದಾಟಿ ಹೋದರೆ ಆ ಪಟ್ಟಣದಲ್ಲಿ ಜನಕಸುತೆಯನ್ನು 
ಕಂಡು ಸಂತೋಷದಿಂದ ಮರಳಿ ಬರಬಹುದು” ಎಂದು ಸಂಪಾತಿಯು ಭರವಸೆಯ 
ಮಾತುಗಳನ್ನಾಡಿದ. ಆ ಬಳಿಕ, “ನನ್ನ ವೃತ್ತಾಂತವನ್ನೆಲ್ಲ ನಿಮ್ಮ ಬಳಿ ಹೇಳಿದೆನಲ್ಲ, 
ಗರಿ ಸುಟ್ಟು ಎಂಧ್ಯಶಿಖರಿಗೆ ಬಿದ್ದ ನಾನು ನಾಲ್ಕಾರು ದಿನ ಪ್ರಜ್ಞಾಶೂನ್ಯನಾಗಿದ್ದೆನಲ್ಲ, 
ಆನಂತರ ಒಂದು ಹೊತ್ತಿನಲ್ಲಿ ಎಚ್ಚರಗೊಂಡು ನಾಲ್ಕೂ ದಿಕ್ಕುಗಳನ್ನು ದಿಟ್ಟಿಸಿದೆ. 
ಹಾಗೆ ನೋಡಲು ನನಗೆ ಏನೇನೂ ಕಾಣಿಸಲಿಲ್ಲ, ಹೀಗಾಗಿ ಭಯದಿಂದ ಅಲ್ಲಿಯೇ 
ಬಿದ್ದುಕೊ೦ಡು ಆಳುತ್ತಿರುವಾಗ ಹತ್ತಿರದ ಸಮುದ್ರವು ನನ್ನ ತಿಳಿವಿಗೆ ಬಂದು ಈ 
ಜಾಗವು ಎಂಧ್ಯಪರ್ವತವೆಂದು ಊಹಿಸಿ ಒ೦ದು ಮರದ ಕೆಳಗಿದ್ದೆ. ಹೀಗೇ ಕೆಲವು 
ದಿನ ಕಳೆದ ಬಳಿಕ ಹತ್ತಿರದಲ್ಲಿಯೇ ನಿಶಾಕರ ಮಹಾಮುನಿಯ ಪುಣ್ಯಾಶ್ರಮವಿದ್ದು, ಆ 
ಮುನಿಯು ಒಮ್ಮೆ ದೇವೇ೦ದ್ರನನ್ನು ಭೇಟಿಯಾಗಲು ಅಮರಾವತಿಗೆ ಹೋಗಬೇಕೆಂದು 
ತೆರಳುತ್ತಿರುವಾಗ ಮರದ ನೆರಳಿನಲ್ಲಿ ಬಿದ್ದಿದ್ದ ನನ್ನನ್ನು ಕಂಡು ನೆಲಕ್ಕಿಳಿದು ಆದರಿಸಿ ತನ್ನ 
ಆಶ್ರಮಕ್ಕೆ ಹಿಂದಿರುಗಿದ. ಆ ಪುಣ್ಯಪುರುಷನನ್ನು ಮೆಚ್ಚಿಸಬೇಕೆ೦ದು ನಾನು ನಿಧಾನವಾಗಿ 
ತೆವಳುತ್ತ ಹೋಗಿ ಹಣ್ಣುಹಂಪಲು ಸಿಹಿನೀರಿನಿಂದ ಕೂಡಿದ್ದ ಆತನ ಆಶ್ರಮವನ್ನು ಕಂಡೆ. 
ಅಲ್ಲಿ ಬೀಸುತ್ತಿದ್ದ ಮೆಲುಗಾಳಿಯಿ೦ದ ನನಗೆ ಚೈತನ್ಯ ಬಂದಂತಾಗಿ ಆ ತಾಪಸಿಯನ್ನು 
ಕಂಡು ಅಲ್ಲಿಯೇ ಕೆಲವು ದಿನ ಇದ್ದು ಶಕ್ತಿಯನ್ನು ಕೂಡಿಸಿಕೊಂಡು ವಾಪಸಾದೆ. 


ಕಿಷ್ಠಿಂಧಾಕಾಂಡ ೫೮೭ 


ಒಂದು ದಿನ ಆ ಮಹಾಮುನಿಯು ಸ್ನಾನಕ್ಕೆಂದು ಬಂದರೆ ಬಗೆಬಗೆಯ ಮೃಗಗಳೂ 
ಪಕ್ಷಿಗಳೂ ಹಿ೦ದೆಯೇ ಬರುತ್ತಿರಲು, ಮರದ ನೆರಳಿನಲ್ಲಿ ಕರಿಕಾದ ರೆಕ್ಕೆಗಳಿದ್ದ ನನ್ನನ್ನು 
ಕಂಡು ಪ್ರೀತಿಯಿಂದ ಹತ್ತಿರ ಬಂದು ನಿಟ್ಟಿಸಿ ನೋಡಿದ. “ಹದ್ದುಗಳ ದೊರೆಗಳಂತಹ 
ಇಬ್ಬರು ಮಹಾಪರಾಕ್ರಮಿಗಳೂ ದೇವಾಸುರರನ್ನು ಲೆಕ್ಕಿಸದ ಸಹೋದರರೂ ಆದ 
ಸಂಪಾತಿ ಜಟಾಯುಗಳಲ್ಲಿ ನೀನೊಬ್ಬನೇ ಇರುವೆಯಲ್ಲ, ನಿನ್ನ ತಮ್ಮನೇನಾದ, ನಿನ್ನ 
ರೆಕ್ಕೆಗಳೇಕೆ ಸುಟ್ಟುಹೋಗಿವೆ, ಏನಾದರೂ ಕಾಯಿಲೆಯೇ?” ಎಂದು ವಿಚಾರಿಸಿದ. ನಾನು, 
“ಮುನಿವರ್ಯನೇ, ವಿಷಯವನ್ನು ಹೇಳಲು ನನ್ನ ಮನಸ್ಸು ನಾಚುತ್ತಿದೆ. ಆದರೂ 
ನನಗೆ ನೆನಪಿರುವಷ್ಟನ್ನು ನಿವೇದಿಸಿಕೊಳ್ಳುತ್ತೇನೆ. ನಾವಿಬ್ಬರೂ ಬೆಳ್ಳಿಬೆಟ್ಟದಲ್ಲಿನ ಶಿವನ 
ನೆಲೆಯಲ್ಲಿ ಪಂತವೊಂದನ್ನು ಕಟ್ಟಿ ಭಾಸ್ಕರಮಂಡಲದವರೆಗೂ ಹೋಗಿಬರುತ್ತೇವೆಂದು 
ಹಾರಿದೆವು. ರವಿಮಂಡಲದತ್ತ ಹಾರಲು ಅಲ್ಲಿ ವೀಣೆಗಳ ಧ್ವನಿಯೊಡನೆ ಗಾನವನ್ನೂ 
ಬ್ರಹ್ಮಘೋಷವನ್ನೂ ದೇವತಾನಾಟ್ಯಗಳನ್ನೂ ಸಡಗರದಿಂದ ನೋಡುತ್ತ ಸೂರ್ಯನ 
ಹಾದಿಯನ್ನೇ ಹಿಡಿದು ಮತ್ತೆ ಮೇಲೆ ಮೇಲೆ ಹೋಗಲು ಈ ಕಡಲು ದಾರದಂತೆಯೂ 
ಕುಲಪರ್ವತಗಳೆಲ್ಲ ಕಿರಿಗಲ್ಲುಗಳಂತೆಯೂ ಕಂಡುವು. ಇಬ್ಬರಿಗೂ ಬಿಸಿಲಿನ ರುಳ 
ಹೆಚ್ಚಾಗುತ್ತ ಹೋಯಿತು, ಮೂರ್ಛೆ ಕವಿಯುವಂತಾಯಿತು, ಇಬ್ಬರ ಕಣ್ಣಗಳಲ್ಲಿ 
ಒಂದೇ ರೀತಿಯಾಗಿ ಕತ್ತಲು ಕವಿಯಿತು. ದಿಕ್ಕುಗಳನ್ನೇ ಗುರುತಿಸದ ಹಾಗಾಯಿತು, 
ಸೂರ್ಯಬಿಂಬದಿಂದ ಭೂಮಿಯು ಲಕ್ಷ ಯೋಜನ ದೂರವಿರುವಂತೆ ತೋರಿತು. 
ಆಗ ನಮ್ಮ ಗರಿಗಳು ಸುಟ್ಟುಹೋದುವು, ನಾನು ಜಟಾಯುವಿಗೆ ನನ್ನ ರೆಕ್ಕೆಗಳಿಂದ 
ಮರೆಮಾಡಿದೆ. ಮರುಕ್ಷಣವೇ ನಾವಿಬ್ಬರೂ ಭೂಮಿಗೆ ಬಿದ್ದೆವು; ಜಟಾಯುವಿಗೆ 
ಏನಾಯಿತೋ ತಿಳಿಯಲಿಲ್ಲ, ನಾನು ಕೆಳಗೆ ಬಿದ್ದ ಐದಾರು ದಿನಗಳು ಪ್ರಜ್ಞೆಯನ್ನು 
ಕಳೆದುಕೊಂಡಿದ್ದೆ. ನನಗೇನೂ ಗೊತ್ತಾಗಲಿಲ್ಲ, ಪರ್ವತಶಿಖರದ ಮೇಲೆ ಹೀಗೇ ಎಂಟು 
ದಿನ ಬಿದ್ದುಕೊಂಡಿದ್ದೆ” ಎಂದು ಬಿನ್ನವಿಸಿಕೊಂಡೆ. ನನ್ನ ಕತೆಯನ್ನು ಕೇಳಿ ವಿಸ್ಥಿತನಾದ 
ಮುನಿದೇವನು ಅರೆನಿಮಿಷ ಮೌನದಿಂದಿದ್ದು ದಿವ್ಯನೇತ್ರಗಳಿಂದ ನೋಡಿ ಮುಂದೆ 
ಸಂಭವಿಸುವ ಸಂಗತಿಗಳನ್ನು ತನ್ನ ತಪೋಮಹಿಮೆಯಿಂದ ಹೇಳಿದ: “ಸಂತಾಪಗೊಳ್ಳಲು 
ಕಾರಣವಿಲ್ಲ, ಆದದ್ದೆಲ್ಲ ಒಳಿತೇ ಆಯಿತು, ಇದೆಲ್ಲ ಮುಂದೆ ಒದಗಲಿರುವ ಸುಖಕ್ಕೆ 
ಕಾರಣ. ಅದೇನೆಂದು ಹೇಳುತ್ತೇನೆ ಕೇಳು, ಅರಸುಗಳ ಮಕುಟಮಣಿಯಾದ ದಶರಥ 
ಮಹಾರಾಜನ ಹಿರಿಯ ಮಗನು ತಂದೆಯ ಮಾತನ್ನು ನೆರವೇರಿಸಲೆಂದು ತನ್ನ 
ತಮ್ಮ ಲಕ್ಷ್ಮಣ ಮತ್ತು ಹೆ೦ಡತಿಯರೊಡನೆ ಜನಸ್ಥಾನಕ್ಕೆ ಬರುತ್ತಾರೆ, ಅಲ್ಲಿ ರಾವಣನು 
ಧರಣಿಜೆಯನ್ನು ಅಪಹರಿಸಿ ಕೊಂಡೊಯ್ದು ಅವಳನ್ನು ಒಲಿಸಿಕೊಳ್ಳಲು ಪರಿಪರಿಯಾಗಿ 
ಪ್ರಯತ್ನಿಸುತ್ತಾನೆ. ಅದಕ್ಕೆಲ್ಲ ಸೀತೆಯು ಮಣಿಯುವುದಿಲ್ಲ, ಅಷ್ಟರಲ್ಲಿ ದೇವೇಂದ್ರನು 
ಸೀತೆಗೆಂದು ಪಾಯಸವನ್ನು ಕಳಿಸುತ್ತಾನೆ, ಅದು ಇಂದನಿಂದ ಬಂದುದೆಂದರಿತ ಜಾನಕಿಯು 
ಅದರ ಮುಂಭಾಗವನ್ನು ಭೂಮಿಯಲ್ಲಿಟ್ಟು ಶ್ರೀರಾಮನಿಗೆ ಅರ್ಪಿತವಾಗಲಿ ಎಂದು 
ಪ್ರಾರ್ಥಿಸುತ್ತಾಳೆ. ಅದು ಹಾಗೆಯೇ ಆಗಿ ಅಂದಿನಿಂದ ಸೀತೆಯು ಹಸಿವುನೀರಡಿಕೆಗಳನ್ನು 
ಗೆದ್ದು ಸುಖದಿಂದ ಇದ್ದಾಳೆ, ರಾಮನನ್ನು ಕಾಣುವವರೆಗೂ ಹಾಗೆಯೇ ಇರುತ್ತಾಳೆ. 


೫೮೮ ಶ್ರೀರಾಮಕಥಾಮೃತ 


ದೇವನಾದ ರಾಮನಿಗೆ ಅರ್ಪಿಸಿದ ಪಾಯಸದ ಮಹಿಮೆಯಿಂದಲೂ ಪಾವನವಾದ 
ರಾಮನಾಮದ ಮಹಿಮೆಯಿಂದಲೂ ಆಕೆಗೆ ಸಂತುಷ್ಟಿಯೊದಗಿದೆ. ರಘುಕುಲಲಲಾಮನು 
ಬಂದು, ಸುಗ್ರೀವನಿಗೆ ಅಭಯವನ್ನಿತ್ತು ವಾಲಿಯನ್ನು ಕೊಂದು ಜಾನಕೀದೇವಿಯನ್ನು 
ಹುಡುಕಲೆಂದು ಕಪಿಬಲವನ್ನು ಕಳಿಸಲು ಅವರು ಇಲ್ಲಿಗೆ ಬರುತ್ತಾರೆ. ಸೀತೆಯನ್ನು ಕಾಣದೆ 
ಅವರು ನಿರಾಶೆಗೊಂಡಿರಲು ನೀನು ಸೀತಾಮಾತೆಯಿರುವ ಸ್ಥಳವನ್ನವರಿಗೆ ಹೇಳಿ, ನಿನ್ನ 
ದಿವ್ಯಜ್ಞಾನದಿಂದ ತೋರಿಸಿ ಅವರಿಗೆ ಸ೦ತೋಷವನ್ನುಂಟುಮಾಡಿದರೆ, ಕಪಿವೀರರು 
ಬಂದಾಗ ಅವರ ಬಾಯಿಂದ ರಾಮನ ಮಹಿಮೆಗಳನ್ನು ಕೇಳಿದರೆ ನಿನ್ನ ಪಾತಕವೆಲ್ಲ 
ಹರಿದು ಹೋಗಿ ರೆಕ್ಕೆಗಳು ಹುಟ್ಟಿಕೊಳ್ಳುತ್ತವೆ. ಅದನ್ನು ನಾನು ನನ್ನ ತಪೋಬಲದಿಂದ 
ನಿನಗೆ ಕರುಣಿಸುತ್ತೇನೆ. ಕಪಿವೀರರು ಬರುವವರೆಗೂ ರಾಮಧ್ಯಾನದಲ್ಲಿದ್ದು ನಿನ್ನ ಜನ್ಮವನ್ನು 
ಸಾರ್ಥಕಪಡಿಸಿಕೋ' ಎಂದು ಹರಸಿ ಮುನಿಯು ತನ್ನ ಆಶ್ರಮವನ್ನು ಸೇರಿಕೊಂಡ. 
ಅಂದಿನಿಂದ ನಾನು ಅವನ ಮಾತುಗಳನ್ನೇ ನಂಬಿಕೊಂಡು ನಿಮ್ಮ ಬರವನ್ನೇ ಹಾರೈಸುತ್ತ 
ಇಲ್ಲಿದ್ದೇನೆ. ಮುನಿ ಹೇಳಿದಂತೆ ಈಗ ನೀವು ರಾಮನ ಮಹಿಮೆಗಳನ್ನು ಹೇಳಿರಿ, 
ನನಗೆ ರೆಕ್ಕೆಗಳು ಮೂಡುತ್ತವೆ” ಎಂದು ಕೈಮುಗಿದು ಕೇಳಿಕೊಂಡ. ಅದನ್ನು ಕೇಳಿದ 
ಅವರಿಗೆಲ್ಲ ಅಚ್ಚರಿಯೆನಿಸಿತು. ಹಾಗೆ ಒ೦ದರೆಕ್ಷಣವಿರಲು ಹಕ್ಕಿಗೆ ಎರಡೂ ಕಡೆ ರೆಕ್ಕೆಗಳು 
ಮೂಡಿಬಂದುವು! ಕೂದಲುಗಳ ಬಳಿಯಿಂದ ದಳದಳ ಎಂದು ರೆಕ್ಕೆಗಳು ಮೊಳಕೆವೊಡೆದು 
ಹಾಗೆ ಮುಂದೆ ಗರಿಗಳಾಗಿ ಪೂರ್ಣಪ್ರಮಾಣದ ರೆಕ್ಕೆಗಳು ಹುಟ್ಟಿದುದಲ್ಲದೆ, ಅವನಿಗೆ 
ಯೌವನಕಾಲದ ದೇಹದಾರ್ಡ್ಯವುಂಟಾಗಲು ಗೃಧ್ರರಾಜನು, “ಪರಮಮುನಿಯು ಹೇಳಿದ 
ಮಾತುಗಳು ನಿಜವಾದುವು, ಶ್ರೀಹರಿಯ ಕೃಪೆ ಎಂತಹುದೆಂಬುದು ರುಜುವಾತಾಯಿತು” 
ಎಂದು ಆನಂದದಿಂದ ಗರಿಗಳನ್ನು ಕೊಡವಿ ಕಪಿವರರ ಸುತ್ತ ತಿರುಗಿದ. “ಹಿಂದೆ ಎಂದೋ 
ಹೋದ ರೆಕ್ಕೆಗಳು ರಾಘವನ ಸನ್ಮಹಿಮೆಯಿಂದ ಮತ್ತೆ ನನಗೆ ಬಂದುವು, ರಾಘವನ 
ಪದಪದ್ಮಗಳನ್ನು ನಂಬಿದವರಿಗೆ ಎಂದಿಗಾದರೂ ಕೇಡುಂಟಾಗಲಾರದು ಎಂಬುದನ್ನು 
ನನ್ನ ದೃಷ್ಟಾಂತದಿಂದ ತಿಳಿದು ಆನಂದಗೊಳ್ಳಿರಿ” ಎಂದು ಸಂಪಾತಿಯು ಸಡಗರದಿಂದ 
ನುಡಿದ. ಆನಂತರ, “ನಾನು ಹೇಳಿದ ಗುರುತನ್ನು ಅನುಸರಿಸಿ ಭೂಮಿಜೆಯ ಕುರುಹನ್ನು 
ತಿಳಿದು ಶ್ರೀರಾಮನಿಗೆ ಹೇಳಿ” ಎಂದು ನುಡಿದು ರಾಮನಾಮವನ್ನು ಜಪಿಸುತ್ತ ಆಕಾಶಕ್ಕೆ 
ಹಾರಿ ಅವರಿಂದ ಬೀಳ್ಕೊಂಡ. ಸಂಪಾತಿಯು ಆಡಿದ ಮಾತುಗಳಿಂದ ಕಪಿವೀರರು 
ಸಂತೋಷದಿಂದ ಲೋಕವೆಲ್ಲ ನಡುಗುವಂತೆ ಹರ್ಷದಿಂದ ಕೂಗಾಡಿದರು. ಆನಂತರ 
ಸಮುದ್ರದ ತಟದತ್ತ ಸಾಗಿ ನೆರಳಿನಲ್ಲಿ ಕುಳಿತು, ಸಮುದ್ರದ ಅಲೆಗಳನ್ನು ನೋಡುತ್ತ 
ಶ್ರೀರಾಮಪುರದರಸನ ಮಹಿಮೆಗಳನ್ನು ನೆನೆಯುತ್ತಿದ್ದರು. 


ಕಿಷ್ಕಿಂಧಾಕಾಂಡ ೫೮೯ 


೨೦. ಜಾಂಬವಂತನ ಹೊಗಳಿಕೆಯಿಂದ ಸುಪ್ರೀತನಾದ 
ಹನುಮಂತನು ಮಹೇಂದ್ರಪರ್ವತಕ್ಕೆ ಹಾರಿದುದು 


ಅಗಜೆಯೆ ಕೇಳು, ಸಂಪಾತಿಯು ಹೇಳಿದಂತೆ ಕಪಿವರರೆಲ್ಲ ಸಡಗರದಿಂದ 
ಬಂದು ಮಹೇಂದ್ರಪರ್ವತವನ್ನು ಕಂಡರು. ರಾಜರುಗಳು ಬಂದು ಕಪ್ಪಕಾಣಿಕೆಗಳನ್ನಿತ್ತು 
ಸೇವಿಸುವ ಚಕ್ರವರ್ತಿತ್ವವನ್ನು ಪಡೆದು ಮಹೇಂದ್ರಪದವಿಯನ್ನೂ ಮೀರಿ ರಾಜಿಸುವ 
ಸರ್ವತೋಮುಖವಾದ ಕುಲಪರ್ವತದಿಂದ ಸಮುದವನ್ನು ಕಂಡರು. ಮುಂದೆ ನೀರೋ 
ನೀರು! ಬಾಡಬದ ಪಾನಶಾಲೆಯೋ, ನದೀನದಗಳು ಸಂತಸದಿಂದ ಆಟವಾಡುವ 
ಮನೆಯಂಗಳವೋ, ಲಕ್ಷ್ಮಿಯ ತವರುಮನೆಯೋ, ವರುಣರಾಜನು ಬೀಡುಬಿಟ್ಟಿರುವ 
ತಾಣವೋ, ದೇವತೆಗಳ ಸಮುದಾಯವು ಬಂದು ಸೇರಿರುವ ಸತ್ರವೋ, ಗ್ರಹಗಳ 
ಬಂದು ಮಜ್ಜನ ಮಾಡುವ ಸ್ನಾನಗೃಹವೋ, ಸಿರಿಯೊಡೆಯನಾದ ನಾರಾಯಣನ 
ಶಯನಗೃಹವೋ, ಬೇಡಿದವರಿಗೆ ಐಶ್ಚರ್ಯಾದಿಗಳನ್ನು ನೀಡುವ ಕಲ್ಪತರುವೋ 
ಎಂಬಂತೆ ಸಮುದ್ರವು ಕಾಣುತ್ತಿತ್ತು ಗುರುಚರಣಗಳಿ೦ದ ಪೂಜಿತವಾದ ತ್ರಿಕೂಟವು 
ಸಮುದ್ರತೆಯನ್ನು ಹೊಂದಿದರೂ ಹೊರನೋಟಕ್ಕೆ ಮಾತ್ರ ಜಡ(ನೀರು) ಭಾವವನ್ನು 
ಪಡೆದ ನಿರತಿಶಯ ರಾಜಯೋಗಿಯಂತೆ ಗಂಭೀರವಾಗಿ ಕಂಗೊಳಿಸಿದರೆ, 
ಸಮುದ್ರರಾಜನು ಭೂದೇವಿಯುಟ್ಟ ನೀಲಿ ಸೀರೆಯೋ ಎಂಬಂತೆ ಶೋಭಿಸುತ್ತಿತ್ತು. 
ಬಾಡಬದ ಉಜ್ವಲತೆಯಿ೦ದ ವೇದರಾಶಿಯಂತೆಯೂ, ಪ್ರಸಾದಗುಣವನ್ನು ಹೊಂದಿದ 
ಸತ್ಕಾವ್ಯದಂತೆಯೂ, ಗಾಂಭೀರ್ಯದಿಂದ ಕೂಡಿದ ಧೀರೋದಾತ್ತನಾಯಕನಂತೆಯೂ, 
ಬಹು ಜೀವನ(ನೀರು)ದ ಬೀಡು ಎನ್ನಿಸಿಕೊಂಡು. ಮರ್ಯಾದೆ ಮೀರದ ಸತಿಯರ 
ನಾಡಿನಂತೆ ಕಪಿರಾಜರಿಗೆ ಆ ವನಧಿಯು ಕಾಣಿಸಿತು. ಸುಳಿಸುಳಿದು ತೋರುವ 
ನೀರಾನೆಗಳು ಮೀನುಗಳು, ಹೊಳೆಹೊಳೆಯುತ್ತ ಚೀರುವ ಚಕ್ರವಾಕಗಳು ಮೊಸಳೆಗಳು, 
ಬೆಳೆಬೆಳೆದು ಬರುವ ಹೆದ್ದೆರೆಗಳು ನೊರೆಗಳು, ಜುಳುಜಳು ಹರಿದು ಬರುವ ಹಿರಿ 
ಹೊಳೆಗಳು ನೀರಹರಿವುಗಳು, ಕಳಕಳಿಯಿಂದ ನೆಗೆಯುವ ದೊಡ್ಡ ಅಲೆಗಳು ಹನಿಗಳು 
- ಇವುಗಳಿಂದ ಕೂಡಿ ಮೊರೆಯುವ ಉದಧಿಯು ಭೂವಲಯಕ್ಕೂ ಪ್ರತಿನಿಧಿಯೆಂಬಂತೆ 
ಕಪಿವರರ ಬಳಿಗೆ ಸುಳಿಯಿತು. ಚಂದ್ರನಿಗೆ ಇಪ್ಪತ್ತೇಳು ತಾರೆಗಳನ್ನು ಕರುಣಿಸಿದ ಬ್ರಹ್ಮನು 
ದಿಕ್ಟಾಲಕರ ಕಡೆ ನೋಡಲೇ ಇಲ್ಲ ಎಂಬ ಕನಿಕರದಿಂದ ಅವರಿಗೆ ನಕ್ಷತ್ರಮಾಲಿಕೆಗಳನ್ನೇ 
ತಂದುಕೊಡುತ್ತೇನೆಂದು ತನ್ನ ಮಹಾ ಅಲೆಗಳೆಂಬ ಕೈಗಳಿಂದ ಬೇಡುವನೋ, 
ಅಥವಾ ಸುರಾ೦ಗನೆಯ ಮೇಲೆ ಮುತ್ತಿನ ಸೇಸೆಗಳನ್ನು ಎರಚುತ್ತಿರುವನೋ ಎಂಬಂತೆ 
ಸಮುದ್ರರಾಜನು ಕ೦ಡನು. ಸಗರರಾಜನ ಮಕ್ಕಳು ತಮ್ಮ ಕೈಗಳಿಂದ ನೆಲವನ್ನು 
ಅಗೆದು ಸಾಗರನಿಗಿತ್ತು ಅದನ್ನು ವಿಸರಿಸಿದಂತೆ ಅವರ ಕೀರ್ತಿಯು ಮೂರ್ತೀಭವಿಸಿ 
ಸ್ವರ್ಗಾದಿ ಲೋಕಗಳಿಗೆ ನಗುನಗುತ್ತ ಹೋಗುತ್ತಿರುವುವೋ ಎಂಬಂತೆ ತೆರೆತೆರೆಗಳಲ್ಲಿ 
ನೆಗೆನೆಗೆದು ಹಂಸತತಿಗಳು ಸೊಗಸನ್ನಿತ್ತವು. ನವರಸಪ್ರೀತ, ಜೀವನದಾತ, ಘನನೇತ, 


೫೯೦ ಶ್ರೀರಾಮಕಥಾಮೃತ 


ಕುವಲಯಪ್ರಿಯ, ಸಿರಿನಿಕಾಯ, ಸಂಪದದಾಯ, ನಾನಾ ಬಗೆಯ ಅದ್ಭುತಗಳ ನಿಲಯ 
ಈ ಸಮುದ್ರಲೋಕ ಎಂದು ತವಕದಿಂದ ನೀರಿನ ರೂಪದಲ್ಲಿ ಅವನನ್ನು ಮೋಹಿಸುತ್ತ 
ಬಂದು ದಣಿಯುತ್ತಿರುವರೋ ಎಂಬಂತೆ ದಡಗಳಿಗೆ ಅಪಳಿಸುತ್ತಿರುವ ಅಲೆಗಳು ಅದರ 
ಕೂದಲಿನಂತೆ  ಮೋಹಕವಾದವು. ಹಿಂದೆ ಮುನಿಯು ಮುನಿಸಿಕೊಂಡು ನನ್ನನ್ನು 
ನುಂಗಿಹಾಕಿದ; ಮತ್ತೊಮ್ಮೆ ಭಾರ್ಗವನು ಕೋಪದಿಂದ ಕನಲಿ ತನ್ನ ಕೊಡಲಿಯನ್ನು ನನ್ನ 
ಮೇಲೆಸೆದು ಭೂಮಂಡಲವನ್ನು ಒತ್ತರಿಸಿಕೊಂಡ; ಈಗ ನನ್ನನ್ನು ಉಲ್ಲಂಘಿಸಿ (ಮೀರಿ) 
ದಾಟಿ ನನ್ನನ್ನು ಚಿಕ್ಕವನನ್ನಾಗಿಸಲು ಆಲೋಚಿಸುತ್ತಿದ್ದಾನೆಂದು ಮಂಕಾಗಿರುವನೇನೋ 
ಎಂಬಂತೆ ಆ ಸಮುದ್ರವು ಗೋಚರಿಸಿತು. ಸೂರ್ಯನ ಉಪಟಳಕ್ಕೆ ಅಂಜಿಕೊಂಡು 
ಕತ್ತಲೆಯ ಮೊತ್ತವೆಲ್ಲ ನೀರಿನ ರಾಶಿಯಾಯಿತೋ, ರಾಕ್ಷಸಜನರ ದೇಹಕಾಂತಿಯು 
ದಟ್ಟವಾಗಿ ನೀರಿನ ಗಣಿಯಾಯಿತೋ, ರಾತ್ರಿಯೇ ಇಲ್ಲಿ ಮುದುರಿಕೊಂಡು ಕೂತಿದೆಯೋ 
ಎಂಬಂತೆ ಸಮುದ್ರವು ನೀಲಿಯ ಬಣ್ಣದಿಂದ ಕೂಡಿದ್ದರೆ, ದಡದಲ್ಲಿದ್ದ ಮರಗಳ 
ಗುಂಪು ಅಪ್ಸರೆಯರ ವಿಹಾರಸ್ಥಾನವೋ ಅಥವಾ ಶ್ರೀಹರಿಯ ದೇಹಕಾಂತಿಯು 
ಎನಯಾಕಾರದಿಂದ ನಿಂತಿದೆಯೋ ಎನ್ನಿಸುತ್ತಿತ್ತು ಹರಿಯಂತೆ ಶಂಖ ಚಕ್ರ 
ತಾವರೆಗಳ ಲಾಂಛನದಿಂದ; ಹರನಂತೆ ಕೆಂಜೆಡೆ ಸರ್ಪಭೂಷಣಗಳಿಂದ, ಬ್ರಹ್ಮನಂತೆ 
ಹಂಸಗಣಸೇವಿತದಿಂದ, ದೇವೇ೦ದ್ರನಂತೆ ಸದಾ ದೇವತಾಸೇವಿತನಾಗಿ, ಅಗ್ನಿಯಂತೆ 
ಹರ್ಷಾಧಿಕ್ಕದಿಂದ ಆಕಾಶದಲ್ಲಿ ಚಂದಸೂರ್ಯ ಶೋಭಿತವಾಗಿರುವಂತೆ ಆ ಸಮುದ್ರವು 
ಕಪಿವೀರರಿಗೆ ಗೋಚರಿಸಿತು. 


ಆಕಾಶದಂತೆಯೇ ಕೊನೆಯಿಲ್ಲದಂತಿದ್ದ ಸಮುದ್ರವನ್ನು ಕಂಡ ಕಪಿಸಂದೋಹವು 
ಖಿನ್ನವಾಯಿತು; ಇದನ್ನು ಯಾರಾದರೂ ಹಾರಿ ದಾಟಲಾದೀತೇ ಎ೦ದು ತಮ್ಮತಮ್ಮಲ್ಲಿ 
ಸಂದೇಹ ವ್ಯಕ್ತಪಡಿಸುತ್ತ ಮಾತಾಡಿಕೊಂಡರು. ಇದನ್ನೆಲ್ಲ ಕೇಳಿಸಿಕೊಂಡ ಜಾಂಬವಂತನು 
ಅವರನ್ನು ಸಮಾಧಾನಗೊಳಿಸಿ ಯುವರಾಜನಾದ ಅಂಗದನ್ನು ಕುರಿತು, “ನಿರಾಶೆಯನ್ನು 
ಬಿಟ್ಟು ಕಾರ್ಯಸಾಧನೆ ಮಾಡುವ ಬಗೆಯನ್ನು ಕುರಿತು ಈಗ ಆಲೋಚಿಸಬೇಕಾಗಿದೆ. 
ಹೇಗಾದರೂ ಸಮುದ್ರವನ್ನು ದಾಟುವ ಮಾರ್ಗವನ್ನು ಕಂಡುಕೊಳ್ಳುವ ಯತ್ನವನ್ನು 
ಮಾಡೋಣ” ಎಂದು ಹೇಳಿದ. ಅದು ಸರಿಯೆಂದು ಭಾವಿಸಿದ ಅಂಗದ ಎಲ್ಲ ಜೊತೆಗಾರ 
ಕಪಿಗಳನ್ನೂ ಹತ್ತಿರ ಕರೆದು, “ಸಮುದ್ರವನ್ನು ದಾಟಿ ಕಪಿಗಳ ತಲೆವಣಿ ಎನ್ನಿಸಿಕೊಳ್ಳುವವರು 
ಯಾರು ಎಂಬುದನ್ನು ಹೇಳಿ. ಅಂತಹ ಶ್ರೀರಾಮಪದಪದ್ಧಸೇವಕರು ಮುಂದೆ ಬನ್ನಿ” ಎಂದು 
ವಿನಯದ ನುಡಿಗಳಿಂದ ಅವರನ್ನು ಕೇಳಿಕೊಂಡ; “ಬಲವಂತರೂ ಅತ್ಯಂತ ನಿಪುಣರೂ 
ಅತುಲ ಬಲಶಾಲಿಗಳೂ ಆಲೋಚನಾಪರರೂ ಆದ ಮತ್ತು ಪತಿಕಾರ್ಯನಿಷ್ಠರಾದ 
ವಾನರಶ್ರೇಷ್ಠರು ಅಸಂಖ್ಯರಿದ್ದಾರೆ. ಸಮುದ್ರವನ್ನು ದಾಟಿ ಸೀತಾಮಾತೆಯನ್ನು ಕಂಡು 
ಕುಲರಕ್ಷಣೆ ಮಾಡುವ ಒಲವುಳ್ಳವರು ಯಾರಿದ್ದೀರಿ?” ಎಂದು ಕೇಳಿದ. ಯುವರಾಜನು 
ಈ ರೀತಿ ಪ್ರಶ್ನಿಸಿದಾಗ ಅನೇಕ ಮಂದಿ ವಾನರವೀರರು ತಮ್ಮ ತಮ್ಮ ಬಲಗಳ ಬಗ್ಗೆ 
ಹೇಳಿಕೊಂಡರು; ಗವಯ ಗಜಗ ಗವಾಕ್ಷ ಶರಭ ಮೈಂದ ದ್ವಿವಿದ ಅವಿರತ ಸುಷೇಣ 


ಕಿಷ್ಠಿಂಧಾಕಾಂಡ ೫೯೧ 


ಜಾಂಬವ ಮುಂತಾದವರು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ಳಲು ಸಿದ್ಧರಾದರು. 
ತಾನು ಹತ್ತು ಯೋಜನ ಹಾರಬಲ್ಲೆ ಎಂದು ಗವಾಕ್ಷನು ಹೇಳಿಕೊಂಡರೆ, ಗವಯನು 
ತಾನು ಹದಿನೈದು ಯೋಜನ ದೂರ ಹಾರುತ್ತೇನೆ ಎಂದ, ಶರಭ ತಾನು ಮೂವತ್ತು 
ಯೋಜನ ನೆಗೆಯಬಲ್ಲೆ ಎಂದು ಹೇಳಿಕೊಳ್ಳಲು, ಗಂಧಮಾದನನು ಐವತ್ತು ಯೋಜನ 
ಹಾರಿ ದಾಟಬಲ್ಲೆ ಎಂದ, ಆಗ ಮೈಂದ ಅರುವತ್ತು ಯೋಜನ ದೂರ ಲಂಘಿಸುವುದು 
ತನ್ನ ಸಾಮರ್ಥ್ಯ ಎಂದು ಹೇಳಿಕೊಂಡ, ದ್ವಿವಿದನು ತನಗೆ ಎಂಬತ್ತು ಯೋಜನ ದೂರ 
ಹಾರುವ ಶಕ್ತಿಯಿದೆ ಎಂದು ನುಡಿದಾಗ, ಸುಷೇಣನು ತನಗೆ ಅದಕ್ಕಿಂತ ಐದು ಯೋಜನ 
ಹೆಚ್ಚು ದೂರ ಹಾರುವ ಸಾಮರ್ಥ್ಯವಿದೆ ಎಂದ. ಹೀಗೆ ಅನೇಕರು ತಮ್ಮ ಅಳವಿನ ಅಳತೆ 
ಮಾಡಿಕೊಳ್ಳಲು ಜಾಂಬವಂತನು, “ಸ್ನೇಹಿತರೆ ಕೇಳಿ, ನನ್ನ ಹಿಂದಿನ ಶಕ್ತಿಸಾಮರ್ಥ್ಯಗಳ 
ಬಗ್ಗೆ ಈಗ ಹೇಳಿಕೊಂಡರೇನು ಪ್ರಯೋಜನ? ಈಗ ಯೌವನ ಕಳೆದಿದೆ, ಆದ್ದರಿಂದ 
ಹಿಂದಿನ ಶಕ್ತಿ ಉಳಿದಿಲ್ಲ. ಆದರೆ ರಘುನಾಥನ ಊಳಿಗವನ್ನು ಮಾಡುವ ಸಂಕಲ್ಪ 
ಮಾಡಿ ನಾನು ತೊಂಬತ್ತು ಯೋಜನ ದೂರ ಹಾರಿ ನಿಧಾನವಾಗಿ ವಾಪಸ್ಸು ಬರಬಲ್ಲೆ. 
ನೆಲವನ್ನು ಕೇಳಿ ಕಟ್ಟಿಹಾಕಲು ತ್ರಿವಿಕ್ರಮನು ಬರುತ್ತಾನೆಂಬುದನ್ನು ಬಲಿಗೆ ಹೇಳಲೋಸುಗ 
ನಾನು ಜವ್ವನದ ಉರುಬಿನಲ್ಲಿ ಮೇರುಗಿರಿಯನ್ನು ಬಳಸಿಕೊಂಡು ಬಂದೆ. ಆದರೀಗ ಆ 
ಬಲವು ಹೋಗಿದೆ, ಆದರೆ ಹಾರುವ ಚಪಲ ಈಗಲೂ ಇದೆ” ಎಂದು ಹೇಳಿಕೊಳ್ಳಲು 
ಅಂಗದ, “ನಾನೇನೋ ನೂರು ಯೋಜನ ಹಾರಬಲ್ಲೆ, ಆದರೆ ಹಾಗೆಯೇ ವಾಪಸ್ಸು 
ಹಾರಿ ಬರಲಾರೆ” ಎಂದು ತನ್ನ ವೃತ್ತಾಂತವನ್ನು ಹೇಳಿ ಪೇಚಾಡಿಕೊಂಡ. 


ಅಂಗದನನ್ನು ಸಮಾಧಾನಪಡಿಸುತ್ತ ಜಾಂಬವಂತನು, “ನೀನು ಅಸೀಮ ಸಾಹಸಿ 
ಎಂಬುದನ್ನು ಜಗತ್ತಿನಲ್ಲಿ ಯಾರು ತಾನೇ ತಿಳಿಯರು? ಸಮರ್ಥನಾದ ಚಾರರನ್ನು 
ಕಳಿಸಿ ಮೇಲುಸ್ತುವಾರಿ ನೋಡಿಕೊಳ್ಳುವುದು ಪೌರುಷವಲ್ಲದೆ ನೂರು ಯೋಜನ ಹಾರಿ 
ವಾಪಸ್ಸು ಬರುವುದಲ್ಲ. ನೀನು ಕ್ಷೇಮದಿಂದಿದ್ದರೆ ಎಲ್ಲ ಕಾರ್ಯಗಳು ಸುಗಮವಾಗಿ 
ನಡೆಯುತ್ತವೆ. ನೀನು ಹೇಳಿದ್ದನ್ನು ಮಾಡಿ ಮುಗಿಸದಿದ್ದರೆ ನಾವೆಲ್ಲರೂ ನಿನ್ನ 
ಅಧೀನದಲ್ಲಿದ್ದು ಫಲವೇನು? ಏನೇನೋ ಯೋಚಿಸದೆ ನಿನಗೆ ತೋಚಿದಂತೆ ಆಜ್ಞೆ 
ಮಾಡು” ಎಂದು ನುಡಿದ. ಆಗ ಅಂಗದಕುಮಾರನು, “ಎಲ್ಲರ ಬಲಪರಾಕ್ರಮಗಳೂ 
ಈಗ ತಿಳಿಯಿತಲ್ಲವೇ? ನಾನು ಹೋಗದಿದ್ದರೆ ಕಾರ್ಯವಾಗುವುದು ಹೇಗೆ, ನಮ್ಮೆಲ್ಲರ 
ಪ್ರಾಣ ಉಳಿಯುವುದು ಹೇಗೆ? ಸುಗ್ರೀವನು ಹೇಳಿದ ಕೆಲಸ ಮುಗಿಸದೆ ಬರಿಗೈಯಲ್ಲಿ 
ಹೋಗುವುದರ ಬದಲು ಇಲ್ಲಿಯೇ ಪ್ರಾಯೋಪವೇಶವನ್ನು ಮಾಡುವುದಕ್ಕೆ ಒಪ್ಪಿಗೆ ನೀಡಿ” 
ಎಂದ. ಆಗ ಜಾಂಬವಂತನು, “ವತ್ಸ ಕೇಳು, ಕೈಯಲ್ಲಿ ಚಿಂತಾಮಣಿಯನ್ನಿಟ್ಟುಕೊಂಡು. 
ಮನೆಯಲ್ಲಿ ನಂದಿನೀಧೇನುವನ್ನು ಕಟ್ಟಿಕೊಂಡು, ಉಪವನದಲ್ಲಿ ಕಲ್ಪತರುವನ್ನು ಬೆಳೆಸಿ 
ತನ್ನ ಮನೋರಥವನ್ನು ಹೇಗೆ ನೆರವೇರಿಸಿಕೊಳ್ಳುವುದು ಎಂದು ಯೋಚಿಸಿದಂತಾಯಿತು! 
ಸಾಕ್ಷಾತ್‌ ಮರುತನ ಮಗ ಹನುಮಂತನು ನಿನ್ನ ಸಂಗಡಿಗ, ಅವನನ್ನು ಪಕ್ಕದಲ್ಲಿಟ್ಟುಕೊ೦ಡು 
ಕೆಲಸ ಹೇಗಾಗುತ್ತದೆ ಎಂದು ಯೋಚಿಸುತ್ತಿರುವೆಯಲ್ಲ! ಕಂಕಣವನ್ನು ನೋಡಲು ಕನ್ನಡಿ 


೫೯೨ ಶ್ರೀರಾಮಕಥಾಮೃತ 


ಬೇಕೇ? ನಮ್ಮ ವಿಪತ್ತುಗಳನ್ನೆಲ್ಲ ಪರಿಹರಿಸಿ ಎಲ್ಲರಿಗೂ ಆನಂದವನ್ನುಂಟುಮಾಡುವ 
ಜಗತ್ತಾಣನ ಮಗನು ನಮ್ಮ 'ಅಪದ್ಧಾಂಧವನಂತಿದ್ದಾನೆ” ಎಂದು ಹೇಳಿದುದನ್ನು ಕೇಳಿ 
ಕಪಿವರರೆಲ್ಲ "ಹೌದಲ್ಲವೇ? ಎಂದುಕೊಂಡರು. ಆ ಬಳಿಕ ಜಾಂಬವಂತನು ಮಾಡಿಯ 
ಕಡೆ ತಿರುಗಿ, “ರಾಮಲಕ್ಷ್ಮಣರ ಮನಸ್ಸನ್ನು ಗೆದ್ದವನೂ ಮಹಾ ಬಲಶಾಲಿಯೂ 
ಸರ್ವದೇವಾತ್ಮನೂ ಆಗಿರುವ ನಿನ್ನ ಪ್ರೀತಿಯನ್ನು ಸಂಪಾದಿಸಿದವರಿಗೆ ಎಲ್ಲ ಸಂಪತ್ತೂ 
ದೊರೆಯುತ್ತವೆಂದ ಮೇಲೆ, ನೀನೇ ಸಾಕ್ಷಾತ್ತಾಗಿ ಜೊತೆಯಲ್ಲಿರುವಾಗ ನಮಗೆ 
ದೈನ್ಯತೆಯೇಕೆ? ಮಹಾ ವೇಗದಿಂದ ಸೂರ್ಯಮಂಡಲಕ್ಕೆ ಹೋಗಿ, ಪಶ್ಚಿಮಾದ್ರಿಗಳಲ್ಲಿ 
ಹೆಜ್ಜೆಗಳನ್ನಿಟ್ಟು, ನಿಗಮಗಳನ್ನು ಕಲಿತ ವೈದುಷ್ಯ ಮೊದಲಾದ ಗುಣಗಳನ್ನೆಲ್ಲ ಹೊಂದಿ 
ಶರಣಜನರ ಇಷ್ಟಾರ್ಥಗಳನ್ನು ನೆರವೇರಿಸಿ ಉದ್ಧರಿಸುವ ನೀನು ಈಗ ಏನೂ 
ತಿಳಿಯದವನಂತೆ ಕೂತಿದ್ದರೆ ಕಪಿಸಂತತಿಗೆ ಬೇರೆ ಯಾರು ದಿಕ್ಕು? ಸೂರ್ಯಪುತ್ರನ 
ಭಯದಿಂದ ತಲ್ಲಣಿಸುತ್ತಿರುವ ಕಪಿವರರೆಲ್ಲ ಪ್ರಾಣಬಿಡಲು ಯೋಚಿಸುತ್ತಿರುವಾಗ ನೀನು 
ಸುಮ್ಮನೆ ಕುಳಿತಿದ್ದರೆ ವಾನರಸಂತತಿಯನ್ನು ಸಲಹುವವರು ಯಾರು? ನೆನೆಸಿದವರಿಗೆ 
ಇಷ್ಟಾರ್ಥಗಳನ್ನಿತ್ತು ರಕ್ಷಿಸುವ ಶ್ರೀಮೂರ್ತಿಯನ್ನು ಜೊತೆಯಲ್ಲಿಯೇ ಇರಿಸಿಕೊಂಡು 
ನಾವೆಲ್ಲ ಕಾರ್ಪಣ್ಯಗೊಂಡರೆ ನಿನಗೆ ಅಪಕೀರ್ತಿ ಬರುವುದು ಖಂಡಿತ. ಈ ಸಮುದ್ರವು 
ನಿನಗೆ ಗೋಪಾದದಗಲ, ಅಷ್ಟೆ. ನೀನು ಮನಸ್ಸು ಮಾಡಿದರೆ ಮರುತ ಗರುಡರ 
ವೇಗವೇನು ಮಹಾ! ನಿನ್ನ ಪರಾಕ್ರಮಕ್ಕೆ ತ್ರಿವಿಕ್ರಮನು ಸಾಟಿಯಾಗಬಲ್ಲನೇ? ಪ ಪರಿಪರಿಯಲ್ಲಿ 
ಪ್ರಾರ್ಥಿಸುತ್ತಿರುವ ಬಾಂಧವರೆಲ್ಲ ಹರುಷಗೊಳ್ಳುವಂತೆ, ಅನಾಥರ ದೈವ, ಭಕ್ತಜನಜೀವ 
ಅ೦ಜನಾಸುತನೇ, ಇಲ್ಲಿ ನೆರೆದ ಕಪಿವರರೆಲ್ಲರಿಗೆ ನಿನ್ನ ಸಾಹಸವನ್ನು ತೋರಿಸು” ಎಂದು 
ಬಹುವಿಧದಿಂದ ಸ್ತುತಿಸಿದ. 


ಆಗ ಜಗತ್ವಾಣನ೦ದನನು ಹರ್ಷದಿಂದ ಹಿಗ್ಗಿದ, ಅವನು ಅಷ್ಟು ಸ್ತೋತ್ರಪ್ರಿಯ, 
ಸಾಧುಚರಿತ್ರ ದೇವೇ೦ದ್ರಪದವಿಯೇ ತನಗೆ ದೊರಕಿದಂತೆ ಪವಮಾನನಂದನನು 
ಪರಮಾನಂದ ಸಮುದ್ರದಲ್ಲಿ ಮುಳುಗೆದ್ದು ತನ್ನ ದೇಹವನ್ನು ಹಿಗ್ಗಲಿಸತೊಡಗಿದ. ಒಂದು 
ನಿಮಿಷಕ್ಕೇ ಅವನ ದೇಹ ಮಂದರ ಪರ್ವತದಷು ು ದೊಡ್ಡದಾಯಿತು. ಪೆ ಪೌರುಷವು ಅವನ 
ಮುಖ 'ಬಾಹುಮಂಡಲಗಳನ್ನೆಲ್ಲ ಆವರಿಸಿ ಅವನ ದೇಹವು ಬೆಳೆದಂತೆಲ್ಲ ಕಪಿಕಟಕವು 
ಸಂತಸಗೊಂಡು ಕೈಮುಗಿದು ನಾಟಕ. ನಳನಳಿಸುವ ನುಡಿಗಳಿಂದ ಸಂಸ್ತುತಿ 
ಮಾಡುತ್ತಿರಲು, ಜಗತು ಹರ್ಷಗೊಳ್ಳುವ ತೆರದಲ್ಲಿ ಅಮೃತದಂತಹ ನುಡಿಗಳಿಂದ, 
“ಕೇಳಿರಯ್ಯಾ ಗೆಳೆಯರೇ, ನಿಮಗೆ ಸಂಭ್ರಮವೂ, ಕಟ್ಟಾಳುಗಳಾದ ರಘುವರಲಕ್ಷ್ಮಣರಿಗೆ 
ಅತಿಶಯವಾದ ಸಂತೋಷವೂ, ಆಳಿದವನಿಗೆ ಕೀರ್ತಿಯನ್ನೂ ಉಂಡುಮಾಡುವಂತೆ, 
ಉಪ್ಪು ನೀರಿನಲ್ಲಿ ಕರಗುವ ಹಾಗೆ ನೂರು ಯೋಜನ ವಿಸ್ತಾರವಾದ ಈ ಸಮುದ್ರವನ್ನು 
ಒ೦ದು ನಿಮಿಷದಲ್ಲಿ ಒಂದೇ ಬಾರಿಗೆ ದಾಟುತ್ತೇನೆ, ನೋಡುತ್ತಿರಿ” ಎಂದು ಹೇಳಿದ. 
“ಭೂಮಿಜೆಯಿರುವ ಲಂಕಾಪುರವನ್ನು ಹುಡುಕುತ್ತೇನೆ, ಸಿಕ್ಕಿದರೆ ರಾವಣನನ್ನು 
ಹಗ್ಗದಲ್ಲಿ ಕಟ್ಟಿ ಎಳೆದು ತಂದು ನಿಮ್ಮ ಮುಂದೆ ಕ್ಷಣಮಾತ್ರದಲ್ಲಿ ಕೆಡಹುತ್ತೇನೆ, 


ಕಿಷ್ಠಿಂಧಾಕಾಂಡ ೫೯೩ 


ಭೂಮಿಯೊಡೆಯನಾದ ರಘುರಾಜೇ೦ದ್ರನ ಕೀರ್ತಿಯು ಮೂರು ಲೋಕಗಳ ಜನರು 
ತಿಳಿಯುವಂತೆ ಮಾಡುತ್ತೇನೆ” ಎಂದು ಹನುಮಂತನು ಘೋಷಿಸಿದ. ಹೀಗೆ ಹೇಳಿ 
ಶ್ರೀರಾಮಪುರದರಸನನ್ನು ನೆನೆಸಿಕೊಂಡು, ಕಪಿವರರೆಲ್ಲರೂ "ಜಯ, ವಿಜಯೀಭವ, 
ದಿಗ್ನಿಜಯೀಭವ' ಎಂದು ಆನಂದದಿಂದ ಹೊಗಳುತ್ತಿರಲು, ಸೂರ್ಯಕುಲೋತ್ತುಂಗನ 
ಕೀರ್ತಿದ್ದಜವು ಮೇಲೇರಿದಂತೆ ದಿಗ್ವಿಜಯಮೂರ್ತಿಯಾದ ಆಂಜನೇಯನು 
ಮಹೇಂದ್ರಪರ್ವತವನ್ನು ಸರಸರನೆ ಏರಿದ. 


ಮಂಗಳ ಮಹಾಶ್ರೀ 
ಇದು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ನಮಸ್ಸರಿಸುತ್ತಿರುವ ಪವನನಂದನನಾದ 
ಹನುಮಂತನ ವರಪ್ರಸಾದವನ್ನು ಹೊಂದಿದವನೂ, 
ಸರಸ್ವತಿಯ ಸಾಹಿತ್ಯ ಸಾಮ್ರಾಜ್ಯವನ್ನೆಲ್ಲ ಒಳಗೊಂಡವನೂ, 
ಚತುರ್ವಿಧ ಕವಿತೆಯನ್ನು ಪರಿಶೀಲಿಸಿದವನೂ, ಆತ್ಮನಿಷ್ಟಾಗರಿಷ್ಠನೂ, ಸಂಗೀತಕಲಾವಿದನೂ, 
ವಿವಿಧ ವಿದ್ವಜ್ಜನರ ಪ್ರೀತಿಪಾತ್ರನೂ ಆದ ಹಂಪೆಯಾಮಾತ್ಯನ ಮಗ ವೆಂಕ ಎಂಬ 
ಹೆಸರಿನವನಿಂದ ರಚಿತವಾದ ಶ್ರೀಮದ್ರಾಮಾಯಣ ಮಹಾಪ್ರಬಂಧದಲ್ಲಿ 
ಕಿಷ್ಟಿಂಧಾಕಾಂಡವು ಮುಗಿಯಿತು. 


೫೯೪ ಶ್ರೀರಾಮಕಥಾಮೃತ 


ಸುಂದರಕಾಂಡ 


೧. ಅಡ್ಡಿಗಳನ್ನು ಪರಿಹರಿಸಿಕೊಂಡು ಹನುಮಂತನು 
ಲಂಕೆಯನ್ನು ಪ್ರವೇಶಿಸಿದುದು 


ಗಿರಿಜಾತೆಯೇ ಕೇಳು, ದಿನನಾಥನು ಉದಯಾದ್ರಿಯನ್ನು ಏರಿದಂತೆ ಮಾರುತಿಯು 
ಮಹೇಂದ್ರಪರ್ವತದ ಶಿಖರವನ್ನು ಹತ್ತಿ, ಎದುರಿಗಿದ್ದ ಸಮುದ್ರವನ್ನು ಎರಡನೆಯ 
ಅಗಸ್ತ್ಯನೋ ಎಂಬಂತೆ ನೋಡಿದ, ಕೆಳಗಿದ್ದ ಜಾಂಬವಾದಿಗಳು ಹರ್ಷೋದ್ಗಾರ 
ಮಾಡಿದರು. ಆಂಜನೇಯನು ಹತ್ತುವ ರಭಸದಿಂದಾಗಿ ಶೈಲವೇ ಅದುರಿತು, ಹುಲಿ 
ಮದಕರಿ ಸಿಂಹ ಚಮರ ಮುಂತಾದ ಮೃಗಗಳೆಲ್ಲ ಭಯದಿಂದ ಚದುರಿಹೋದವು, 
ಕ್ರೀಡಿಸಲೆಂದು ಗುಹೆಗಳಲ್ಲಿ ಸೇರಿದ್ದ ಗಂಧರ್ವಕಿನ್ನರ ಯುವತಿಯರು ಪ್ರಳಯ 
ಸಂಭವಿಸಿತೋ ಎಂಬಂತೆ. ಬೆಚ್ಚಿ ಅಸ್ತವ್ಯಸ್ತಗೊಂಡ ವಸ್ತಭೂಷಣಗಳೊಂದಿಗೆ ತಮ್ಮ 
ಪತಿಗಳನ್ನು ಅಪ್ಪಿಕೊಂಡರು, ಬೀಸಿದ SARE ಮರಗಳು ನೆಲಕ್ಕುರುಳುತ್ತಿರಲು 
ಸಿದ್ಧಚಾರಣಮುನಿ ಸಂತತಿಗಳು ಕಳವಳದಿಂದ ಆಕಾಶವನ್ನ! ಡರಿದಂತೆ ಬೆಟ್ಟದ 
ತುದಿಗಳನ್ನೇರಿದರು. ಆದರೆ ಮಾರುತಿಯು ಭೋರ್ಗರೆಯುತ್ತಿದ್ದ ಸಮುದ್ರವನ್ನು 
ನೋಡಿ ಮನಸಿನಲ್ಲಿಯೇ ತ್ರಿವಿಕ್ರಮ ರೂಪವನ್ನು ನೆನೆಸಿಕೊಂಡು ಯೋಗಬಲದಿಂದ 
ದೇಹದಲ್ಲಿಯೂ ಅದರಂತೆಯೇ ಬೆಳೆದು ನಿಂತ. ತಾನು ನಿಂತಲ್ಲಿಂದಲೇ ಜಾಂಬವನೇ 
ಮುಂತಾದ ಪ್ರಮುಖ ಕಪಿನಾಯಕರನ್ನು ಕುರಿತು, “ಈ ಸಾಗರವನ್ನು ಮರುತ, 
ಮಹಾವೇಗಿಯಾದ ಗರುಡ, ಮತ್ತು ನಾನು ಮಾತ್ರ ದಾಟಲು ಸಾಧ್ಯ; ಇತರರು 
ಆಕಾಶಪಥದಲ್ಲಿ ಸಾಗುವುದನ್ನು ಊಹಿಸಿಕೊಳ್ಳಲೂ ಆರರು ಎಂಬುದು ಸತ್ಯ; ಆದರೆ 
ನಾನು ಸೀತಾಪತಿಯ ಚರಣಕಮಲಗಳ ಸ್ಮರಣೆಯಿಂದ ಗೋಪಾದದಗಲವೆಂಬಂತೆ 
ಹಾರಿ ದಾಟುತ್ತೇನೆ. ವರುಣಾಲಯವನ್ನು ದಾಟಿ ಲಂಕಾಪುರವನ್ನು ಹೊಕ್ಕು 
ಸೀತಾಮಾತೆಯನ್ನು ಹುಡುಕಿ ಆಕೆಯ ಪಾವನಪಾದಗಳ ದರ್ಶನಮಾಡುವವರೆಗೂ 
ಒಂದು ಕ್ಷಣವೂ ತಡಮಾಡಲಾರೆ, ನನ್ನ ಮಾತಿಗೆ ದೇವಗಣ ಯಷಿಗಳ ಸಾಕ್ಷಿ” ಎಂದು 
ಶಪಥ ಮಾಡಿದ್ದನ್ನು ಕೇಳಿದ ಕಪಿವರರೆಲ್ಲರೂ ಆನಂದಭರಿತರಾಗಿ ಮರುತಾತ್ಮಜನನ್ನು 


ಹೊಗಳಿದರು. 


ಹೀಗೆ ಪ್ರತಿಜ್ಞೆ ಮಾಡಿದ ಆಂಜನೇಯನು ತನ್ನೆರಡೂ ತೋಳುಗಳನ್ನು ಚಾಚಿ ತಲೆಯ 
ಮೇಲಿಟ್ಟುಕೊಂಡು ಒಂದು ಕಾಲನ್ನು ಹಿಂದಕ್ಕೂರಿ ಬಾಲವನ್ನೆತ್ತಿ ತಲೆಯನ್ನು ಬಾಗಿಸಿ 
ಪ್ರಾಣವನ್ನು ಹೃದ್ದೇಶದಲ್ಲಿ ಬಿಗಿಹಿಡಿದುಕೊಂಡು ಬೆಳಗುವ ವದನದಿಂದ ದೇಹವನ್ನು 
ತೂಗಿದಾಗ ಮಹೇಂದ್ರಗಿರಿಯು ತೂಗುಮಂಚದಂತಾಯಿತು. ಸೂರ್ಯಚಂದ್ರರು 
ಕುಂಡಲಗಳಂತಾಗಲು, ನಕ್ಷತ್ರಗಳು ಕೊರಳ ಹಾರದಂತೆಯೂ, ಗ್ರಹಗಳು ದೇಹದಲ್ಲಿನ 
ಆಭರಣಗಳಂತೆಯೂ ಹೊಳೆಯಲು, ಪಾದಗಳೂ ಬಾಲದ ತುದಿಯೂ ಮೇಲೆತ್ತಿರಲು 
ವೀರ ಮಾರುತಿಯು ಕೈಲಾಸದಲ್ಲಿನ ನಂದಿಯಂತೆ ಕಾಣಿಸಿದ. ಪರ್ವತವೇ ನಡುಗಲು 
ಮರಗಳ ತುದಿಗಳಿಂದ ಉದುರುವ ಹೂಗಳಿಂದಾಗಿ ಆ ಪರ್ವತವು ಹೂಗಳಿಂದ 
ತುಂಬಿದ ಗಂಧಮಾದನದ ಪ್ರತಿಬಿಂಬದಂತೆ ಕಾಣಿಸಿತು; ಹಿಡಿದಿರುವ ಕೈಕಾಲುಗಳ 
ಘಟ್ಟಣೆಯಿಂದ ಬೆಟ್ಟದ ಜಡಭಾವ ಹೋಯಿತೆಂಬಂತೆ ಆನೆಯ ಮದಧಾರೆ ಸುರಿಯುವ 
ರೀತಿಯಲ್ಲಿ ಕಂದರಗಳಿಂದ ರಜಸ್ರಾವವಾಯಿತು! ಆಂಜನೇಯನ ಪಾದಹತಿಯಿಂದಾಗಿ 
ಗುಹೆಗಳಲ್ಲಿದ್ದ ಭೂತಗಳು ಕೋಲಾಹಲ ಮಾಡಲು ಶೈಲೇಂದ್ರನೇ ನೋವಿನಿಂದ 
ನರಳುವನೋ ಎಂಬಂತೆ ತೋರಿತು, ಅಂಜನಾಸುತನ ಅಧಟನ್ನು ಸೈರಿಸಲಾರದೆ 
ಸಿಂಹ ಮತ್ತು ತಾವರೆಗಳಿಂದ ಕೇಸರಗಳುದುರಿದವು. ಸುರಚಾರಣರು ಬೆಚ್ಚಿ ಆಗಸಕ್ಕೆ 
ಅಡರಿ ಆಶ್ಚರ್ಯದಿಂದ ನೋಡುತ್ತಿರಲು, ಮುನಿಗಳು ಹೊಗಳುವ ಹೆಚ್ಚಳವನ್ನು 
ಕೇಳಿ ಸಂಭ್ರಮಗೊಳ್ಳುತ್ತ, ಕಿವಿಗಳನ್ನು ಕೊಡವಿ ಹೊಸದಾದ ಕಾಮನಬಿಲ್ಲಿನಂತೆ 
ಕಾಣುವ ಬಾಲವನ್ನು ಅಲ್ಲಾಡಿಸಿ ಕತ್ತನ್ನು ಕೊಂಕಿಸಿ ಮಾರುತಿಯ ನೀರಧಿಯ ಮೇಲೆ 
ಹಾರಲು ಕೆಲವು ದೂರ ಓಡಿದ. ಅವನ ಕಾಲ್ತುಳಿತದಿಂದ ಎಲ್ಲವೂ ನಡುಗುತ್ತಿರಲು, 
ಅದನ್ನು ಕಂಡ ಶರನಿಧಿಯು ಮದನನ ಹಾಗೂ ಪರಶುಧರನ ಉರುಬೆಯನ್ನು 
ಅನುಭವಿಸುತ್ತ ತಳ್ಳಂಕಗೊ೦ಡ. ಸಿಂಹದ ರೂಪವನ್ನು ಧರಿಸಿ ಗಿರಿಶಿಖರದಲ್ಲಿ ನಿಂತು 
ಗಜಾಸುರಮರ್ದನನು ನೋಡುತ್ತಿದ್ದಾನೆ, ಏನು ಮಾಡಲಿ ಎಂಬಂತೆ ನಡುಗುತ್ತಿರಲು 
ಸುರರೆಲ್ಲರೂ ಬೆಕ್ಕಸಬೆರಗಾದರು. ಆ ಸಮಯದಲ್ಲಿ ಮಹಾಸಾಗರವನ್ನು ದಾಟಲು 
ಇಂದ್ರನೇ ಮುಂತಾದ ದಿಕ್ಬಾಲಕರನ್ನೂ ಬ್ರಹ್ಮಹರರನ್ನೂ ಸಕಲ ಮುನಿನಿಕರವನ್ನೂ 
ವಂದಿಸಿ ತನ್ನ ವೀರರಸವನ್ನು ಹೆಚ್ಚಿಸಿಕೊಂಡ ಹನುಮಂತನು ಸಮುದ್ರವನ್ನು ಕಂಡು 
ಅಂಗದನೊಡನೆ ಹೀಗೆಂದ: “ಕಪಿವೀರರೆಲ್ಲರೂ ಕೇಳಿರಿ, ನನ್ನ ಪರಾಕ್ರಮದಿಂದ ಏಳು 
ಸಮುದ್ರಗಳನ್ನೂ ದಾಟಿ ಭೂತಳದಲ್ಲಿರುವ ಎಲ್ಲ ನಿಶಾಚರರನ್ನೂ ಕೋಳುಗೊಳಿಸುತ್ತೇನೆ. 
ಶ್ರೀರಾಮನ ಬಾಣದ ವೇಗದಲ್ಲಿ ಹಾರಿದರೆ ನೂರು ಯೋಜನ ಮಾತ್ರವಿರುವ ಸಮುದ್ರದ 
ಅಗಲ ನನಗೆ ಎಷ್ಟರದು! ಆಗಸಮಾರ್ಗದಲ್ಲಿ ಹೋಗಿ ಲಂಕಾನಗರದಲ್ಲಿ ಜಾನಕಿಯನ್ನು 
ಕಂಡು ರಘುವರನ ಉಂಗುರವನ್ನು ಆ ಸತಿಗೆ ಕೊಟ್ಟು ಆಕೆಯ ಚೂಡಾಮಣಿಯನ್ನು 
ತೆಗೆದುಕೊಂಡು ಕೃತಕೃತ್ಯನಾಗಿ, ಲೆಕ್ಕವಿಲ್ಲದಷ್ಟು ಮಂದಿ ರಾಕ್ಷಸರನ್ನು ತರಿದುಹಾಕಿ, 
ರಾವಣನ ಬಲವು ಯಾವ ಮಹಾ ಎನ್ನಿಸಿ, ಆ ನಗರವನ್ನು ಸುಟ್ಟು, ಶ್ರೀರಾಮನ 
ಪಾದಗಳನ್ನು ನೆನಯುತ್ತ ವಾಪಸ್ಸು ಬರುತ್ತೇನೆ” ಎಂದು ಹೇಳಿ ಅವರಿಂದ ಬೀಳ್ಕೊಂಡ. 


೫೯೬ ಶ್ರೀರಾಮಕಥಾಮೃತ 


ಆ ಬಳಿಕ ಶ್ರೀರಾಮ ಲಕ್ಷ್ಮ ಣ ಸೀತೆಯರಿಗೆ ಮನಸಿನಲ್ಲಿಯೇ ಅಭಿನಮಿಸಿ, ಸುಗ್ರೀವನನ್ನು 
ನೆನಪಿಸಿಕೊಂಡು, ತನ್ನ ತಂದೆಯ ಚರಣಗಳಿಗೆ ತಲೆಬಾಗಿ, ಮನಸ್ಸು ಮತ್ತು ಪ್ರಾಣಗಳನ್ನು 
ಒಂದುಗೂಡಿಸಿ ತನ್ನ ದೇಹವನ್ನು ತೂಗಿಸಿ “ಜಯ ರಘುರಾಮ ರಘೂತ್ತಮ ರಾಮಚಂದ' 
ಎಂದು ಕೂಗಿ ವಿನತಾಪುತ್ರನಂತೆ ಆಕಾಶಕ್ಕೆ ಪುಟನೆಗೆದ. ಮಹಾವೇಗದಿ೦ದ ಮುಂದೆ 
ಸಾಗಲು ಗಿರಿಯಲ್ಲಿನ ದೊಡ್ಡ ದೊಡ್ಡ ಮರಗಳೆಲ್ಲವೂ ಬಂಧುವನ್ನು ಬೀಳ್ಕೊಡುವಂತೆ 
ಹಿಂದೆ ಹೋಗಲು, ಪರ್ವತದ ಶಿಖರಗಳೆಲ್ಲ ಹಾರುವ ಆಂಜನೇಯನ ರಭಸದಿಂದ 
ಕಳಚಿಕೊಂಡು ಅವನ ಸೈನ್ಯದಂತೆ ಸುತ್ತುವರಿದು ಹೋದವು. ಕೆಲವು ಮರಗಿಡಗಳು 
ಬೇರುಸಹಿತ ಕಿತ್ತುಬ೦ದು ಬೀಳಲು, ಅವುಗಳಲ್ಲಿದ್ದ ಹೂಗಳು ಚೆಲ್ಲಿ ನಕ್ಷತ್ರಗಳಂತೆ ಬಿದ್ದು 
ಹರಡಿಕೊಂಡು ಸಮುದ್ರವು ಕೆಳಗಿನ ಆಕಾಶವೋ ಎಂಬಂತೆ ಕಾಣುತ್ತಿತ್ತು ಅಲ್ಲಲ್ಲಿ 
ಬಿದ್ದ ಹೊಳೆಯುವ ಬಳ್ಳಿಗಳು ಮಿಂಚುಗಳಿಂದ ಕೂಡಿರುವ ಮೋಡದ ಸಂಕುಲದಂತೆ 
ಸಮುದ್ರವು ತೋರಿತು. ಆಂಜನೇಯನ ಉರುಬನ್ನು ನೋಡಿ ಅಗಸ್ತ್ಯನು ಬೆದರಿದರೆ, 
ತ್ರಿಶಂಕುವು ತಲ್ಲಣಗೊಂಡ, ದಿಕೃತಿಗಳು ಬೆಚ್ಚಿದರು, ಸೂರ್ಯನು ಹೆದರಿ ಮೋಡದಲ್ಲಿ 
ಮರೆಯಾದ; ಆಕಾಶದಲ್ಲಿ ಹಾರುವ ಮಾರುತಿಯ ಕಣ್ಣುಗಳು ಸೂರ್ಯಚಂದ್ರರಂತೆ 
ಹೊಳೆಯುತ್ತಿರಲು, ಅವನ ಬಾಲವು ದೇವೇಂದನೆತ್ತಿದ ವಿಜಯಧ್ವಜದಂತೆ ಕಂಗೊಳಿಸಿತು. 
ಆಗಸದಲ್ಲಿ ಹಾರುವ ಅವನ ಮುಖಮಂಡಲವು ಆಗಾಗ ಮೋಡಗಳಲ್ಲಿ ಕಣ್ಮರೆಯಾಗುತ್ತ 
ಹೊರಬರುವ ಚಂಡಭಾಸ್ಕರನಂತೆ ದೇದೀಪ್ಯಮಾನವಾಗಿತ್ತು. ವಾಯುವು ಸಾಕಾರನಾಗಿ 
ಬೀಸುತ್ತಿರುವನೋ, ಮೇರುಪರ್ವತವು ರೆಕ್ಕೆಗಳನ್ನು ಪಡೆದು ಹಾರುತ್ತಿದೆಯೋ, ಗರುಡನು 
ಎಹರಿಸುತ್ತಿರುವನೋ ಎಂಬ ರೀತಿಯಲ್ಲಿ ಆಕಾಶದಲ್ಲಿ ಬರುವ ಮಾರುತಿಯನ್ನು 
ಪ್ರಾರ್ಥಿಸಲೆಂದು ಉರಗರಾಜನು ಬಂದನೇನೋ ಎಂಬಂತೆ ಅವನ ಬಾಲವು ಶೋಭಿಸಿ 
ಆಕಾಶಜೀವಿಗಳು ಬೆಬ್ಬೆರಗಾಗಿ ನೋಡುವಂತಾಗಿತ್ತು ಯಾವಾವ ಪ್ರದೇಶದಲ್ಲಿ ಇವನ 
ದೇಹದ ನೆರಳು ಬೀಳುವುದೋ ಅಲ್ಲೆಲ್ಲ ಸಮುದ್ರವು ಬಿರುಗಾಳಿಯ ಶಬ್ದದಿಂದ ಕೂಡಿ 
ಕ್ಷೋಭೆಗೊಂಡು ತಲ್ಲಣಭಾವನನ್ನು ತೋರ್ಪಡಿಸುತ್ತಿತ್ತು ಮೇರುಮಂದರಗಳಂತೆ ಏಳುವ 
ಹೆದ್ದೆರೆಗಳನ್ನು ಅಡಗಿಸಿ ಸಮುದ್ರವನ್ನು ಹೀರಲು ಬರುವ ಮಾರುತಿಯನ್ನು ನೋಡಿದ 
ಮೊಸಳೆಗಳು ಆಮೆಗಳು ವೇಗದಿಂದ ತಳವನ್ನು ಸೇರುತ್ತಿರಲು, ಕಪಿವೀರನು ನಿಶ್ಶಂಕೆಯಿ೦ಂದ 
ಹಾರುತ್ತಿದ್ದ. ಹೀಗೆ, ಸಮುದ್ರದಲ್ಲಿ ಹತ್ತು ಯೋಜನ ಅಗಲ ಮೂವತ್ತು ಯೋಜನ ಉದ್ದ 
ನೆರಳು ಬೀಳಲು ತತ್ತರಗೊ೦ಡ ನೀರಾನೆಗಳೂ ಮೊಸಳೆಗಳೂ ಒಂದನ್ನೊಂದು ತುಳಿಯುತ್ತ 
ಪಾತಾಳದತ್ತ ನುಗ್ಗಿ, ಸಮುದ್ರದ ಮೇಲುಭಾಗವು ನಿರ್ಜಂತುಕವಾಗಿ ತಲೆಯೆತ್ತಲಾರದ 
ದೋಣಿಯಂತೆ ಕಾಣಿಸಿತು. ತನ್ನ ಪಾದಾಘಾತದಿ೦ದ ಮಹೇ೦ದ್ರಶೈಲವನ್ನು ಭೂಮಿಯಲ್ಲಿ 
ಹುದುಗಿಸಿ, ಆಗಸದಲ್ಲಿನ ಗ್ರಹಗಳೆಲ್ಲವೂ ಚೆದುರಿ ಗದಬದಗೊಳ್ಳುವಂತೆ ಮಾಡಿ, 
ಸೂರ್ಯಚಂದ್ರರು ಮರೆಯಾಗುವಂತೆಗೈದು, ರಾಮಕಾರ್ಯರ್ಥವಾಗಿ ಹೋಗುವ 
ಕಪಿಯನ್ನು ದೇವಗಂಧರ್ವಸಂದೋಹವು ಮುದದಿಂದ ನೋಡುತ್ತ ಹೂಮಳೆ ಕರೆದು 
ಮರುತ್ತುತನ ಕೀರ್ತಿಯನ್ನು ಹಾಡಿಹೊಗಳಿದರು. 


ಹೀಗೆ ಗಗನಮಾರ್ಗವನ್ನು ಹಿಡಿದು ಹೋಗುತ್ತಿದ್ದ ಪ್ಲವಗಶ್ರೇಷ್ಠನನ್ನು ಕಂಡ 


ಸುಂದರಕಾಂಡ ೫೯೭ 


ಸಮುದರಾಜನು ಸಂತಸಪಟ್ರು "ಹಿಂದಿನ ಸೂರ್ಯಕುಲದ ರಾಜರುಗಳ ಬಾಹುಬಲದಿಂದ 
ನಾನು ವೃದ್ಧಿಹೊಂದಿದೆ, ಈಗ ರಘುಕುಲಕಾ೦ತನ ದೂತನು ಬರುತ್ತಿದ್ದಾನೆ, ಅವನಿಗೆ 
ಸಂತಸವಾಗುವಂತೆ ಸಹಾಯ ಮಾಡುತ್ತೇನೆ'೦ದು ಮೈನಾಕನನ್ನು ಕರೆದು, “ಗಿರಿರಾಜನೇ 
ಕೇಳು, ಸಗರವಂಶಸಂಭೂತನಾದ ಶ್ರೀರಾಮನ ಕಾರ್ಯಕ್ಕೋಸುಗ ಮರುತ್ತುತನು 
ಬರುತ್ತಿದ್ದಾನೆ; ಈತನಿಗೆ ಸಹಾಯ ಮಾಡಿ ಕೃತಕೃತ್ಯನಾಗುತ್ತೇನೆ ಎಂದು ಯೋಚಿಸಿದ 
ಮೇಲೆ, ಸೂರ್ಯಮಂಡಲದೆಡೆಗೆ ಹೋಗಲು ನೀನು ಸಮರ್ಥ, ಹಾಗಾಗಿ ನಿನ್ನ 
ಸ್ನೇಹದಿಂದ ನನ್ನ ಮನೋರಥ ನೆರವೇರುವುದು ಖಂಡಿತ, ಕೃಪೆ ಮಾಡಬೇಕು. 
ರುಚಿಕರವಾದ ಕಂದಮೂಲಪುಷ್ನಗಳನ್ನೂ ಜೇನನ್ನೂ ಮರಗಳ ತಂಗಾಳಿಯನ್ನೂ 
ಸುಂದರ ಬಳ್ಳಿವನೆಗಳನ್ನೂ ದಿವ್ಯವಾದ ಸರೋವರಗಳನ್ನೂ ಹೊತ್ತು ನಿಂತುಕೊಂಡು 
ಕಪಿವೀರನು ಸ್ವಲ್ಪಕಾಲ ವಿಶ್ರಮಿಸಿಕೊಂಡು ಮುದದಿಂದ ಮುಂದುವರಿಯುವಂತೆ 
ನೀನು ಮಾಡಬೇಕು” ಎಂದು ಕೇಳಿಕೊಂಡ. ಆಗ ಮೈನಾಕನು, “ರಾಮಕಾರ್ಯಕ್ಕೆ 
ಹೋಗುತ್ತಿರುವ ಕಪಿವರನನ್ನು ಸತ್ಕರಿಸಲು ಹಿಂದೆಮುಂದೇಕೆ ನೋಡಬೇಕು? 
ಆಂಜನೇಯನು ನನಗೂ ತುಂಬ ಪ್ರಿಯಕರನಾದವನು, ಅವನಿಗೆ ಒಂದಿಷ್ಟು ಉಪಕಾರ 
ಮಾಡಿ ನಾನೂ ಧನ್ಯನಾಗುತ್ತೇನೆ” ಎಂದ. ಆನಂತರ ಸೂರ್ಯನನ್ನು ಕಾಣಲು 
ಹೊರಟನೋ ಎಂಬಂತೆ ಮಹಾದೇಹದಿಂದ ಅಂಬರವನ್ನು ಚುಂಬಿಸುವಂತೆ ಸಮುದ್ರದ 
ಮಧ್ಯೆ ಬೆಳೆದು, ಊಹಾತೀತ ವೇಗದಿಂದ ಹಾರಿ ಬರುತ್ತಿರುವ ಮರುತಸುತನ 
ಮುಂದುಗಡೆ ಮೇನಕೆಯ ಮಗನು ನಿಂತು ವಿನಯಪೂರ್ವಕವಾಗಿ, “ವೀರಾಗೇಸರನೇ, 
ನೀನು ದಶರಥಾತ್ಮಜನ ಕೆಲಸಕ್ಕೆಂದು ಹೋಗುತ್ತಿರುವೆ, ನನ್ನ ಅತಿಥಿಯಾಗಿ ಸ್ಪಲ್ಪ 
ಕಾಲವಿದ್ದು, ಮಧು ಮಾಗಿದ ಹಣ್ಣುಗಳನ್ನು ಸೇವಿಸಿ, ಕೊಂಚ ವಿಶ್ರಾಂತಿ ಪಡೆದು ಮುಂದೆ 
ಹೋಗುವಂತೆ ಕೇಳಿಕೊಂಡು ಸಾಗರನೇ ನನ್ನನ್ನು ಕಳುಹಿಸಿದ್ದಾನೆ. ಹೀಗೆ ಮಾಡುವಲ್ಲಿ 
ನನ್ನ ಕರ್ತವ್ಯವೂ ಒಂದಿದೆ, ಕೇಳು: ಹಿಂದೆ ಗಿರಿಗಳಿಗೆ ರೆಕ್ಕೆಗಳಿದ್ದುವಲ್ಲ, ಅದರಿಂದ ಅವು 
ಹಾರುತ್ತಿದ್ದುದನ್ನು ಕಂಡ ದೇವೇಂದ್ರನು ಕೋಪದಿಂದ ಎಲ್ಲ ಬೆಟ್ಟಗಳ ರೆಕ್ಕೆಗಳನ್ನೂ 
ಕತ್ತರಿಸಿದ. ನಾನು ಆಗ ಅಂಜಿಕೆಯಿಂದ ಪ್ರಾರ್ಥಿಸಲಾಗಿ, ಮರುತನು ನನ್ನ ಮೇಲೆ 
ಕೃಪೆಯಿಟ್ಟು ನನ್ನನ್ನು ಸಮುದದ ಮಧ್ಯದ ಲ್ಲ ತಂದು ಬಿಟ್ಟು ಕಾಪಾಡಿದ. ಭಯತ್ರಾತನು 
'ನವಾತ ಬಾಡು ಧರ್ಮಶಾಸ ಗಳೆಲ್ಲ ಹೇಳುತ್ತವೆ. ನಾನು ಆ ಪುಣ್ಯಾತ್ಮನ ಕೃಪೆಯ 
ಮಗನೆಂದು ತಿಳಿದು ಈ ಸಾಗರದಲ್ಲಿದ್ದೇನೆ. ಗುರುಪುತ್ತನನ್ನು ಸೇವಿಸುವುದು "ಗುರುವನ್ನು 
ಪೂಜಿಸಿದಂತೆಯೇ ಎಂದು ಧೀಮಂತರು ಹೇಳುತ್ತಾರೆ, RES ಜಗತ್ತಾಣಸುತನೇ. 
ನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನನ್ನನ್ನು ಕಾಪಾಡು” ಎಂದು ಕೇಳಿಕೊಂಡ. ಆನಂತರ, 

“ಂಬಂಧದಿಂವ ನೀನು ನನಗೆ ಸದರ, ಶಂಬರಾಂತಕನನ್ನು ಕೊಂದ ಹರನ 
ಪ್ರತಿಬಿಂಬವೂ ಹೌದು. ಆದ್ದರಿಂದ ನನ್ನ ನುಡಿಗಳನ್ನು ಮನ್ನಿಸಿ "ನನ್ನ ಆತಿಥ್ಯವನು 
ಸ್ವೀಕರಿಸು” ಎಂದು ಬಹುವಿಧದಿ೦ದ ಉಪಚರಿಸಿದ. ಆಗ ಹನುಮಂತನು, “ಗಿರಿರಾಜನೇ, 
ನೀನು ಹೇಳಿದುದೆಲ್ಲವೂ ಸತ್ಯ. ನಿನ್ನ ಆತಿಥ್ಯವನ್ನು ಪಡೆಯುವುದೂ ಸಂತೋಷವೇ. 
ಆದರೆ ಧರಣಿಜೆಯನ್ನು ಕ೦ಡಲ್ಲದೆ ಒಂದು ಕಡೆಯೂ ನಿಲ್ಲೆನೆಂದು ಶಪಥಮಾಡಿದ್ದೇನೆ. 


೫೯೮ ಶ್ರೀರಾಮಕಥಾಮೃತ 


ದಯಮಾಡಿ ಅಪ್ಪಣೆ ಕೊಡು. ಸೀತಾಪತಿಯ ಕಾರ್ಯವು ನಿಮ್ಮದೇ ಎಂದು ತಿಳಿದು 
ಹರಸಿ ಬೀಳ್ಕೊಡು” ಎನ್ನಲು ಮೈನಾಕನು ಆಂಜನೇಯನನ್ನು ಬಿಗಿದಪ್ಪಿಕೊಂಡು, 
“ನೀನು ಇಚ್ಛಿಸಿದ ಕಾರ್ಯವು ಸಕಲದೇವಾತ್ಮಕವಾದುದು, ನಿನ್ನ ಕೆಲಸವು ಸುಕರವಾಗಿ 
ನೆರವೇರುವುದು” ಎಂದು ಹೇಳಲು ಮಾರುತಿಯು ಮುಂದೆ ಹೋದ. ಮೈನಾಕನು 
ಶ್ರೀರಾಮಚಂದನ ಭಕ್ತನಿಗೆ ಉಪಕಾರ ಮಾಡಿದನೆಂದು ಬುಧಪ್ರತತಿ ಹೂಮಳೆಗರೆಯಿತು. 
ರಾಮಸೇವಕನ ಚರಣದರ್ಶನದಿಂದ ತನ್ನ ವಿಪತ್ತುಗಳಲ್ಲ ಓಡಿಹೋದುವು ಎಂದು 
ಸಮುದವು ಮೈನಾಕನನ್ನು ತನ್ನ ಪ್ರಿಯಬಂಧುವೆಂದು ಆದರಿಸಿದನು; ರಘುವರನ 
ಭಕ್ತನನ್ನು ಕಂಡ ಗಿರಿಯು ಸಮುದ್ರಮಧ್ಯದಲ್ಲಿ ಸುಖದಿಂದಿದ್ದ 


ಮೇನಕಾತ್ಮಜನಿಂದ ಬೀಳ್ಕೊಂಡ ಮಾರುತಿಯು ಆಗಸದ ಹಾದಿಯಲ್ಲಿ 
ವೇಗದಿಂದ ಹಾರಿ ಬರುತ್ತಿರಲು, ಅವನ ಬಲಪರೀಕ್ಷೆ ಮಾಡಬೇಕೆಂದು ಇಂದ್ರಾದಿಗಳು 
ನಾಗಮಾತೆಯಾದ ಸುರಸೆಯನ್ನು ಕರೆದು, “ನೀನು ಆಂಜನೇಯನು ಹೋಗುತ್ತಿರುವ 
ದಾರಿಯಲ್ಲಿ ರಾಕ್ಷಸಾಕೃತಿಯನ್ನು ತಾಳಿ ಅಡ್ಡಗಟ್ಟಿ ಅವನನ್ನು ತಡೆದು ಅವನ ಬಲಾಬಲಗಳನ್ನು 
ತಿಳಿ” ಎಂದು ಆಜ್ಞಾಪಿಸಿದರು. ಅಂತೆಯೇ ಅವಳು ರಕ್ಕಸಿಯ ರೂಪವನ್ನು ಹೊಂದಿ 
ಪವಮಾನನಂದನನ ಮುಂದೆ ಬಂದು ನಿಂತುಕೊಂಡು, “ಎಲೈ ಕಪಿಯೇ ಕೇಳು, 
ನಾನು ಬಹುಕಾಲದಿಂದ ಹಸಿದಿದ್ದೇನೆ, ಇವತ್ತು ನನ್ನ ಹೊಟ್ಟೆಯ ಉರಿ ತಪ್ಪಿತು, ಬೇಗ 
ನನ್ನ ಬಾಯೊಳಗೆ ನುಗ್ಗು” ಎಂದಳು. ಆಗ ಮಾರುತಿಯು ಮಹಾಧೈರ್ಯದಿಂದ, 
“ದೇವಿಯೇ, ನೀನೆಂದ ಮಾತು ನಿಜ, ಒಪ್ಪಿದೆ; ಜೀವರುಗಳ ಹಸಿವನ್ನು ನೀಗಿಸುವುದಕ್ಕಿಂತ 
ಮಿಗಿಲಾದ ತಪಸಿಲ್ಲ, ಕೃತಕೃತ್ಯನಾದೆ; ಆದರೆ ಒಂದು ಮಾತು, ನಾನು ರಘುಪತಿಯ 
ಕಾರ್ಯಕ್ಕೆಂದು ಲಂಕೆಯತ್ತ ಹೋಗುತ್ತಿದ್ದೇನೆ, ಜಾನಕಿಯನ್ನು ಕಂಡು ಕಪಿವೀರರಿಗೆ 
ಆ ಸುದ್ದಿಯನ್ನು ಮುಟ್ಟಿಸಿ ಬ೦ದು ನಿನ್ನ ಬಾಯಿ ಹೊಗುತ್ತೇನೆ. ನಾನೆಂದೂ 
ಸುಳ್ಳಾಡುವವನಲ್ಲ, ಸತ್ಯವಾಗಿಯೂ. ನೀನು ಅಪ್ಪಣೆಯಿತ್ತರೆ ದೇವಕಾರ್ಯವನ್ನು ಮುಗಿಸಿ 
ಬೇಗ ಬರುತ್ತೇನೆ” ಎಂದ. ಆಗ ಸುರಸೆಯು ಕ್ರುದ್ಧಳಾಗಿ, “ಸಾಕ್ಷಾತ್‌ ಶಿವನೇ ಆಗಲಿ 
ನನ್ನ ಬಾಯಿನ ಮೂಲಕವಲ್ಲದೆ ಮುಂದೆ ಹೋಗಲಾರ, ಇದು ಬ್ರಹ್ಮನ ವರ. ನೀನು 
ನನ್ನ ಬಾಯನ್ನು ಹೊಕ್ಕು ಆಚೆ ಬಂದರೆ ನೀನು ಸ್ವಾಮಿಕಾರ್ಯನಿಷ್ಠನಾದ ಬಲಿಷ್ಠನೆಂದು 
ತಿಳಿದು ಬಿಡುತ್ತೇನೆ” ಎಂದಳು. ಕಾಮರೂಪಿಯಾದ ಅವಳ ಮಾತನ್ನು ಕೇಳಿ ಅವನು, 
“ಒಳ್ಳೆಯದು, ಆದರೆ ಈ ನನ್ನ ಮಹಾ ಶರೀರವು ಹಿಡಿಯುವಷ್ಟು ನಿನ್ನ ಬಾಯನ್ನು 
ಹಿಗ್ಗಲಿಸು” ಎನ್ನಲು ಸುರಸೆಯು ಕೋಪದಿಂದ ಮಾರುತಿಯ ಹತ್ತು ಯೋಜನ ಅಗಲದ 
ದೇಹವು ಹೊಗುವಂತೆ ತನ್ನ ಪಾತಾಳದಂತಹ ಬಾಯನ್ನು ತೆರೆದಳು; ಆಗ ಮಾರುತಿಯು 
ಇಪ್ಪತ್ತು ಯೋಜನದಷ್ಟು ವಿಸ್ತಾರವಾಗಿ ತನ್ನ ದೇಹವನ್ನು ಬೆಳಸಿದ. ಆಗ ಅವಳು 
ಆಶ್ಚರ್ಯಗೊಂಡು ತನ್ನ ಬಾಯಿಯು ಮೂವತ್ತು ಯೋಜನದಗಲಕ್ಕೆ ವಿಸ್ತರಿಸಿದಳು; ಆಗ 
ಹನುಮ ನಲವತ್ತು ಯೋಜನದಷ್ಟು ದೊಡ್ಡದಾದ; ಅವಳಾಗ ಐವತ್ತು ಯೋಜನದಗಲಕ್ಕೆ 
ಬಾಯಿ ತೆರೆದಳು; ಪವನಸುತ ಅರುವತ್ತು ಯೋಜನಕ್ಕೆ ತನ್ನ ದೇಹವನ್ನು ಹಿಗ್ಗಲಿಸಿದ; 
ಅದಕ್ಕೆ ಪ್ರತಿಯಾಗಿ ಅವಳ ಬಾಯಿ ಎಪ್ಪತ್ತು ಯೋಜನ ಅಗಲವಾಯಿತು; ಅವನ ದೇಹ 


ಸುಂದರಕಾಂಡ ಹ್‌ 


ಎಂಬತ್ತು ಯೋಜನದಷ್ಟು ಅಗಲಿಸಿದ; ಅವಳ ಬಾಯಿ ತೊ೦ಬತ್ತು ಯೋಜನದಷ್ಟಾಯಿತು. 
ಮಾರುತಿಯ ನೂರು ಯೋಜನವಾಯಿತು. ಆಗ ಹನುಮನು, "ಒಳ್ಳೆ ದೊಡ್ಡ ಅಡ್ಡಿಯೇ 
ಬಂದುಬಿಟ್ಟಿತಲ್ಲ, ಏನು ಮಾಡುವುದು!' ಎಂದು ತನ್ನಲ್ಲಿಯೇ ಆಲೋಚಿಸಿ, “ಈಗ ನಿನ್ನ 
ಮಹಾ ವಿಸ್ತಾರವಾದ ಬಾಯಲ್ಲಿ ಬೆರಳು ಗಾತ್ರದಷ್ಟಾಗಿ ಹೊಕ್ಕು ಹೊರಬರುತ್ತೇನೆ” ಎಂದು 
ಅವಳ ಬಾಯಲ್ಲಿ ದುಮುಕಿ ಹೊಟ್ಟೆಯನ್ನು ಸೀಳಿಕೊಂಡು ಮೋಡವನ್ನು ಸೀಳಿಕೊಂಡು 
ಹೊರಬರುವ ಸೂರ್ಯನಂತೆ ಹೊರಬಂದು ಸುರಸೆಯಲ್ಲಿ, “ಸುಗುಣೆ, ನೀನು 
ಹೇಳಿದಂತೆಯೇ ನಾನು ನಿನ್ನ ಬಾಯನ್ನು ಹೊಕ್ಕು ಹೊರಬಂದಿದ್ದೇನೆ, ದಾಕ್ಷಾಯಣಿಯೇ 
ನಮೋಸ್ತು, ದಯವಿಟ್ಟು ನೋಡು. ವೈದೇಹಿಯಿರುವ ತಾಣಕ್ಕೆ ಹೋಗಿ ಬರುತ್ತೇನೆ” 
ಎಂದು ಹೇಳಿದ. ಆಗ ಎಲ್ಲ ದೇವತೆಗಳೂ ಚಾರಣರೂ ಜಯಘೋಷ ಮಾಡಿ ಅವನ 
ಮೇಲೆ ಹೂಮಳೆಗರೆದರು. ಆಗ ಸುರಸೆಯು ನಗುತ್ತ, “ನಾನು ನಾಗಮಾತೆಯಾದ 
ಸುರಸೆ, ನಿನ್ನ ಬಲಾಬಲವನ್ನು ತಿಳಿಯಲು ಸುರಪನು ಹೇಳಿದ್ದರಿಂದ ಈ ರೂಪದಲ್ಲಿ 
ಬಂದೆ, ನೀನು ದಕ್ಷ, ಶತ್ರುಗಳಿಗೆ ಹರ್ಯಕ್ಷ. ದಶಗಳನೂ ಸೇರಿದಂತೆ ರಕ್ಕಸರೆಲ್ಲ ನಿನಗೆ 
ಹುಲ್ಲುಕಡ್ಡಿಯಂತೆ, ರಾಮಕಾರ್ಯದ ವಿಷಯದಲ್ಲಿ ನೀನು ಸಾಕ್ಷಾತ್‌ ಶಿವನೇ ಸರಿ. 
ಸುಖವಾಗಿ ಹೋಗಿ ಬಾ” ಎಂದು ಹರಸಿ ಬೀಳ್ಕೊಟ್ಟಳು. 


ಸೂರ್ಯಚಂದ್ರರ ಮಾರ್ಗ ಹಿಡಿದು ಅಲ್ಲಲ್ಲಿ ಮೋಡಗಳನ್ನು ತೂರಿಕೊಂಡು 
ಯಪಷಿಸಿದ್ದರನ್ನು ಕಾಣುತ್ತ ಪವನಜನು ಮುಂದೆ ಸಾಗಿದ. ಮೋಡಗಳ ವೇಗವನ್ನೂ 
ಮೀರಿ, ನಕ್ಷತ್ರಗಳನ್ನು ಹಿಂದಿಕ್ಕಿ, ಗಾಂಧರ್ವ ಸುರ ಯಕ್ಷ ಸಪ್ತರ್ಷಿ ಮಾರ್ಗವನ್ನು 
ಹಿಡಿದು ಮಾರುತಿಯು ಹೋಗುತ್ತಿರಲು ಅವನ ನೆರಳು ಸಮುದದಲ್ಲಿ ಪ್ರತಿಫಲಿಸಿತು. 
ಸಮುದ್ರದಲ್ಲಿದ್ದ ಸಿಂಹಿಕೆಯು ಅದನ್ನು ಕ೦ಡು ಮನಸ್ಸಿನಲ್ಲಿಯೇ ಹಿರಿಹಿರಿ ಹಿಗ್ಗಿದಳು; 
“ನಿಡುಗಾಲದಿ೦ದ ಹಸಿವಿನಿಂದ ಬಳಲಿ ಕಡಲಲ್ಲಿ ಬಿದ್ದಿದ್ದೆ; ನನ್ನ ಹಸಿವು ನೀರಡಿಕೆಗಳನ್ನು 
ಯಾರೂ ತೀರಿಸಲಿಲ್ಲ, ಆದರೀಗ ಅದನ್ನು ನೀಗಿಸಲು ಆಹಾರವು ತಾನೇ ಬ೦ದು ಮುಂದೆ 
ನಿಂತಿದೆ, ಬ್ರಹ್ಮನ ಇರಾದೆ ಎಂತಹುದೋ!' ಎಂದು ನೆರಳನ್ನು ಹಿಡಿದು ನುಂಗಲು 
ಸಿದ್ಧಳಾದಳು. ನೆರಳನ್ನು ನುಂಗಿದಷ್ಟರಿಂದಲೇ ಆಕಾಶದಲ್ಲಿ ಹಾರುತ್ತಿದ್ದ ಹನುಮನ 
ಕಾಲುಗಳನ್ನು, ಸೂತ್ರವು ತೊಡರಿದರೆ ಗಾಳಿಪಟಕ್ಕಾಗುವುದಿಲ್ಲವೇ ಹಾಗೆ, ಹಿಡಿದೆಳೆದ 
ಅನುಭವವಾಗಲು ಹನುಮನು “ಇದೇನು!” ಎಂದು ಎಡಬಲಗಳಲ್ಲಿ ನೋಡಿದ. ಆದರೆ 
ಯಾರೂ ಕಾಣಿಸಲಿಲ್ಲ; ಆಗ ಅವನು ಚಿಂತೆಗೀಡಾದ. ಹೆಜ್ಜೆಗಳೇ ಏಳುತ್ತಿಲ್ಲವಲ್ಲ ಎಂದು 
ಕೆಳಗಿನ ಸಮುದ್ರದತ್ತ ದೃಷ್ಟಿ ಹಾಯಿಸಿದ. ಒಳಗೆ ಘೋರಾಕೃತಿಯೊಂದು ಮೂಡಿದೆ! 
ಅವನು ಬೆರಗುಗೊಂಡ, ತಲೆಯನ್ನು ಕೊಡವಿ ಮತ್ತೆ ಸಮುದ್ರದತ್ತ ನೋಡಿದ. ಆಗ 
ಅವನಿಗೆ ಸುಗ್ರೀವನು ಹೇಳಿದ್ದ ಮಾತು ತಟಕ್ಕನೆ ನೆನಪಿಗೆ ಬಂತು, ಆಗ ಅವನಿಗೆ ಆ 
ಅದ್ಭುತಾಕಾರದ ರಹಸ್ಯವು ಸ್ಪಷ್ಟವಾಯಿತು. “ಇದು ಛಾಯಾಗ್ರಾಹಿ, ನಾನು ಮುಂದೆ 
ಹೋಗಲು ಬಿಡುವುದಿಲ್ಲ" ಎಂದು ಚಿಂತಿಸಿ, ಅತ್ಯಂತ ವೇಗದಿಂದ ಕೆಳಗಿಳಿದು ಬಂದು 
ಸಮುದ್ರವನ್ನು ಹೊಕ್ಕು ಅದರ ಬಸಿರನ್ನು ಸೀಳಿಕೊಂಡು ಹೊರಬಂದು ಅಂಬರವನ್ನಡರಿದ! 
ಇದನ್ನು ಕಂಡು ದೇವತೆಗಳೆಲ್ಲ ಬೆರಗುವಟ್ಟರು, ಖಷಿಗ೦ಧರ್ವರು ಚಕಿತರಾದರು; 


೬೦೦ ಶ್ರೀರಾಮಕಥಾಮೃತ 


ಶಿವಸ್ವರೂಪಿಯಲ್ಲದವನಿಗೆ ಈ ಘೋರರಕ್ಕಸಿಯನ್ನು ವಧೆಗೈಯುವುದು ಸಾಧ್ಯವೇ 
ಎ೦ದು ಬೆರಗಾದ ಸುರರೆಲ್ಲರೂ ತಮ್ಮ ಶಕ್ತ್ಯನುಸಾರ ಆ೦ಜನೇಯನಿಗೆ ವರಗಳನ್ನಿತ್ತರು. 


ಈ ವರಗಳಿಂದ ಅವನ ಮತಿಧೃತಿ ಧೈರ್ಯಶೌರ್ಯಗಳೆಲ್ಲ ಹೆಚ್ಚಿದುವು; ಆಗ 
ಮಹಾಕಪಿಯು ನೂರು ಯೋಜನದಗಲದ ಸಾಗರವನ್ನು ದಾಟಿ ಆಚಿನ ದಡದಲ್ಲಿದ್ದ 
ವನರಾಜಿಯನ್ನು ಕಂಡ. ಅದೇನು ಮಲಯಗಿರಿಯೋ, ಇಂದನ ನಂದನವನವೋ, 
ಕುಬೇರನ ಚೈತ್ರರಥವೋ, ಗಂಧರ್ವರ ಆಡುಂಬೊಲವೋ ಎಂಬಂತೆ ಆ ವನವು 
ಶೋಭಿಸುತ್ತಿತ್ತು. "ಬೇಗ ಹೋಗಿ ಏನು ಪ್ರಯೋಜನ, ನಿಧಾನವಾಗಿ ಹೋಗು' ಎಂದು 
ಮಗನಿಗೆ ಬುದ್ಧಿ ಹೇಳಲು ಬಂದ ತಂದೆಯಂತೆ ಮೆಲುಗಾಳಿಯು ಸುಳಿಯಲು ಮರುತ್ತುತನ 
ಮೈಯೆಲ್ಲ ಹಗುರೆನಿಸಿತು. ಕರಣಗಳೆಲ್ಲ ಸಂತೃಪ್ಪವಾದುವು. ಆ ದಡದ ಮೇಲೆ ತನ್ನ 
ದೇಹವನ್ನು ಯಥಾಸ್ಥಿತಿಗೆ ಇಳಿಸಿಕೊಂಡ ಹನುಮನು ವನವನ್ನು ಸಂತಸದಿಂದ ಹೊಕ್ಕ. 
“ಮಹಾಬಲನಾದ ದಶಶಿರನು ತನ್ನ ತಪೋಭರದಿಂದ ಗಳಿಸಿಕೊಂಡ ಈ ಉಪವನದ 
ಬಳಿ ಹರಿವಿರಿಂಚಾದಿಗಳಾದರೂ ಸುಳಿಯಬಲ್ಲರೇ ಎಂದ ಮೇಲೆ ಉಳಿದವರಿಗೆ ಇದರ 
ವೈಭವ ಎಲ್ಲಿ ಕೈಗೆಟುಕೀತು, ಆದರೆ ಶ್ರೀರಾಮಪುರದರಸನ ಕೃಪೆಯಿಂದ ಇದನ್ನು ಹೊಕ್ಕು 
ಹೊರಬರುತ್ತೇನೆ' ಎಂದು ಸಂತಸದಿಂದ ಹೋದ. 


೨. ಸೂರ್ಯಾಸ್ತಸಮಯದಲ್ಲಿ ಮಾರುತಿಯು 
ಸೂಕ್ಷ್ಮದೇಹಿಯಾಗಿ ಲಂಕೆಯನ್ನು ಹೊಕ್ಕುದು 


ಅದ್ರಿಜಾತೆಯೇ, ಅನೇಕ ಅಡ್ಡಿಗಳನ್ನೆದುರಿಸಿ, ಇತರರ ಸಹಾಯವನ್ನು ನಿರೀಕ್ಷಿಸದೆ, 
ಆಯಾಸಗೊಳ್ಳದೆ, ನಿಟ್ಟುಸಿರು ಬಿಡದೆ, ಸಂತಾಪ ಪಡದೆ ನೂರು ಯೋಜನ 
ಅಗಲದ ಸಮುದ್ರವನ್ನು ಹಾರಿ ಬಂದು ಲಂಕೆಯ ಮನೋಹರವಾದ ಉಪವನದಲ್ಲಿ 
ಸ್ವಸ್ಥವಾಗಿ ಕುಳಿತು ಪತಿಕಾರ್ಯದ ಬಗ್ಗೆ ಆಲೋಚಿಸುತ್ತಿದ್ದ ಮಾರುತಿಯ ಸಾಹಸ 
ಎಂತಹದು! ಮೇರೆಯೇ ಇಲ್ಲದ ಏಳು ಸಮುದ್ರಗಳನ್ನೂ ಗೋಪಾದದಗಲ ಎಂದು 
ಭಾವಿಸುವ ಅವನಿಗೆ ನೂರು ಯೋಜನ ಎಷ್ಟು ಮಹಾ! ಆ ಚಾರುವನದಲ್ಲಿ ಗಿಡಮರ 
ಹೂಹಣ್ಣುಗಳನ್ನು ನೋಡಿ ಹರುಷದಿಂದ ಕೂಡಿ ಅಲ್ಲಿಂದಲೇ ಲಂಕೆಯ ಕಡೆ 
ಪವನಾತ್ಮಭವನು ದೃಷ್ಟಿ ಹಾಯಿಸಿದ. ಸಾಗರದ ಸೀಮಂತಮಣಿಯೋ, ಮೇರುಪರ್ವತ 
ಶಿಖರದಲ್ಲಿ ಹೊಳೆಯುವ ಜ್ಯೋತಿರ್ಲತೆಯೋ, ಇಂದ್ರನ ಭವನವನ್ನು ಬೆಳಗುವ 
ಕಾ೦ತಿಯು ನೀರೊಟ್ಟಿಲಲ್ಲಿ ಬಂದು ನೆಲಸಿದೆಯೋ, ಭೋಗವತಿಯೇ ಸಮುದ್ರವನ್ನು 
ನೋಡಲೆಂದು ಬಂದಿದೆಯೋ, ಭಾಗೀರಥಿಯ ತಂದೆಯ ತೌರುಮನೆಯೋ ಎಂಬ 
ವಿಸ್ಮಯದಿಂದ ನಗರದತ್ತ ನೋಡಿದ. ಚಿನ್ನದ ಎರಕ ಹೊಯ್ದ ಏಳು ಸುತ್ತುಗೋಡೆಗಳು, 
ರತ್ನದ ತೆನೆಗಳು, ವೈಡೂರ್ಯನಿರ್ಮಿತವಾದ ಆಳ್ವೇರಿಗಳು, ನೀಲ ಮತ್ತು ಪಚ್ಚಿಗಳಲ್ಲಿ 
ಮಾಡಿದ ಪಡಿಗೋಟೆ, ಅಮೃತಶಿಲೆಗಳ ಕೊತ್ತಳಗಳು, ವೈಡೂರ್ಯದಿಂದ ಕೂಡಿದ ಕಿರು 
ಬಾಗಿಲುಗಳು, ನವರತ್ತಮಯವಾದ ತೋರಣಗಳ ವಿಲಾಸ, ನಾನಾ ಬಗೆಯ ವಜ್ರದ 


ಸುಂದರಕಾಂಡ ೬೦೧ 


ಕವಾಟಗಳಿಂದ ಕೂಡಿದ ವೇದಿಕೆಗಳ ದ್ವಾರಗಳು - ಇವುಗಳಿಂದ ಕೂಡಿ ಶಿವಲೋಕ 
ಹಾಗೂ ಜ್ಯೋತಿರ್ಲೋಕಗಳೆರಡನ್ನೂ ಮಯನಿರ್ಮಿತವಾದ ಈ ಲಂಕಾಪಟ್ಟಣವು 
ಧಿಕ್ಕರಿಸುತ್ತಿದೆ ಎನ್ನಿಸಿ ಕಪಿನಾಯಕನು ಬೆರಗುಗೊಂಡ. ಕೈಲಾಸಶಿಖರವು ಸೌಧಗಳ 
ಆಕೃತಿಯನ್ನು ಪಡೆದು ರಾರಾಜಿಸುತ್ತಿವೆಯೋ, ಭೂಲೋಕಕ್ಕೆ ಅಚ್ಚರಿಯುಂಟುಮಾಡಲು 
ಅಲಕಾನಗರವು ಈ ರೂಪವನ್ನು ಪಡೆಯಿತೋ, ಲಲಿತಕರವಾದ ಗಾಂಧರ್ವಲೋಕವೋ, 
ದೇವತೆಗಳ ಸಮೂಹವೇ ನಗರದ ಆಕೃತಿಯನ್ನು ಪಡೆಯಿತೋ, ದೇವರೇ, ಎಂದು 
ಅಚ್ಚರಿಪಡುವಂತೆ ಲಂಕೆಯು ಕಂಗೊಳಿಸಿತು! 


ರಕ್ಕಸರ ಪಡೆಯು ಬತ್ತೀಸಾಯುಧಗಳ್ನು ಹಿಡಿದುಕೊಂಡು ನಗರದ ನಾಲ್ಕು 
ದಿಕ್ಕುಗಳನ್ನೂ ಎಡೆಬಿಡದೆ ಕಾಯುತ್ತದೆ; ಆ ನಗರದ ಅಗಳು ಕಡಲಿನ ಪ್ರತಿಬಿಂಬದಂತೆ 
ತೋರುತ್ತದೆ; ಮೂರು ಗುಣಗಳೂ ಸೇರಿ ಆಕಾರವನ್ನು ಪಡೆದಂತೆ ಸಮುದ್ರಮಧ್ಯದಲ್ಲಿ 
ತಿಕೂಟಾಚಲವೊಂದು ಕಂಗೊಳಿಸುತ್ತದೆ; ದಶಶಿರನು ಈ ವೈಭವವನ್ನೆಲ್ಲ ಶಿವಬ್ರಹ್ಮರನ್ನು 
ಆರಾಧಿಸಿ ಪಡೆದ ವರಗಳ ಫಲವೇ ಹೊರತು ಮಿಕ್ಕವರಗೆ ಇದು ಸಾಧ್ಯವೇ! ನೀರ ಮಧ್ಯದ 
ಮುಕ್ಕೂಟ ಗಿರಿಗೆ ಆರು ಮತ್ತೊಂದು ಸುತ್ತುಗೋಡೆಗಳು, ಅಲ್ಲಿ ಜಗತ್ತನ್ನೇ ಜಯಿಸಬಲ್ಲ 
ಬಲಾಢ್ಯರ ಕಾವಲು; ಇಂತಹ ಶ್ರೇಷ್ಠ ನಗರವು ವೀರನಾದ ದಶಮೌಳಿಯ ಆಶ್ರಯತಾಣ. 
ಇಂತಹುದರ ಮೆಲೆ ದಾಳಿ ಮಾಡಿ ಬದುಕುವವರುಂಟೇ ಎಂದು ಆಂಜನೇಯನು 
ಚಿಂತಿಸಿದ. ನೂರು ಯೋಜನದಗಲದ ಕಡಲನ್ನು ದಾಟಿ ಬರುವ ವೀರನಾವನು, ಅಥವಾ 
ಬಂದರೂ ಕೋಪಗೊಂಡು ಇಲ್ಲಿ ಮಾಡುವುದೇನು? ಈ ರಕ್ಕಸಮನೆಯನ್ನು ನೋಡಿದರೆ 
ರಘುವರನಿಗೆ ಜಯ ದೊರೆತೀತೇ ಎನ್ನಿಸುತ್ತದೆ, ಭೇದ ಮುಂತಾದ ಉಪಾಯಗಳನ್ನು 
ಆಶ್ರಯಿಸದೆ ತಮ್ಮ ದೇಹಬಲವನ್ನೇ ನಂಬಿರುವ ಬಲಿಷ್ಠರ ತಾಣ, ಇದಕ್ಕೇನು ಉಪಾಯ 
ಎ೦ದು ಮರುತ್ತುತನು ನಗರವನ್ನು ಮತ್ತೆ ಮತ್ತೆ ನೋಡಿದ. ಸುಗ್ರೀವ ಅಂಗದರು 
ವ ಜಾಗಕ್ಕೆ ಬರಲೂ ಅಶಕ್ಕವೆಂದು ತೋರುತ್ತದೆ, ಕಷ್ಟಪಟ್ಟು ಶರಧಿಯನ್ನು ದಾಟಿ 
ಬಂದರೂ ಈ ಬೆಟ್ಟವನ್ನು ಎದುರಿಸುವುದು ಯಾರಿಂದಲಾದೀತು! ಇದೆಲ್ಲ ಗೊತ್ತಾಗದೆ 
ಪ್ರತಿಜ್ಞೆ ಮಾಡಿದ್ದು ನಿಷ್ಪದವೇನೋ, ಯಾವ ಉಪಾಯವೂ ಫಲಿಸದೇನೋ ಎನ್ನಿಸುತ್ತಿದೆ, 
ಇಂತಹ ನಗರವನ್ನು ಹೊಕ್ಕು ಸೀತಾಮಾತೆಯನ್ನು ಹುಡುಕುವುದು ಹೇಗೆ ಎಂಬ 
ಯೋಚನೆಯಲ್ಲಿ ಮಾರುತಿಯು ಮುಳುಗಿದ. 


ನಾನು ಈ ರೂಪದಿಂದಿದ್ದರೆ ರಕ್ಕಸರು ದೂರು ಹೇಳುತ್ತಾರೆ, ಅದನ್ನು ಕೇಳಿದ 
ಅಸುರಪತಿಯು ಕುತೂಹಲದಿಂದ ನನ್ನನ್ನು ಹಿಡಿತರಲು ಹೇಳುತ್ತಾನೆ, ಅಂತಹ 
ಅಸುರರ ಒಡನಾಟದಿಂದ ಸೀತೆಯನ್ನು ಹುಡುಕುವುದು ಅಸಾಧ್ಯ, ಯಾರಾದರೂ 
ರಘುಪತಿಗೆ ವಿಷಯವನ್ನು ತಿಳಿಸದಿದ್ದರೆ ಅಂದುಕೊಂಡ ಕಾರ್ಯ ನೆರವೇರುವುದು 
ಹೇಗೆ - ಎಂದು ಪವನಸುತನು ಚಿಂತೆಯಲ್ಲಿ ಸೇರಿಹೋದ. ಈಗಾಗಲೇ ಸೂರ್ಯಾಸ್ತ 
ಸಮಯ, ಇಂತಹ ಕಷ್ಟ ಕಾರ್ಯದ ಬಗ್ಗೆ ದಟ್ಟವಾಗುತ್ತಿರುವ ಈ ಕತ್ತಲೆಯಲ್ಲಿ 
ಚಿಂತಿಸಿದಷ್ಟೂ ಧೈರ್ಯ ಕಡಿಮೆಯಾಗುತ್ತದೆ, ಬೆಳಗಾದ ಮೇಲೆ ಮನಸ್ಸಿಗೆ ಲವಲವಿಕೆ 
ಮೂಡೀತು ಎಂದುಕೊಂಡ. ಆನಂತರ ತನ್ನ ದೇಹದ ಗಾತ್ರವನ್ನು ಕುಗ್ಗಿಸಿಕೊಂಡು 


೬೦೨ ಶ್ರೀರಾಮಕಥಾಮೃತ 


ಪರ್ಯಾಯ ಉಪಾಯಗಳ ಬಗ್ಗೆ ಆಲೋಚಿಸುತ್ತ ಜಲಜಬಾಂಧವನು ಪಡುಗಿರಿಯಲ್ಲಿ 
ಇಳಿಯುವುದನ್ನೇ ನೋಡುತ್ತ ಕುಳಿತುಕೊಂಡ. "ಹುಟ್ಟಿದ ತಕ್ಷಣವೇ ಹಸಿವನ್ನು ನೀಗಿಸುವ 
ಹಣ್ಣು ಎಂದು ಭಾವಿಸಿದ ಈ ಹನುಮಂತನು ನನ್ನನ್ನು ತಿನ್ನಲು ಆಕಾಶಕ್ಕೆ ನಗೆದನಲ್ಲ, 
ಆಗ ದೇವೇಂದ್ರನಿಂದಾಗಿ ಉಳಿದೆ; ಅಂತಹವನು ಈಗ ಯೌವನಾವಸ್ಥೆಯಲ್ಲಿ ನನ್ನನ್ನು 
ಕಂಡು ಏನು ಮಾಡುವನೋ!' ಎಂದು ಬೆದರಿದ ಕಮಲಾಪ್ತನು ಪಶ್ಚಿಮಗಿರಿಯ 
ಹಿಂದೆ. ಆತುರದಿಂದ ಅವಿತುಕೊಂಡ! ದ್ವಿಜರ ಸರ್ವಸ್ವವನ್ನು ಕಿತ್ತುಕೊಂಡ, 
ಖಯತುಮತಿಯರನ್ನು ಸಂಭೋಗಿಸಿದ, ಗೋತ್ರದವರಿಗೆ ಉದ್ದೇಗವನ್ನುಂಟುಮಾಡಿದ, 
ಒಳ್ಳೆಯ ವಂಶದವರನ್ನು. ಸತತವಾಗಿ ಹಿಂಸಿಸಿದ ಪಾತಕದಿಂದ ಅಧೋಗತಿಯನ್ನು 
ಸೇರಿದ ಸೂರ್ಯನು ಆಕಾಶವನ್ನು ಬಿಟ್ಟು ವಿರಕ್ಷಿಯಿಂದ ಪಶ್ಚಿಮಗಿರಿಯಲ್ಲಿ ದೇವಯಜ್ಞ 
ಮಾಡಿ ಪಾಪವನ್ನು ಕಳೆದುಕೊಂಡು ಪುನೀತನಾಗಲು ಹೋಗುತ್ತಿರುವನೋ ಎಂಬಂತೆ 
ಜಾರಿದ. ದೇಹದಲ್ಲಿ ಬಲವಿದ್ದು ಗಳಿಕೆಯು ಯಥೇಚ್ಛವಾಗಿದ್ದಾಗ ಉಪಾಯವಾಗಿ 
ಸವಿಮಾತುಗಳನ್ನಾಡುತ್ತ ಲಲ್ಲೆಗರೆಯುತ್ತ ಎಲ್ಲವನ್ನೂ ಕಿತ್ತುಕೊಂಡು ಸುಖವಾಗಿದ್ದು, 
ಶಕ್ತಿಸಾಮರ್ಥ್ಯಗಳು ಕಡಿಮೆಯಾಗಿ ಕೊಡಲು ಹಣವಿಲ್ಲದಾಗ ಆಕಾಶವೆಂಬ ಗಣಿಕೆಯು 
ಕಂಡರೆ ಅಪಾಯವೆಂದು ಭಾವಿಸಿ ನಾಚಿಕೆಯಿಂದ ಬೇಗ ಬೇಗ ಸಾಗಿ. ಮಹಾ ತಪಸ್ಸನ್ನು 
ಮಾಡಬಯಸಿದನೋ ಎಂಬಂತೆ ಸೂರ್ಯನು ಆಗಸದಿಂದ ಇಳಿದ. ಗಗನದಲ್ಲಿ 
ಅಲೆದಾಟವು ಪ್ರತಿನಿತ್ಯವೂ ಇದ್ದದ್ದೇ; ಅಲ್ಲಿಯೋ ಆಧಾರವೂ ಇಲ್ಲ, ನೀರುನೆರಳುಗಳೂ 
ಇಲ್ಲ, ದೇಹಕ್ಕಾಗುವ ಆಯಾಸವೋ ಸಹಿಸಲಸಾಧ್ಯ; ಹೀಗಾಗಿ ನೀರಡಿಕೆಯಿಂದ ನೀರಿಗಾಗಿ 
ಸಮುದ್ರದ ದಡಕ್ಕೆ ಹೋಗಲು ರವಿಯು ವೇಗದಿಂದ ಸಾಗಿ ಪಶ್ಚಿಮಗಿರಿಯ ಅ೦ಚನ್ನು 
ಸೇರಿದ. 


ಚರಮಗಿರಿಯಲ್ಲಿ ಮುಳುಗುವ ಸೂರ್ಯಬಿಂಬವು ವರುಣನ ರಾಣಿಯ 
ರನ್ನಗನ್ನಡಿಯೋ, ಸಿಂಧೂರವನ್ನು ಅರೆಯುವ ಸಾಣೆಗಲ್ಲೋ, ಆಗಸವೆಂಬ ಆನೆಯ 
ಮಾಣಿಕ್ಯ್ಕಖಚಿತವಾದ ಅರಳೆಲೆಯೋ, ತಾಂಡವವನ್ನೆಸಗುವ ರುದ್ರನ ಹಣೆಗಣ್ಣೋ, 
ನಾಗರಾಜನ ಹೆಡೆಯ ರನ್ನವಣಿಯೋ ಎನ್ನುವಂತೆ ರಂಜಿಸಿತು. ಬ್ರಹ್ಮನಂತೆ 
ಹುಟ್ಟುತ್ತೇನೆ, ಮಹೇಶ್ವರನಂತೆ ಬೆಳಗುತ್ತೇನೆ, ಶ್ರೀವಿಷ್ಣುವಿನಂತೆ ಕಾಣಿಸುತ್ತೇನೆ; ಆದರೆ 
ಕಾಲವಶನಾಗಿ ಜನಿಸಿದವನಿಗೆ ಹುಟ್ಟುಸಾವುಗಳು ತಪ್ಪವು ಎಂಬುದಕ್ಕೆ ನಾನೇ ಸಾಕ್ಷಿ 
ಎ೦ದು ತೋರಿಸಿಕೊಳ್ಳುವಂತೆ ಮಿತ್ರನು ಪಶ್ಚಿಮಸಮುದ್ರದಲ್ಲಿ ಮುಳುಗಲು, ತಾವರೆಗಳು 
ಗೋಳಾಡಿದವು. ಲೋಕಬಾಂಧವ, ದಿವಸದ ರತ್ನಮಿತ್ರ, ದ್ವಿಜಸಮೂಹದ ಪೋಷಕ, 
ಧರ್ಮಸಾಕ್ಷಿ ಹಂಸ, ಲೋಕದ ಕಣ್ಣು, ಸನ್ಮಾರ್ಗಿಯಾದ ಸೂರ್ಯನು ಕಾಲಕ್ಕನುಗುಣವಾಗಿ 
ಬರಲು ಚರಮಗಿರಿಯು ತನ್ನ ಪ್ರೀತಿಯನ್ನು ತೋರ್ಪಡಿಸಿ ಸಿಂಹಾಸನದಲ್ಲಿ 
ಕುಳ್ಳಿರಿಸಿ ಸತ್ಕರಿಸಿದ; ಈ ಲೋಕದಲ್ಲಿ ಸಜ್ಜನರನ್ನು ಗೌರವಿಸದಿರುವವರಿದ್ದಾರೆಯೇ! 
ವಿಧಿಯು ಸೂರ್ಯ ಎಂಬ ರತ್ನದ ಕೊಳಗವನ್ನು ಹಿಡಿದುಕೊಂಡು ಎಲ್ಲಪ್ರಾಣಿಗಳ 
ಆಯುಷ್ಯರಾಶಿಯನ್ನು ಅಳೆದಳೆದು ಕೈಸೋತು ಚರಮಗಿರಿಯ ತುದಿಯಿ೦ದ ಎಸೆದುಬಿಡಲು 
ಸೂರ್ಯಬಿಂಬವು ವೇಗವಾಗಿ ಸಮುದ್ರಕ್ಕೆ ಬೀಳಲು, ತನ್ನವರಿಗೆ ಅಪಕಾರ ಮಾಡಲು 


ಸುಂದರಕಾಂಡ ೬೦೩ 


ಬಂದ ಬಡಬಾಗ್ನಿಯ ಮಗನೋ ಇವನು ಎಂದು ಅಂಜಿ ಭೋರ್ಗರೆವಂತೆ ಸಮುದ್ರವು 
ಮೊರೆಯಿತು. 


ತನ್ನ ತಂದೆಯನ್ನು ಇದಿರುಗೊಳ್ಳಲು ಸಂಜೆಯು ಚಂದ್ರಗಾವಿಯ ವಸ್ತವನ್ನುಟ್ಟು, 
ರತಾ ಭರಣಗಳನ್ನು ತೊಟ್ಟು, ಕಾಳಿಂದಿ ಕುಂಕುಮದ ರನ್ನದಾರತಿಯನ್ನು ಹಿಡಿದು ತುಂಬು 
ಪ್ರೀತಿಯಿಂದ ಬೆಳಗಿ ಚೆಲ್ಲ ಆ ಕೆಂಪು ನೀರು ದಿಗಂತದಲ್ಲಿ ರಂಜಿಸುವುದೋ ಎಂಬಂತೆ 
ಸಂಜೆಗೆಂಪು ರಂಜಿಸಿತು. ಮನ್ಮಥನ ವಿಜಯದ ರತ್ನಪತಾಕೆಯೋ, ಅರುಣಸೌಧದಲ್ಲಿನ 
ಪದ್ಮರಾಗದ ಕೆ೦ಪೋ, ಹರನ ಜಟೆಗಳ ಕಾಂತಿಯ ಹರಡುವಿಕೆಯೋ, ಅವನ ಮೂರನೆಯ 
ಕಣ್ಣಿನ ಉರಿಯೋ, ಸೂರ್ಯನು ಬರುವ ದಾರಿಯಲ್ಲಿನ ರತ್ನದ ಮೆಟ್ಟಿಲುಗಳ ಪ್ರಭೆ 
ಹರಡಿದೆಯೋ ಎನ್ನುವಂತೆ ಸೂರ್ಯನು ಮುಳಗಿದಾಕ್ಷಣವೇ ಸಂಧ್ಯಾ ರಾಗವು ಎಲ್ಲೆಡೆ 
ಶೋಬಿಸಿತು. ಮನ್ಮಥನ ಬಾಣ, ಸಿರಿಗೆ ಮನೆ, ಹರಿಗೆ ಕಣ್ಣು, ವಿಧಿಗೆ. ಸುಂದರವಾದ 
ಗದ್ದುಗೆ, ದಿನಮಣಿಗೆ ಪ್ರೇಮಕರವಾಗಿದ್ದೂ ಪ್ರಯೋಜನವೇನು? ಶತ್ರುಗಳ ಕೈಗೆ ಸಿಕ್ಕಿ 
ತಾವರೆ (ತಾವು*ಅರೆ)ಗಳಾದ ಮೇಲೆ ಭೂಮಿಯಲ್ಲಿ ಜೀವನ(ನೀರು)ದಲ್ಲಿ ತಲೆಯೆತ್ತಿ 
ನಿಂತುಕೊಳ್ಳಲು ದೋಷಾಕರನು (ಚಂದ್ರನು) ಮುಟ್ಟದೆ ಇರನು, ಎಂದು ನಾಚಿಕೆಯಿಂದ 
ಕಣ್ಣುಗಳನ್ನು ಮುಚ್ಚಿಕೊಂಡಂತೆ ಕಮಲಗಳು ಮುದುರಿಕೊಂಡವು. 


ಭೂಮಿಯ ಮೇಲಣ ಜೀವಜಂತುಗಳಲ್ಲ ಮೋಹಪರವಶವಾಗುವಂತೆ, ಕರಿಯ 
ಜರತಾರಿಯನ್ನುಟ್ಟು, ಕಣ್ಣಿಗೆ ಕಾಡಿಗೆಯನ್ನಿಟ್ಟು, ನೀಲಿಯ ತೊಡವುಗಳನ್ನು ತೊಟ್ಟು, 
ಕುಚಕಳಶಗಳ ಬಳಿ ಕಸ್ತೂರಿಯ ಸೊಬಗು ಅಳವಟ್ಟು, ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು 
ಪ್ರತಿಯೊಬ್ಬರನ್ನೂ ಅಪ್ಪಿಕೊಂಡು ಬರುವ ಮಾಯೆಯೋ ಎಂಬಂತೆ ಕತ್ತಲೆಯು 
ಭೂಮಿಯನ್ನೆಲ್ಲ ಕವಿಯಿತು. ತಾವರೆಗೆಳೆಯನು ಸರಿಯಲು, ಚಕ್ರವಾಕಗಳ ವಿರಹದ 
ಬೆಂಕಿಯು ಹೆಚ್ಚಿ ಹೊಗೆಯು ಹೊರಟು ನೆಲದಿಂದ ಆಕಾಶದವರೆಗೂ ಹರಡಿತೋ ಎಂಬಂತೆ, 
ನಕ್ಷತ್ರಗಳೆಂಬ ಅನ್ನವನ್ನುಣ್ಣಲು ಬರುವ ಖೂಳರ ನೆರಳು ಹರಡಿಕೊಳ್ಳುತ್ತಿದೆಯೋ ಎಂಬಂತೆ, 
ಆಕಾಶದ ಕಾಡಿಗೆಯ ಕಪ್ಪಾದ ಕಲೆಯೋ ಎಂಬಂತೆ ಕತ್ತಲೆಯು ಎಂಟು ದಿಕ್ಕುಗಳಲ್ಲಿಯೂ 
ವೇಗವಾಗಿ ಹಬ್ಬಿತು. ಕಳ್ಳರ ಗುಂಪಿನ ಸಿದ್ಧಾ೦ಜನವೋ, ಅಥವಾ ಜಾರಸಮೂಹದ 
ದೃಶ್ಯಾಂಜನವೋ, ಅಥವಾ ದಾನವರು ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ಬಳಸುವ 
ವಿಜಯಾಂಜನವೋ, ಅಥವಾ ಕಾಮಭೂಪಾಲನ ಸಮ್ಮೋಹನಾಂಜನವೋ ಎನ್ನುವಂತೆ 
ಕಡುಗತ್ತಲೆಯು ಎಲ್ಲೆಡೆಯೂ ಆವರಿಸಿತು. 


ಮನಸ್ಸಿನಲ್ಲಿನ ತನ್ನ ಒಲವಿನಿಂದಲೂ, ಬಾಲ್ಕದಿಂದ ಇದ್ದ ಒಡನಾಟದಿಂದಲೂ, 
ಆಶ್ಚರ್ಯಕರ ವಿಲಾಸಗಳಿಂದಲೂ ತನ್ನನ್ನು ಮುದಗೊಳಿಸುತ್ತಿದ್ದ ಸೂರ್ಯನು 
ಅಸ್ತಂಗತನಾಗಲು ಆತನನ್ನು ನೆನಪಿಸಿಕೊಂಡ ಅಂಬರನಾರಿಯ ಕಾಮಾಗ್ನಿಯು ಹೆಚ್ಚಿ 
ಅಳುಕಿ ಬಳುಕುತ್ತ ದೇಹವು ನಡುಗಿ ಸಾತ್ವಿಕಾವಸ್ಥೆಯನ್ನು ಪಡೆದಾಗ ಹೊಮ್ಮಿದ ಬೆವರ 
ಹನಿಗಳೋ ಎಂಬಂತೆ ಆಗಸದಲ್ಲಿ ತಾರಗೆಗಳು ಮೂಡಿದುವು. ಮದ್ದಾನೆಯೊಂದು ತನ್ನ 
ಸೊಂಡಿಲಿನಲ್ಲಿ ಸಮುದ್ರದ ನೀರನ್ನು ತುಂಬಿಕೊಂಡು ಫೂತ್ಕರಿಸಿದಾಗ ಚದುರಿ ಹೊಮ್ಮಿದ 


೬೦೪ ಶ್ರೀರಾಮಕಥಾಮೃತ 


ಹನಿಗಳೋ ಎಂಬ ರೀತಿಯಲ್ಲಿ ನಕ್ಷತ್ರಗಳು ಕಾಣಿಸಿದವು. ದೇವತೆಗಳು ಅಮೃತರಸವನ್ನು 
ಕುಡಿಯುವಾಗ ಉದುರಿದ ಹನಿಗಳೋ, ಆಕಾಶವನಿತೆಯು ಸೂಸಿದ ಮಂತ್ರಾಕ್ಷತೆಯ 
ಕಾಳುಗಳೋ ಎಂಬಂತೆ ತಾರೆಗಳು ಬೆಡಗನ್ನು ಬೀರಿದುವು. ಅತ್ಯಂತ ವಿಶಾಲವಾದ 
ಹಳೆಯ ಅಂಬರವು (ಬಟ್ಟೆಯು) ಹರಿದುಹೋಗಬಹುದೆಂದು ಬ್ರಹ್ಮನು ಆಲೋಚಿಸಿ 
ಅದನ್ನು ಭದ್ರಗೊಳಿಸಲು ಬೆಳ್ಳಿಯ ಹೊಲಿಗೆಗಳನ್ನು ಅಲ್ಲಲ್ಲಿ ಹಾಕಿದನೋ ಎಂಬಂತೆ 
ನಕ್ಷತ್ರಗಳು ಮೋಹಕವಾಗಿ ಕಾಣಿಸಿದುವು. 


ಸೂರ್ಯನು ಅಸ್ತಮಿಸಿದ, ಸಂಧ್ಯೆಯ ಹೊಂಬೆಳಕೂ ಹೋಯಿತು, ಕಗ್ಗತ್ತಲೆ 
ಆವರಿಸಿತು, ನಕ್ಷತ್ರಗಳ ಹೊಳಪಿನಲ್ಲಿ ಮನ್ಮಥಬಾಧೆಯಿಂದ ತಾವರೆಗಳನ್ನು ಕಂಡು 
ಚಕ್ರವಾಕಗಳು ಅಳುತ್ತಿರಲು, ತಮ್ಮ ಒಲವು ಸಫಲವಾಗುವುದೆಂದು ಜಾರೆಯರು 
ಸಡಗರದಿಂದ ಸಿ೦ಗರಿಸಿಕೊಂಡು ಸಂಕೇತಸ್ಥಾನಗಳಿಗೆ ಹೋಗಲು ಸಿದ್ಧರಾದರು! ಕಣ್ಣಿನ 
ಹೊಳಪು ಸೂಸದಂತೆ, ನಗುಮುಖದಲ್ಲಿ ಮೂಡಿದ ಬೆಳ್ಳಿಂಗಳು ಹೊಮ್ಮದ ಹಾಗೆ, 
ಹಂಸದಂತಹ ನಡಿಗೆಯ ಸದ್ದು ಕೇಳಿಸದ ಹಾಗೆ, ದೇಹಕಾಂತಿಯು ಹರಡಿಕೊಳ್ಳದ 
ಹಾಗೆ ಉಪಾಯದಿಂದ ಸಿಂಗಾರದ ನೀಲಪಟವನ್ನು ಮುಸುಕಿಟ್ಟುಕೊಂಡು ಒಬ್ಬ 
ಅ೦ಗನಾಮಣಿಯು ಕತ್ತಲೆಯನ್ನು ಹೊಕ್ಕಾಗ ಮಸೆದ ಕಾಮಬಾಣಗಳನ್ನು ಬತ್ತಳಿಕೆಯಲ್ಲಿ 
ಸೇರಿಸಿದರೋ ಎಂಬಂತೆ ಶೋಭಿಸಿತು. ಚಂದ್ರನಂತಹ ಹಣೆಯಲ್ಲಿ ಕಸ್ತೂರಿ ತಿಲಕವನ್ನಿಟ್ಟು 
ತುರುಬಿನಲ್ಲಿ ಕನ್ನೈದಿಲೆಯ ಹೂವನ್ನು ಮುಡಿದು, ತನ್ನ ಸುಂದರ ದೇಹದ ಅಂಗಗಳಲ್ಲಿ 
ಸುರುಚಿರವಾದ ಒಡವೆಗಳನ್ನು ಧರಿಸಿ, ಮಿಂಚಿನ ಬೆಳಕನ್ನು ಸೂಸುವ ಕಣ್ಣುಗಳಿಗೆ 
ಕಾಡಿಗೆಯನ್ನು ಹಚ್ಚಿ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಜಾರೆಯೊಬ್ಬಳು ಮೆಲ್ಲನೆ 
ಬರಲು ಅವಳನ್ನು ಕಂಡ ಆಣ್ಮನು ಕೈಹಿಡಿದುಕೊಂಡು ಕರೆದೊಯ್ಯಲು ದರ್ಪಕನ ದರ್ಪ 
ಹೆಚ್ಚಿತು. "ಹರಿತವಾದ ಉಗುರುಗುರುತುಗಳು ನಾಟದಂತೆ ಕುಚಗಳನ್ನು ಹಿಡಿದುಕೋ, 
ಹಲ್ಲುಗಳು ತಾಕದ ಹಾಗೆ ಮುತ್ತನ್ನಿಡು, ಬಾಸುಳವು ತೋರದ ರೀತಿಯಲ್ಲಿ ಬೆರಳಿನಿಂದ 
ಹೊಡೆ, ಮಾತಿನ ಸಪ್ಪುಳ ಕೇಳಿಸದಂತೆ ಮಾರನ ಉರುಬೆಯನ್ನು ತೀರಿಸಿ ಮನೆಗೆ ಕಳಿಸು, 
ಯಾಕೆಂದರೆ ನನಗೆ ಓರಗಿತ್ತಿ ಸವತಿ ಅತ್ತಿಗೆಯರ ಕಾಟ ಹೆಚ್ಚು' ಎಂದು ಹೇಳಿ ಒಬ್ಬ 
ಜಾರೆಯು ಪ್ರಿಯಕರನ ಅಪ್ಪುಗೆಯಿಂದ ಬೇಗ ಜಾರಿಕೊಂಡಳು. ಬೆವರುವ ಮೈಬಳ್ಳಿ, 
ಬೆದರುವ ನೋಟ, ನಡುಗುವ ಕೈಕಾಲುಗಳು, ಗದ್ಗದಿಸುವ ಕಂಠ, ವಿಮಲವದನವು 
ಕತ್ತಲಲ್ಲಿ ಬೆರೆಯುತ್ತಿದ್ದ ಹೊಸಬಳಾದ ಜಾರೆಯನ್ನು ರಮಣನು ನೋಡಿ "ಮುಗ್ಗೆ ಬಾ' 
ಎ೦ದು ಸಮಾಧಾನಪಡಿಸುತ್ತ ಆಸೆಯನ್ನು ತೀರಿಸಿ, ಭಯವನ್ನು ಹೋಗಲಾಡಿಸಿ ಕಳಿಸಿದ 
ರಮಣನ ಕೌಶಲವನ್ನು ಹೇಗೆ ಬಣ್ಣಿಸುವುದು! 


ಕವಿದ ಕತ್ತಲೆಯಲ್ಲಿ ಈ ಪರಿಯ ನಾನಾ ಬಗೆಯ ವ್ಯವಹಾರಗಳನ್ನು ಮಾಡುವ 
ಜನರನ್ನು ನೋಡಿದ ಮಾರುತಿಯು, ತವಕದಿಂದ ಪತಿಕಾರ್ಯವನ್ನು ಮಾಡಬೇಕಾದ 
ಈ ಸನ್ನಿವೇಶದಲ್ಲಿ ಅಲಸನಾದರೆ ರಾಕ್ಷಸರು ಓಡಾಡುತ್ತ ಬ೦ದು ನನ್ನನ್ನು ಕಾಣಬಹುದು, 
ಕೋಪದಿಂದ ಹಿಡಿದುಕೊಂಡು ಕೆಲಸವನ್ನು ಕೆಡಿಸದೆ ಇರರು, ಇದಕ್ಕೇನು ಉಪಾಯ 
ಮಾಡಲಿ ಎಂದು ಯೋಚಿಸಿದ. ಕೊನೆಗೆ, ನಾನು ಎಂದಿನ ರೂಪಿನಲ್ಲಿಯೇ ಇದ್ದರೆ 


ಸುಂದರಕಾಂಡ ೬೦೫ 


ಕೆಲಸವು ಕೆಡುತ್ತದೆಂದು ಭಾವಿಸಿ ದೇಹವನ್ನು ಚಿಕ್ಕದಾಗಿಸಿಕೊಂಡು ಬೆಕ್ಕಿನಷ್ಟು ಗಾತ್ರದವನಾಗಿ 
ವೇಗವಾಗಿ ಹೊರಟು, ಇಂದಿರಾವರನಾದ ರಾಮಪುರದರಸನ ಪಾದಗಳನ್ನು ನೆನೆಯುತ್ತ 
ಲಂಕಾನಗರದ ಸುತ್ತಲ ಕೋಟೆಯನ್ನು ಹತ್ತಿ ಆ ಕಡೆ ಇಳಿದ. 


೩ ಲಂಕಿಣಿಯನ್ನು ಕೊಂದು ಲಂಕೆಯ ಒಳಹೊಕ್ಕ 
ಆಂಜನೇಯನು ರಾವಣನ ಅರಮನೆಗೆ ಬಂದುದು 


ಅಗಜೆಯೇ, ಏನು ಹೇಳಲಿ, ಮರುತಸುತನು ಆ ರಾತ್ರಿಯಲ್ಲಿ ರಾಕ್ಷಸರ ನಗರವನ್ನು 
ನೋಡಲೆಂದು ಬೆಕ್ಕಿನಷ್ಟು ಗಾತ್ರವನ್ನು ತಳೆದು ಕೋಟೆಗೋಡೆಯನ್ನು ಹತ್ತಿ ಇಳಿದು, 
ಸೀತೆಯನ್ನು ಹುಡುಕಬೇಕೆಂದು ಮೆಲ್ಲನೆ ರತ್ನರಚಿತವೆನ್ನಿಸುವ ಆಳವೇರಿಯನ್ನು 
ಹಿಡಿದುಕೊಂಡು ಅಕ್ಕಪಕ್ಕಗಳನ್ನು ಗಮನಿಸುತ್ತ ಮುಂದೆ ಸಾಗಿದ. ಕತ್ತಲೆಯ ಮೊತ್ತವನ್ನು 
ಹಿಂದೆ ಸರಿಸಿ, ಸೂರ್ಯಚಂದ್ರತಾರಗೆಗಳ ಬೆಳಕು ಒಗ್ಗೂಡಿದಂತೆ ಸುತ್ತಲೂ ಬೆಳಕು 
ಹಬ್ಬಿ ಜ್ಯೋತಿರ್ಲೋಕದಂತೆ ಎಲಾಸದಿಂದ ಕೂಡಿರುವುದನ್ನು ಕಂಡ ಕಪಿರಾಯನು 
ಬೆರಗಾಗಿ “ರಘುವೀರ ದಾಶರಥಿ ಲಕ್ಷ್ಮಣಾಗ್ರಜ' ಎಂದು ಉದ್ಗರಿಸಿದ. ಇದೇನು 
ಭೂಮಿಯ ಮೇಲಿರುವ ಬ್ರಹ್ಮ ಮಾನಸಸೃಷ್ಟಿಯೋ, ಪಾರ್ವತೀರಮಣನ ಕುಡಿನೋಟದ 
ಹೊಳಪೋ, ಶ್ರೀ ಹರಿಯ ಕರುಣಾರಸದ ಹರಿವೋ, ದೇವೇಂದ್ರನ ವಿಲಾಸದ ಕಡಲೋ 
- ಇಂತಹುದನ್ನು ತಾನೆಂದೂ ಕಂಡು ಕೇಳಿರಲಿಲ್ಲ - ಇದು ಮೂರು ಲೋಕಕ್ಕೂ 
ಅಚ್ಚರಿಯನ್ನುಂಟುಮಾಡುವಂತಹುದು ಎಂದು ಹನುಮನು ಬೆರಗಾಗಿ ನೋಡಿದ. ಆ 
ಪ್ರಾಕಾರದ ಬೆಳಕಿನಲ್ಲಿ ಮೆಲ್ಲನೆ ಉಲ್ಲಾಸದಿ೦ದ ಎಡಬಲವನ್ನು ನೋಡುತ್ತ ಮುಂದೆ 
ಸಾಗಿ ನಗರದ ಅಗಸೆ ಬಾಗಿಲಲ್ಲಿ ಇಳಿದು ಮಣಿಖಚಿತವಾದ ಭೂಮಿಯ ಮೇಲೆ 
ನಿಂತಿರಲು, ಅಲ್ಲಿ ರಕ್ಕಸಸಮೂಹವು ಮೈಮರೆತು ಮಲಗಿರುವುದು ಕಾಣಿಸಿತು. ಅವರಿಗೆ 
ಎಚ್ಚರವಾಗದಂತೆ ಮೆಟ್ಟಿಂಗಾಲನ್ನಿಡುತ್ತ ಜೋರಾಗಿ ಸಾಗುವ ಆಲೋಚನೆ ಅವನ 
ಮನಸ್ಸಿನಲ್ಲಿ ಮೂಡಿತು. 


ಆದರೆ, ಕೆದರಿದ ಕೆ೦ಚು ಕೂದಲು, ಕೆಂಡವನ್ನು ಮುಕ್ಕುಳಿಸುವ ಬೆದರುಗಣ್ಣುಗಳು, 
ಕೋರೆದಾಡೆಗಳು, ಡೊಳ್ಳು ಹೊಟ್ಟೆ, ಕಾಳಮೇಘದಂತಹ ನೀಳ ದೇಹದಿಂದ ಕೂಡಿದ 
ಮದಮುಖಿಯೊಬ್ಬಳು ಯಮನನ್ನು ಹೆತ್ತವಳಂತೆ ನಿಂತುಕೊಂಡು ಘುಡುಘುಡಿಸುತ್ತ 
ಬರಸಿಡಿಲಿನ ಬಿರುನುಡಿಗಳಿಂದ ಮರುತಾತ್ಮಜನನ್ನು ಬೆದರಿಸಿದಳು. “ನೆನೆಸಿಕೊಂಡರೂ 
ಮುಮ್ಮೂರ್ತಿಗಳೂ ಬೆದರುತ್ತಾರೆ, ಅಂಥದ್ದರಲ್ಲಿ ವೀರನಾದ ದಶಮೌಳಿಯ 
ರಾಜಧಾನಿಯನ್ನು ಈ ನಡುರಾತ್ರಿಯಲ್ಲಿ ಹೊಕ್ಕು ನಿರ್ಭಯವಾಗಿ ಓಡಾಡುತ್ತಿರುವ 
ಕಪಿಯೇ, ನೀನಾರು, ಹೇಳು” ಎಂದು ಆ ದಾನವಿಯು ಗರ್ಜಿಸಿದಳು. ಶಾಂತಿಕರ್ಮದಲ್ಲಿ 
ಬೇತಾಳ ಮೂಡಿದ ಹಾಗೆ ಮುಂದೆ ನಿಂತಿರುವ ರಕ್ಕಸಿಯನ್ನು ಕಂಡು, ಇವಳನ್ನು 
ನಿವಾರಿಸುವ ಬಗೆ ಹೇಗೆ ಎಂದು ಆಲೋಚಿಸುತ್ತ. ಮುಂದೇನೂ ತೋಚದೆ, 


೬೦೬ ಶ್ರೀರಾಮಕಥಾಮೃತ 


ತಾನು ನಿಷ್ಠುರವಾದರೆ ಕೆಲಸ ಕೆಡಬಹುದು, ಹಾಗಾಗಿ ನಯವಾದ ಮಾತುಗಳಿಂದ 
ಪಾರಾಗಬೇಕೆಂದು ಯೋಚಿಸಿ, ಅತ್ಯಂತ ಮೆಲುವಾಗಿ, “ಕಾಡುಮೇಡುಗಳಲ್ಲಿನ 
ಮರಗಳಲ್ಲಿ ಹಣ್ಣುಹ೦ಪಲುಗಳನ್ನು ತಿಂದು ಹೊಟ್ಟೆ ಹೊರೆದುಕೊಳ್ಳುವ ಕಪಿಗಳಿಗೆ ಇದು 
ದನುಜ ಮನುಜ ಮುಂತಾದವರ ಪಟ್ಟಣ ಎಂಬ ತಿಳಿವಳಿಕೆ ಎಲ್ಲಿಯದು? ಮಹಾ 
ಚೆಲುವಾದ ನಗರವಿದು ಎಂದು ಸಮುದ್ರದ ಮಧ್ಯದಲ್ಲಿರುವವರೆಲ್ಲರೂ ಹೇಳಲು ಈ 
ನಗರವನ್ನು ನೋಡಲು ಬಂದೆನೇ ಹೊರತು ಬೇರೆ ಏನಿಲ್ಲ” ಎಂದ. “ಮಣಿಖಚಿತವಾದ 
ಉಪ್ಪರಿಗೆಗಳು ರಾಜಮಂದಿರಗಳು ಅಲ್ಲಿನ ಎಣಿಕೆಗೆ ಬಾರದಷ್ಟು ಮನೆಗಳನ್ನು ನೋಡುತ್ತ, 
ಹಣ್ಣುಹಂಪಲನ್ನು ತಿಂದುಕೊಂಡು ಹೋಗುತ್ತೇನೆ” ಎಂದು ತನ್ನನ್ನು ಗಣಿಸದವನಂತೆ 
ಬೇಕಾಬಿಟ್ಟಿಯಾಗಿ ಹೇಳಲು ರಕ್ಕಸಿಯು ಕಣ್ಣುಗಳಿಂದ ಕಿಡಿಗಳನ್ನುದುರಿಸುತ್ತ, ಇವನನ್ನು 
ಹುಲ್ಲುಕಡ್ಡಿಗಿಂತಲೂ ಕೀಳೆಂದು ಬಗೆದು, “ಬಲಶಾಲಿಗಳಾದ ದಿಕ್ಬಾಲಕರೂ ಸಿದ್ದರೂ 
ಗಾಂಧರ್ವರೂ ಈ ನಗರವನ್ನು ನೋಡಲು ಅಸಾಧ್ಯವೆಂದು ಭಾವಿಸಿರುವಾಗ, 
ಹುಲುಕಪಿಯಾದ ನೀನು “ಹೋಗಿ ನೋಡಿ ಬರುತ್ತೇನೆ' ಎನ್ನುವೆಯಲ್ಲ! ಮೂಢನೇ, 
ಸುಮ್ಮನೆ ಈಗಲೇ ಹಿಂದಿರುಗಿ ಬದುಕಿಕೋ. ನಮ್ಮ ಮಹಾನಗರವನ್ನು ನೋಡುವ 
ಹಂಬಲ ನಿನಗೇಕೆ, ನಮ್ಮ ಮಹಾರಾಜರ ಬಾಹುಬಲದ ಬಗ್ಗೆ ಕೇಳಿಲ್ಲವೇ?” ಎಂದು 
ರುಂಕಿಸಿದಳು. ಅದಕ್ಕೆ ಮಾರುತಿಯು, “ವೀರರಿಗೆ ಪುರನಗರಗ್ರಾಮಖರ್ವಡಗಳ ವಿಚಾರ 
ಬೇಕು; ಆದರೆ ಕಪಿಗಳಿಗೆ ಅವೆಲ್ಲ ಯಾಕೆ? ನೀರು ನೆರಳು ಇದ್ದ ಕಡೆ ಉಂಡು 
ಉರುಳಿಕೊಳ್ಳುವುದು ಅಷ್ಟು ಸಾಕು. ಹಣ್ಣುಕಾಯಿಗಳನ್ನು ಬಿಟ್ಟ ಮರಗಳನ್ನು ನೋಡಿ 
ಹೋಗುವ ಕೌತುಕದಿಂದ ಇಲ್ಲಿಗೆ ಬಂದೆನಷ್ಟೆ ಈ ನಗರದಲ್ಲಿನ ಒಂದು ಹುಲ್ಲುಕಡ್ಡಿಯನ್ನೂ 
ತೆಗೆದುಕೊಳ್ಳುವುದಿಲ್ಲ, ಯಾರನ್ನೂ ಮಾತನ್ನಾಡಿಸುವುದಿಲ್ಲ. ಅಚ್ಚರಿಯ ಊರು ಎಂದು 
ಜನರು ಹೇಳುವುದನ್ನು ಕೇಳಿ ಕುತೂಹಲದಿಂದ ನೋಡಿ ಬರೋಣವೆಂದು ಬಂದೆ, 
ತಡೆಯದೆ ನನಗೆ ದಾರಿ ಬಿಡು” ಎನ್ನಲು ದೈತ್ಯೆಯು ಘುಡುಘುಡಿಸುತ್ತ “ಹಾಗೇನಾದರೂ 
ಮುಂದಡಿಯಿಟ್ಟರೆ ಹೊಡೆದು ಬಿಸಾಕುತ್ತೇನೆ” ಎಂದಳು. ಆನಂತರ, “ಪ್ರಳಯಶಕ್ತಿಯನ್ನು 
ಯುಕ್ತಿ ಹೋಗಲಾಡಿಸಬಲ್ಲುದೇ? ಹಾಗೆಯೇ ನಗರವನ್ನು ಕಾಯುವ ಈ ಲಂಕಿಣಿಯನ್ನು 
ದಾಟಿ ಹೋಗಲಾದೀತೇ? ಮೂರ್ಪತನದಿಂದ ನಿನ್ನ ಪ್ರಾಣವನ್ನು ಕಳೆದುಕೊಂಡರೆ ಏನು 
ಬಂದೀತು? ಹೇ ಕಪಿ ಸುಮ್ಮನೆ ಹಿಂದಿರುಗಿ ಹೋಗು” ಎಂದಳು. ಆದರೆ ಕಪೀ೦ದ್ರನು 
ಅವಳ ಮಾತಿನಿಂದ ಅಳುಕದೆ ವಿನಯವಾಗಿ, “ನೀನು ನಗರಾಧಿದೇವತೆ ಎಂಬುದನ್ನು 
ತಿಳಿಯದೆ ನಾನು ಏನೇನೋ ಮಾತನ್ಮಾಡಿಬಿಟ್ಟೆ ಅಗಣಿತ ಜೀವನಾಧಾರವಾದ ಈ ನಗರ, 
ಅದನ್ನು ಕಾಪಾಡುವ ಶಕ್ತಿಯು ಎಷ್ಟು ಎಂದು ತಿಳಿಯಲು ನಾನೆಷ್ಟರವನು? ನಗರದೊಳಗೆ 
ಹೋಗಿ ಅಲ್ಲಿನ ಅದ್ಭುತಗಳನ್ನು ನೋಡಿ ಸ೦ತಸಗೊಂಡು ನಿನ್ನ ಅಪ್ಪಣೆಯನ್ನು ಪಡೆದು 
ವಾಪಸ್ಸಾಗುತ್ತೇನೆ. ಅವಕಾಶವನ್ನು ಕೊಡು” ಎಂದು ಕೇಳಿಕೊಂಡ. 


ಆ ಮಾತನ್ನು ಕೇಳಿದ ಅವಳ ಕೋಪ ಕೆರಳಿತು; ಈ ಕಪಿಯು ತನ್ನನ್ನು 
ಅವಹೇಳನ ಮಾಡುತ್ತಿದ್ದಾನೆಂದು ಭಾವಿಸಿ ಬರಸಿಡಿಲು ಬೆಟ್ಟಕ್ಕೆ ಅಪ್ಪಳಿಸುವಂತೆ 
ಪ್ರವಗಪತಿಗೆ ಹೊಡೆದಳು. ಆ ಏಟನ್ನು ತಾಳಿಕೊಂಡ ಮಾರುತಿಯು ಇವಳನ್ನು 


ಸುಂದರಕಾಂಡ ೬೦೭ 


ಕೊಂದಲ್ಲದೆ ಹೋಗಲೀಯಳು, ಆದರೆ ಇವಳು ಹೆಂಗಸು; ಮುಂದೆ ಮಾಡಬೇಕಾದ 
ಪತಿಕಾರ್ಯವಿದೆ, ಏನು ಮಾಡಲಿ ಎಂದು ಕೊಂಚ ಹೊತ್ತು ಯೋಚಿಸಿದ. ಸ್ವಲ್ಲ 
ಗಾಳಿ ಬೀಸಲು ಬೆಂಕಿ ಪುಟಗೊಳ್ಳುವಂತೆ, ಆ ಖೂಳ ಹೆಣ್ಣಿಗೆ ಕೋಪ ಹೆಚ್ಚಿ ಕೈಯೆತ್ತಿ 
ಹೊಡೆಯಲು ಮರುತುತನ ಕ್ರೋಧವು ಭುಗಿಲೆದ್ದು ತನ್ನ ಎಡಗೈಯಿನ ಎರಡು 
ಬೆರಳುಗಳಿ೦ದ ಅಸುರೆಯನ್ನು ಹಿಡಿದುಕೊಂಡು ನೆಲಕ್ಕೆ ಒಗೆಯಲು ಅವಳು ದೊಪ್ಪನೆ 
ಬಿದ್ದಳು. ಭೂಮಿಯನ್ನೇ ನುಂಗುವ ಮಹಾಮೃತ್ಯುವು ತನ್ನ ಬೆರಳಿನ ಲೀಲಾಮಾತ್ರದಿಂದ 
ನೆಲಕ್ಕುರುಳಿ ನರಳುವುದನ್ನು ಕಂಡು ಮಾರುತಿಯ ಮನಸ್ಸು ವ್ಯಾಕುಲಗೊಂಡಿತು. “ಈ 
ಮರುಳ ರಕ್ಕಸಿಯು ಯಾಕಾಗಿ ಅಡ್ಡ ಬಂದಳೋ, ಕೋಪದ ಉರುಬೆಯಿಂದ ನಾನು 
ಹೆಣ್ಣಿನ ಕೊಲೆಗೆ ಕಾರಣನಾದೆ, ನನಗೆ ಸಮಾಜದಲ್ಲಿ ಅವಹೇಳನವು ಕಾದಿದೆ, ಅಯ್ಯೋ 
ಶಿವನೇ!” ಎಂದು ಬಿಸುಸುಯ್ದ. ಪರಮಪುರುಷನಾದ ಹನುಮಂತನ ಕರಸ್ಪರ್ಶದಿಂದ 
ತನ್ನ ರಾಕ್ಷಸಸ್ನರೂಪವು ಹರಿದು ಹೋಗಲು, ತನ್ನ ಕಣ್ಣನ್ನು ತೆರೆದು ಎದುರಿಗಿದ್ದ 
ಅಖಂಡಾನಂದ ಸ್ವರೂಪನನ್ನು ನೋಡಿ ಸಂತೋಷದಿಂದ, “ಸಿರಿವಲ್ಲಭನ ಕರುಣದ 
ಕಂದನೇ, ಬಾ” ಎಂದು ಕರೆದು ಆಂಜನೇಯನಿಗೆ ತನ್ನ ವೃತ್ತಾಂತವನ್ನು ಹೇಳಿದಳು: 
“ರಾವಣನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದಾಗ ಬ್ರಹ್ಮನು ಅವನಿಗೆ ಈ ಹೊಸದಾದ 
ಸಂಪದ್ಭರಿತ ನಗರವನ್ನು ಕೊಡುಗೆಯಾಗಿ ನೀಡಿದ; ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿದ 
ಅಸುರನು ಆ ನಗರದಲ್ಲಿ ತಾನು ಸುಖವಾಗಿ ಬದುಕಲು ಪಟ್ಟಣವನ್ನು ಕಾಯಲು 
ಒಬ್ಬರನ್ನು ನೇಮಿಸಲು ಕೇಳಿಕೊಂಡ. ಬ್ರಹ್ಮದೇವನು ನನ್ನನ್ನು ಕರೆದು ನಗರವನ್ನು 
ಬೇರೆಯವರು ರಾತ್ರಿಯ ಹೊತ್ತಲ್ಲಿ ಅತಿಕ್ರಮವಾಗಿ ಒಳನುಗ್ಗುವುದನ್ನು ತಡೆದು ಸಲಹು 
ಎ೦ದು ಆಣತಿಯಿತ್ತ. ಆನಂತರ, ಒಬ್ಬ ಅಸಮಾನ ಕಪಿವೀರನು ಬಂದು ನಿನ್ನನ್ನು 
ಸ್ವರ್ಗಕ್ಕೆ ಕಳುಹಿಸಿದಾಗ ದಾನವ ಸಮೂಹವೆಲ್ಲ ನಾಶವಾಗುವುದು; ಅಲ್ಲಿಯವರೆಗೂ 
ಅಲ್ಲಿರು ಎಂದು ಕಳುಹಿಸಿದ. ಅವನ ಕರುಣೆಯಿಂದ ನಾನಿಲ್ಲಿಗೆ ಬಂದು ಇಲ್ಲಿಯವರೆಗೂ 
ನಗರವನ್ನು ಕಾಪಾಡಿಕೊಂಡಿದ್ದೆ. ಈಗ ನನಗೆ ಸುರಲೋಕದ ವೈಭವವು ಮರಳಿ ಬಂದಿದೆ. 
ಈ ರಕ್ಕಸಪುರಿಯು ನಿನ್ನ ಅಧೀನವಾಗಿದೆ. ನೀನು ಧರಣಿಜೆಯನ್ನು ಕಂಡು ಸುಖವಾಗಿ 
ಮರಳು” ಎಂದು ಲಂಕಿಣಿಯು ಹೇಳಿದಳು. ನಗರಾಧಿದೇವತೆಯ ಮಾತುಗಳನ್ನು ಕೇಳಿದ 
ಮಾರುತಿಗೆ ಹರ್ಷವೆನಿಸಿತು; ಸಡಗರದಿ೦ದ ನಗರವನ್ನು ನೋಡಲೆಂದು ಹೊರಟ. 


ಅಲ್ಲಿಯ ಮಣಿಮಯ ಬೀದಿಗಳಲ್ಲಿ ಸಾಗಿ ಮನೆಮನೆಗಳಲ್ಲಿ ಸೀತೆಗಾಗಿ ಹುಡುಕಿದ. 
ಅಲ್ಲಲ್ಲಿ ನಗೆಯಾಡುವವರು, ನರ್ತನದಲ್ಲಿ ಮುಳುಗಿದವರು ಮುಂತಾದ ಜನರಿರುವುದನ್ನು 
ನೋಡಿದ. ನಿಂತು ನಿಂತು ಎಡಬಲಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸುತ್ತ, ಮುಂದೆ ಸಾಗಿ 
ಸಜ್ಜಗಳನ್ನು ಹತ್ತಿ ಸೋರುಗ೦ಡಿಗಳೊಳಗೆ ಇಳಿದು ನೋಡಲು ಮಲಗಿ ನಿದ್ರಿಸುತ್ತಿದ್ದ ಜನರು 
ಕಾಣಿಸಿದರು; ಅವರ ನಡುವೆ ಜನಕಜೆಯಿರಬಹುದೇ ಎಂದು ಹೊಂಚುತ್ತ ಮನೆಗಳ 
ಬೆಡಗುಗಳನ್ನು ನಿಟ್ಟಿಸಿದ. ತನ್ನ ಕಾರ್ಯ ಸಾಧಿತವಾಗದಿರಲು ಅಲ್ಲಿಂದ ಜಾಲಂಧ್ರಗಳ 
ಮೂಲಕ ಹೊರಬಂದ. ಮುಂದೆ ಹೋದರೆ ನವರತ್ನ ವ್ಯಾಪಾರಿಗಳ ಬೀದಿಯು 
ಕಾಣಿಸಿತು; ಅಲ್ಲಿನ ಅ೦ಗಡಿಗಳಲ್ಲಿ ವಿವಿಧ ಜನರು ಚಿನ್ನದ ಬಗ್ಗೆ ಮಾತಾಡುತ್ತಿದ್ದರು, 


೬೦೮ ಶ್ರೀರಾಮಕಥಾಮೃತ 


ಕೆಲವರು ಚಿನ್ನವನ್ನು ಒರೆಗೆ ಹಚ್ಚಿ ಅದರಲ್ಲಿನ ನ್ಯೂನತೆಯನ್ನು ತೋರಿಸುತ್ತಿದ್ದರು. ಅಲ್ಲಿಂದ 
ಮುಂದೆ ಹೋದರೆ ಮನೆಗಳಲ್ಲಿ ಮಣಿದೀಪಗಳ ಬೆಳಕಿನಲ್ಲಿ ಜನರು ಸಂತೋಷವಾಗಿ 
ಸಲ್ಲಾಪಿಸುತ್ತಿದ್ದರು. ರತ್ನಮಯವಾದ ಹರ್ಮ್ಯಗಳು, ಸುವರ್ಣ ಪ್ರಾಕಾರಗಳು, ಎತ್ತರವಾದ 
ಭವನಗಳು ಉದ್ದಕ್ಕೂ ಶೋಭಿಸುತ್ತಿದ್ದುವು; ಅವನ್ನೆಲ್ಲ ಅಚ್ಚರಿಯಿ೦ದ ನೋಡುತ್ತ ಬರಲು 
ಮುಂದೆ ಗರುಡಧ್ವಜ, ಮರುತ, ಅಗ್ನಿ, ನಿರುತಿಗಳನ್ನು ಸ್ತುತಿಸುವುದನ್ನು ಬಾಲಕರಿಗೆ 
ಹೇಳಿಕೊಡುತ್ತಿದ್ದ ಮಾಗಧರ ಕೇರಿ ಕಾಣಿಸಿತು. 


ಎಲ್ಲೆಡೆಯೂ ಸೂರ್ಯನ ತೇಜಸ್ಸಿನಂತೆ ಹೊಳೆಯುವ ಕನಕಮಣಿಮಯ 
ಮಂದಿರಗಳೇ! ಅವುಗಳಲ್ಲೆಲ್ಲ ನುಸುಳಿ ನೋಡಿದ. ಒಂದೆಡೆ ತ್ರಿಸ್ಥಾಯಿಗಳನ್ನು ಹಿಡಿದು 
ಹಾಡುವ, ವೀಣೆಗಳನ್ನು ನುಡಿಸುವ ಹಾಡುಗಾರರು ವೈಣಿಕರು ತಲ್ಲೀನತೆಯಿಂದ 
ನೆರೆದಿದ್ದ ವೈಭವದ ಪರಿಯು ಪವನಜನಿಗೆ ಅಚ್ಚರಿಯನ್ನು ತಂದಿತು. ಮೆಲ್ಲಗೆ ಆ 
ಮನೆಗಳನ್ನು ಹೊಕ್ಕು ಸೂಕ್ಷ್ಮರೂಪಿನಿಂದ ಹುಡುಕಿ ಯಾರಿಗೂ ಗೊತ್ತಾಗದಂತೆ ಅಲ್ಲಿಂದ 
ಹೊರಬಂದ. ಮುಂದೆ ಬಂದರೆ ಹಲವು ಮನೆಗಳಲ್ಲಿ ಹಲವರು ದರ್ಭೆಗಳನ್ನು ಹಿಡಿದು 
ಅಧ್ಯಯನಶೀಲರಾಗಿದ್ದರೆ, ಮತ್ತೆ ಹಲವರು ಮಂತ್ರಪಠಣ ಮಾಡುತ್ತಿದ್ದರು. ಸುಳುಹು 
ಕೊಡದೆ ಆ ವೈದಿಕ ಕೇರಿಯ ಮನೆಗಳನ್ನು ಹೊಕ್ಕು ಮೂಲೆಮೂಲೆಗಳನ್ನು ಹುಡುಕಿದ. 
ಸಂಹಿತೆಯನ್ನು ಪದಕ್ರಮಜಟೆಗಳ ಪಾಠಗಳನ್ನು ಒಪ್ಪಿಸುವ, ವರ್ಣಲಕ್ಷಣಗಳನ್ನೂ, 
ಅಶ್ವಮೇಧದ ಆರಣಭಾಗಗಳನ್ನೂ ಪಠಿಸುವ ರಕ್ಕಸರು ಅಲ್ಲಿ ತುಂಬಿದ್ದರು. ಅದನ್ನು 
ಕಂಡು ವಿಸ್ಮಯಗೊ೦ಡ ಮಾರುತಿಯು ಸ್ಮತಿತತಿಗಳನ್ನು ಹೇಳುವ ಕೇಳುವ ರಾಕ್ಷಸರ 
ನಡುವೆ ಸೀತೆಗಾಗಿ ಹುಡುಕುತ್ತಲೇ ನಗರದ ವೈಭವವನ್ನು ಕಂಡು ತಲೆದೂಗಿದ. 
ಚತುರಂಗ ಪಂಚಾಂಗಗಳನ್ನು ಪುರಶ್ಚರಣೆ ಮಾಡುವವರನ್ನೂ, ಪೂಜೆ ತರ್ಪಣ 
ಹೋಮಗಳನ್ನು ಮಾಡುವುದರಲ್ಲಿ ನಿರತರಾದವರನ್ನೂ, ಹೃದಯಛಂದ ಮುಂತಾದ 
ಅನೇಕ ಚಿಹ್ನೆಗಳನ್ನು ತಿಳಿದು ಮಂತ್ರಗಳನ್ನು ಉಪಾಂಶುಗಳನ್ನು ಎತ್ತರದ ದ್ವನಿಯಲ್ಲಿ 
ಉಚ್ಚರಿಸುತ್ತ ದಿಕ್ಕುಗಳನ್ನು ತಿಳಿದು ಉಚಿತವಾದ ಆಸನಗಳಲ್ಲಿ ಕುಳಿತಿರುವ ಯತಿಗಳನ್ನು 
ಭೂವರರನ್ನೂ ಬೆರಗಿನಿಂದ ನೋಡಿದ. 


ಹೊಂಬಿಸಿಲಿನಂತಹ ಬೆಳಕಿನಿಂದ ಕೂಡಿದ ಮನೆಗಳನ್ನೂ ಮರಗಳನ್ನೂ 
ಆನಂದದಿಂದ ಸಂತೃಪ್ಪರಾದ ಪ್ರಜೆಗಳನ್ನೂ ಸಂಭ್ರಮದಿಂದ ನೋಡುತ್ತ ಮಾರುತಿಯು 
ಮುಂದೆ ಬರಲು, ಮುದ್ದರ ಚಕ್ರ ಶಕ್ತಿ ತೋಮರ ಪರಶು ಮುದ್ದರ ಶತಫ್ತ್ನಿ ಪಟ್ಟಿಸ 
ಮುಸಲ ಮುಂತಾದ ಆಯುಧಗಳನ್ನು ಹಿಡಿದ ಯಮಕಿಂಕರಸಮಾನರಾದ ದಾಂಡಿಗ 
ರಾಕ್ಷಸರ ಸಮೂಹವು ಕಾಣಿಸಿತು. ಏಕಪಾದ ಚತುಷ್ಪಾದ ಬಹುಪಾದಗಳ, ಏಕಕರ್ಣ 
ಬಹುಕರ್ಣಗಳ, ಏಕನಾಸ, ಏಕನೇತ್ರ, ಬಹುನೇತ್ರಗಳನ್ನೂ ದೊಡ್ಡ ದೊಡ್ಡ ದೇಹಗಳನ್ನೂ 
ಹೊಂದಿದ ಘೋರರಕ್ಕಸರ ಸಂತೆಯೇ ಆ ನಗರದ ರಾಜಬೀದಿಯಲ್ಲಿ ನೆರೆದಿತ್ತು. 
ಹೆಂಡ ಕುಡಿದು ಅಮಲು ಏರಿ ತ್ರಿಮೂರ್ತಿಗಳ ಕುಂದುಕೊರತೆಗಳನ್ನು ಕೆಲವರು 
ಆಡಿಕೊಳ್ಳುತ್ತಿದ್ದರೆ, ಮತ್ತೆ ಕೆಲವರು ಸಂತೋಷದಿಂದ ಹಾಡಿಕೊಳ್ಳುತ್ತಿದ್ದರು; ಕೆಲವರು 
ಕೋಪದಿಂದ ಚಂದ್ರಸೂರ್ಯರನ್ನು ಕಿತ್ತು ತರುತ್ತೇವೆಂದು ಕೂಗಾಡುತ್ತಿದ್ದರು. ಇಂತಹ 


ಸುಂದರಕಾಂಡ ೬೦೯ 


ಪಾನಮತ್ತ ದಾನವರ ಗುಂಪನ್ನು ಕಂಡ ಪ್ರಭ೦ಜನಕುಮಾರನು ಕೆಲಹೊತ್ತು ಅಚ್ಚರಿಯಿಂದ 
ಮೆರೆಯಲ್ಲಿ ನಿಂತು ನೋಡುತ್ತಿದ್ದ. 


ಅಲ್ಲಿನ ಮನೆಗಳು ದೇವೇಂದ್ರಭವನದಂತೆ ಕಂಗೊಳಿಸುತ್ತಿರಲು, ಮನೆಯ ಮುಂದಿನ 
ನಾನಾ ಬಗೆಯ ಕೈತೋಟಗಳು ದಿವ್ಯನಂದನಗಳನ್ನೂ ಮೀರಿಸುವಂತಿದ್ದುವು. ಇಂತಹ 
ವೀರವಿಕ್ರಮಬಲಗಳನ್ನೂ ಸಿರಿಯನ್ನೂ ಯಾವಯಾವುದೋ ಬಗೆಯಿಂದ ಗಳಿಸಿಕೊಂಡ 
ರಾವಣನು ಅದೆಂತಹ ಸಾಹಸಿಯೋ, ಅವನ ತಪಸ್ಸಿನ ಸ್ವರೂಪವೆಂತೋ ಎಂದು 
ಬೆರಗುವಟ್ಟ ಇವು ರಾಜಪುತ್ರರಿರುವ ಅರಮನೆಗಳಿರಬೇಕು, ಗೊತ್ತಾಗದಂತೆ ನಾನು 
ಇವುಗಳನ್ನು ಹೇಗೆ ಪ್ರವೇಶಿಸಬಹುದು, ಕಟ್ಟುನಿಟ್ಟಿನ ಈ ಸದನಗಳನ್ನು ನಾನು ಹೇಗೆ 
ಶೋಧಿಸಲಿ, ಇಲ್ಲಿನ ರಕ್ಷಕಗಣವನ್ನು ಹೇಗೆ ಕಣ್ಣಪ್ಪಿಸಬೇಕು ಎಂದು ಆಂಜನೇಯನು 
ಯೋಚಿಸಿದ. ಹೇಗೋ ಅಲ್ಲಿನ ಹರ್ಮ್ಯಗಳ ಸುತ್ತುಗೋಡೆಗಳನ್ನಿಳಿದು ಒಳಹೊಕ್ಕು 
ನೋಡಿದರೆ ಇನಿದನಿಯನ್ನು ಕೊಡುವ ಗಿಳಿಕೋಗಿಲೆ ಮೈನಾ ಹಕ್ಕಿಗಳಿಂದ ಕೂಡಿದ 
ಉಪವನಗಳೂ, ಹಲವು ಬಗೆಯಲ್ಲಿ ಸಿಂಗರಿಸಿಕೊಂಡ ನಾರಿಯರ ಸುಸ್ತರವೂ ತುಂಬಿದ 
ರಾಜಮಂದಿರಗಳಂತೆ ಕಂಗೊಳಿಸುವ ಮನೆಗಳಿರುವ ಕೇರಿಯಲ್ಲಿ ಮೆಲ್ಲನೆ ಬಂದು 
ರಾವಣನ ಒಬ್ಬ ಮಂತ್ರಿಯಾದ ಪ್ರಹಸ್ತನ ಭವನವನ್ನು ನೋಡಿದ. ಅದರ ಸ್ಪಟಿಕದ 
ಉಪ್ಪರಿಗೆಯನ್ನೇ ರಿ ಹುಡುಕಿ, ನೆಲದ ಮೇಲೆ ದುಮುಕಿ ಪ್ರಹಸ್ತನ ಮಲಗುವ ಮನೆಯನ್ನು 
ನೋಡಿ. ಸದ್ದಾಗದಂತೆ ನುಸುಳಿಕೊಂಡು ಹೋಗಿ ಸುಪಾರ್ಶ್ವನ ಮನೆಯನ್ನು ಹೊಕ್ಕ. 
ಆತುರಾತುರದಿಂದ ಅಂತಃಪುರ ಮುಂತಾದುವನ್ನು ನೋಡಿ, ಅಲ್ಲಿಂದ ಕುಂಭಕರ್ಣನ 
ಅರಮನೆಯ ಒಳಹೊಕ್ಕ. ಆ ರಾತ್ರಿಯಲ್ಲಿ ಇಂತಹ ಸಾಹಸ ಮಾಡುವ ಅಂಜನಾಸುತನು 
ಅದೇನು ಸಾಹಸಿಯೋ! 


ನವರತ್ನಮಯವಾದ ಕುಂಭಶ್ರವಣನ ಅರಮನೆಯು ನವರಸಾಸದವಾದ 
ತಾಣವೆನ್ನಿಸಿ ದೇವೇಂದ್ರನ ಭವನಕ್ಕಿಂತ ಇಮ್ಮಡಿ ವೈಭವದಿಂದ ಕೂಡಿತ್ತು. ಅಲ್ಲಿನ 
ಕೊಣೆಗಳನ್ನೆಲ್ಲ ವಿವರವಾಗಿ ಪರಿಶೀಲಿಸುತ್ತ ಬರಲು ಕುಂಭಕರ್ಣನು ಮಲಗಿರುವುದು 
ಕಾಣಿಸಿತು. ಇಯ ಜನರು ಅಚ್ಚರಿಯಿಂದ. ನೋಡುವಂತೆ ಮೇರುಗಿರಿಯೇ ಈ ರಕ್ಕಸನ 
ಆಕಾರವಿಡಿದು ಬಂದು ಈ ಮನೆಯಲ್ಲಿ ಮಲಗಿದೆಯೋ ಎಂಬಂತೆ ಅವನಿದ್ದ! ರಾಕ್ಷಸ ಸನ 
ಮೂಗು ಅಪಾರ ಗಾಳಿಯನ್ನೆಳೆದುಕೊಂಡು ಬಿಡುತ್ತಿದ್ದುದನ್ನು ನೋಡಿದ ಆಂಜನೇಯನು 
ದೂರದಲ್ಲಿಯೇ ನಿಂತುಕೊಂಡು ಬೆರಗಿನಿಂದ ತಲೆದೂಗಿದ. ಅವನು ಮಲಗಿರುವ ಜಾಗಕ್ಕೆ 
ಹೋಗಿ ಹುಡುಕುವುದು ಅಶಕ್ಕ, ಅವನ ಮುಂದೆ ನಿಂತು ಬದುಕುವವರಿದ್ದಾರೆಯೇ? 
ತಳ್ಳಂಕವಿಲ್ಲದೆ ಇವನನ್ನು ನೋಡಲು ಸಾಧ್ಯವೇ? ಸಾಧ್ಯವಾದಂತೆ ಅಕ್ಕಪಕ್ಕಗಳಲ್ಲಿ 
ಹೋಗಿ ನೋಡುತ್ತೇನೆ ಎಂದು ಮಾರುತತನಯನು ಆ ಅರಮನೆಯ ಭಾಗಗಳನ್ನೆಲ್ಲ 
ಹುಡುಕಾಡಿದ. 


ಮುಂದೆ ಹೋದರೆ ವಿಭೀಷಣನ ಅರಮನೆ ಸಿಕ್ಕಿತು. ಅದರಲ್ಲಿ ಕೀರ್ತನೆಗಳೂ 
ಆನಂದಕರವಾಧ ಗಾಯನವೂ ಕೇಳಿಬಂದುವು. ಅದನ್ನು ಸಂತೋಷದಿಂದ ಕೇಳಿ 
ಆನಂದಿಸುತ್ತ ಬಂದು ಎಲ್ಲ ಕಡೆಗಳಲ್ಲಿಯೂ ಹುಡುಕುನೋಟವನ್ನು ಹರಿಯಬಿಟ್ಟ 


೬೧೦ ಶ್ರೀರಾಮಕಥಾಮೃತ 


ಶ್ರೀಹರಿಸಂಕೀರ್ತನೆಗಳು ಕೇಳಿಬರುತ್ತಿದ್ದ ಆ ಭವನವನ್ನು ನೋಡಿದ ಹನುಮಂತನಿಗೆ ವಿಷದಲ್ಲಿ 
ಅಮೃತವು ಬೆರೆತಂತೆ ಅಚ್ಚರಿಯಾಯಿತು. ಪರಿಪರಿಯಾದ ನಾಮಸಂಕೀರ್ತನೆಗಳಿಂದ 
ಕೂಡಿ ವೈಕು೦ಠಪುರದ ಹಾಗೆ ಕಂಗೊಳಿಸಲು, “ಇದು ಶ್ರೀಹರಿಯ ಕಿಂಕರನಿರುವ 
ತಾಣ, ರಾತ್ರಿಯಲ್ಲಿ ಹೊಗಬಾರದು' ಎಂದು ಆ ಭವನದತ್ತ ಕೈಮುಗಿದು ಅಲ್ಲಿಂದ ಬೇಗ 
ಹೊರಟು ಬ೦ದು ಮಹೋದರನ ಮನೆಯನ್ನು ನೋಡಿ ವಿರೂಪಾಕ್ಷನ ಅರಮನೆಯನ್ನು 
ಸೇರಿದ. ಅಲ್ಲಿ ಹುಡುಕಿ ಹೊರಬಂದು ವಿದ್ಯುಜ್ಜಹ್ವನ ನಿಲಯವನ್ನೂ, ವಿದ್ಯುನ್ಮಾಲಿ 
ಧೂಮ್ರಾಕ್ಷ ಸಂಪಾತಿ ಶುಕಸಾರಣ ಮುಂತಾದವರ ಮನೆಗಳಲ್ಲಿ ಮೆಲ್ಲನೆ ಸುಳಿದಾಡಿ, 
ವಜ್ರದ೦ಷ್ಟ ರಶ್ಮಿಕೇತು ಶುಕನಾಭ ಶತವಿಕಟರ ಮನೆಗಳನ್ನೆಲ್ಲ ಹುಡುಕಿದ. ಜಂಬುಮಾಲಿ 
ಸುಮಾಲಿ ಮುಂತಾದ ರಕ್ಕಸರ ನಿಲಯಗಳನ್ನು ನೋಡಿ, ಶುಕನಾಭ ಡಂಭ ರೋಮಶ 
ವಜ್ರಹಸ್ತ ಮುಂತಾದವರ ಗೃಹಗಳನ್ನು ಶೋಧಿಸಿ, ಅಲ್ಲಿಂದ ಹೊರಟು ಹಸ್ತಿಮುಖ 
ಶುಂಭಧ್ವಜ ಗ್ರೀವ ಶೋಣಿತಾಕ್ಷ ಕರಾಳ ಮಂತಾದವರ ಅರಮನೆಗಳನ್ನು ನೋಡಿ ಇತರ 
ಅನೇಕ ಮುಖ್ಯರ ಮನೆಗಳನ್ನು ಹೊಕ್ಕ. 


ಹೀಗೆ ಪಿಶಾಚ ಮುಂತಾದ ರಕ್ಕಸರಿದ್ದ ಅತಿಶಯವಾದ ಭವನಗಳನ್ನು ಕಂಡ 
ಮಾರುತಿಯು ಹಾಗೆಯೇ ಸಾಗಿ ಬಂದು ಭೋಗವತಿ ಎಂಬಂತೆ ತೋರುತ್ತಿದ್ದ 
ಇಂದಜಿತುವಿನ ಅರಮನೆಯನ್ನು ಕಂಡ. ಆ ಪರಾಕ್ರಮಿಯ ಮಂದಿರವನ್ನು ಹಾರಿ 
ಒಳಹೊಗುವುದು ಅಸಾಧ್ಯವಾದರೂ ಪ್ರಭ೦ಜನಸುತನು ಧೈರ್ಯವಹಿಸಿ ಅದರ 
ಒಳಹೊಕ್ಕು ಎಲ್ಲ ಕಡೆಗಳಲ್ಲಿಯೂ ಹುಡುಕಾಡಿದ. ಮಲಗಿ ನಿದ್ರಿಸುತ್ತಿದ್ದ ಇ೦ದ್ರಶತ್ರುವನ್ನು 
ಕಂಡು, "ಕಪಟವಂಚನೆಮಾಯೆಗಳಿಗೂ ನಾನಾ ಬಗೆಯ ಠಕ್ಕುಗಳಿಗೂ ಜನ್ಮಸ್ಥಾನವಾದ 
ಕಲಿಗಳ ಅಗ್ರಜ ಇವನು' ಎ೦ದು ಯೋಚಿಸಿ ಹಿಂತಿರುಗಿ ನೋಡಿದರೆ ದಕ್ಷ ಅತಿಕಾಯ 
ಮುಂತಾದ ರಾಜಕುಮಾರರಿದ್ದ ಭವನಗಳು ಕಾಣಿಸಿದುವು. ಅರಸುಕುವರರು 
ಅಳಿಯಂದಿರು ಮುಂತಾದ ರಾಜನ ಆಪ್ತರ ದಿವ್ಯಮಹಲುಗಳನ್ನು ಶೋಧಿಸಿದರೂ 
ಎಲ್ಲಿಯೂ ಧರಣಿಜಾತೆಯ ಸುಳಿವು ಸಿಕ್ಕಲಿಲ್ಲ. ಏನು ಮಾಡುವುದು ಎ೦ಬ ಚಿಂತೆಯನ್ನು 
ಹೊತ್ತು ಸಾಗುತ್ತಿರುವಲ್ಲಿ, ಮುಂದೆ ಅತ್ಯಂತ ಮನೋಹರವಾದ ಗೋಪುರವುಳ್ಳ 
ದ್ವಾರವೊ೦ದು ಕಣ್ಣಿಗೆ ಬಿತ್ತು, ಅದು ರಾವಣೇಶ್ವರನ ಅರಮನೆಯೇ ಇರಬೇಕು ಅನ್ನಿಸಿತು. 


ಅದರ ಬಳಿ ಹೋದರೆ, ದಂಭ ವಿರೋಚನ ನಮುಚಿಗಳ ಯುದ್ಧಪರಾಕ್ರಮವನ್ನು 
ತನ್ನ ಬಿಲ್ಲಿನ ಠೇಂಕಾರಮಾತ್ರದಿಂದಲೇ ಸ್ತಂಭಿತಗೊಳಿಸಬಲ್ಲ ಶೂರದಾನವ ಭಟರು 
ಅಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ತಿರುಗಾಡುತ್ತಿದ್ದರು. ಗಾಳಿಯೂ ಒಳಹೊಗದ 
ಉರಗಗಳಂತೆ ಅವರೆಲ್ಲ ಭೋರ್ಮೊರೆಯುತ್ತ ಗುಂಪುಗುಂಪಾಗಿ ಎಲ್ಲ ಕಡೆಗಳಲ್ಲಿಯೂ 
ಮಳೆಮೋಡದ ರಾಶಿಯ ಹಾಗೆ ಕಾವಲು ಕಾಯುತ್ತಿದ್ದರು. ಗಾಳಿಯಂತೆ ಹಾರಬಲ್ಲ 
ಓಡಬಲ್ಲ ವೇಗ ಸಾಮರ್ಥ್ಯಗಳನ್ನುಳ್ಳ ಕುದುರೆಗಳೂ, ಮದಧಾರೆಯನ್ನು ಸುರಿಸುತ್ತ 
ದ೦ತಗಳುಳ್ಳ ಕುಲಗಿರಿಗಳು ಓಡಾಡುತ್ತಿವೆಯೋ ಎಂಬಂತೆ ಕಾಣುವ ಆನೆಗಳ ಸೈನ್ಯವನ್ನೇ 
ಮಾರುತಿಯು ಅಲ್ಲಿ ಕಂಡ. ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಬೆಳ್ಳಿಬೆಟ್ಟ ಮತ್ತು 
ಕೆಂಪು ತಪಲುಗಳು ಸೇರಿ ರಾವಣನ ವಿಲಾಸಕ್ಕಾಗಿ ಗಿರಿಯ ಬಳಿ ನಿಂತು ಇಂದ್ರಾದಿ 


ಸುಂದರಕಾಂಡ ೬೧೧ 


ದೇವತೆಗಳನ್ನು ಅಚ್ಚರಿಗೊಳಿಸುವ ಸೌಧಗಳನ್ನು ಭಜಿಸುತ್ತ ನಿಂತಿವೆಯೋ ಎಂಬಂತೆ 
ಎತ್ತರವಾದ ಕರುಮಾಡಗಳು ದ್ವಾರಪ್ರದೇಶದಲ್ಲಿ ಕಂಗೊಳಿಸಿದುವು. ಕ್ರೀಡಾಶೈಲಗಳು, 
ಆಟದ ಕೊಳಗಳು, ಚಿತ್ರಗೃಹಗಳು, ಬಳ್ಳಿವನೆಗಳು, ಮಧುರವಾಗಿ ಗುಂಜಿಸುತ್ತ ಹಾರಾಡುವ 
ದುಂಬಿಗಳಿಂದ ಕೂಡಿದ ನಂದನಗಳು - ಇವೆಲ್ಲವೂ ಭೂಲೋಕದಲ್ಲಿ ಇಂದ್ರ ಕುಬೇರ 
ಗಾಂಧರ್ವ ಮಂದಿರಗಳ ಸೊಬಗೆಲ್ಲವನ್ನೂ ಒಗ್ಗೂಡಿಸಿಕೊಂಡಿರುವ ರಾವಣಾಸುರನ ಈ 
ಅರಮನೆಯನ್ನು ಶೂಲಪಾಣಿಯೇ ಮಮತೆಯಿಂದ ಕೊಟ್ಟನೇನೋ ಎನ್ನಿಸುವಂತಿತ್ತು 
ಇಂದ್ರಲೋಕದ ಬೆಡಗು, ಉಪೇಂದನ ಸೊಬಗು, ಚ೦ದ್ರಸೂರ್ಯರ ಆವಾಸಗಳ ಸೊಗಸು, 
ಯಕ್ಷೇಂದ್ರನ ಹೊಳಪುಗಳನ್ನು ಅಲ್ಲಿನ ಥಾಳಥಳ್ಯವು ಮೀರಿಸುತ್ತಿತ್ತು “ತೇಜೋಲೋಕವೆಂಬಂತೆ 
ತೋರುವ ಈ ಭವನದೊಡೆಯನ ತಪೋಬಲವೆಂತಹುದೋ, ಶಿವ ಶಿವ, ನೀನೇ ಬಲ್ಲ? 
ಎಂದು ಪವನಸುತನು ಅರಮನೆಯನ್ನು ಬೆರಗುವಟ್ಟು ನೋಡಿದ. 


ಗಿರಿಗಹ್ವರಗಳಲ್ಲಿ ಸಿಂಹಗಳು ವಾಸವಾಗಿರುವಂತೆ ಈ ಭವನವನ್ನು ರಕ್ಕಸಪಡೆಯು 
ಕಾಯುತ್ತಿದೆ; ಇಂತಹ ಕಡೆ ಹೆಜ್ಜೆಗಳನ್ನಿಡುವುದೂ ಅಶಕ್ಕವೆಂಬಂತೆ ತೋರುತ್ತಿದೆ. 
ಇಲ್ಲಿ ಓಡಾಡುವುದು ಬಿಸಲುಬೆಳುದಿ೦ಗಳಿಗೂ ಸಾಧ್ಯವಿಲ್ಲವೆಂದು ಮರುತಸುತನು 
ಅರೆನಿಮಿಷ ಯೋಚಿಸಿದ; ಇದರ ಒಳಹೊಗಲು ಯಾವ ಉಪಾಯವು ಸೂಕ್ತ ಎಂದು 
ಚಿಂತಿಸಿದ. ಏನೇ ಆಗಲಿ ಈ ಅರಮನೆಯನ್ನು ಹೊಕ್ಕು ಹುಡುಕಿದಲ್ಲದೆ ಕೆಲಸ ಆಗದು; 
ರಾಮಪಾದದ ಕರುಣೆಯಿಂದ ಎಲ್ಲವನ್ನೂ ನೋಡುತ್ತೇನೆ ಎಂದು ಕಪಿವರ್ಯನು 
ನಿರ್ಧರಿಸಿ ಮುಂದಕ್ಕೆ ಹೆಜ್ಜೆಯಿಟ್ಟು ಪ್ರಾಕಾರದ ಗೋಡೆಯನ್ನು ಹಿಡಿದುಕೊಂಡು ಆ ಶಿವನ 
ಅಪರಾವತಾರಿಯು ತಿರಸ್ಕರಿಣೀ ವಿದ್ಯೆಯ ಬಲದಿಂದ ಅರಮನೆಯ ಕಾವಲುಪಡೆಯ 
ಕಣ್ತಪ್ಪಿಸಿ ಹಾರಿ ಒಳನುಗ್ಗಿದ. ಆ ಅರಮನೆಯ ಚೆಲುವು ವೈಭವಗಳನ್ನು ಕಂಡ 
ಅ೦ಜನಾಸುತನು ಪರಮಾನಂದದಿಂದ ಬ್ರಹ್ಮೈಕ್ಕದಂತಿದ್ದ. ಹಾಗೆ ಆನಂದತುಂದಿಲನಾಗಿದ್ದ 
ಪವಮಾನನಂದನನ ಕಣ್ಣಿಗೆ ಕುಬೇರನ ಪುಷ್ಪಕವಿಮಾನವು ಮಹಾತೇಜೋರೂಪದಿಂದ 
ಕಂಗೊಳಿಸುವುದು ಕಂಡಿತು. ಶ್ರೀರಾಮಪುರದರಸನನ್ನು ನೆನೆಯುತ್ತ ತೀವ್ರ ಕುತೂಹಲದಿಂದ 
ನಿಧಾನವಾಗಿ ಅದರ ಬಳಿಗೆ ಹೋಗಿ ಆ ವಾಹನವನ್ನು ನೋಡುತ್ತ ನಿಂತ. 


೪. ಪ್ರಭಂಜನಸುತನು ರಾವಣನ ಅಂತಃಪುರದಲ್ಲೆಲ್ಲ 
ಹುಡುಕಿದರೂ ಸೀತೆಯನ್ನು ಕಾಣದೆ ಹೋದುದು 


ಗಿರಿಜೆಯೇ ಕೇಳು, ಚಿನ್ನದ ವಾತಾಯನಗಳನ್ನು, ಸೂರ್ಯನ ನೆಲೆಯೋ ಎನ್ನಿಸುವ 
ಶಿಖರಗಳನ್ನು, ಅನುದಿನವೂ ನಕ್ಷತ್ರಗಳನ್ನು ಪಾಲಿಸುವ ಮನೆಗಳನ್ನು ತನ್ನಲ್ಲಿಂಬಿಟ್ಟುಕೊಂಡ 
ಆನಂದಮಯವಾದ ವಿಮಾನವನ್ನು ಕಂಡು “ಇದು ಗಗನಗಾಮಿ ಲಕ್ಷ್ಮಿ? ಎಂದು 
ಎಸ್ಮಯಗೊಂಡ. ರತ್ನಗಳಿಗೆ ಆಶ್ರಯ ನೀಡುವಲ್ಲಿ ಸಮುದ್ರದಂತೆ. ಅಂತರಿಕ್ಷದಲ್ಲಿ ಶುಕಪಿಕಗಳ 
ನಿನಾದಕ್ಕೆ ಆಸ್ಪದವಾಗಿ ವಸ೦ತನಂತೆ, ಸುಕುಮಾರವಾದ ಮೈಗಣ್ಣಿನಿಂದ ಇಂದನಂತೆ, 


೬೧೨ ಶ್ರೀರಾಮಕಥಾಮೃತ 


ಹೊಳೆಯುವ ಚಕ್ರದಿಂದ ಉಪೇಂದ್ರನಂತೆ ಪುಷ್ಪಕವಿಮಾನವು ಅಚ್ಚರಿಯನ್ನುಂಟು 
ಮಾಡುವಂತಿತ್ತು. ಇದೇನು ಬ್ರಹ್ಮಚಾತುರ್ಯದ ಬೀಜವೋ, ಪಾರ್ವತೀರಮಣನ 
ಕೃಪಾರಸದ ಗಣಿಯೋ, ದೇವೇಂದನ ಸಿರಿಯೆಲ್ಲವೂ ಇಲ್ಲಿ ರಾಶಿಬಿದ್ದು ಹೊಳೆಯುತ್ತಿದೆಯೋ, 
ದಶಶಿರನ ವಿಮಲವಾದ ಏಳಿಗೆಯೆಲ್ಲ ಇಲ್ಲಿ ಒಟ್ಟಾಗಿದೆಯೋ, ರವಿಶಶಿಗಳ ಕಾಂತಿಯೆಲ್ಲ 
ಇಲ್ಲಿ ಘನೀಭವಿಸಿದೆಯೋ, ಅಥವಾ ಎಶ್ವಕರ್ಮನ ಕೌಶಲ್ಯವೆಲ್ಲವೂ ಇಲ್ಲಿ ಸಾಕಾರಗೊಂಡು 
ಶೋಭಿಸುತ್ತಿದೆಯೋ, ಇದೇನು ಚೈತ್ರದ ಮನೆಯೋ, ರತ್ನಗಳ ತವರೋ, ಬೆಳಕಿನ 
ಗಣೆಯೋ, ಚಿನ್ನದ ಬೆಟ್ಟವೋ, ಬೆಳ್ಳಿಗಿರಿಯೋ, ಗಂಧಮಾದನಶೈಲವೋ, ಸಕಲ 
ವಿಸ್ಮಯಗಳ ಆವಾಸವೋ, ಸಕಲ ಸುಖಾಸ್ಪದವೋ ಎಂಬಂತೆ ಪುಪ್ಪಕವು ಕಂಗೊಳಿಸಿತು. 
ಅಚ್ಚರಿಯಿಂದ ನೋಡುವವರ ಹರ್ಷವನ್ನು ಹೆಚ್ಚಿಸುವ ಇದರ ಮಹಿಮಾತಿಶಯವು 
ಯಾರಿಗೆ ತಾನೇ ತಿಳಿದೀತು! ಇಂತಹುದನ್ನು ಪುಣ್ಯದ ಪರಿಪಾಕದಿ೦ದ ಮಾತ್ರವೇ 
ನೋಡಲು ಸಾಧ್ಯವಾಗುವುದು, ಪ್ರತಿಕ್ಷಣವೂ ಹೊಸತೆನಿಸುವ ಇದರ ಸ್ವರೂಪವನ್ನು 
ಬಣ್ಣಿಸಲಳವೇ। 


ಇಂತಹ ವಿಮಾನವನ್ನು ನೋಡಿದ ಬಳಿಕ ಆಂಜನೇಯನು ರಕ್ಕಸರಾಜನ 
ಅರಮನೆಯ ಒಳಹೊಕ್ಕು ರವಿತೇಜವನ್ನೊಳಗೊಂಡ ಕರುಮಾಡಗಳ ಸಾಲನ್ನು 
ನೋಡುತ್ತ ಹೋದ. ಬ್ರಹ್ಮನ ವಚೋವಿಲಾಸವನ್ನು ಹೊಗಳುತ್ತ ಇಂದ್ರನಿಲಯದಂತಹ 
ಅರಮನೆಯನ್ನು ಎಲ್ಲ ಕಡೆಗಳಲ್ಲಿಯೂ ಹುಡುಕತೊಡಗಿದ. ಹೆಜ್ಜೆಯ ಸಪ್ಪುಳ 
ಕೇಳಿಸದಂತೆ ಅಲ್ಲಲ್ಲಿ ನಿಲ್ಲುತ್ತ ಮಲಗಿರುವ ಜನರ ನಡುವಿನಲ್ಲಿ ಎಲ್ಲಿಯೂ ಪೂರ್ತಿ 
ಕಾಲನ್ನೂರಿ ನಿಲ್ಲದೆ. ಅಣುರೂಪದಲ್ಲಿ ಗವಾಕ್ಷಗಳಿಂದ ಮೆಲ್ಲನೆ ಅಂತಃಪುರದ ಒಳಗಿಳಿದ 
ಮಾಜಾಯು ರತಿಸಮರದಲ್ಲಿ ಆಯಾಸ ಗೊಂಡು ಒರಗಿರುವ ಸ್ತ್ರೀಯರ ಸಮೂಹವನ್ನು 
ಕಂಡ. ಬತ್ತಳಿಕೆಯಿಂದ "ಹೊರತೆಗೆದ ಕಾಮಬಾಣಗಳಂತೆ, ಮಿರುಪಪಥಿದ 
ಮನ್ನಥಗಜಗಳಂತೆ, ದೇವತೆಗಳ ಅಮೃತವನ್ನು ಪಡೆಯಲು ಪ್ರಯತ್ನಿಸಿ ಬಳಲಿದ 
ಚ೦ದ್ರಬಳಗದಂತೆ, ಮವನಭರವಶತೆಯಂದ ನಿದ್ರೆಯಲ್ಲಿ ಮುಳುಗಿರುವ ತರುಣಿಯರನ್ನು 
ಕಂಡ ಆ ಬ್ರಹ್ಮಚಾರಿಯು ಕಣ್ಣುಗಳನ್ನು ಮುಚ್ಚಿಕೊಂಡು ರಾಘವ ಪಾದಸ್ಮರಣೆ ಮಾಡಿದ. 
ಕೆಲವು ಯುವತಿಯರು ವೀಣೆಗಳನ್ನು ಪಕ್ಕದಲ್ಲಿರಿಸಿಕೊಂಡೇ ನಿದ್ರಾವಶರಾಗಿದ್ದರು; 
ಮತ್ತೆ ಹಲವರ ಮಗ್ಗುಲಲ್ಲಿ ಮೃದಂಗಗಳಿದ್ದು ಅವರು ಮೃದಂಗಾನಂದರೆಂಬುಕ್ಕೆ 
ಸಾಕ್ಷಿಯಾಗಿದ್ದವು; ಹಲವರು ನಿದ್ದೆಯಲ್ಲಿ ಕನವರಿಸಿಕೊಳ್ಳುತ್ತಿದ್ದರು; ಕೆಲವರ ಕೈಯಲ್ಲಿ 
ತಾಳಗಳು ನಿಶ್ವಬ್ನವಾಗಿದ್ದುವು; ಅಚೇತನವಾದ ತಂತಿಗಳಿಂದ ಸುಸ್ವನಗಳನ್ನು ಹೊರಡಿಸಿ 
ಪ್ರಸೂನಾಯುಧನ ಕೃಪೆಯನ್ನು ಗಳಿಸಿಕೊಳ್ಳಲು ಮಾಧುರ್ಯಪರವಶರಾದರೋ 
ಎಂಬಂತೆ ಕೆಲವರ ಕೈಯಲ್ಲಿ ತಂಬೂರಿಗಳಿದ್ದುವು. ಮಲಗಿದ್ದ ಕೆಲವರು ಲಲನೆಯರು ತಮ್ಮ 
ತೋಳುಗಳನ್ನೇ ದಿಂಬನ್ನಾಗಿಸಿಕೊಂಡಿದ್ದರು; ಕೆಲವರ ಕಾಲುಗಳು ಚಾಚಿಕೊಂಡಿದ್ದುವು; 
ಕೆಲವರ ಸುಳಿಗುರುಳು ಹಣೆಗಳ ಮೇಲೆ ಚದುರಿ ಬಿದ್ದಿದ್ದುವು; ಹಲವರ ಕಾಲಂದುಗೆಗಳು, 
ಕಂಕಣಗಳು, ಹಾರಭೂಷಣಗಳು ಅಸ್ಪವ್ಯಸ್ತಗೊ೦ಡಿದ್ದವು. ಮಲಗಿದ್ದ ತರುಣಿಯರಲ್ಲಿ 
ಕೆಲವರ ಕಾಲುಗಳು ಪಕ್ಕದಲ್ಲಿದ್ದವರ ಮೇಲೆ ಬಿದ್ದಿದ್ದರೆ, ಮತ್ತೆ ಕೆಲವರ ಕೈಗಳು ಏನನ್ನೋ 


ಸುಂದರಕಾಂಡ ೬೧೩ 


ತಡಕುವಂತೆ ಕಾಣುತ್ತಿದ್ದುವು; ಕೆಲವರು ಪಕ್ಕದಲ್ಲಿದ್ದವರ ಮೈಗಳ ಮೇಲೆ ತಲೆಯಿಟ್ಟು 
ನಿದ್ರಾವಶರಾಗಿದ್ದರೆ, ಮತ್ತೆ ಹಲವರು ಯಾವುದೋ ಹಪಹಪಿಕೆಯಿಂದ ಒಬ್ಬರನ್ನೊಬ್ಬರು 
ತಬ್ಬಿಕೊ೦ಡಿದ್ದರು. 


ಹೀಗೆ ಅಲ್ಲೆಲ್ಲ ಸೀತೆಗಾಗಿ ಅನ್ವೇಷಣೆ ಮಾಡಿದ ಪ್ರಭಂಜನತನಯನು 
ವಿಸ್ಮಯಚಿತ್ತನಾಗಿ ಬರಲು ಅವನಿಗೆ ಜ್ಯೋತಿರ್ಲೋಕದಂತಹ ಶಯ್ಯಾಗೃಹವೊಂದು 
ಕಾಣಿಸಿತು. ಸುರುಚಿರವಾದ ವಜ್ರಮಯ ಕಂಬಗಳು ನಾಲ್ಕೂ ದಿಸೆಗಳಲ್ಲಿ ರತ್ನದೀಪಗಳನ್ನು 
ಹೊತ್ತು ನಿಂತಿರಲು, ಮುಕುಂದೋಪಯೋಗ್ಯವೆನ್ನಿಸುವ ಶಯ್ಯಾಸನದಲ್ಲಿ ಕಾಳಿಂಗವು 
ಮಲಗಿದೆಯೋ ಎಂಬಂತೆ ರಕ್ಕಸಾಧಿಪನು ನಿದ್ದೆಯಲ್ಲಿ ಮುಳುಗಿದ್ದ. ಇಂದ್ರನ 
ಆಯುಧಾಫಾತದಿಂದ ಆದ ಗೆರೆಗಳಿಂದ ಕೂಡಿದ, ವಿಷ್ಣುಚಕ್ರದ ಹೊಡೆತದಿಂದಾದ 
ಗುರುತುಗಳಿದ್ದ, ಬೆಳ್ಳಿಯ ಬೆಟ್ಟವನ್ನೇ ಎತ್ತಿದ್ದ ಇಪ್ಪತ್ತು ದೀರ್ಫಬಾಹುಗಳು, ರತ್ತಮಯ 
ಭೂಷಣಗಳನ್ನು ಧರಿಸಿದ್ದ ಹತ್ತು ತಲೆಗಳು, ಹಾರಕೇಯೂರಕಂಕಣಗಳಿ೦ದ ರಂಜಿಸುತ್ತ 
ಸೂರ್ಯನಂತೆ ಜಾಜ್ವಲ್ಯದಿ೦ದ ಕೂಡಿದ್ದ ರಾವಣನನ್ನು ಕಂಡು ಹನುಮನು ಅಚ್ಚರಿಗೊಂಡ. 
ನಕ್ಷತ್ರಗಳಿಂದ ಆವೃತವಾದ ಚಂದ್ರನಂತೆ, ಅನೇಕ ಮಂದಿ ರಾಣಿಯರ ನಡುವೆ ಮಲಗಿದ್ದ 
ರಕ್ಕಸನು ಗಾಢ ನಿದ್ದೆಯಲ್ಲಿ ಮುಳುಗಿದ್ದ. ಅವನ ಬಳಿ ಮಲಗಿದ್ದ ಓರ್ವಳು ಸು೦ದರಿಯನ್ನು 
ಕಂಡು ಆಕೆಯೇನು ವಸುಧೆಯಣುಗಿಯಿರಬಹುದೇ ಎಂಬ ಅನುಮಾನ ಮೂಡಿ 
ಪಾವಮಾನಿಯು ಆಕೆಯ ಸನಿಹಕ್ಕೆ ಬಂದು ಸರ್ವಾಂಗಲಕ್ಷಣಗಳನ್ನು ಪರಿಕಿಸಿ, ಪಾದಗಳ 
ಬಳಿ ಕಣ್ಣುಗಳನ್ನು ಹಾಯಿಸಿದಾಗ ಅಲ್ಲಿ ಕಾಕರೇಖೆಗಳು ಕಾಣಿಸಿದವು. ಹಾಗಾಗಿ ಆಕೆಯು 
ಸೀತೆಯಲ್ಲ, ಮಂಡೋದರಿ ಎಂಬುದು ನಿಶ್ಚಯವಾಯಿತು. ಜ್ಞಾನಶೂನ್ಯನಾಗಿ ದನುಜೆಯನ್ನು 
ವೈದೇಹಿಯೆಂದು ತಪ್ಪು ತಿಳಿದು ದೋಷಪೂರಿತನಾದೆ ಎಂದು ಪಶ್ಚಾತ್ತಾಪಪಡುತ್ತ ಒದ್ದಾಡಿದ. 
ಎಲ್ಲಿ ನೋಡಿದರೂ ದಿವ್ಕಾಂಗನೆಯರು ಮೈಮರೆತು ನಿದ್ದೆಯಲ್ಲಿದ್ದರು. ಅವರ ನಡುವಿನಲ್ಲಿ 
ಹುಡುಕಿ ನೋಡಿದ ಅಣುವನು ಅಲ್ಲೆಲ್ಲಿಯೂ ಸೀತೆಯನ್ನು ಕಾಣದೆ, ಅಲ್ಲಿಂದ ಹೊರಟ. 


ಆನ೦ತರ ಅವನು ಬ೦ದುದು ಪಾನಗೃಹದ ಬಳಿ. ಆ ವಿಶಾಲ ಸ್ಥಳದಲ್ಲಿ ನಾನಾ ಬಗೆಯ 
ಮೃಗಗಳ ಪಕ್ಷಿಗಳ ಮಾಂಸದಿಂದ ಮಾಡಿದ ಖಾದ್ಯಗಳು ದೊಡ್ಡ ದೊಡ್ಡ ಪಾತ್ರೆಗಳಿದ್ದುವು; 
ಅಂತೆಯೇ ಪಾನೀಯಗಳೂ ಲೇಹ್ಯಗಳೂ ಒಟ್ಟೈಸಿದ್ದುವು; ಪುಷ್ಪಾಸವ ಫಲಾಸವಗಳೂ 
ಅಗಣಿತವಾದ ಹೊಂಗೊಡಗಳಲ್ಲಿ ತುಂಬಿದ್ದುವು. ಪರಿಪರಿಯ ಪಕ್ಷಫಲಗಳು, ರುಚಿಯಾದ 
ತಿನಿಸುಗಳು, ಭಕ್ಷ್ಯಭೋಜ್ಯಗಳು, ಷಾಡವಗಳು ಅಗಣಿತ ಹರಿವಾಣಗಳನ್ನು ಆಶಯಿಸಿದ್ದುವು. 
ಅಲ್ಲಲ್ಲಿ ತಿ೦ದುಬಿಟ್ಟ ತಳಿಗೆಗಳಿದ್ದರೆ, ಮತ್ತೆ ಕೆಲವೆಡೆ ಪಾನಾವಶೇಷಿತ ಕೊಡಗಳಿದ್ದುವು. 
ಅದನ್ನೆಲ್ಲ ನೋಡಿದ ಆಂಜನೇಯನು, ಎಲ್ಲಿಯೂ ತನ್ನ ಕಾರ್ಯಸಾಫಲ್ಯದ ಕುರುಹು 
ಕಾಣಿದೆ ಚಿ೦ತಾಕ್ರಾಂತನಾಗಿ, ಮುಂದೇನು ಮಾಶಗೆಡೆಂಟುದು ಸ ಸಷ್ಟವಾಗದೆ ಖನ್ನನಾದ. 
ಪರಸತಿಯರನ್ನು ನೋಡುವ ಸಾಧುಜನ ದೂಷ್ಠಕರವಾದ ಪಾತಕವು ತನ್ನನ್ನು ಅಡಸಿತಲ್ಲ. 
ಏನು ಗತಿಯೋ ಎಂದು ಅಳಲಿ ಬಳಲಿದ. ಪರಸ್ತ್ರೀಯರು ಅರೆನಗ್ನ ರಾಗಿದ್ದುದನ್ನು 
ನೋಡಿ ನಾನು ನರಕಭಾಜನನಾದೆ; ತಿಳಿಯಲು ಅವಕಾಶವೀಯದಲೆ ದೈವವು ನನ್ನನ್ನು, 
ವಂಚಿಸಿ ಇಂತಹ ಪರಿತಾಪಕ್ಕೆ ದೂಡಿತಲ್ಲ; ನಾನು ಇನ್ನೂ ಜೀವದಿಂದಿರಬೇಕೇ ಎಂದು 


೬೧೪ ಶ್ರೀರಾಮಕಥಾಮೃತ 


ಕೊರಗಿದ. ಆಳ್ಬನು ಹೇಳಿದ ಕಾರಣದಿಂದ ಇದನ್ನೆಲ್ಲ ನೋಡಬೇಕಾಗಿ ಬಂದು ಈ 
ಕಿಲ್ಲಿಷಕ್ಕೆ ಪಕ್ಕಾಗಬೇಕಾಯಿತು, ದೇವರೇ, ಇದರಿಂದ ಪಾರಾಗುವ ಪರಿಯೆಂತು! ಆದರೆ 
ಅವನನ್ನು ಕರ್ತವ್ಯಪ್ರಜ್ಞೆಯು ಎಚ್ಚರಿಸಿದ್ದರಿಂದ ಧೈರ್ಯವನ್ನು ಒಗ್ಗೂಡಿಸಿಕೊಂಡು, 
ನಾನು ಮಾಡಿದ್ದು ಪತಿಕಾರ್ಯಕ್ಕಲ್ಲದೆ ಸ್ವಂತಕ್ಕಾಗಿ ಅಲ್ಲ, ಇದನ್ನೆಲ್ಲ ಕಂಡೂ ತನ್ನಲ್ಲಿ 
ಚಾ೦ಚಲ್ಯವುದಿಸಲಿಲ್ಲ ಎಂದು ಸಮಾಧಾನಪಟ್ಟುಕೊ೦ಡ. ರಾಜಕಾರ್ಯಕ್ಕಾಗಿ ಇಂದು 
ರಾತ್ರಿ ಪರಸ್ತ್ರೀಯರನ್ನು ನೋಡಬೇಕಾಗಿ ಬಂತು; ಆದರೆ ಬಂಧಮುಕ್ತಿಗಳ ಕಾರಣವು 
ಮನಸ್ಸೇ ಅಲ್ಲವೇ, ಬಾಹ್ಯೇಂದ್ರಿಯಗಳಲ್ಲ. ಇಷ್ಟು ವಿಕಾರಗಳನ್ನು ನೋಡಿಯೂ ಮನಸ್ಸಿನ 
ಸ್ತಿಮಿತ ಕೆಡಲಿಲ್ಲ, ಅದಕ್ಕೆ ಸರ್ವಚೇತನನಾದ ರಾಘವನೇ ಸಾಕ್ಷಿ ಎಂದು ಧೈರ್ಯವನ್ನು 
ತಂದುಕೊಂಡು, “ತನುಮನಧನಗಳನ್ನು ಒಡೆಯನಿಗೊಪ್ಪಿಸಿ, ಅವನು ಹೇಳಿದಷ್ಟು 
ಊಳಿಗ ಮಾಡಿ, ನಿರ್ಮಲಾಂತಃಕರಣ ಅನ್ನಿಸಿಕೊಳ್ಳಬೇಕಾದರೆ, ಇದಕ್ಕೆ ಕಾರ್ಯದ 
ಶುಭಾಶುಭ ಫಲವು ಒಂದಿಷ್ಟೂ ಅಂಟುವುದಿಲ್ಲ. ಧನುರ್ಧಾರಿಯು ಬಿರುಸಿನಿಂದ 
ಬಿಟ್ಟ ಬಾಣಕ್ಕೆ ಹಾರಿ ಎದುರಿಗಿರುವವನನ್ನು ಕೊಲ್ಲುವುದಕ್ಕೆ ಸಂಕೋಚವೇಕೆ?' ಎಂದು 
ಸಮಾಧಾನಪಟ್ಟುಕೊಂಡು ಮುಂದೆ ಮಾಡಬೇಕಾದುದರ ಆಲೋಚನೆಗೆ ಮನಸ್ಸನ್ನಿತ್ತ. 
ಮುಂದೆಯೂ ಕಂಡ ಕಂಡ ಮನೆಗಳನ್ನೆಲ್ಲ ಹುಡುಕಿ ಎಲ್ಲಿಯೂ ಸೀತೆಯನ್ನು ಕಾಣದೆ 
ಪುಷ್ಪಕವಿಮಾನದ ಮುಂದೆ ಬಂದು ಕುಳಿತು, ದೃಢಚಿತ್ತ್ರದಿಂದ ರಾಮಪುರದರಸನ 
ಅಡಿದಾವರೆಗಳನ್ನು ಧ್ಯಾನಿಸುತ್ತ ಬೇರೇನನ್ನೂ ಚಿಂತಿಸದೆ ಹರ್ಷನಿಶ್ಚಲವಾದ. 


೫. ಮತ್ತೆ ಮತ್ತೆ ಊದಲ್ಲೆಲ್ಲ ಹುಡುಕಿಯೂ ಸೀತೆ 
ಕಾಣಿಸದಿರಲು ಮಾರುತಿಯ ಚಿಂತೆ 


ಗಿರಿಸುತೇ, ಅರ್ಧಯೋಜನ ಯೋಜನ ವಿಸ್ತಾರದ ಅರಮನೆಗಳನ್ನೆಲ್ಲ ಹುಡುಕಿದರೂ 
ಸೀತೆಯ ಕುರುಹು ದೊರೆಯದುದನ್ನು ಕಂಡು, ತನ್ನ ಕಾರ್ಯವು ನಿಷ್ಠಲವಾಯಿತೆಂಬ ಚಿಂತೆ 
ಮರುನ್ನಂದನನನ್ನು ಕಾಡಲಾರಂಭಿಸಿತು. ರಾವಣನ ಅಂತಃಪುರದಲ್ಲಿದ್ದ ಹೆಣ್ಣುಗಳನ್ನು 
ಯಾವ ಯಾವ ಪರಿಯಿಂದ ಪರೀಕ್ಷಿಸಿ ನೋಡಿದರೂ ಸೀತೆಯು ಕಾಣದಾದುದರಿಂದ 
ಸುಗ್ರೀವನ ಬಳಿ ಹೋಗುವುದೆಂತು, ಉಳಿದ ರಾಜರಿಗೆ ಮುಖ ತೋರಿಸುವುದೆಂತು, 
ಉಗ್ರ ಶಿಕ್ಷೆಯಿಂದ ಹೊರಗುಳಿಯುವುದೆಂತು ಎಂದು ಅಳಲಿ ಬಳಲಿದ. ನಾನೇನಾದರೂ 
ಬರಿಗೈಯಲ್ಲಿ ವಾಪಸ್ಥಾದರೆ ಉಳಿದ ಕಪಿಗಳು ಕೇಳುವ ಬಗೆಬಗೆಯ ಪ್ರಶ್ನೆಗಳಿಗೆ ಏನೆಂದು 
ಉತ್ತರಿಸುವುದು? ರಾತ್ರಿಯೆಲ್ಲ ಇಷ್ಟು ಕಷ್ಟಪಟ್ಟು ಹುಡುಕಿದರೂ ನಿಷ್ಠಲವಾಯಿತು, 
ಧರಣಿಜೆಯು ಬೇರೆಲ್ಲಿರುವಳೋ, ಅದನ್ನು ತಿಳಿಯುವುದು ಹೇಗೆ ಎ೦ಬ ಚಿಂತೆ 
ಮುಂದಾಯಿತು. ಬಳ್ಳಿವನೆಗಳು ಹೂಮಂದಿರಗಳು ಚಿತ್ರಗೃಹಗಳು ಕ್ರೀಡಾಸ್ಥಾನಗಳು 
- ಎಲ್ಲವನ್ನೂ ಹುಡುಕಿದ್ದಾಯಿತು, ಉದ್ಯಾನವನಗಳು ಕೈತೋಟಗಳು ಕರುಮಾಡಗಳು 
- ಎಲ್ಲ ಕಡೆಯೂ ಹುಡುಕಿದ್ದಾಯಿತು, ಆದರೆ ಪ್ರಯೋಜನವಾಗಲಿಲ್ಲವೆಂಬ ನಿರಾಶೆ 
ಕವಿದರೂ, ಮತ್ತೊಮ್ಮೆ ಯುಕ್ತಿಯಿ೦ದ ಲಂಕಾನಗರಿಯ ಎಲ್ಲ ಜಾಗಗಳಲ್ಲಿಯೂ ಹುಡುಕಿ 


ಸುಂದರಕಾಂಡ ೬೧೫ 


ನೋಡುತ್ತೇನೆ ಎಂದು ನಿರ್ಧರಿಸಿದ ಆಂಜನೇಯನು ಪುಷ್ಪಕವಿಮಾನದಿಂದ ಕೆಳಗಿಳಿದು 
ಕಾಯನಿರತನಾದ. 


ನೆಲಮಟ್ಟದ ಮನೆಗಳು, ಚೈತ್ಯಾಲಯಗಳು, ದೇವಾಲಯಗಳನ್ನು ಶೋಧಿಸಿ, 
ಸೋರುಗಂಡಿಗಳಲ್ಲಿ ಇಳಿದು, ಪ್ರಾಕಾರಗಳನ್ನು ನೆನೆಸಿಕೊಂಡು ಬೇಗ ಬೇಗ 
ಕದಗಳನ್ನು ತೆರೆಯುತ್ತ ಉಪಾಯದಿಂದ ಒಳಹೊಕ್ಕು ಭೂಮಿತನೂಜೆಗಾಗಿ ಮತ್ತೆ 
ಮತ್ತೆ ಹುಡುಕಿದ; ಅಂಗೈ ಅಗಲದ ಭೂಮಿಯನ್ನೂ ಬಿಡದಂತೆ ಶೋಧಿಸಿದ. ಫಲ 
ದೊರೆಯದಿರಲು ಬೇಸರಗೊಂಡು, ಬಿಲಗಳನ್ನೂ ಕೊಳಗಳನ್ನೂ ಗುಹೆಗಳನ್ನೂ ಎಲ್ಲ 
ಬಗೆಯ ಗೋಪ್ಯತಾಣಗಳನ್ನೂ ಪರಿಕಿಸಿ ನೋಡಿದ; ವಿವಿಧಾಕಾರದ ರಕ್ಕಸಿಯರನ್ನೂ 
ದೇವಗಂಧರ್ವವಿದ್ಯಾಧರ ಸ್ತ್ರೀಯರನ್ನೂ ಕಂಡು ಅವರ ನಡುವೆ ಜನಕಜೆಗಾಗಿ 
ಹುಡುಕಿದ; ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಬಹು ದೂರ ಸಾಗರವನ್ನು ದಾಟಿ 
ಬ೦ದು, ನಗರವನ್ನು ಹೊಕ್ಕು, ವಿಸ್ತಾರವಾದ ಪ್ರದೇಶಗಳಲ್ಲೆಲ್ಲ ಓಡಾಡಿದ ಶ್ರಮವೆಲ್ಲ 
ನಿಷ್ಠಲವೆನಿಸಿತು; ಮತ್ತೆ ಮತ್ತೆ ನೋಡಿದರೂ ಪ್ರಯೋಜನವಾಗಲಿಲ್ಲ. ಈ ಊರಿನಲ್ಲಿ 
ಭೂಮಿಜೆಯು ಇಲ್ಲದೇ ಇರಬಹುದು; ಮತ್ತೆಲ್ಲಿ ಹುಡುಕಲಿ ಎಂಬ ಚಿಂತೆ ಮಾರುತಿಯನ್ನು 
ಆವರಿಸಿತು. ಜಟಾಯುವಿನ ಮಾತುಗಳೂ, ಗಾಂಧರ್ವನು ಹೇಳಿದ ನುಡಿಗಳೂ, 
ಯೋಗಿಣಿ ಸಂಪಾತಿಯರು ಹೇಳಿದ ವಿಷಯಗಳೆಲ್ಲ ಹುಸಿಯಾದುವಲ್ಲ; ಗರ್ವಿಷ್ಠ ದೈತ್ಯನ 
ಉಪಟಳವನ್ನು ತಾಳಲಾರದೆ ಆ ರಮಣಿಯು ಆಕಾಶದಿಂದ ಮರಗಳ ಮೇಲೋ 
ಭೂಮಿಯ ಮೇಲೋ ಸಾಗರದಲ್ಲಿಯೋ ಬಿದ್ದಿರಬೇಕು, ಪ್ರಾಯಶಃ ಜೀವದಿಂದ 
ಇರಲಿಕ್ಕಿಲ್ಲ ಎಂಬ ಅನುಮಾನವು ಅವನನ್ನು ಕಾಡಿಸಿತು. ಅಥವಾ ಘೋರರೂಪಿನ 
ರಕ್ಕಸಿಯರ ನಡುವೆ ಸಿಕ್ಕಿಕೊಂಡು, ತನ್ನವರಾರನ್ನೂ ಕಾಣದೆ ಅತಿಭಯದಿಂದ 
ಪ್ರಾಣವನ್ನು ತೊರೆದಿಕೆಚಹಿದೆ ಧಾರಿಣೀಪತಿಯಾದ. ರಾಮನನ್ನೂ ಲಕ್ಷ್ಮಣನ್ನೂ 
ನೆನೆಸಿಕೊಂಡು ದುಃಖದಿಂದ ದೇಹತ್ಯಾಗ ಮಾಡಿರಬೇಕು: ಇಲ್ಲದಿದ್ದರೆ ಇಷ್ಟು "ಹೊತಿಗೆ 
ತನ್ನ ಕಣ್ಣಿಗೆ ಬೀಳಬೇಕಾಗಿತ್ತಲ್ಲ, ಅಥವಾ ಮೃದುಮಾತುಗಳಿಂದ ಕೇಳಿಕೊಂಡರೂ 
ಒಪ್ಪದಿರಲು ಮಹಾಮೂರ್ಪನಾದ ದೈತ್ಯನು ಆಕೆಯನ್ನು ತಿಂದೇಬಿಟ್ಟನೋ ಎಂಬ 
ಯೋಚನೆ ಅವನಲ್ಲುದಿಸಿತು. 


ವ್ಯಾಕುಲದ ಮನಸ್ಸಿನಿಂದ ಕೂಡಿ ಬರಿಗೈಲಿ ಕಿಷ್ಠಿಂಧೆಗೆ ವಾಪಸ್ಸಾಗಲು ರಘುವರ. 
ಸುಗ್ರೀವ, ಲಕ್ಷ್ಮಣ ಮುಂತಾದವರು ಅಕ್ಕರೆಯಿಂದ ವಿಚಾರಿಸಿದರೆ ಏನೆಂದು 
ಉತ್ತರಿಸುವುದು? ಧರಣಿಜೆಯ ಗುರುತು ಸಿಕ್ಕಲಿಲ್ಲ ಎಂದು ನಾನು ಉತ್ತರಿಸಲು 
ಎದೆಯೊಡೆದು ರಾಮನ ಜೀವಹೋದರೇನು ಗತಿ! ಹಾಗಾದರೆ ಲಕ್ಷ್ಮಣನೂ 
ಉಳಿಯುವುದಿಲ್ಲ, ಅದರ ಪರಿಣಾಮದಿಂದ ಸುಗ್ರೀವನೂ ಅಳಿಯುತ್ತಾನೆ; ಅವನನ್ನು 
ಅನುಸರಿಸಿ ಕಪಿನಾಯಕರೆಲ್ಲ ಜೀವವನ್ನು ತೊರೆಯುತ್ತಾರೆ. ಈ ಅನರ್ಥಗಳನ್ನು 
ಕಂಡು ತಾರೆ ಅಂಗದರೂ ಉಳಿಯುವುದಿಲ್ಲ. ಈ ದುರಂತ ವಿಷಯವನ್ನು ಕೇಳಿ 
ಕೌಸಲೈಸುಮಿತ್ರೆಯರೂ ಕೊನೆಯುಸಿರೆಳೆಯುತ್ತಾರೆ, ಶತ್ರುಘ್ನ ಭರತರೂ ಹೋಗುತ್ತಾರೆ; 
ರವಿವಂಶ ಕಪಿವಂಶಗಳೆರಡೂ ನಿರ್ನಾಮವಾಗುತ್ತವೆ. ಇಷ್ಟೆಲ್ಲ ಅನಾಹುತಗಳಿಗೆ 


೬೧೬ ಶ್ರೀರಾಮಕಥಾಮೃತ 


ಎಡಮಾಡಿಕೊಡುವುದಕ್ಕಿಂತ ವಾಪಸ್ಸು ಹೋಗದಿರುವುದೇ ಲೇಸು ಅನ್ನಿಸಿತು. ಮಾರುತಿಯು 
ಹೋಗಿದ್ದಾನೆ, ಜಯಶೀಲನಾಗಿ ವಾಪಸ್ಸು ಬರುತ್ತಾನೆ ಎಂದು ಎಲ್ಲರೂ ಜೀವಗಳನ್ನು 
ಬಿಗಿಹಿಡಿದುಕೊಂಡಿದ್ದಾರೆ; ಹೀಗಾಗಿ ನಾನು ಇಲ್ಲಿಯೇ ಚಾಂದ್ರಾಯಣ ಮುಂತಾದ 
ವ್ರತಗಳನ್ನು ಆಚರಿಸುತ್ತ ವಿರಕ್ತ ಜೀವನವನ್ನು ನಡೆಸುತ್ತೇನೆ. ಆದರೆ ನಾನೊಬ್ಬನೇ 
ಬದುಕಿದ್ದೇನು ಉಪಯೋಗ, ಅಗ್ನಿಯನ್ನು ಹೊಕ್ಕು ಬೆ೦ದುಹೋಗುವುದೊಳಿತು, 
ಅಥವಾ ಸಾಗರದಲ್ಲಿ ಮುಳುಗಿ ಸಮುದಜೀವಿಗಳಿಗೆ. ಆಹಾರವಾಗುವುದು ಲೇಸು 
ಎಂದು ಆಲೋಚಿಸಿದ. ನಾನು ವಾಪಸ್ಸು ಹೋಗದಿದ್ದರೆ, ಎರಡೂ ವಂಶದವರು 
ಕಾಲಾ೦ತರದಲ್ಲಿ ಸತ್ಯವನ್ನು ತಿಳಿದು ನನ್ನ ಬಗ್ಗೆ ಏನು ಯೋಜಿಸಿಯಾರು: ಹಾಗಾಗಿ 
ಗಂಗೆ ಮುಂತಾದ ಪವಿತ್ರ ನದಿಗಳ ದಂಡೆಯಲ್ಲಿ ತಪಸ್ಸನ್ನು ಮಾಡುತ್ತ ಕಾಲಹಾಕುತ್ತೇನೆ; 
ಮೋಹವನ್ನು ನೀಗಿಕೊ೦ಡು ಉಳಿದ ಬದುಕನ್ನು ಕಳೆಯುತ್ತೇನೆ ಎಂದು ಚಿ೦ತಿಸಿದ. 
ಬಲಶಾಲಿಯೆಂಬ ನಂಬಿಕೆಯಿಂದ ಕಾರ್ಯಸಾಧನೆಗೆಂದು ಕಳುಹಿಸಲು, ಆ ಕೆಲಸವನ್ನು 
ಸಾಧಿಸದೆ ಆಲಸ್ಯದಿಂದ ಕಣ್ಮರೆಯಾಗಿಬಿಟ್ಟ ಎಂದು ಭಾವಿಸಿದ ನನ್ನ ಕುಲದವರು 
ಅಪಕೀರ್ತಿಯನ್ನು ನನಗೆ ಕಟ್ಟದಿರರು, ಆದ್ದರಿಂದ ಇಲ್ಲಿಯೇ ನಿಂತುಬಿಡುವುದು 
ಸರಿಯಲ್ಲ. ಉಳಿದಿರುವುದೆಂದರೆ ಬರಿಗೈಲಿ ವಾಪಸ್ಥಾಗದೆ ಈ ನಗರಾಧಿಪತಿಯನ್ನು 
ಕೊಲ್ಲದೆ ಜೀವಂತವಾಗಿ ಬಂಧಿಸಿ ರಘುವರನ ಕಾಲುಗಳ ಮುಂದೆ. ಕೆಡಹುವುದು 
ಒಳ್ಳೆಯದು ಎಂಬ ಅಂತಿಮ ತೀರ್ಮಾನಕ್ಕೆ ಬಂದ. ಮತ್ತೊಮ್ಮೆ ಮಹಾನಗರದಲ್ಲಲ್ಲ 
ಹುಡುಕುವುದು, ಸೀತೆಯು ಸಿಗದಿದ್ದರೆ, ಈ ನಗರವನ್ನೇ ಕಿತ್ತು ಎತ್ತಿಕೊಂಡು 
ಒಯ್ದು ರಾಮನಿಗೆ ಒಪ್ಪಿಸುತ್ತೇನೆ, ಎಂದು ಲಕ್ಷ್ಮಣ ಮುಂತಾದವರನ್ನು ಪ್ರೀತಿಯಿಂದ 
ನೆನಪಿಸಿಕೊಂಡು ಮತ್ತೆ ಹುಡುಕಲು ಹೊರಟ. 


ರಾಮಲಕ್ಷ್ಮಣಸೀತೆಯರು, ರುದ್ರ ಇಂದ್ರ ಅಗ್ನಿ ಯಮ ಮರುತರು, ಕಪಿವರ 
ಸುಗ್ರೀವ ಪ್ರಭಂಜನ ಅ೦ಜನಾದೇವಿಯರಿಗೆ ಮನಸ್ಸಿನಲ್ಲಿಯೇ ವಂದಿಸಿ ನಗರದಲ್ಲಿ 
ಭೂಮಿಜೆಯ ಹುಡುಕಾಟವನ್ನು ಆರಂಭಿಸಿದ. ನಾಲ್ಕೈದು ಬಾರಿ ತಿರುಗಾಡಿದರೂ 
ಫಲಪ್ರದವೆನಿಸಲಿಲ್ಲ; ಬಳಲಿಕೆಯಿಂದ ಕೊನೆಗೆ ಆ ಭೀಮಬಲನು ಮೇರುಪರ್ವತದಂತಹ 
ಕರುಮಾಡದ ಮೇಲೆ ಹೋಗಿ ಕುಳಿತುಕೊ೦ಡ. ಅಲ್ಲಿಂದಲೇ ನಾಲ್ಕೂ ದಿಕ್ಕುಗಳ ಕಡೆಗೆ 
ಕಣ್ಣಾಡಿಸುತ್ತ ಜಾನಕಿಯ ನೆನಪಿನಿಂದ ತಳ್ಳಂಕಗೊ೦ಡ. ಇಲ್ಲಿ ಕುಳಿತೇನು ಮಾಡುವುದು, 
ತನಗಾಗಿ ಮಿಡುಕುವವರು ಇಲ್ಲಿ ಯಾರೂ ಇಲ್ಲವಲ್ಲ ಎ೦ಬ ಚಿಂತೆ ಆವರಿಸಿತು. ನನ್ನ 
ಮಾತು ಸುಳ್ಳಾಗುವುದು; ನಾನೆಂದೂ ಸಾಧುಗಳ ವಲ್ಲಭೆಯರನ್ನು ಬಯಸಿದುದಿಲ್ಲ, 
ಗೋದ್ವಿಜರ ಕೊಲೆ ಮಾಡಿದುದಿಲ್ಲ, ಶುತಿವಿರುದ್ಧವಾಗಿ ನಡೆದುಕೊಂಡುದಿಲ್ಲ; ಆದರೂ 
ನನ್ನ ಮಾತು ಸುಳ್ಳಾಯಿತಲ್ಲ, ಶಿವನೇ ಎಂಬ ಪರಿತಾಪ ಅವನನ್ನಾವರಿಸಿತು. 
ಭಯದ ಮಂದಿರ, ದುಃಖದ ಸದನ, ಪಾತಕದ ತವರುಮನೆ, ಸಂಕ್ಷೇಶಕಾತರಗಳ 
ನಿಲಯ, ಕಷ್ಟಗಳ ಆಲಯ, ದೈನ್ಯದ ಬದುಕು, ದುರ್ಭಿಕ್ಷದ ಎರವು ಎನ್ನಿಸಿದ 
ಭೂತಳದಲ್ಲಿನ ಪರಸೇವೆಯು ನರಕವೇ ಸರಿ; ಪರಸೇವೆಯನ್ನು ಅ೦ಗೀಕರಿಸಿದವನಿಗೇಕೆ 
ಕುಲಛಲಬಲಗಳು, ಎಷ್ಟಾದರೂ ಅವನು ಹಲ್ಲುಡಡ್ಡಿಗೆ ಸಮನಲ್ಲವೇ। ಪರಸೇವೆಯು 


ಸುಂದರಕಾಂಡ ೬೧೭ 


ಕಷ್ಟಕರ ಎ೦ಬುದನ್ನರಿತೇ ಸಾಧುಗಳು ಈಷಣತ್ರಯವನ್ನು ಬಿಟ್ಟು, ಹಣ್ಣುಬೇರುಗಳನ್ನು 
ತಿನ್ನುತ್ತ, ಮನಸ್ಸಿನಲ್ಲಿ ಸುಖದಿಂದಿರುತ್ತಾರೆ; ಅದು ಬಿಟ್ಟು ಈ ರೀತಿ ಸೇವಾತುರರಾಗಿ 
ಬೆದರುವುದರಿಂದ ಏನು ಫಲ, ಇದನ್ನು ಪ್ರಾರಬ್ಧ ವಂದು: ಭಾವಿಸಿ ಅನುಭವಿಸಲೇಬೇಕು 
ಎಂದುಕೊಂಡು ಮನಸ್ಸಿನಲ್ಲಿ ಬೇರೊಂದನ್ನು ಯೋಚಿಸಿದ. 


ಇಂದ್ರನಂದನಕ್ಕೂ ಮಿಗಿಲೆಂಬಂತೆ ಸೊಗಸಾದ ವನಪ್ರದೇಶವೊಂದು ಪಕ್ಕದಲ್ಲಿಯೇ 
ಇದೆ; ಇದರಲ್ಲಿ ನಾನಿನ್ನೂ ಹುಡುಕಿಲ್ಲವಲ್ಲ, ಒಳಗೆ ಹೋದರೆ ಏನಾದರೂ ವಿಶೇಷವು 
ಕಂಡೀತು ಎಂದು ಯೋಚಿಸಿ, ನಾಲ್ಕು ದಿಕ್ಕಿನಲ್ಲಿ ಕತ್ತಲೆಯು ಸರಿಯುತ್ತಿರಲು, 
ಐಂದ್ರಿಯು ಹರುಷದಿಂದ ನಸುನಗೆಯನ್ನು ಬೀರುವಳೋ ಎಂಬಂತೆ ಮೂಡಲಲ್ಲಿ 
ಮುಂಬೆಳಗು ತೋರಿತು. “ಇಷ್ಟು ಮಾತ್ರದಿಂದಲೇ ನೀನಿನಿತು ಚಿಂತೆಯಿಂದ ಕೂಡಿ 
ಬಳಲಿದರೆ ಹೇಗೆ, ಕುವರ) ರಮ್ಯವಾದ ಈ ವನವನ್ನು ಹೊಕ್ಕು ಹುಡುಕಿದರೆ 
ಬುವಿಯಣುಗಿಯು ಕಾಣಿಸುತ್ತಾಳ' ಎಂದು ವಿನಯದಿಂದ ಶುಭವನ್ನು ಸೂಚಿಸಲು 
ಬಂದಿರುವನೋ ಎಂಬಂತೆ ಕರ್ಪೂರಕಸ್ತೂರಿಚಂದನಗಳ ತಂಪು ಕಂಪನ್ನು ಹೊತ್ತ 
ತಂಗಾಳಿಯು ಬೀಸಿ ಗಾಳಿಗುವರನ ತಾಪವನ್ನು ನೀಗಿಸಿತು. ಮಂದಮಾರುತವು 
ಬೀಸಲು ಆಪ್ಯಾಯನವುಂಟಾಯಿತು, ಬಂಧುರಪೇಮದಿಂದ ಕೂಡಿದ ಮನಸಿನಿಂದ 
ಅಶೋಕವನವನ್ನು ನಿಟ್ಟಿಸುತ್ತ, "ಕ ನಂದನವನದಲ್ಲಿ ಇಂದೀವರಾಕ್ಷಿಯು ಇರುವುದರಲ್ಲಿ 
ಸಂದೇಹವಿಲ್ಲ” ಅನ್ನಿಸಿ ಅಂಜನಾಸುತನು ನಿಧಿಯನ್ನು ಕಂಡಂತೆ ಸಂತೋಷಿಸಿದ. ಆ 
ಕ್ಷಣವೇ ಮನಸ್ಸಿನ ತಾಪ ಹರಿಯಿತು, ಅಂತಃಕರಣದಲ್ಲಿ ನೆಮ್ಮದಿ ತುಂಬಿಕೊಂಡಿತು, 
ಪರಮೇಶ್ವರನ ಕೃಪೆಯಿಂದ ಕೆಲಸವು ಸುಗಮವಾಗುವುದೆನ್ನಿಸಿತು; ಬೆಳಕಿನಲ್ಲಿ ಹಾದಿಯು 
ನಿಧಾನವಾಗಿ ಮೂಡುತ್ತಿರುವುದನ್ನು ಕಂಡ ಮರುತಸುತನು ಹರುಷಪೂರದಲ್ಲಿ 
ಓಲಾಡಿದ. ಮದಮತ್ನರಗಳನ್ನು ಬಿಟ್ಟು, ದೌರ್ಬಲ್ಯವನ್ನು ತೊರೆದು, ಮನಸ್ಸಿನ 
ಗಂಟುಗಳನ್ನು ಬಿಡಿಸಿ, ತನ್ನ ಕಿರುನಗೆಯಿಂದಲೇ "ಸೌಖ್ಯರಸವನ್ನು ತೋರಿಸುವ 
ಯೋಗಿವರ್ಯನ ಹಾಗೆ, ಮೂಡಲಲ್ಲಿ ನಸುವೆಳಗು ತೋರಿದ ಮಾತ್ರದಿಂದಲೇ 
ಆವರಿಸಿದ್ದ ಕತ್ತಲೆ ಹೋಗಿ ಕ್ಷಣಮಾತ್ರದಲ್ಲಿ ಲೋಕವು ಕಾಂತಿಯುಕ್ತವಾಯಿತು. 
ಸ್ವಾಮಿಕಾರ್ಯವನ್ನು ಚಿಂತಿಸುತ್ತಿರುವ ಪವನಸುತನಿಗೆ ಸಹಾಯ ಮಾಡಬೇಕೆಂದು 
ಸುರರೆಲ್ಲ ಸೇರಿ ಶ್ರೀಹರಿಯನ್ನು ಪ್ರಾರ್ಥಿಸಿಕೊಳ್ಳುವಂತೆ ಮೂಡಲಲ್ಲಿ ಸಹಸ್ರಾರವು 
ಹರಡಲು ನಸುವೆಳಗು ಮೂಡಿ ಬಹುಬೇಗ ಹೊಳೆಯತೊಡಗಿತು. ಆಗ ಮಾರುತಿಯು 
ತನ್ನ ಬೇಸರವನ್ನು ಕಳೆದುಕೊ೦ಡು ಧೈರ್ಯವನ್ನು ತಂದುಕೊಂಡು, ಚ೦ದ್ರನು ತೋರುವ 
ಎವರಗಳನ್ನು ಹಿಡಿದು ಭೂಮಿಜೆಯನ್ನು ಹುಡುಕಲೆಂದು ಇಂದ್ರಾರ್ಚಿತಚರಣನಾದ 
ರಾಮಪುರಿವಲ್ಲಭನನ್ನು ನೆನೆಸಿಕೊಂಡು ಸಂಭ್ರಮಗೊಂಡ. 


೬೧೮ ಶ್ರೀರಾಮಕಥಾಮೃತ 


೬. ಇಂದ್ರನ ನಂದನಕ್ಕಿಂತ ಸುಂದರವಾದ ಅಶೋಕವನವನ್ನು 
ಹನುಮನು ಹೊಕ್ಕುದು 


ಅಗಜಾತೆಯೇ, ಜಕ್ಕವಕ್ಕಿಗಳು ಹಲುಬುವ ರೀತಿಯನ್ನೂ, ಸೊಕ್ಕುಜವ್ಹನದ 
ಜಾರೆಯರು ತಲೆಬಾಗಿಲನ್ನು ಮುಚ್ಚಿ ಆಚೀಚೆ ನೋಡುವ ಪರಿಯನ್ನೂ, ಸಂಚಿನಿಂದ 
ಜಾರರು ಬರುವ ಕೋಟಲೆಗಳನ್ನೂ, ಕಳ್ಳರು ಹಣಿಕಿ ಬರುವುದನ್ನೂ  ತಾವರೆಗಳು 
ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದನ್ನೂ ಕಂಡು ಪೂರ್ವ ದಿಕ್ಕನೈಯು ನಗುವ ರೀತಿಯಲ್ಲಿ 
ಚಂದ್ರನ. ಬೆಳಗು. ಕಾಣಿಸಿತು. ಕತ್ತಲೆಯ ತೆರೆಯು ಮೆಲ್ಲಗೆ ಸರಿಯುತ್ತ ಬರಲು, 
ನಾಟ್ಯ ಮಾಡಲು ಬರುವ ಚಂದ್ರಮುಖಿಯ ದೇಹವು ಸ್ವಲ್ಪವೆ ಕಾಣಿಸಿ ಬರಬರುತ್ತ 
ಮನೋಹರವಾಗಿ ಪೂರ್ತಿ ಕಾಣಿಸುವಂತೆ ಕತ್ತಲೆಯು ತೆಳ್ಳಗಾಗುತ್ತ ಬರಲು ಮೊದಲು 
ಚಂದ್ರನ ಕಿರಿಬೆಳಗು, ನಸುರೇಖೆ, ಆನ೦ದಕರವಾದ ಬಿಂಬ ಕಾಣಿಸಿತು. ಸಮುದ್ರವನ್ನು 
ಉಕ್ಕೇರಿಸುವ. ಚೆಲುವಿನ ಉಂಡೆಯೋ, ದೇವತೆಗಳ ಊಟವಾದ. ಅಮೃತದ 
ಗಡಿಗೆಯೋ,  ನಿಶಾರಮಣಿಯ ಕಿವಿಯೋಲೆಯೋ, ಕುವಲಯಗಳ ಭಾಗ್ಯವೋ 
ಎನ್ನುವ ರೀತಿಯಲ್ಲಿ ಅಮೃತಬಿಂಬವು ಮೂಡಲಲ್ಲಿ ಕಂಗೊಳಿಸಿತು. ಚಂದಬಿಂಬವು 
ಮೊದಲು ಅರುಣಕಾಂತಿಯಿಂದ ಕಂಗೊಳಿಸಲು ಸಂತಸದಿಂದ ಮುತ್ತಿಕ್ಕಲು ಚಕ್ರವಾಕಗಳು 
ಬರುವಷ್ಟರಲ್ಲಿ ಬೆಳ್ಳಗಾದುದನ್ನು ಕಂಡು ಅಂಜಿಕೆಯಿಂದ ಚದುರಿಹೋಗಲು, ಚಕೋರಗಳು 
ಹರ್ಷಗೊಂಡುದನ್ನು ನೋಡಿ ಕುವಲಯ(ಭೂವಲಯ)ವು ನಗುವುದೇನೋ ಎಂಬಂತೆ 
ನೈದಿಲೆಗಳು ಅರಳಿದವು. ಬಿರುಬಿಸಿಲನ್ನು ತಗ್ಗಿಸುವ, ಹಿತಕಾರಿಯಾದ, ಅರ್ಕಜ(ಸುಗ್ರೀವ) 
ಕಾಂತಿಯನ್ನು ಹೆಚ್ಚಿಸುವ, ಧರ್ಮಮಾರ್ಗೋತ್ತೇಜಕನಾದ ಚಂದ್ರನು ಸಂಪತ್ತನ್ನು 
ಗಳಿಸಿ ಸುರುಚಿರವಾದ ಕೀರ್ತಿಯೆಂಬ. ಬೆಳುದಿಂಗಳನ್ನು . ಹಬ್ಬುವಂತೆ ಚಂದ್ರನು 
ಪೂರ್ವದಿಕ್ಕಿನ ಗಿರಿಶೀಖರ ಸಿಂಹಾಸನದಲ್ಲಿ ಮಂಡಿಸಲು ಧರೆಯು ಸಂತಸಗೊಂಡಿತು. 
ರಸಿಕನ೦ತೆ ಕಲೆಗಳನ್ನು ಹೊಂದಿ, ಹರಿಯ ಹೊಸ ಚಕ್ರದಂತೆ ಸುದರ್ಶನ (ನೋಡಲು 
ಸುಂದರವಾದ) ಆಕೃತಿಯನ್ನು ಪಡೆದು, ತಾನು ನಿಷ್ಠಪಟಿಯೆಂಬಂತೆ ತನ್ನ ಕಳಂಕವನ್ನು 
ತೊಡೆದುಕೊಂಡು, ಧನ್ವಂತರಿಯಂತೆ ಅಮೃತಕರನಾಗಿ, ಭೂಮಿಪ್ರಿಯನಂತೆ ನಗುತ್ತ, 
ಪೂರ್ವಗಿರಿಯ ವಜ್ರಗನ್ನಡಿಯಂತೆ ಚಂದ್ರಬಿಂಬವು ಬೆಳಗಿತು. ಶಚೀದೇವಿಯು ತನ್ನ 
ಕೈಯಲ್ಲಿ ಹಿಡಿದ ರನ್ನಗನ್ನಡಿಯೋ, ಸ್ವರ್ಗಸೌಧದ ಕಳಶವೋ, ಹೊಸ ಮದದಿಂದ 
ಕೂಡಿದ ಐರಾವತವು ಕೈಯಲ್ಲಿ ಹಿಡಿದ ತಾವರೆಯೋ, ಜಗತ್ತನ್ನು ಗೆಲ್ಲುವ ಮದನನ 
ಕ೦ಬವೋ, ಆಕಾಶದೇವಿಯು ಹಣೆಯಲ್ಲಿಟ್ಟುಕೊ೦ಡ ಚಂದನದ ಬೊಟ್ಟೋ, ರಸಿಕರನ್ನು 
ಸಂತಸಗೊಳಿಸುವ ಅಮೃತಕಳಶವೋ ಎಂಬಂತೆ ಇಂದುಬಿಂಬವು ಕಂಗೊಳಿಸಿತು. 
ರಾಜನು ಬರುತ್ತಿರುವನೆಂದು ಜಗತ್ತಿನಲ್ಲಿ ಧರ್ಮಕಾರ್ಯಗಳನ್ನು ಮಾಡಿ ಕೀರ್ತಿ 
ಗಳಿಸಬೇಕೆಂದು ದಿಕ್‌ತರುಣಿಯು ಹಾಲುಗಲ್ಲಿನ ಕಳಶದಲ್ಲಿ ಅಮೃತವನ್ನು ತುಂಬಿಕೊಂಡು 
ಹಸಿವೆಯಿಂದ ನರಳುವ ದ್ವಿಜಕುಲಕ್ಕೆ ಆತಿಥ್ಯವನ್ನು ಮಾಡುತ್ತಿರುವಳೋ ಎಂಬಂತೆ 
ನಿರ್ಮಲವಾದ ಬೆಳದಿಂಗಳು ದಿಕ್ಕುದಿಕ್ಕುಗಳಲ್ಲಿ ರಾರಾಜಿಸಿ ಧರಣಿಯ ಆನಂದವನ್ನು 


ಸುಂದರಕಾಂಡ ೬೧೯ 


ಹೆಚ್ಚಿಸಿತು. ಇದು ಗಗನವಲ್ಲ, ಕ್ಷೀರಸಾಗರ; ಇದು ತಾರೆಗಳಲ್ಲ, ಅದರಲ್ಲಿ ಸುಳಿದಾಡುವ 
ಮೀನುಗಳು; ಇದು ಚಂದ್ರಬಿಂಬವಲ್ಲ, ಬಿಳಿಯ ನೈದಿಲೆ; ಮಕರಂದವನ್ನು ಹೀರಲು 
ಬರುವ ದುಂಬಿವಿಂಡು ಇದಲ್ಲ, ಮನ್ಮಥನ ಜೀವನೌಷಧಿಯ ಲಾಂಛನ ಎಂಬಂತೆ 
ಅಚ್ಚರಿಯನ್ನುಕ್ಕಿಸಿ ಚಂದ್ರಬಿಂಬವು ಗೋಚರಿಸಿತು. ಚಂದ್ರಮನ ತಂಬೆಳಗು ಹರಡಲು 
ಮನೆಮನೆಗಳಲ್ಲಿ ಮನಸಿಜನ ಕೀರ್ತಿಪಠಣವು ಹೆಚ್ಚಿ, ಮಾನ್ಮಧೀಯ ಉಪನಿಷತ್ತನ್ನು 
ಆಚಾರ್ಯರು ಉಪದೇಶಿಸಲು ತೊಡಗಿದರು. 


ಬೆಳುದಿಂಗಳು ವಿಶ್ವವ್ಯಾಪಿಯಾಗಲು ಕತ್ತಲೆ ಜಾರಿ ತೊಳೆದ ಕನ್ನಡಿಯಂತೆ 
ಆಗಲು ಪವನಜನಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಲಾರಂಭಿಸಿತು. ಅದರಲ್ಲಿ ಕಂಡುದು 
ಪರಿಮಳವಾಟಿಯೂ ಭೋಗೋತ್ಸವ ಪೇಟಿಯೂ ಆದ ವೇಶ್ಯಾವಾಟಿ. ಶೃ೦ಗಾರರಸಪೀಠ, 
ಸುವಿಲಾಸಗಳ ಮಠ; ಸಂಗೀತನಿಲಯ, ಸರಸಜನರ ಆಲಯ; ಭೋಗಿಗಳ 
ಅಗ್ರಹಾರ, ನರ್ತನದ ಗರುಡಿಯಂತೆ ಆ ಸ್ಥಳವು ಶೋಭಿಸಿತು. ಅದರಲ್ಲಿ ವೇಸಿಯರು 
ಮನ್ನಥಬಾಣವನ್ನು ಮತ್ತೆ ಹರಿತಗೊಳಿಸಿದ್ದಾರೆಯೋ ಎಂಬಂತೆ ಕಾಣಿಸಿದರು. ಉಲ್ಲಾಸ- 
ಉತ್ಸಾಹಗಳಿಂದ ಕೂಡಿದ ಆ ಕೇರಿಯನ್ನು ಕಂಡು ಪ್ರಾಸಾದದಿಂದ ಇಳಿದು ಬರಲು, 
ಮೃಗಮದವನ್ನು ಹಣೆಯಲ್ಲಿ ಲೇಪಿಸಿಕೊಂಡು, ಕೊರಳಲ್ಲಿ ಶ್ರೀಗಂಧವನ್ನು ಬಳಿದುಕೊಂಡು, 
ತುಟಿಗಳಲ್ಲಿ ತಾಂಬೂಲರಾಗವನ್ನು ಹೊತ್ತು ಬರುವ ವಿಟನಂತೆ ತಂಬೆಲರು ತೀಡಿತು. 
ನಸುನಗೆಯ ಬೆಳ್ಬಿಂಗಳನ್ನು ಸುರಿಸಿ, ಹೊಸ ಅಲಂಕಾರದಿಂದ ನಲಿಸಿ, ವಿಟರು ಹಿಂದಿರುಗಿ 
ಹೋಗದಂತೆ ಶಶಿವದನೆಯರ ತಂಡವನ್ನೇ ನೋಡುತ್ತ ಅಚ್ಚರಿಯಿಂದ ಅಂಜನಾಸುತನು 
ಮುನ್ನಡೆದ. ಬಾಯಲ್ಲಿ ನಸುನಗೆ, ಕೊರಳಲ್ಲಿ ಕೊಂಕುಮಾತು, ಪರಿಮಳದ ತೌರೆನಿಸುವ 
ಉಸಿರು, ಮೋಹಕಗೊಳಿಸುವ ಅಪಾಂಗಪು್ರಭೆ, ಅರಳುವ ಕಣ್ಣಾವರೆಗಳಿಂದ ಕೂಡಿದ 
ಕಾಮಿನಿಯರು ಅಲ್ಲಿ ಮೆರೆದಾಡುತ್ತಿದ್ದರು. ಸೊಗಸುವ ಬೀದಿಯಲ್ಲಿ ಬಗೆಬಗೆಯಾಗಿ ಅಲಂಕಾರ 
ಮಾಡಿಕೊಂಡು, ಹಣೆಯಲ್ಲಿ ಕಸ್ತೂರಿಯ ತಿಲಕವಿಟ್ಟುಕೊಂಡು, ಚೆಂದದ ಬಟ್ಟಿಗಳನ್ನುಟ್ಟು, 
ಕೈಯಲ್ಲಿ ವೀಳೆಯವನ್ನು ಹಿಡಿದು ಶೃಂಗಾರಸವು ಹರಿಯುವಂತೆ ತಲೆಬಾಗಿಲಲ್ಲಿ ನಿಂತು 
ಸೊಗಸುಗಾರರನ್ನು ಸೆಳೆಯಲು ನಿಂತ ಬೆಡಗಿಯರನ್ನು ನೋಡುತ್ತ ನಸುನಗುತ್ತ ಮುಂದೆ 
ಹೋದ. 


ನಸುನಗೆಯ ಕುಡಿನೋಟ, ಲಲ್ಲೆ, ಸಡಗರದ ಓಡಾಟ, ಹುಸಿಮುನಿಸು, ಮೂದಲಿಕೆ, 
ಮುದ್ದು, ಕೊಸರುವ ಮೋಡಿ, ಹೊಸಬಗೆಯ ರಸವೊಸರ್ವ ನುಡಿಗಾರಿಕೆಗಳಿಂದ 
ಕುಸುಮಾಸ್ತಪೂಜೆಯನ್ನು ಕೌಶಲದಿಂದ ಮಾಡುತ್ತಿರುವ ಚ೦ದ್ರಮುಖಿಯರ ಅಂಗಳದಲ್ಲಿ 
ಕಾಮಧೇನುವು ನೆಲಸಿರುವಂತೆ ವಿಟರು ಧಾರಾಳಿಗಳಾಗಿದ್ದರು. ಸರಸ, ಮೂದಲೆ, 
ಲಲ್ಲೆ, ಸಂಚುಗಾರಿಕೆ, ಸುಖಾಮೋದಗಳಿಂದ ಕೂಡಿದ ಸೂಳೆಗೇರಿಯು ಅಳಕಾವತಿಯ 
ಸ್ವರ್ಗ, ಗಾಂಧರ್ವರು ಇರುವೆಡೆ, ಸಕಲದೇವತೆಗಳಿರುವ ಆಗರ ಎನ್ನಿಸುವಂತಿತ್ತು. 
ಇದು ಕಲೆಗಾರರ ಕೇರಿ ಎ೦ದು ನೋಡಿದರೆ ಇಲ್ಲಿ ಬೇರೆ ದಾರಿಯೇ ಕಾಣಿಸುವುದಿಲ್ಲ, 
ಅಲ್ಲಲ್ಲೇ ಸುತ್ತುವುದು, ಅಷ್ಟೆ ಅದರ ಬದಲು ಥಳಥಳಿಸುವ ಈ ತಿಂಗಳ ಬೆಳಕಿನಲ್ಲಿ 
ನಂದನವನ್ನು ನೋಡುತ್ತೇನೆ ಎಂದುಕೊಂಡು ಅಶೋಕವನದ ಬಳಿ ಬಂದು ಮೆಲ್ಲನೆ 


೬೨೦ ಶ್ರೀರಾಮಕಥಾಮೃತ 


ಅದರ ಸುತ್ತುಗೋಡೆಯನ್ನೇರಿ ರಕ್ಕಸನ ಆ ಉದ್ಯಾನವನವನ್ನು ಹೊಕ್ಕ ಅದರ ಚೆಲುವನ್ನು 
ಕ೦ಡು ವಿಸ್ಮಿತನಾಗಿ ಮುಂದುವರಿಯಲಾರದೆ ಕೆಲ ಹೊತ್ತು ನೋಡುತ್ತ ಬೊಂಬೆಯಂತೆ 
ನಿಂತುಬಿಟ್ಟ; ಈ ಭಾಗ್ಯದೇಳಿಗೆಯನ್ನು ಪಡೆಯಲು ದಶಶಿರನು ಶ್ರೀರಾಮಪುರದರಸನನ್ನು 
ಕುರಿತು ಎಷ್ಟು ಕಾಲ ತಪಸ್ಸು ಮಾಡಿರಬೇಕೋ ಎಂದು ಆಲೋಚಿಸಿದ. 


ಎ ಕೊಳಕುಬಟ್ಟೆಯ ನಡುವೆ ಹೊಳೆಯುವ ಮಣಿಯ ಹಾಗಿದ್ದ 
ಸೀತೆಯನ್ನು ಅಶೋಕವನದಲ್ಲಿ ಕಂಡುದು 


ಅಗಜೆಯೇ, ಸವಿಮಾತಿನ ಅರಗಿಳಿಗಳ ಆಡು೦ಬೊಲವೋ, ಸಂಭ್ರಮದ ಕೋಗಿಲೆಗಳ 
ಕ್ರೀಡಾಮಂದಿರವೋ, ನವಿಲುಗಳು ನಾಟ್ಯವನ್ನು ಅಭ್ಯಾಸ ಮಾಡುವ ಗರುಡಿಯೋ, 
ಕದಂಬಪಕ್ಷಿಗಳ ಊಟದ ಮನೆಯೋ ಎಂಬಂತೆ ಕೃತಕ ನಗೆಯಿಂದ ತುಂಬಿದ 
ಅಶೋಕವನವು ಗೋಚರಿಸಿತು. ಸದಾ ವಸಂತನು ಇಲ್ಲಿರುವನೆಂಬಂತೆ ಹಲವಾರು 
ಬಗೆಯ ಹಣ್ಣುಹೂಚಿಗುರುಗಳಿ೦ದ ತು೦ಬಿದ ಮರಗಳು; ಗಿಳಿಯ ಸವಿನುಡಿ, ಕೋಗಿಲೆಯ 
ಕೂಜನ, ನವಿಲುಗಳ ಕುಣಿತಗಳಿ೦ದ ಕೂಡಿ ಸರಸಸಲ್ಲಾಪಕ್ಕೆ ಸಿದ್ಧವಾದವೆಂಬ ರೀತಿಯಲ್ಲಿ 
ಕೇಳಿಸಿದ ದುಂಬಿಗಳ ರೋಂಕಾರವು ಆಂಜನೇಯನಿಗೆ ಇಲ್ಲೇನು ಸುರಲೋಕವೇ 
ಇಳಿದು ಬಂದಿದೆಯೋ ಎಂಬಂತೆ ತೋರಿತು. ವಿಲಾಸವಿಭ್ರಮದಿಂದ ಕೂಡಿದ 
ಚಿನ್ನಬೆಳ್ಳಿಯವೆಂಬಂತೆ ಕಾಣುವ ಮರಗಳ ಕೊಂಬೆಗಳು ಹೂಹಣ್ಣುಗಳ ಭಾರಕ್ಕೆ ಜಗ್ಗುತ್ತ, 
ದುಂಬಿವಿಂಡಿನ ಸಂಗೀತಸಂಪ್ರದಾಯದಿಂದ ಮೆರೆಯುತ್ತ, ಅಮೃತದಂತಹ ಹಣ್ಣುಗಳನ್ನು 
ಬಿಟ್ಟಿರುವುದನ್ನು ನೋಡಿಯೇ ಮರುತಸುತನ ಶ್ರಮವು ಕಡಿಮೆಯಾಯಿತು. ಎಲ್ಲ ಮರಗಳ 
ಬುಡದಲ್ಲಿಯೂ ಮಕರಂದದ ತುಂತುರ್ವನಿಗಳು ಚೆಲ್ಲಿದೆಯೋ ಎಂಬಂತೆ ತೋರುವ 
ಹೂಗಳು, ಉನ್ನತ್ತ ಮಯೂರಗಳೂ ಕೋಗಿಲೆಗಳೂ ಉಲ್ಲಾಸದಿಂದ ಕೂಡಿದ ನಂದನವು 
ಮಲಯಮಾರುತದಿಂದ ತಂಪಾಗಿ ಮನ್ಮಥನ ಬೀಡಿನಂತೆ ಆಹ್ಲಾದಕರವಾಗಿತ್ತು. ಆ 
ವನದ ಹಲವೆಡೆ ರತ್ನದ ವೇದಿಕೆಗಳು, ಸುವರ್ಣಮಯ ಕಾಲುದಾರಿಗಳು, ಅತಿಶಯವಾದ 
ವಜ್ರಶಯ್ಕೆಗಳು ಮರಗಳ ನಡುವೆ ಕಂಗೊಳಿಸಲು ಭೋಗತತಿಯೆಲ್ಲವೂ ಒಂದೇ 
ಬಾರಿಗೆ ಬಂಧುಜನಗಳ ಹಿತಕ್ಕಾಗಿ ಕೂಡಿವೆಯೋ ಎಂಬಂತೆ ಕಾಣುವ ವನವನ್ನು 
ನೋಡಿ ಮಾರುತಿಯು ಅಚ್ಚರಿ ಪಟ್ಟ ಮರಗಿಡಗಳನ್ನು ನೋಡುತ್ತ ಮುಂದುವರಿದು 
ಬರುತ್ತಿರಲು ಅವನ ಮೇಲೆ ಹೂಗಳು ಉದುರಲು ಮುದಗೊಳ್ಳುತ್ತ, ಹಿತಕರವಾದ 
ಚೈತ್ರನು ಬರಲು ಸಡಗರದಿಂದ ಹೂಮಳೆಗರೆದಂತೆ ಮಾರುತಿಯು ಪುಷ್ಪಮಯನಾದ. 
ಮರಗಳ ಕೊಂಬೆಗಳನ್ನು ಹಿಡಿದು ಅಲ್ಲಾಡಿಸಲು ಎಲೆ ಹೂಹಣ್ಣುಗಳು ಭುಜಗಳ ಮೇಲೆ 
ಉದುರಲು ಪ್ರಮದೆಯರು ಸಂಭ್ರಮಿಸುತ್ತಿದ್ದರು. ನುಡಿವ ಹಕ್ಕಿಗಳ ಉಲುಹು, ಜಿಂಕೆಗಳ 
ಜಿಗಿತಗಳ ಗಲಗಲದಲ್ಲಿ ಮಾನಿನಿಯರು ಲಜ್ಜೆಗೊಳ್ಳುತ್ತಿದ್ದರು. ನೀರಿನಿಂದ ತುಂಬಿದ ನಾನಾ 
ಬಗೆಯ ಕೊಳ ಸರೋವರಗಳು, ಅವುಗಳಲ್ಲಿನ ಚಿನ್ನದ ಲಲಿತ ಪಾವಟಿಗೆಗಳು, ನೀರಿನಲ್ಲಿ 
ಅರಳಿದ ತಾವರೆನೈದಿಲೆಗಳಿಂದ ಕೂಡಿ ಶೋಭಿಸಿದರೆ, ಸುತ್ತಲಿನ ಹವಳದ೦ತಹ ಮರಳಿನ 


ಸುಂದರಕಾಂಡ ೬೨೧ 


ರಾಶಿಯ ನಡುವಣ ಮರಗಳು ಕಲ್ಪವೃಕ್ಷಗಳಂತೆ ಬೇಡಿದುದನ್ನು ನೀಡುವ ಸಿದ್ಧರಸರೋ 
ಎಂಬಂತೆ ತೋರುತ್ತಿದ್ದುವು. ಹ೦ಸಸಾರಸಚಕ್ರವಾಕಗಳ ಉಲ್ಲಾಸ, ಹಂಸಗಣದ ನಾಟ್ಯ, 
ದುಂಬಿಗಳ ಗಾಯನದಿಂದ ಕೂಡಿದ ಹೂದೋಟಗಳು ಮನೋಹರ ಸಂಸಾರದಂತಿದ್ದು, 
ಉದ್ಯಾನವು ಚಕ್ರವಾಕ ಜೋಡಿಗಳು ಸಂತಸದಿಂದ ಕೂಡುವ ತಾಣದಂತೆ ರಂಜಿಸಿತು. 


ಹಾಗೆ ಮುಂದೆ ಸಾಗಿ ಮರಗಿಡಗಳ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತ ಬರುತ್ತಿರಲು 
ಪೊದೆಗಳಂತಹ ಬಳ್ಳಿಮಾಡಗಳ ನಡುವೆ ಆಟದ ದಿಬ್ಬಗಳು ಕಂಗೊಳಿಸಿದವು; ಅವುಗಳ 
ಕೃತಕ ಜಲಪಾತಗಳು ಮುತ್ತಿನ ಮಣಿಗಳಂತೆ ತುಂತುರ್ವನಿಗಳನ್ನು ಎರಚುತ್ತ ಸಳಸಳ 
ನಾದದಿಂದ ಕೂಡಿ ಕೈಲಾಸದ ಬೆಳ್ಳಿತನವನ್ನು ಹೊಂದಿ ರಾಜಿಸುತ್ತಿದ್ದವು. ಅಲ್ಲೆಲ್ಲ 
ಜನಕಜೆಗಾಗಿ ಹುಡುಕಾಡುತ್ತ ಮರುತ್ಸಂಭೂತನು ಮುಂದುವರಿದ. ಅಸಂಖ್ಯವಾದ 
ಕೊಳಗಳು, ಕ್ರೀಡಾಶೈಲಗಳು, ಸೌಧಗಳು, ಮನ್ಮಥರತಿಯರ ಆವಾಸದಂತಹ 
ಹೂಮಂದಿರಗಳು, ಗಿಳಿಕೋಗಿಲೆ ನವಿಲುಗಳ ಆಮೋದಕರ ಆಟಗಳು - ಇವುಗಳನ್ನು 
ನೋಡಿದರೆ ಇಂದಲೋಕದಂತಹ ಇದನ್ನೆಲ್ಲ ಸಂಪಾದಿಸಲು ದಶಕಂಠನು ಎಂತಹ 
ತಪಸ್ಸನೆಗಿದರೋ ಅನ್ನಿಸುವಂತಿತ್ತು. ಹಾಗೆ ಅಚ್ಚರಿಯಿಂದ ಮುಂದೆ ಬರಲು 
ಸಹಸ್ರಸೂರ್ಯಪ್ರಭೆಯ ತೌರೆನಿಸಿದ ಒಂದು ತಾಣವು ಕಾಣಿಸಿತು. ಕುತೂಹಲದಿಂದ 
ಅದರ ಬಳಿ ಬರಲು ಅದು ಒಂದು ಸ್ವರ್ಣಮಯ ವನವಾಗಿತ್ತು ಆಗಸದಲ್ಲಿ 
ಹೊಳೆಯುವ ಮಿಂಚುಗಳು ವಿಶ್ವರೂಪವನ್ನು ಧರಿಸಿ ಈ ನೆಲದಲ್ಲಿ ಹೊಳೆಯುವುವೋ 
ಎನ್ನಿಸಿ ಮರುತಸುತ ಬೆರಗುಗೊಂಡ. ಸೂರ್ಯತೇಜಸ್ಸಿನಿಂದ ಮೇರುಗಿರಿಯು 
ಹೊಳೆಯುವಂತೆ, ಮಾರುತಿಯು ಅಲ್ಲಿನ ಕಾಂತಿಯಲ್ಲಿ ಸೇರಿ ಕಾ೦ಚನರೂಪನ್ನೇ ಪಡೆದ! 
ಕಿಂಕೀಕಿಯ ನಾದ, ಮಂದಮಾರುತದ ಸುಳಿವು, ಕಾಕಲೀರವದ ಮಾಧುರ್ಯಗಳಿಂದ 
ಕೂಡಿದ ಆ ಜಾಗವನ್ನು ಕಂಡು ಅವನು ಅರೆನಿಮಿಷ ಸಂಭೀಭೂತನಾದ. ವಿವಿಧ 
ಬಣ್ಣಗಳ ಹರಿಚಂದನ ಲತೆಗಳ ಗಾಢ ಪರಿಮಳದಿಂದಲೂ, ನವರಸಭರಿತವೆನಿಸುವ 
ಕೊಳಗಳಿಂದಲೂ, ಹೊಸತಾದ ಗಾಯನ ನರ್ತನವಿಲಾಸದಿಂದಲೂ, ಮೃಗಪಕ್ಷಿಗಳಿಗೆ 
ಸಂತಸ ನೀಡುವ ಅಲಂಕಾರದಿಂದಲೂ ಕೂಡಿದ ಕಾಂಚನವೇದಿಕೆಗಳು ಅಲ್ಲಿ 
ಕಂಗೊಳಿಸಿದವು. ಅತ್ಯಂತ ಆಕರ್ಷಕವಾದ ಆ ಜಾಗವನ್ನು ನೋಡಿ ಮಾರುತಿಯು 
ಮುಂದೆ ಹೆಜ್ಜೆಯಿಡಲು, ಅಸಂಖ್ಯವಾದ ನೀಲವರ್ಣದ ಅಶೋಕಮರಗಳ ದೊಡ್ಡದೊಂದು 
ತೋಪು - ಮನ್ಮಥನ ಬಾಣಗಳ ಅಂಗಡಿಯೋ, ಪ್ರದ್ಯುಮ್ನನ ಆಟದ ಮನೆಯೋ 
ಎಂಬಂತೆ - ಆನಂದಕರವಾಗಿ ಕಾಣಿಸಿತು. 


ಇದು ಚೈತ್ರರಥವೋ, ನಂದನವೋ, ಹೂಗಳಿಂದ ತುಂಬಿದ ಐದನೆಯ 
ಸಾಗರವೋ, ಗಂಧಮಾದನವೋ, ಶೃಂಗಾರ ಕರ್ಮಸ್ಥಾನವೋ ಎ೦ದು ವಿಸ್ಮಿತನಾಗುತ್ತ 
ದೇವತೆಗಳನ್ನು ಗೆದ್ದು ಅದ್ಭುತ ಉತ್ಸಾಹ-ಸಂತೋಷಗಳಿಂದ ಕ್ರೀಡಿಸುವ ಈ 
ವನವನ್ನು ರಾವಣನಿಗೆ ಪದ್ಮಭವನ ಕೃಪೆಯಿಂದ ದೊರಕಿತೇ ವಿನಾ ಅನ್ಯತಃ ಅಲ್ಲ. 
ವನದ ಚೆಲುವನ್ನು ನೋಡುವ ಉತ್ತುಕತೆಯಿಂದ ಜನಕಸುತೆಯು ಎಲ್ಲಿದ್ದರೂ ಇಲ್ಲಿಗೆ 
ಬರುತ್ತಾಳೆ, ಇದರಲ್ಲಿ ಅನುಮಾನವಿಲ್ಲ, ಆಕೆಯ ಪದಪದ್ಮಗಳನ್ನು ಕಾಣುವ ಸೌಭಾಗ್ಯ 


೬೨೨ ಶ್ರೀರಾಮಕಥಾಮೃತ 


ನನಗಿಂದು ದೊರೆಯಲಿದೆ, ನನ್ನ ಪರಿತಾಪ ಹರಿಯಲಿದೆ ಎಂದು ಪವನಸಂಭೂತನು 
ಸಂತೋಷಗೊಂಡ. ಹೀಗೆ ಕುತೂಹಲದಿಂದ ನಾಲ್ಕು ದಿಕ್ಕುಗಳನ್ನೂ ನೋಡುತ್ತಿರುವಾಗ 
ದೇವತಾನಿವಾಸವೋ. ಬೆಳ್ಳಿಬೆಟ್ಟವೋ, ಶ್ರೀಹರಿಯ ಆಡುಂಬೊಲವೋ, ಮನ್ಮಥನ 
ಗರುಡಿಯೋ ಎಂದು ಗೊಂದಲಗೊಂಡಿರಲು, ಆ ತೋಪಿನಲ್ಲಿ ಚಂದ್ರಮಂಡಲಕ್ಕೆ 
ಮುತ್ತಿಡುವ ರತ್ನಮಯ ಕಾಂತಿಯಿಂದ ತುಂಬಿದ ಒಂದು ಚೆಂದವಾದ ಸೌಧವು ಕಣ್ಣನ್ನು 
ಸೆಳೆಯಿತು. ಮಾಣಿಕ್ಕಖಚಿತವಾದ ಸೋಪಾನಗಳು, ವಜ್ರಮಯವಾದ ಕಂಬಗಳು, 
ಮರಕತದ ಹೊಳಪು, ಗೋಮೇಧಿಕದ ಬಳ್ಳಿಗಳು, ನೀಲಮಣಿಗಳ ನೆಲಗಟ್ಟುಗಳಿಂದ 
ಕೂಡಿದ ಲತಾಗೃಹ, ವೈಭವೋಪೇತ ಪಾನಗೃ ಹಗಳಿಂದ ಕೂಡಿ ಮಿಂಚುಗಳ ಗೊಂಚಲು 
ಅಲ್ಲಿ ಸೇರಿದೆಯೋ Np ಹೊಳೆಯುತಿತ್ತು ಅಕ್ಕಪಕ್ಕಗಳಲ್ಲಿ, ಕಾಂಚನಮಯ 
ಅಶೋಕವೃಕ್ಷಗಳು ಆಶ್ಚರ್ಯವನ್ನುಂಟುಮಾಡುತ್ತ ನಾನಾರತ್ನಗಳ ಬೆಳಕಿನ ಒಬ್ಬುಳಿಯಂತೆ 
ಕಣ್ಣು ಕೋರೈಸುತ್ತಿದ್ದವು. ಇದನ್ನು ಮರುನ್ನಂದನನು ಕಂಡು ಸದ್ದಾಗದಂತೆ ಪಕ್ಕದ 
ಮರವೊಂದರ ಕೆಳಗೆ ಹೋಗಿ ನಿಂತು ನೋಡತೊಡಗಿದ. ಕಪ್ಪಾದ ಮೋಡಗಳ ನಡುವೆ 
ಬಿಟ್ಟೂ ಬಿಟ್ಟೂ ಕಾಣುವ ಚ೦ದ್ರಕಳೆಯ ಹಾಗೆ, ರಕ್ಕಸಿಯರ ಗುಂಪಿನ ನಡುವಿನ ಭೀಕರ 
ತಾಣದಲ್ಲಿ ಕೊಳಕು ಬಟ್ಟೆಯಿಂದ ಸುತ್ತಿದ ಮಾಣಿಕ್ಯದ ಹಾಗೆ, ತೋರುತ್ತ ಮರೆಮಾಚುತ್ತ 
ಮೈಬೆಳಗೊಂದು ಕಾಣಿಸಲು ಮರುತಸುತನು ಆನಂದಸಾಗರದಲ್ಲಿ ಮುಳುಗಿದ. ಹೊಗೆಯ 
ಮಧ್ಯದಲ್ಲಿನ ಬೆಂಕಿಯ ತಾಪವೋ, ಕತ್ತಲೆಯಲ್ಲಿನ ಚಂದ್ರಲೇಖೆಯೋ, ಹಿಮದಿಂದ 
ಬಜಿ ತಾವರೆಯೋ, ರಾಹುಪೀಡಿತ ರೋಹಿಣಿಯೋ ಎಂಬಂತೆ ಕೊಳೆಬಟ್ಟೆಯುಟ್ಟು 

ಕೆಸರುಭೂಮಿಯಂತೆ ರಕ್ಕಸಿಯರ ಗುಂಪಿನ ಮಧ್ಯದಲ್ಲಿ ಕಂಗೊಳಿಸುತ್ತಿದ್ದ ಸ್ತ್ರೀರತ ವನ್ನು 
ಕಂಡು ಮರುತಸುತನು ಈಕೆಯೇ ಜಿಡಿ ಬಲವಾದ ನಂಬಿತೆಯಿಂದ ಹಿರಿಹಿರಿ 
ಹಿಗ್ಗಿದ. 


ಧರಾತನಯಳ ದೇಹಕಾಂತಿಯನ್ನು ಕಂಡ ಹನುಮನು ನೀರಿಲ್ಲದೆ ಒಣಗಿರುವ 
ಗಿಡಮರಗಳು ಮಳೆಹನಿಗಳನ್ನು ಕಂಡಂತೆ, ದರಿದ್ರನಿಗೆ ನವರತ್ನದ ಗಣಿಯೇ ಕಾಣಿಸಿದಂತೆ, 
ಎಣೆವಕ್ಕಿಯು ಹಗಲನ್ನು ನೋಡಿದಂತೆ, ಸೂರ್ಯನನ್ನು ಕಂಡ ಕಮಲದಂತೆ 
ಆನಂದದಿಂದ ಕುಣಿದು ಕುಪ್ಪಳಿಸಿದ. ಸೀತೆಯ ಮುಖವು ಚಂದ್ರನ ತವರೆಂಬಂತೆ 
ತೋರಿದರೆ, ಹೊಳೆಯುವ ಕಣ್ಣುಗಳು ಕಮಲಗಳನ್ನು ನಾಚಿಸುತ್ತವೆ, ಕೈಬೆರಳುಗಳು 
ಹೊಂಗೇದಗೆಯ ಎಸಳುಗಳಂತೆ ಕಂಗೊಳಿಸುತ್ತವೆ, ನಿಗಿನಿಗಿ ಮೈಕಾ೦ತಿಯು ಪುಟಕ್ಕಿಕ್ಕಿದ 
ಚಿನ್ನದಂತಿದೆ, ತುಟಿಗಳು ಅಮೃತವನ್ನು ಸುರಿಸುವಂತಿವೆ ಎಂಬಂತಿರುವ ಈ ಚೆಲುವು 
ಸೀತಾಮಾತೆಗಲ್ಲದೆ ಮಿಕ್ಕವರಿಗಿರಲು ಸಾಧ್ಯವೇ! ಕೋಮಲವೂ ಲಲಿತವೂ ಆದ 
ಸರ್ವಾಂಗಸೌಂದರ್ಯದಿಂದ ಕೂಡಿದ ಈ ಪಲ್ಲವಾಧರೆಯ ಲಕ್ಷಣಗಳನ್ನು ನೋಡಿದರೆ 
ಈಕೆಯೇ ಜಾನಕಿ ಎಂಬುದರಲ್ಲಿ ಸಂದೇಹವಿಲ್ಲವೆಂದು ದೃಢಗೊ೦ಡ ಅ೦ಜನಾತನಯನು 
ತನ್ನ ಮನೋವ್ಯಥೆಗಳನ್ನೆಲ್ಲ ಕಳಚಿ ಹಾಕಿ ಉಲ್ಲಾಸದಿ೦ದ ತುಂಬಿಹೋದ. ಮೂರು 
ಲೋಕಗಳ ಜನರು ಘೋರ ತಪಸ್ಸು ಮಾಡಿದರೂ ಕೈಗೆಟುಕದ ಪರವಸ್ತುವು ಕೈಸಾರಿದ 
ನಾನು ಅದೆಷ್ಟು ಧನ್ಯನೋ! ನನ್ನ ಮೇಲಿನ ರಘೂತ್ತಮನ ಒಲವಿನ ಅಗಾಧತೆ 


ಸುಂದರಕಾಂಡ ೬೨೩ 


ಎ೦ತಹುದೋ! ಸಮುದ್ರವನ್ನು ಹಾರಿ ಲಂಕಾನಗರಿಯನ್ನು ಸುತ್ತಿದ ಕಷ್ಟಕ್ಕೆ ಅಮು ್ರಿತಫಲವೇ 
ದೊರಕಿದಂತಾಯಿತು ಸಂಜೆ ಹನುಮನು ಹಿಗ್ಗಿದ. ಜೇತಹೋವನದ ಔಷ ಹರಿಯೋ. 
ಸೌಭಾಗ್ಯಕ್ಕೆ ಪಾವನಕರವಾದ ಸಂಜೀವಿನಿಯೋ. ಸಿರಿಯನ್ನೀವ ಪರುಷದ ಗಣಿಯೋ, 
ಸಕಲ ಲೋಕಾನಂದವೀಯುವ ಚಿಂತಾಮಣಿಯೋ, ದೇವ ಶ್ರೀರಾಮಪುರದರಸನ 
ಸಂತಸದ ಜೀವನಾಡಿಯೋ ಎಂಬ ತಾಯಿಯನ್ನು ಕಂಡೆ ಎಂಬ ಸಂತೋಷಭಾವದಿಂದ 
ಪಾವಮಾನಿಯು ಹಿಗ್ಗಿದ. 


ಲೆ. ಸೀತೆಯನ್ನು ಒಲಿಸಿಕೊಳ್ಳಲು ರಾವಣನು ಅನುನಯದ 
ನುಡಿಗಳನ್ನಾ ಡಿದುದು 


ಭವಾನಿಯೇ ಕೇಳು, ಪ್ರತಿಹತಾಶೆಯೋ, ಭಕ್ತಿಯಿಲ್ಲದ ಮನಸ್ಸೋ, ಕುಟಿಲ 
ಬುದ್ಧಿಯೋ, ಕಲುಷವಾದ ಸಿದ್ಧಿಯೋ, ಸತತ ಅಪವಾದಕ್ಕೊಳಗಾದ ಕೀರ್ತಿಯೋ, 
ಪಾಷಂಡತೆಯನ್ನೊಳಗೊಂಡ ಉಪನಿಷತ್ತಿನ ಅರ್ಥವೋ, ಗಾಢ ನಿದ್ದೆಯಲ್ಲಿ 
ಸಿಕ್ಕಿರುವ ಚಿದ್ದಸ್ತುವಿನ ಗತಿಯೋ ಎನ್ನುವಂತೆ ಧರಣಿಜಾತೆಯು ಕೊಳಕಾದ ಬಟ್ಟೆಯ 
ಮಧ್ಯದಲ್ಲಿ ದೇಹವನ್ನು ಮರೆಮಾಚಿಕೊಂಡು ಅಶೋಕದ ಮರೆಯಲ್ಲಿ ಕಾಣಿಸಿದಳು. 
ವೇದವಿಹಿತವಲ್ಲದ ವಿದ್ಯೆಯಂತೆ, ಸ೦ಸ್ಕಾರವಿಲ್ಲದ ಮಾತಿನ ಹಾಗೆ, ಮೋಡದ ಮರೆಯಲ್ಲಿ 
ಕಂಡೂ ಕಾಣಿಸದಂತಿರುವ ಚಂದ್ರಬಿಂಬದಂತೆ, ಮಲಿನ ವಸ್ತ್ರವನ್ನು ಸುತ್ತಿಕೊಂಡು 
ದೇಹವನ್ನು ಮಲಿನಗೊಳಿಸಿಕೊಂಡ ಸೀತೆಯ ಚರಣಗಳನ್ನು ಕಂಡು ಮಾರುತಿಯು 
ಆಕೆಗೆ ಮನಸಿನಲ್ಲಿಯೇ ವಂದಿಸಿದ. ಶ್ರೀರಾಮನ ಕೀರ್ತನೆ” ಮಾಡುವ ರೀತಿಯಲ್ಲಿ 
ಸೀತೆಯ ಸಲ್ಲಕ್ಷಣಗಳು ಒಂದೊಂದಾಗಿ ಕಾಣಬರುತ್ತಿರಲು, ಆಕೆಯೇ ಜಾನಕಿ, ಇದರಲ್ಲಿ 
ಸಂದೇಹವೇ ಇಲ್ಲ ಎಂದು ನಿಶ್ಚೈಸಿಕೊ೦ಡು ನಡೆಯುವುದನ್ನೆಲ್ಲ ನೋಡುತ್ತ ವನದಲ್ಲಿ 
ಒಂದು ಕಡೆ ಕುಳಿತುಕೊಂಡ. ಜಗದೇಕವಿರನಾದ ರಘುವೀರನೇ ರಾಜ, ಎಲ್ಲದಕ್ಕೂ 
ಸಿದ್ಧನಾದ ಲಕ್ಷ್ಮಣನೇ ಸೇವಕ, ರವಿಕುಲೋದ್ಭವನಾದ ದಶರಥನ ಅರಮನೆಯೇ 
ವಾಸಸ್ಥಳ, ಇವುಗಳಲ್ಲಿ ಸುಖವನ್ನು ಸೂರೆಗೊಳ್ಳುತ್ತ ಇರಬೇಕಾದ ಈ ಸುಕುಮಾರಿಯು 
ರಕ್ಕಸಿಯರ ಗುಂಪಿನಲ್ಲಿ ಸಿಲುಕಿಕೊಂಡು ಸ೦ಕಟಪಡುವಂತೆ ಮಾಡಿರುವ ವಿಧಿಯ ಬಲುಹು 
ಅದೆಂತಹುದು! ರುಚಿಕರವಾದ ಆಹಾರವನ್ನು ಬಿಟ್ಟು ಉಪವಾಸಗೈಯುತ್ತ ಪಟ್ಟಿಪೀತಾ೦ಬರಗಳ 
ಬದಲು ಕೊಳೆಯ ಬಟ್ಟೆಗಳನ್ನುಟ್ಟು ಹಂಸತೂಲಿಕಾತಲ್ಲದಲ್ಲಿ ಮಲಗಿರುವ ಬದಲು ನೆಲದ 
ಮೇಲೆ ಮರದ ನೆರಳಿನಲ್ಲಿ ಈ ಪರಿಯಲ್ಲಿ ಕುಳಿತಿರುವ ಅನುಭವವು "ಎಧಿಕೃತಂ ಬಲಂ' 
ಎ೦ದು ಪವನಸುತನು ಅವನಿಸಂಭವೆಯನ್ನು ನೋಡಿ ಮರುಗಿದ. 


ಈಕೆ ಜಾನಕಿಯೇ ಹೌದು, ಇನ್ನು ಸುಮ್ಮನೆ ಕುಳಿತಿರುವುದು ಸರಿಯಲ್ಲ 
ಎ೦ದುಕೊಳ್ಳುವಷ್ಟರಲ್ಲಿ ಆಕಾಶದಲ್ಲಿ ಚಂದ್ರನು ಹನುಮನಿಗೆ ಸಹಾಯ ಮಾಡುವಂತೆ 
ಬೆಳ್ಳಿಂಗಳನ್ನು ಸುರಿಸಲು ಮ೦ಗಳಮೂರ್ತಿಯನ್ನು ನೋಡುತ್ತ ಹರ್ಷಗೊಂಡ. ಪಾಚಿಯು 
ತಾವರೆಗಳ ಕಾಂತಿಯನ್ನು ಹೆಚ್ಚಿಸುವಂತೆ, ಚ೦ದ್ರಮನು ಅತಿಶಯವಾಗಿ ರಾರಾಜಿಸುವಂತೆ 


೬೨೪ ಶ್ರೀರಾಮಕಥಾಮೃತ 


ಮಲಿನಾಂಬರದ ಜೀವರತ್ನದ ಹಾಗೆ ದೇವಿ ಕಂಗೊಳಿಸಲು, ಆಕೆಯ ಸಹಜ ಸೌಂದರ್ಯಕ್ಕೆ 
ಮಾರುತಿಯು ಬೆರಗಾದ. ಶೃಂಗಾರರಸದ ಸರ್ವಸ್ಪವೋ, ಮೂರು ಲೋಕಗಳ ಹೆಣ್ಣುಗಳ 
ಚೆಲುವಿನ ನೆಲೆಯೋ, ಮಂಗಲಪ್ರದವಾದ ದೇವತಾಸಂಪ್ರದಾಯವೋ, ಮನ್ಮಥನ 
ಆರಾಧ್ಯಸಿರಿಯೋ, ಚಿನ್ನದ ಕಳಶವೋ, ಬ್ರಹ್ಮನ ಸೃಷ್ಟಿಕಾರ್ಯದ ಸದನವೋ ಎನ್ನುವಂತೆ 
ಬೆಡಗನ್ನು ಪಡೆದ ಭೂಜಾತೆಯನ್ನು ಕಂಡ ಪವನಸುತನು ಕುಳಿತಲ್ಲಿಯೇ ಕೈಮುಗಿದ. 
ಈ ಮಾನಿನೀಮಣಿಯನ್ನು ಕರೆದೊಯ್ದರೆ ಸಾಮ್ರಾಜ್ಯವೇ ಕೈಗೂಡಿತೆಂಬಂತೆ ರಾಮನು 
ಮನ್ನಿಸುವುದರಲ್ಲಿ ಸಂಶಯವಿಲ್ಲ, ರಾಮಣೀಯಕ ಮೂರ್ತಿಯು ದೊರೆತ ಬಳಿಕ 
ಸಿರಿಯ ಸೀಮೆಯನ್ನೇ ಗಳಿಸಿದಂತೆ ಎಂದು ಆನಂದದಿ೦ದ ನೋಡಿದ. ಬಾಲಚಂದ್ರನನ್ನು 
ಆವರಿಸಿರುವ ಕಾರ್ಮುಗಿಲಿನಂತೆ ಸೀತೆಯನ್ನು ಸುತ್ತುವರಿದು, ಜ್ವಾಲಾಮುಖಿಗಳಂತೆ 
ಅತಿ ಭೀಕರ ಮುಖಗಳ ರಕ್ಕಸಿಯರು ಮೇಲಕ್ಕಡರಿದ ಮೂಗು, ಕರಾಳ ದಾಡೆಗಳಿಂದ 
ಕೂಡಿ ಯಮದೂತರ ಮಗಳಂದಿರೆಂಬಂತೆ ಕಾಣಿಸಿದರು. ಒಂದು, ಎರಡು, ಮೂರು 
ಪಾದಗಳಿಂದಲೂ, ಹಂದಿ ಹುಲಿ ಕರಡಿ ಕೋಡಗ ಮೇಕೆ ಕೋಣ ಸರ್ಪಗಳ 
ಭೀಕರ ಮುಖಗಳಿಂದಲೂ ಕೂಡಿದ, ಎರಡು ಮೂರು ಕೊರಳುಗಳುಳ್ಳ ವಿಕಾರ 
ಘೋರಾಕಾರದಿಂದ ಭಯಗೊಳಿಸುವ ರಕ್ಕಸಿಯರು ಅಸಂಖ್ಯರಾಗಿ ಅವನಿಜೆಯನ್ನು 
ಸುತ್ತುವರಿದಿದ್ದರು. ಕೆಲವರು ಮಹಾ ದೀರ್ಫದೇಹಿಗಳಾದರೆ, ಕೆಲವರು ಅಲ್ಲದೇಹಿಗಳು, 
ಕೆಲವರು ಕುಳ್ಳರು, ಮತ್ತೆ ಕೆಲವರು ಡೊಳ್ಳರು, ಕೆಲವರು ಛಾಯಾಶರೀರಿಗಳು, ಮತ್ತೆ 
ಹಲವರು ತೋಳ ಕಪ್ಪೆ ಮತ್ತು ಹಲವಾರು ಕೀಟಗಳ ಆಕಾರವನ್ನು ಮೋಸದಿಂದ 
ತಳೆದವರು, ಮತ್ತೂ ಕೆಲವರು ಕಾಗೆ ಗೂಬೆ ಹದ್ದು ಮುಂತಾದ ಪಕ್ಷಿದೇಹಗಳನ್ನು 
ಹೊದ್ದವರು; ಎಲ್ಲರೂ ಕೆದರುದಲೆ, ಕೆಂಡಗಣ್ಣುಗಳ ಕೋರೆಹಲ್ಲುಗಳ ಘೋರಾಕಾರಾದ 
ಧೂರ್ತೆಯರು. 


ಹೆಂಡ ಕುಡಿಯುವುದರಲ್ಲಿ, ಮಾಂಸ ತಿನ್ನುವುದರಲ್ಲಿ, ನರಭಕ್ಷಣೆ, ವಿಹಿತ 
ಅಹಿತವೆಂಬ ವಿವೇಚನೆಯಿಲ್ಲದೆ ಸಿಕ್ಕಿದ್ದನ್ನು ಹಿಡಿದು ಕೊಲ್ಲುವ ಕರ್ಕಶರು, ಕ್ರೂರಿಗಳು, 
ದುಷ್ಕಾರ್ಯನಿರತರು  ಧರಣಿಜೆಯ ಎಡಬಲಗಳಲ್ಲಿರುವುದನ್ನು ಮಾರುತಿಯು 
ಕಂಡು, ವಿಧಿಯ ವಿಕೃತಿಯನ್ನು ಕಂಡು ಬೆರಗಾದ. ಕಪ್ಪು ಮೋಡಗಳ ಒಡ್ಡಿನಲ್ಲಿರುವ 
ಚಂದ್ರಬಿಂಬದಂತೆ, ನಾಯಿಗಳ ನಡುವೆ ಸಿಕ್ಕಿಹಾಕಿಕೊಂಡಿರುವ ಹುಲ್ಲೆಯ ಮರಿಯಂತೆ 
ಸೀತೆಯು ಮಾತನಾಡಲು ಆಪ್ತಬಂಧುಗಳೆ ಇಲ್ಲದೆ ಜೀವಧಾರಣೆ ಮಾಡಬೇಕಾದ 
ಪರಿಸ್ಥಿತಿಯು ಈಶ್ವರೇಚ್ಛೆಯೇ ಹೊರತು ಬೇರೆಯಲ್ಲ. ದೊರೆತನವನ್ನು ಕಳೆದುಕೊಂಡು, 
ಕಾಡಿನಲ್ಲಿರುವ ರಘುವೀರನ ಐಶ್ವರ್ಯವು ಮತ್ತೆ ಬಂದು ಸೇರುವುದೆಂಬುದಕ್ಕೆ 
ಧರಣಿಸುತೆಯು ಉಳಿದಿರುವುದೇ ಶುಭಸೂಚನೆ; ದೈತೇಯರಾಜನಿಗೆ ದೌರ್ಭಾಗ್ಯವು 
ಕಾದಿದೆ, ಖಂಡಿತ ಎಂಬ ಯೋಚನೆಯಿಂದ ಪವನಾತ್ಮಜನು ಆನಂದದಿಂದ ಕೂಡಿ 
ಸೀತೆಯೆಡೆಗೆ ನಮಿಸಿದ. ಆ ಮಂಗಳಪ್ರದೆಯನ್ನು ನೋಡುತ್ತ, ಕಪಿವರನು ಮುಂದಿನ 
ಆಲೋಚನೆಯಲ್ಲಿರಬೇಕಾದರೆ, ಮರುತಾತ್ಮಜನಿಗೆ ಆ ಅಪರರಾತ್ರಿಯಲ್ಲಿ ಅಶ್ವಮೇಧವನ್ನು 
ಹಾಡಿ ಹೊಗಳುವ ಬ್ರಹ್ಮಘೋಷವು ಷಡಂಗವಿಧವಾಗಿ ಕೇಳಿಸಿತು. 

ಈ 


ಸುಂದರಕಾಂಡ ನ ೬೨೫ 


ಆ ಹೊತ್ತಿನಲ್ಲಿಯೇ ದಶಶಿರನಿಗೆ ಒಂದು ಕನಸು ಬಿತ್ತು: ಒಬ್ಬ ವನಚರನು ಬ೦ದು 
ಮನೆಮನೆಗಳನ್ನು ಹುಡುಕಿ ಅಶೋಕವನವನ್ನು ಹೊಕ್ಕು ಧರಣಿಜಾತೆಯನ್ನು ಕಂಡು 
ಸಮಾಧಾನಪಡಿಸಿ ಹಿಂದಿರುಗುತ್ತ, ವನವನ್ನೆಲ್ಲ ಧ್ವಂಸಮಾಡಿ, ರಾಕ್ಷಸಸಮೂಹವನ್ನು 
ಕೊಂದು, ಲಂಕಾನಗರಿಗೆ ಬೆಂಕಿಯಿಟ್ಟು ನೀರಾಜನವನ್ನಾಗಿಸಿದ! ಅದನ್ನು ತಿಳಿದು 
ರಾವಣನು ನಸುನಕ್ಕು, “ಯುದ್ಧಮಾಡಿ ಸತ್ತು ಮೋಕ್ಷಸಂಪಾದನೆ ಮಾಡುವ 
ಉದ್ದೇಶದಿಂದ ರಾಮನ ಅರಸಿಯನ್ನು ಹೊತ್ತು ತಂದೆ; ಅದರಿಂದ ರಘುವೀರನು 
ಕಪಿವರನನ್ನು ಕಳಿಸಿಕೊಟ್ಟಿದ್ದಾನೆ. ಇದರಿಂದ ನನ್ನ ಮನೋರಥವು ನೆರವೇರುವುದು 
ಖಂಡಿತ; ಯುದ್ಧ ಒದಗುತ್ತದೆ, ಪರಬ್ರಹ್ಮನೊಡನೆ ನಾನು ಸೆಣಸಿ ನನ್ನ ರಾಕ್ಷಸತ್ವವನ್ನು 
ಕಳೆದುಕೊಂಡು ಸಂತೋಷಗೊಳ್ಳುತ್ತೇನೆ' ಎಂದು ಹಿಗ್ಗಿದ. "ಹೀಗಾದರೆ ಒಳ್ಳೆಯದಾಯಿತು; 
ಆ ಭಟನ ಮುಂದೆಯೇ ಸೀತೆಯನ್ನು ಬೆದರಿಸುತ್ತೇನೆ, ದೂತನು ಇದನ್ನು ರಾಮನಿಗೆ 
ಹೇಳಲು ಅವನು ಕೋಪದಿಂದ ಕುದಿಯುತ್ತ ಇಲ್ಲಿಗೆ ಬರುತ್ತಾನೆ; ಆಗ ನಾನು ಬಯಸಿದ 
ಫಲ ಕೈಸಾರುತ್ತದೆ' ಎಂದು ಹರ್ಷಗೊಂಡಿರಬೇಕಾದರೆ ಅವನಿಗೆ ಎಚ್ಚರವಾಯಿತು. 
ಅದರೊಡನೆ ಕಾಮಬಾಧೆಯಿಂದ ಧರಣಿಜೆಯನ್ನು ನೆನೆಸಿಕೊಂಡು ಅವಳನ್ನು ಕೂಡಲು 
ತವಕಿಸಿದ. ಇಂತಹ ಬಯಕೆಯಿ೦ದ ಕೂಡಿ ಮೇಲೆದ್ದ ರಾವಣನು ಹೊರಟ; ಅವನು 
ಹೊರಟುದನ್ನು ಕಂಡು ಕಾ೦ತಾಸಮೂಹವೆಲ್ಲ ನಿದ್ದೆಯಿಂದೆದ್ದು ಅವನ ಹಿಂದೆಯೇ, ಛತ್ರಿ 
ಚಾಮರ ತಾಳವೃಂತಗಳನ್ನು ಹಿಡಿದು, ಕಾಮನ ಹಿಂದೆ ಸಾಗುವ ಸೈನ್ಯದಂತೆ, ಸಾಗಿದರು. 
ಮುಂದೆ ಅಸಂಖ್ಯಾತ ಕೈದೀವಿಗೆಗಳನ್ನು ಹಿಡಿದ ಚೆಲುವೆಯರು ಹೋಗುತ್ತಿರಲು, 
ಅಕ್ಕಪಕ್ಕಗಳಲ್ಲಿ ಮತ್ತೆ ಹಲವರು ನೀರು ತುಂಬಿದ ಮಣಿಖಚಿತ ಕಳಶಗಳನ್ನು ಹೊತ್ತು 
ನಡೆದರು, ಮತ್ತೂ ಹಲವರು ತುಂಬಿದ ರತ್ನಮಯ ಮದ್ಯಪಾತ್ರಗಳನ್ನು ಹಿಡಿದು 
ಸಾಗಿದರು. ಹೀಗೆ ಮದಮತ್ತ ಮಾನಿನೀಗಣದೊಡನೆ ಸಾಕ್ಷಾತ್‌ ಮನ್ಮಥನೆಂಬಂತೆ 
ದಶಶಿರನು ಅಶೋಕವನದೊಳಗೆ ಕೊಂಚ ದೂರ ನಡೆದು ದಾರಿಯಲ್ಲಿ ನಾನಾ ಬಗೆಯ 
ಪಕ್ಷಿಗಳನ್ನೂ ನವಿಲುಗಳ ನರ್ತನವನ್ನೂ ಅರಗಿಳಿಯ ಆಲಾಪವನ್ನೂ ದುಂಬಿಗಳ 
ರೋಂಕಾರವನ್ನೂ ನೋಡುತ್ತ ಮುಂದುವರಿದು ಬಂದ. 


ಸರೋವರ  ಕೊಳಗಳನ್ನೂ, ಅರಗಿಳಿಗಳ ದುಂಬಿಗಳ ದನಿಯನ್ನೂ, 
ಹೂಹಣ್ಣುಗಳನ್ನು ಬಿಟ್ಟ ನಾನಾ ಬಗೆಯ ಮರಗಳ ತೋಪುಗಳನ್ನೂ ನೋಡುತ್ತ 
ಬರುವ ಮದಗಜಗಮನೆಯರಿಂದ ಸುತ್ತುವರಿದ ನಿದ್ದೆಗಣ್ಣುಗಳಿಂದ ಕೂಡಿದ 
ದೈತ್ಯೇ೦ದ್ರನು ಇಂದ್ರಸಿರಿಯನ್ನು ಧಿಕ್ಕರಿಸುವವನಂತೆ ತೋರಿದ. ನಿದ್ದೆ ತುಂಬಿದ 
ಕಣ್ಣುಗಳ ಸುಂದರಿಯರಲ್ಲಿ ಕೆಲವರು ಬೆದರಿ ಬರುವ ಅವಸರದಲ್ಲಿ ಜಾರಿದರೆ, ಮತ್ತೆ 
ಕೆಲವರು ಸೆರಗನ್ನು ಸರಿಪಡಿಸಿಕೊಳ್ಳದೆ ಬಂದರು; ಮತ್ತೆ ಕೆಲವರು ಮುಂದಲೆಯನ್ನು 
ಕೂಡ ಬಾಚಿಕೊಳ್ಳದಿದ್ದರೆ. ಮತ್ತೂ ಕೆಲವರು ಕಾಲಂದುಗೆಗಳನ್ನು ಕೈಯಲ್ಲೂ 
ಕಂಕಣಗಳನ್ನು ಕಾಲಲ್ಲೂ ಇಟ್ಟುಕೊಂಡಿದ್ದರು; ಇನ್ನೂ ಕೆಲವರು ಮುತ್ತಿನ ಜೊಟ್ಟನ್ನು 
ಕಿವಿಗೂ ಕುಂಡಲಗಳನ್ನು ಬೈತಲೆಯೊಳಗಿಟ್ಟಕೊಂಡು ಬರುತ್ತಿದ್ದರು. ನಕ್ಷತಗಳ ನಡುವೆ. 
ಚಂದಬಿಂಬವು ಎದ್ದುಕಾಣುವಂತೆ ಹೆಂಗೆಳೆಯರ ನಡುವೆ ಮನ್ಮಥನಂತೆ ರಕ್ಕಸೇಶ್ವರನು 


೬೨೬ ಶ್ರೀರಾಮಕಥಾಮೃತ 


ಬರುತ್ತಿದ್ದರೆ, ಎಡಬಲಗಳಲ್ಲಿ ಹಿಡಿದ ದೊಂದಿಗಳು, ಸುಗಂಧಭರಿತ ಗಾಳಿ, ಆಭರಣಗಳ 
ಉಲುಹುಗಳು ತುಂಬಿ ಅವನಿಗಾಗಿ ದಾರಿಬಿಡಿಸುತ್ತಿದ್ದವು. 


ಕಟಿಸೂತ್ರಗಳ ಸದ್ದು, ಕಿಂಕಿಣಿಗಳ ಗಣಗಣ, ಪರಿಮಳಭರಿತ ಸ್ತೀಯರ ನಡುವೆ 
ಚಂದಬಿಂಬದಂತೆ ಬಲಪೌರುಷವೆ ೈಭವ ಸಿರಿಗಳಿಂದ ಬರುವ ರಾವೆಣನನ್ನು ಕಂಡು 
ಮರುತಸುತನು ಬೆರಗಾಗಿ ನಿಂತುಬಿಟ್ಟ ಸಮುದ್ರದಲ್ಲಿ ಹುಟ್ಟಿದ ಅಪ್ಪರೆಯರು ದಶಶಿರನಿಗಾಗಿ 
ಬಂದರೋ ಎನ್ನುವಂತೆ ಎಡಬಲಗಳಲ್ಲಿದ್ದ ಸುದತಿಯರ ಸೌಂದರ್ಯಸಾಗರದ ನಡುವೆ 
ಹೊಳೆಯುವ ಪದ್ನಲೋಚನನಂತೆ ರಕ್ಕಸನು ಬರುವ ಬೆಡಗನ್ನು ಪವನಜಾತನು ನಿಬಿಡ 
ತರುಗಳ ಹಿಂದೆ ನಿ೦ತು ನೋಡುತ್ತಿದ್ದ. ಇಷ್ಟು ವೈಭವವನ್ನು ಪಡೆಯಲು ಅಸುರನು ಎಷ್ಟು 
ಕಾಲ ತಪಗೈದನೋ, ಇಂತಹ ಸಿರಿ ವಾಸವನಿಗಾದರೂ ಇದೆಯೋ ಇಲ್ಲವೋ! ದಶಕಂಠನ 
ಬಲವು ವೀರರಮೆಯ ತೌರೆನಿಸುವಂತಹುದು ಎಂದುಕೊಂಡು ಮರುತಾತ್ಮಭವನು ತನ್ನ 
ಸುಳುಹು ತೋರದಂತೆ ಮರೆಗೊಂಡು ನಿಟ್ಟಿಸಿದ. ಲಲನೆಯರ ಕಲಕಲರವ, ಆಭರಣಗಳ 
ಉಲಿ, ಹೊಗಳುತ್ತ ಹಾಡುವ ಪ್ರಮದೆಯರ ಬೆಡಗು, ರಕ್ಕಸನ ತೇಜಃಪ್ರಭಾವಗಳನ್ನು 
ಕಂಡ ಭೂಲಲನೆಯಾತ್ಮಜೆಯು ಸುವರ್ಣಮಯ ಸೂರ್ಯನನ್ನು ನೋಡಿದ 
ಚಂದಬಿಂಬದಂತೆ ಭೀತಿಯಿಂದ ನಡುಗಿದಳು. ಬಿರುಗಾಳಿಯಿಂದ ಬಾಳೆಯ ಮರವು 
ಬಳುಕುವ ಹಾಗೆ, ಮಲಿನವಸ್ತಗಳಲ್ಲಿ ಸರ್ವಾ೦ಗವನ್ನು ಮರೆಮಾಚಿಕೊಂಡು ಮರುಗುತ್ತ 
ಕೆಸರಿನಲ್ಲಿನ ತಾವರೆಯಂತೆ ಕಂಡೂ ಕಾಣಿಸದ ಹಾಗಿರುವ ಸೀತೆಯನ್ನು ನೋಡಿ 
ಅನುರಾಗದ ಅವಿವೇಕತೆಯಿಂದ ಕೂಡಿ ಒಲುಮೆಯ ಮಾತುಗಳನ್ನಾಡಲು ರಾವಣನು 
ಬಯಸಿದ. ಕಾಮನ ಬಲುಹು ಅದೆಂತಹುದು! ಮಾನಹಾನಿಯನ್ನು ಲೇಶವಾದರೂ 
ಗಣನೆಗೆ ತೆಗೆದುಕೊಳ್ಳದೆ, ಕಾಮೋತ್ಕಂಠದ ದುರ್ಮತಿಯಿಂದ ದಶಮೌಳಿಯು 
ಪರಿಪರಿಯ ಒಡವೆವಸ ಸ್ಪಗಳನ್ನು ತರಿಸಿ ಸೀತೆಯ ಮುಂದಿಟ್ಟು, ಮಧುರವೂ ಖಂಡಿತವೂ 
ಆದ ನುಡಿಗಳಿಂದ, ಸಾವನ್ನು | ಆಕೆಯನ್ನು ಭಿ ಪ್ರಯತ್ನಿಸಿದ. 
ಪ್ರೇಮವಿಹ್ವಲತೆಯಿಂದ es ರಾವಣನು ೨4 ಆಕರ ಆಜ ರಾಣಿಯನ್ನು 
ಮೋಹನಗೊಳಿಸುವ ಉದ್ದೇಶದಿಂದ ಲಲ್ಲಗರೆಯಲು ಉದ್ದೇಶಿಸಿದ. 


೯. ತನ್ನ ಉದ್ದೇಶದಲ್ಲಿ ವಿಫಲನಾದ ರಾವಣನು ರಕ್ಕಸಿಯರಿಗೆ 
ಸೂಚಿನೆಯಿತ್ತು ವಾಪಸಾದುದು 


ಅದ್ರಿಜಾತೆಯೇ, ಗಂಡನಲ್ಲಿ ಮನಸನ್ನಿಟ್ಟು ಮಮತೆ ಮುಂತಾದುವನ್ನು 
ಸುಟ್ಟು, ನೆನಹನ್ನಷ್ಟೇ ಅವಲಂಬಿಸಿ ನಿರಶನದಿಂದ ದೇಹದಂಡನೆಗೈಯುತ್ತ ಆತನೆ 
ಪಾದಸ ರಸಿಜಗಳಲ್ಲಿ ಸರ್ವಸ್ವವನ್ನೂ ಅರ್ಪಿಸಿ ದಿನಗಳೆಯುತ್ತಿದ್ದ ಸಾಧ್ವೀಶಿಖಾಮಣಿಯನ್ನು 
ದಾನವರೆರೆಯನು ವೌತಕಾಡಿಸುವ ಸಡಗರವನ್ನು ತೋರಿಸಿದ. ಚಂದ್ರಲೇಖೆ, 
ಮಾಲತೀಲತೆ, ಶಿರೀಷಪುಷ್ಪಗಳ ಕೋಮಲತೆಯನ್ನು ಮೀರಿಸುವ ಸೀತೆಯ ಸುಕುಮಾರ 
ದೇಹವು ಸುಖಲೇಶವನ್ನೂ ತಿಳಿಯದೆ ಕಂದಿ ಹಸಿವುನೀರಡಿಕೆಗಳಿಂದ ಬಳಲಿದರೂ 


ಸುಂದರಕಾಂಡ ಓ೨೭ 


ಆಕೆಯು ಹೇಗೋ ಜೀವವನ್ನಿರಿಸಿಕೊಂಡಿದ್ದಳು. ಆಕೆಯನ್ನು ಕುರಿತು ರಾವಣನು, 
“ತಾವರೆಗಣ್ಣವಳೇ, ಕಾರಣವಿಲ್ಲದ ನಿನ್ನ ಚಿಂತೆಯನ್ನು ಬಿಟ್ಟುಬಿಡು. ನನ್ನ ಮಾತನ್ನು 
ಕೇಳು, ನಿನ್ನ ಯೌವನ, ಸೊಬಗು, ಸುಕುಮಾರತೆ, ಚಾತುರ್ಯ, ಮಾಧುರ್ಯ, 
ಸುರಸತಿಯರನ್ನು ಹೀಗಳೆಯುವ ಲಾವಣ್ಯಗಳು ಮಿಕ್ಕ ಯಾರಿಗುಂಟು? ನೀನು 
ಎಲ್ಲೆಡೆಯೂ ಸರ್ವಜನಮಾನ್ಯಳು. ಆನಂದದಾಯಿಯಾದ ಯೌವನಲಕ್ಷ್ಮಿಯು ನಿನ್ನ 
ಅಂಗಗಳನ್ನು ಅಪ್ಪಿಕೊಂಡು ಪ್ರಾರ್ಥಿಸುತ್ತಿರಬೇಕಾದರೆ ಅದನ್ನು ತಿರಸ್ಕರಿಸುವುದು 
ಬುದ್ಧಿವ೦ತರ ಲಕ್ಷಣವಲ್ಲ; ಇವೆಲ್ಲ ಹೋದ ಮೇಲೆ ಮತ್ತೆ ಬರಲಾರವು. ಹಾಗಾಗಿ 
ಸ್ಮರಶಾಸ್ತ ಸ್ವಗೀತೆಯಾದ 'ಧರಾಜಾತೆಯೇ, ಇವೆಲ್ಲವೂ ಇರುವಾಗಲೇ ಸುಖವನ್ನು 
ಅನುಭವಿಸಬೇಕು. ಮನೋಹರವಾದ ಈ ಕಣ್ಣಾವರೆಗಳು, ಚ೦ದ್ರಮುಖ, ಸ್ಪರ್ಣವರ್ಣ. 
ತಾವರೆದಂಟಿನಂತಹ ನಳಿತೋಳು, ಚಕ್ರಕುಚ, ದುಂಬಿಯಂತಹ ಮಧುರದ್ವನಿ 
ಮೊದಲಾದವು ಈ ಧರೆಯಲ್ಲಿ ಬೇರೆಯವರಿಗಿದೆಯೇ? ಅಂತಹುದರಲ್ಲಿ ನಿನಗೆ ಕಷ್ಟಜನದ 
ಸಹವಾಸವೇಕೆ? ಈ ಕೋರೈಸುವ ಈ ಆಭರಣಗಳು, ಹೊಸ ಚೇನಾಂಬರಗಳು, 
ದಿವ್ಯಪಾನಗಳು, ಬೇಡಿದುದನ್ನು ಕೊಡುವ ಸುರಧೇನು ಕಲ್ಪತರು ಚಿಂತಾಮಣಿಗಳು, 
ದೇವಾಂಗನೆಯರೇ ನಿನ್ನ ಸೇವಕರಾಗಿರಲು ಲವಲವಿಕೆಯಿಂದ ಸುಖವನ್ನು ಅನುಭವಿಸು. 
ದೇವಾನುದೇವತೆಗಳು ನಿನ್ನ ಸೇವಕರಾಗಿರುತ್ತಾರೆ, ಗಾಂಧರ್ವತುಂಬುರಾದಿಗಳು ನಿತ್ಯವೂ 
ಬಂದು ಹಾಡಿ ಹೊಗಳುತ್ತಾರೆ. ಸುದತಿಯೇ, ದೇಹವಿರುವಾಗಲೇ ಸಕಲ ಭೋಗಗಳನ್ನು 
ಹೊಂದಿ ಜೀವನಪರ್ಯಂತ ಸಂತೋಷದಿಂದಿರು. ಕುಬೇರನ ಪುಷ್ಪಕವಿಮಾನದಲ್ಲಿ 
ಕುಳಿತು ಸಮುದ್ರದಂಡೆಯ ಮನೋಹರ ಉದ್ಯಾನಗಳಲ್ಲಿ ವಿಹರಿಸುತ್ತ, ದೇವತೆಗಳು 
ಮಾಡುವ ಪರಿಪರಿಯ ಉಪಚಾರಗಳನ್ನು ಸ್ವೀಕರಿಸುತ್ತ, ಸುಖವನ್ನು ಹೊಂದಿ, ಇದಕ್ಕೆ 
ಕಾರಣರಾದವರನ್ನು ಮುದಗೊಳಿಸಿ ಆಮರಣಪರ್ಯಂತ ಸಂತಸದಿಂದಿರು. 


“ನೀನೇನಾದರೂ ನನ್ನ ಮಾತಿಗೊಡಂಬಟ್ಟರೆ, ನಿನ್ನ ತಂದೆಗೆ ಬೇಕಾದಂತೆ 
ರಾಜ್ಯವನ್ನೂ, ಮಣಿಧೇನುಗಳನ್ನೂ ಕನಕಾಂಬರಗಳನ್ನೂ ನೀಡುತ್ತೇನೆ. ನಿನ್ನೊಬ್ಬಳಿಂದ 
ನಿನ್ನ ಬಂಧುಗಳೆಲ್ಲರೂ ಸುಖವಾಗಿರುವಂತಾಗುತ್ತದೆ. ಕ್ಲಿ ಹೆಂಗಳೆಯರ "ಮಧ್ಯೆ 
ಮಾಣಿಕ್ಕದಂತೆ ಮಿನುಗು. ಅದು ಬಿಟ್ಟು ಅಕಾರಣ ಮೌಢ್ಯದಿಂದ ಕೂಡಿರುವುದು ಸಲ್ಪದು. 
ದಃ ನಿನ್ನ ಗಾಡಿ, ಈ ನಿನ್ನ ಮೋಡಿ, ಈ ಜಾಣ್ಮೆ ಹ ನಲ್ಫೆ ಈ ಇಂಪು ಈ ತಂಪು, ಈ 
ತಳುಕು ಈ ಪಳುಕು ಬೇರಾರಲ್ಲಿಯೂ ಇಲ್ಲ; ಇಂತಹ ಚೆಲುವನ್ನು ವ್ಯರ್ಥಗೊಳಿಸಬೇಡ, 
ಸುಂದರಿಯೇ! ಧರೆಯಲ್ಲಿ ದೇಹವಿರುವುದೇ ಅತಿಶಯ, ಅದರಲ್ಲಿ ಯೌವನ ದುರ್ಲಭ, 
ಅದರಲ್ಲೂ ರೂಪಸಂಪತ್ತು, ಚಾತುರ್ಯ ದೊರೆಯುವುದು ಪೂರ್ವಪುಣ್ಯದ ಬಲದಿಂದ. 
ಇವೆಲ್ಲವೂ ಕೂಡಿದ್ದರೂ ಸಿರಿ ಸಿಕ್ಕುವುದು ಕಷ್ಟ ಅಂತಹುದು ದೊರಕಲು ಹಗಲಿರುಳೆನ್ನದೆ 
ಸುರುಚಿರ ಭೋಗವನ್ನು ಅನುಭವಿಸಬೇಕೇ ಹೊರತು ಕ್ಷೇಶಗೊಳ್ಳುವುದು ತಕ್ಕುದಲ್ಲ. 
ದೇವೇಂದನೇ ಮೊದಲಾದ ದಿಕ್ಟಾಲಕರೂ, ಪಾತಾಳದಲ್ಲಿರುವ ಬಲಿ ಮಯಾಸುರ 
ಮುಖ್ಯರಾದ ದಾನವರೂ ಯುದ್ಧದಲ್ಲಿ ನನ್ನ ಹೆಸರು ಕೇಳಿದರೇ ನಡುಗುತ್ತಾರೆ; ಅಂದ 
ಮೇಲೆ ವಾನರರೂ ನರರೂ ಯಾವ ಮಹಾ! ಸಮುದ್ರಮಧ್ಯದಲ್ಲಿನ ಪರ್ವತದಲ್ಲಿ ನನ್ನ 


೬೨೮ ಶ್ರೀರಾಮಕಥಾಮೃತ 


ಮಗ ಇಂದ್ರಜಿತುವು ಲಕ್ಷಕ್ಕಿಂತ ಮಿಗಿಲಾದ ಸಂಖ್ಯೆಯ ರಕ್ಕಸದಳದ ಮುಖ್ಯಸ್ಥ. ಇದನ್ನು 
ಕುರಿತು ಯೋಚಿಸು, ಮೂಲೋಕದ ಮಹಾಭಾಗ್ಯ ನಿನಗಾಗಿ ಕಾದಿದೆ! ಯಾರಿಗಾದರೂ 
ಕನಸಿನಲ್ಲಾದರೂ ಲಂಕೆಯನ್ನು ನೆನೆಸಿಕೊಳ್ಳಲು ಸಾಧ್ಯವೇ? ಬೇಕಾದ ಕಡೆ ಹೋಗಿ 
ವಿಹರಿಸಲು ಮನೋವೇಗವನ್ನೂ ಮೀರಿಸುವ ವೇಗದ ಕುಬೇರನ ಪುಷ್ಪಕವೇ ಕಾಯುತ್ತಿದೆ. 
ನನ್ನ ವಶವಾಗಿ ದೇವತಾಸ್ತೀಯರಿಗೆ ಒಡತಿಯಾಗಿ, ಕಾಮಸಂತೃಪ್ತಿ ಹೊಂದು. ಎಲ್ಲ 
ಸೌಭಾಗ್ಯಗಳನ್ನೂ ನಿನಗೆ ಕೊಟ್ಟ ಬ್ರಹ್ಮನು, ಚಂದ್ರನಲ್ಲಿ ಕಳಂಕವಿಟ್ಟಂತೆ, ಒಂದು 
ಕೊರೆಯನ್ನುಂಟುಮಾಡಿದ, ಅದೆಂದರೆ ಮನುಷ್ಯನೂ, ನಿರ್ಧನಿಕನೂ, ಅಬಲನೂ, 
ಬಂಧುಬಾಂಧವರನ್ನು ತೊರೆದು ಕಾಡಿನಲ್ಲಿ ಅಲೆಯುವವನೂ ಆದ ಮೂರ್ಪನನ್ನು 
ಗ೦ಡನನ್ನಾಗಿಸಿದ್ದು. ಅಂತಹವನನ್ನು ನೆನೆಯುತ್ತ ದೇಹವನ್ನು ಹಿಂಸಿಸಿಕೊಳ್ಳುವುದು 
ತರವಲ್ಲ, ನನ್ನ ನಗರದ ಕಡೆ ನೋಡುವ ಶಕ್ತರಾರಾದರೂ ಜಗತ್ತಿನಲ್ಲಿರುವರೇ? 


“ಈ ನಿನ್ನ ಕಷ್ಟವನ್ನು ಯಾರೂ ನೀಗಿಸಲಾರರು, ಅಂಥದ್ದರಲ್ಲಿ ಕಾಡಿಗನಾದ 
ರಾಮ, ಅವನ ತಮ್ಮ ಲಕ್ಷ್ಮಣರು ಹೀಗೆ ಮಾಡಲು ಶಕ್ಕವೇ? ಹಸಿವು ಬಾಯಾರಿಕೆಗಳಿಂದ 
ತಲ್ಲಣೆಸುತ್ತ, ರಾಕ್ಷಸರ ಹಿಂಸೆಯನ್ನು ತಾಳಿಕೊಂಡು ಬಾಳಲೇನು ಸುಖ? ಅದರಿಂದ 
ನನ್ನ ನುಡಿಯು ಹಿತಕರವೆಂದು ಬಗೆದು, ಅದರಂತೆ ನಡೆದು ಸುಖವಾಗಿರು. ರಾಮನು 
ಬ೦ದು ನಿನ್ನನ್ನು ಕಾಣುವುದು ಅತಿ ದುಸ್ತರ, ಮಹಾ ಶಕ್ತಿವಂತರೇ ಈ ನಗರಕ್ಕೆ 
ಬರುವುದು ದುಷ್ಕರ, ಅಂತಹುದರಲ್ಲಿ ಸಾಮಾನ್ಯ ಮನುಷ್ಯನಿಗೆ ಅದು ಸಾಧ್ಯವೇ? ನಿನ್ನ 
ಮುಗ್ಧತೆಯನ್ನು ಕಳಚಿಟ್ಟು, ಹರುಷವನ್ನುಟ್ಟು ಈ ಮಹಾಸಾಮ್ರಾಜ್ಯದ ಒಡೆತನವನ್ನು 
ಅನುಭವಿಸಿ, ಪ್ರೇಮದಿಂದ ನನ್ನನ್ನಾಳುವಳೆಂಬ ಕೀರ್ತಿಯನ್ನು ಗಳಿಸಿ ಸಂತಸದಿಂದಿರು, 
ತೊಂಡೆವಣ್ಣುಟಿಯವಳೇ! ನಿನ್ನನ್ನು ನೋಡಿದಂದಿನಿಂದ ನನಗೆ ಹೊಸ ಹುರುಪು 
ಸಮನಿಸಿದೆ; ಮಹಾ ಚೆಲುವೆಯರೆನ್ನಿಸುವ ಸಾವಿರಾರು ಸುದತಿಯರನ್ನು ನನ್ನ ಮನಸ್ಸು 
ಒಲ್ಲದಿದೆ; ಬಿಸಜಾಕ್ಷಿಯೇ, ನನ್ನ ಮೇಲೆ ಕೃಪೆಯಿಟ್ಟು ನನ್ನ ನುಡಿಗೆ ಒಪ್ಪಿ ಸುಖವನ್ನು 
ಸಂಪಾದಿಸು. ರಾಮನನ್ನು ನೆನೆಸಿಕೊಂಡು ಹಂಬಲಿಸುವುದು ಕನ್ನಡಿಯ ಗಂಟಿಗೆ 
ಆಸೆಪಟ್ಟಂತೆ।! ಅದೆ೦ದಿಗೂ ನಿಜವಾಗದು. ಇದ್ದದ್ದನ್ನು ತಿಂದು ಬದುಕಬೇಕೇ ಹೋರತು 
ಇಲ್ಲದುದನ್ನು ತಿಂದು ಬಾಳಿದವರುಂಟೇ? ಆದ್ದರಿಂದ ವನಿತಾಶಿರೋಮಣಿಯೇ, ನನ್ನ 
ಮಾತಿಗೆ ಒಪ್ಪಿಗೆಯಿತ್ತು ಮನ್ಮಥೋತ್ಸವದಿಂದ ಆನಂದಗೊಳಿಸಿ ನಿರಾಳವಾಗಿ ಬದುಕು” 
ಎಂದು ಬಾಯಿಗೆ ಬಂದುದನ್ನು ಹೇಳುತ್ತ ರಾವಣನು ಜಾನಕಿಯ ಮನವೊಲಿಸಲು 
ಶತಪ್ರಯತ್ನ ನಡೆಸಿದ. 

ಮಂದಮತಿಯಾದ ರಕ್ಕಸರೊಡೆಯನು ಆಡಿದ ಮಾತುಗಳನ್ನು ಕೇಳುತ್ತ 
ಕೋಪದಿಂದ ಕಣ್ಣುಗಳಲ್ಲಿ ಕಾಲಾಗ್ನಿಯಂತೆ ಕಿಡಿಗಳನ್ನುಗುಳುತ್ತ. ನಿಟ್ಟುಸಿರು ಬಿಡುತ್ತ, 
ದೇವವಂದಿತೆಯಾದ ಧರಾಜಾತೆಯು ಕೈಯಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಹಿಡಿದುಕೊಂಡು 
ಆ ಅಲ್ಟಾಯುಷಿಯೊಡನೆ ಪತಿವ್ರತೆಯರ ಧೃತಿ ಮತಿ ನಿರ್ಭೀತಿಗಳಿಂದ ಹೀಗೆ ನುಡಿದಳು: 
“ನಿಜವಾಗಿ ರಾಜನೆನ್ನಿಸಿಕೊಳ್ಳುವವನಲ್ಲಿ ಇಂದ್ರ ಮೊದಲಾದ ದಿಕ್ಟಾಲಕರ ಅಂಶವು 
ಸೇರಿರುತ್ತದೆ, ಸಕಲಧರ್ಮಸ್ಥಿತಿಯೂ ಅಳವಟ್ಟಿರುತ್ತದೆ; ಅಂತಹವನು ಧರ್ಮಪರಿಪಾಲನೆ 


ಸುಂದರಕಾಂಡ ೬೯ 


ಮಾಡುತ್ತ, ಪಾತಕವನ್ನು ತೊಡೆದು ಸತ್ಕೀರ್ತಿ ಹಾಗೂ ಪರಗತಿಯನ್ನು ಸಂಪಾದಿಸಬೇಕು. 
ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತ, ಸೂಕ್ಷ್ಮಮತಿಯಿಂದ ಧರ್ಮವು ಹೆಚ್ಚುವಂತೆ 
ಪೊರೆಯುತ್ತ, ಫನಚಾರಿತ್ರನೆನಿಸಿದ ರಾಜನು ಅತ್ಯುನ್ನತವಾದ ಕೀರ್ತಿಯನ್ನು 
ಗಳಿಸುತ್ತಾನೆ. ಸಪ್ತವ್ಯಸನಗಳಿ೦ದ ಕೂಡಿ, ಕೆಟ್ಟವರ ಸಹವಾಸದಲ್ಲಿರುತ್ತ, ಲೋಲುಪನಾಗಿ, 
ಹಿರಿಯರು ಕೋಪಗೊಳ್ಳುವಂತೆ ಆಳುವವನ ಆಯುಸ್ಸು ಕೀರ್ತಿ ಬಲ ಸಂಪತ್ತುಗಳೆಲ್ಲ 
ಕುಸಿದುಹೋಗುತ್ತವೆ, ಅಂತಹವನಿಂದ ಲೇಸು ಉಂಟಾದೀತೇ? ಈ ಸಿರಿಯನ್ನು, ಬಲ 
ಆಯುಸ್ಸು ಕೀರ್ತಿಗಳನ್ನು ಗಳಿಸಲು ನೀನು ಎಂಥ ತಪಸ್ಸು ಮಾಡಿದೆಯೋ, ಇಂದ್ರಾದಿಗಳ 
ಮಾನ್ಯತೆಯನ್ನು ಎಷ್ಟು ಸಂಪಾದಿಸಿದೆಯೋ; ಆದರೆ ಈ ಪರಿಯ ಪರಸ್ತೀವ್ಯಾಮೋಹದಿಂದ 
ಇಂತಹ ಮಾತುಗಳನ್ನಾಡಿ ನೀನು ಅವನ್ನೆಲ್ಲ ಕಳೆದುಕೊಳ್ಳಲು ಬಯಸುತ್ತಿದ್ದೀಯೆ. ಇತರರ 
ಹೆಂಡಂದಿರನ್ನು ಬಯಸುವವರಿಗೆ ದುಷ್ಟೀರ್ತಿಯುಂಟಾಗುವುದಲ್ಲದೆ, ತೇಜಸ್ಸು ಬಲಗಳು 
ಉಡುಗಿ, ವಂಶವೇ ನಾಶವಾಗುತ್ತದೆ. ನೀನೊಬ್ಬನು ಮಾಡುವ ಪಾಪದಿಂದ ನಿನ್ನ 
ನಗರ, ಕುಲಗೋತ್ರಗಳು ನಿರ್ನಾಮವಾಗುತ್ತವೆ, ನೀನಂತೂ ನರಕಕ್ಕೆ ಇಳಿಯುತ್ತೀಯೆ. 
ನಿನ್ನ ಬಲಪೌರುಷಗಳ ಬಗ್ಗೆ ಬೊಗಳುತ್ತಿದ್ದೀಯಲ್ಲ, ಆದರೆ ಕಾಡಿನಲ್ಲಿ ಸನ್ಯಾಸಿವೇಷದಲ್ಲಿ 
ಬ೦ದು ರಾಮಲಕ್ಷ್ಮಣರಿಲ್ಲದಾಗ ಕಳ್ಳತನದಿ೦ದ ಆಕಾಶಮಾರ್ಗದಲ್ಲಿ ನನ್ನನ್ನು ಹೊತ್ತು 
ತಂದೆ ತಾನೇ! ವಿಷವನ್ನೇ ಅಮೃತವೆಂದು ಭಾವಿಸಿಕೊಂಡಿರುವ ಮತಿಹೀನ ನೀನು. 
ಕೇಳಲವೋ, ನರಿಯು ಸಿಂಹಕ್ಕೆ ಸಮನಾಗುವುದೇ? ಕೀಳು ಹಕ್ಕಿಯು ಗರುಡನಿಗೆ 
ಸಾಟಿಯಾಗಬಲ್ಲುದೇ? ನಾಯಿಗಳು ಶರಭಗಳಿಗೆ ಎಣೆಯೇ? ನೀನು ಹೆಂಡದ 
ಅಮಲಿನಿಂದ ಸೊಕ್ಕಿ ಏನೇನೋ ಒದರುತ್ತಿದ್ದೀಯೆ. ಎಂದೆ೦ದೂ ದೊರೆಯದುದನ್ನು 
ಬಯಸಿ ನೀನು ಕೆಡುತ್ತೀಯೆ! 


“ಸೂರ್ಯವಂಶೋದ್ಧ್ಭವನ ಬಾಣದ ಹೊಡೆತಕ್ಕೆ ಸಿಕ್ಕಿ ದುರುಳ ರಕ್ಕಸರೆಲ್ಲರೂ ತಲೆ 
ಕಾಲುಗಳನ್ನು ಹರಿದುಕೊಂಡು ನೆಲದಲ್ಲಿ ಬಿದ್ದು ಒದ್ದಾಡುತ್ತಿರಲು, ಅವರ ಹೆಂಡಂದಿರು 
ತಲೆ ಕೆದರಿಕೊಂಡು ಗೋಳಿಡುವುದನ್ನೂ, ಮುಳ್ಳುಮುತ್ತುಗವು ಹೂಬಿಟ್ಟಂತೆ ನಿನ್ನ 
ಮೈಯೆಲ್ಲ ಗಾಯದಿಂದ ಕೂಡಿ ರಕ್ತವು ಹರಿಯುವುದನ್ನೂ ನಾನು ಮುಂಗಾಣುತ್ತಿದ್ದೇನೆ. 
ಸಕಲ ಜೀವರ ಅಂತರ್ಯಾಮಿಯಾದ, ಸಕಲ ಜಗದಾಧಾರನಾದ, ದೇವರ ದೇವ 
ರಘುರಾಜೇಂದ್ರಚಂದ್ರಮನು ನೆನೆದವರಿಗೆ ಈ ಭೂಮಿಯಲ್ಲಿ ಚಿರಕಾಲದ ಸಂಪತ್ತನ್ನು 
ನೀಡುತ್ತಾನೆ; ಅ೦ತಹ ಕರುಣಾಕರನನ್ನು ಮದಮತ್ತನಾಗಿ ಜರಿಯುತ್ತಿದ್ದೀಯೆ, 
ದೇವತಾನಿಂದೆ ಕುಲನಾಶಕವೆಂದು ನೀನು ತಿಳಿಯದೆ ಹೋದೆ. ಗಳಿಸಿರುವ ಅಪಾರ 
ಸಿರಿ, ಸಂಪತ್ತು, ಹೆಂಡಿರು ಮಕ್ಕಳನ್ನು ಬ್ರಹ್ಮನ ಕರುಣೆಯಿಂದ ಪಡೆದ ನೀನು ರಘುವರನ 
ವೈರದಿಂದಾಗಿ ಅವೆಲ್ಲವನ್ನೂ ಸಮುದ್ರದ ಪಾಲು ಮಾಡಲು ಆಲೋಚಿಸುತ್ತಿರುವೆ. 
ಮೂಢನೇ, ಸಂಪತ್ತನ್ನು ಈಡಾಡುವುದು ಸರಿಯಲ್ಲ, ನಾಯಿಗೆ ತೆಂಗಿನ ಯೋಗ್ಯತೆಯೇನು 
ಗೊತ್ತು ಎಂದು ಜನ ಜರಿಯುವುದಿಲ್ಲವೇ? ತನಗೆ ಪತಂಗ ಎಂಬುದು ಇನ್ನೊಂದು 
ಹೆಸರು ಎನ್ನುತ್ತ ಪತಂಗ (ಸೂರ್ಯ)ನ ಬಳಿ ಹೋಗಿ ಮಿಣುಕುಹುಳವು ಸುಟ್ಟು 
ಬೂದಿಯಾಗುವಂತೆ, ಇಂದ್ರ ಮೊದಲಾದವರಿತ್ತ ಬಲಪೌರುಷಗಳಿವೆಯೆಂದು ತಿಳಿದು 


೬೩೦ ಶ್ರೀರಾಮಕಥಾಮೃತ 


ದೇವದೇವನೊಡನೆ ಸೆಣಸಿ ಬದುಕಲು ಆಲೋಚಿಸುತ್ತಿರುವೆಯಾ? ರಾಕ್ಷಸನೇ ನಿನ್ನ ಬುದ್ಧಿ, 
ಎನಾಶವೃದ್ಧಿ! ದುರ್ಮೋಹದಿಂದ ಕೆಡಬೇಡ, ದೇವತಾಮಕುಟಮಣಿಯಾದ ಶ್ರೀರಾಮನ 
ವೈರವನ್ನು ಗಳಿಸಿ ಕಷ್ಟಪಟ್ಟು ಸಂಪಾದಿಸಿರುವುದನ್ನು ಕಳೆದುಕೊಳ್ಳಬೇಡ. ಅದರ ಬದಲು 
“ತಿಳಿಯದೆ ನಾನು ಮಾಡಿದ ತಪ ಸನ್ನು ಮನಸ್ಸಿನಲ್ಲಿರಿಸಿಕೊಳ್ಳದ ನನ್ನನ್ನು ಕಾಪಾಡು' 
ಎಂದು ನನ್ನನ್ನು ಒಪ್ಪಿಸಿಕೊಟ್ಟು ಕಾಲುಗಳಿಗೆ ಬಿದ್ದು ಕೇಳಿಕೊಂಡರೆ 'ಾಕುವಾದ 
ದೇವನು ಸಲಹುತ್ತಾನೆ; ಇಲ್ಲದಿದ್ದರೆ ನೀನು ಬಾಳಲಾರೆ. ಇಷ್ಟು ಹೊರತು ಮಿಕ್ಕಲ್ಲ 
ಮಾತುಗಳು ದುರಾಲಾಪವೇ ಸರಿ, ಅದರಿಂದ ಕಾರ್ಯಸಾಧನೆಯಾಗದು. ಇದನ್ನರಿತು 
ಭಕ್ತಿಯಿಂದ ಕೂಡಿ ದೀನಬಂಧುವನ್ನು ಮರೆವೊಗು; ತಡವಾದರೆ ಅವನು ಬಂದು 
ನಿನ್ನ ಅಂಗಾಂಗಗಳ ಕೀಲನ್ನು ಕಳಚಿ. ಬಿಸುಡುತ್ತಾನೆ. ಪರಸ್ತೀರತಿಯಿಂದ ಚಿರಂತನ 
ನರಕವಾಸವು ಕಟ್ಟಿಟ್ಟ ಬುತ್ತಿ ಔಕಮಿದು ಸಾಮಾನ್ಯಧರ್ಮವು. ಹೇಳುತ್ತದೆ, ಆದ್ದರಿಂದ 
ನಿನ್ನ ದುರ್ಬುದ್ಧಿಯನ್ನು ಬಿಸಾಕು. ಹರನಿಗೆ ಈವ ಬ್ರಹ್ಮನಿಗೆ ಸರಸ್ವತಿ, ಶ್ರೀಹರಿಗೆ 
ಲಕ್ಷಿ ೪ ದೇವೇಂದನಿಗೆ ಶಚಿ, ಸೂರ್ಯನಿಗೆ ಸಂಜ್ಞೆ ಚಂದನಿಗೆ ರೋಹಿಣಿ, ವಸಿಷ್ಠರಿಗೆ 
ಅರುಂಧತಿಗಳಿರುವಂತೆ ರಾಜೀವಲೋಚನನಾದ ಶ್ರೀರಾಮನಿಗೆ ಧರಣಿಜೆ ಎಂದು 
ತಿಳಿಯದೆ ದುಷ್ನಬುದ್ದಿಯಿಂದ ಕೂಡಿ ನೀನು ನಿನ್ನ ಐಶ್ವರ್ಯದೊಡನೆ ಭೂಮಿಯನ್ನು 
ಕಚ್ಚುವೆ. ಮಂತ್ರಪೂತವಾದ ಹವಿಸ್ಸು ನಾಯಿಗೆ ದೊರೆಯುತ್ತದೆಯೇ? ನಿನ್ನ ಆಸ್ತಿಪಾಸ್ತಿ 
ಮಡದಿಮಕ್ಕಳನ್ನು ಕಾಪಾಡಿಕೊಳ್ಳಲು ರಾಘವನಿಗೆ ಶರಣಾಗು” ಎಂಬ ಉದಾರ 
ವಚನಗಳಿಂದ ಸೀತಾಮಾತೆಯು ರಾವಣನಿಗೆ ತಿಳಿಹೇಳಿದಳು. 


ಧರಣಿಜೆಯ ಮಾತುಗಳನ್ನು ಕೇಳಿ ಕೋಪಾವಿಷ್ಟನಾದ ದಶಶಿರನು ತಲೆಗಳನ್ನು 
ಕೊಡಹುತ್ತ ತಾಪವಿಹ್ವಲತೆಯಿಂದ, “ನೀನು ಆಡಿದ ನಿಷ್ಠುರ ಮಾತುಗಳಿಂದಾಗಿ ನಿನ್ನ 
ದೇಹವನ್ನು ಕೊಚ್ಚಿಹಾಕಬೇಕಾಗಿತ್ತು, ಆದರೆ ನನ್ನ ಮನಸ್ಸು ನಿನ್ನ ಬಗ್ಗೆ ಒಲವಿನಿಂದ 
ಕೂಡಿ ಮುಂದುವರಿಯದೇ ಇದೆ. ನನ್ನ ಪ್ರೀತಿಯ ಆಳವನ್ನು ತಿಳಿದು ನನ್ನವಳಾಗುವುದು 
ನಿನಗೇ ಒಳ್ಳೆಯದು, ಇನ್ನೊಂದೆರಡು ತಿಂಗಳು ನಿನಗೆ ಗಡುವು ಕೊಡುತ್ತೇನೆ, 
ಒಲಿಯದಿದ್ದರೆ ತಿಂದುಹಾಕಿಬಿಡುತ್ತೇನೆ” ಏಂದು ಎಚ್ಚರಿಸಿದ. ಆ ಮಾತನ್ನು ಕೇಳಿದ 
ಜಾನಕಿಯು ಆ ದೈವದುಷ್ಕೃತನನ್ನು ಕುರಿತು, “ಎಲವೋ, ಕ್ರೂರಿಯೇ, ಕಟುನುಡಿಗಳಿಂದ 
ರಾಮನ ಪ್ರಿಯೆಯನ್ನು ನನ್ನವಳಾಗಿಸಿಕೊಳ್ಳುವೆನೆಂದು ಹೇಳುವ ನಿನ್ನ ನಾಲಗೆಯು 
ಸೀಳಿಹೋಗದೆ ಇರುತ್ತದೆಯೇ, ನಿನ್ನ ಕಣ್ಣುಗಳು ಇಂಗಿಹೋಗದಿರುತ್ತವೆಯೇ, ನೀನು 
ಭೂಮಿಗೆ ಬೀಳದೆ ಇರುವೆಯಾ? ನನ್ನ ತಪಸ್ಸಿನ ಬೆಂಕಿಯಿಂದ ನಿನ್ನ ನಗರವನ್ನು 
ನಿನ್ನ ಕುಲಗೋತ್ರಗಳನ್ನು ಒಂದು ನಿಮಿಷದಲ್ಲಿ ಸುಟ್ಟು ಬೂದಿಮಾಡಬಲ್ಲೆ, ಆದರೆ 
ರಘುನಾಥನ ಅಪ್ಪಣೆಯಿಲ್ಲದಿರುವುದರಿಂದ ಈಗ ಸಹಿಸಿಕೊಂಡಿದ್ದೇನೆ. ನಾಯಿಗೆ 
ಅಮೃತದ ಊಟವೇ? ನನ್ನ ಮಾತಿಗೆ ಉತ್ತರ ಹೇಳಲು ನೀನೆಷ್ಟರವನು, ಹೋಗು 
ಹೋಗು” ಎಂದು ನಿರ್ಧಾರದಿಂದ ರಕ್ಕಸನನ್ನು ಧಿಕ್ಕರಿಸಿ ನುಡಿದಳು. 


ಅತಿ ಕ್ರೂರವಾದ ಕ್ಷಿತಿತನುಜೆಯ ನಿಷ್ಠುರ ಮಾತುಗಳನ್ನು ಕೇಳಿದ ದೈತ್ಯೇ೦ದ್ರನು 
ಅತುಳ ಕೋಪದಿಂದ ಮೊರೆಯುತ್ತ, ಕತ್ತಿಯನ್ನು ಜಳಪಿಸುತ್ತ, ನೆಲವನ್ನು ಒದ್ದು, 


ಸುಂದರಕಾಂಡ ೬೩೧ 


ಸೀತೆಯನ್ನು ಕತ್ತರಿಸಿಬಿಡಲು ಮುಂದಾದಾಗ, ಅದನ್ನು ಕಂಡು ಮಂಡೋದರಿಯು 
ಗಂಡನ ಪಾದಗಳನ್ನು ಹಿಡಿದುಕೊಂಡು ದೈನ್ಯದಿಂದ ಯಾಚಿಸಿದಳು: “ಮೂರುಲೋಕದ 
ಮಹಾವೀರನೇ, ಅಪ್ರತಿಮ ಸಾಹಸಿಯೇ, ವಿಮಲಸತ್ಕೀರ್ತಿಯುತನೇ, ನಿನ್ನಂತಹವನು 
ಒಬ್ಬ ಹೆಣ್ಣನ್ನು ವಧೆಗೈಯುವುದು ಸಲ್ಲದು, ಇದನ್ನು ನೀನೇನು ಅರಿಯೆಯಾ? ಇವಳಿಗಿಂತ 
ರೂಪಸಂಪನ್ನತೆಗಳನ್ನು ಪಡೆದ ಅನೇಕ ಸುರಪನ್ನಗ ಕಾಂತೆಯರು ನಿನ್ನ ಕೃಪಾದೃಷ್ಟಿ 
ಬೀಳುವುದೇ ಎಂದು ಕಾಯುತ್ತಿದ್ದಾರೆ. ಸೀತೆಯು ಒಲಿಯಲಿಲ್ಲವೆಂದು ಇಷ್ಟು ಬೇಸರವೇ? 
ಒಂದೆ ಜಾತಿಯ ಜೀವಿಗಳಿಗೆ ಆಕರ್ಷಣೆಯುಂಟಾಗುವುದಲ್ಲದೆ ಭಿನ್ನ ಜಾತಿಯವರಲ್ಲಿ 
ಸಂಭವಿಸುವುದೇ? ಗಿಳಿಗೆ ಕೋಗಿಲೆಯಲ್ಲಿ ಕಾಮಭಾವನೆಯುಂಟಾದೀತೇ? 
ಕೃಪಣೆಯಲ್ಲಿ ದುಃಖಿತೆಯಲ್ಲಿ ಈ ರೀತಿ ಭಾವನೆಯನ್ನು ಹೊಂದುವುದರಿಂದೇನು ಫಲ? 
ಅನುರೂಪಳಾದವಳೊಡನೆ ಕೂಡಿದರೆ ಸುಖವೇ ಹೊರತು ಬೇರೆಯವರ ಜೊತೆಗಲ್ಲ. 
ನಿನ್ನ ಮನಃಪೂರ್ತಿಯಾಗಿ ನನ್ನೊಡನೆ ಕಾಮಕ್ರೀಡೆಯನ್ನೆಸಗಿ ಸಂಪ್ರೀತನಾಗು, ಈ 
ಬಡ ಮನುಷ್ಯಳ ಮೇಲೆ ಕೋಪಗೊಳ್ಳುವುದು ನಿಷ್ಠಲ.” ಹೆಂಡತಿಯ ಮಾತುಗಳನ್ನು 
ಕೇಳಿದ ರಾವಣೇಶ್ವರನು ನಸುನಗುತ್ತ ತನಗೆ ಹಿತಕರರಾದ ರಕ್ಕಸಿಯರನ್ನು ಕರೆದು, 
ಸಾಮದಾನಗಳಿ೦ದ ಜನಕಜೆಯನ್ನು ವಶಪಡಿಸಿಕೊಳ್ಳಲು ಆಜ್ಞೆಯಿತ್ತು ಹಿಂದಿರುಗಿದ. 
ಇತ್ತ ಭೂಮಿಸುತೆಯು ತನ್ನ ಚಿತ್ತನಿಲಯದಲ್ಲಿ ರಾಮಪುರದರಸನ ಸುಮೂರ್ತಿಯನ್ನು 
ಪರಿಭಾವಿಸುತ್ತ ಸಮಾಧಾನಗೊಂಡಳು. 


೧೦. ತ್ರಿಜಟೆಯ ಕನಸು; ಶುಭನಿಮಿತ್ತಗಳಿಂದಾಗಿ ವೈದೇಹಿಯು 
ಸಂತಸಗೊಂಡುದು 


ಅಗಜೆಯೇ ಮುಂದಾದುದನ್ನು ಹೇಳುತ್ತೇನೆ: ರಾವಣನು ಹಲುಬುತ್ತ ಆ 
ಕಡೆ ಹೋದರೆ, ಇತ್ತ ಹಲವು ದುರ್ಮಾರ್ಗಿಗಳಾದ ರಕ್ಕಸಿಯರು ತಮ್ಮ ಕೆದರಿದ 
ಗಂಟುಗಂಟಾದ ಕೆ೦ಗೂದಲು, ಕೋರೆದಾಡೆಗಳು ಮುಂತಾದ ಶತವಿಕಾರಗಳನ್ನು 
ತೋರಿಸುತ್ತ ನೆಲದಣುಗಿಯನ್ನು ಭಯಪಡಿಸಲು ಪ್ರಯತ್ನಿಸುತ್ತ ಪರಿಪರಿಯಾದ ಕರ್ಕಶ 
ಮಾತುಗಳನ್ನು ಬಳಸಿ ಗೋಳುಹುಯ್ದುಕೊಂಡರು. “ದಶಕ೦ಠನ ಸಿರಿಯನ್ನು ಲೆಕ್ಕಹಾಕಲು 
ಸಾಧ್ಯವಿಲ್ಲ ಅವನ ಪರಾಕ್ರಮವೋ ಎದುರಿಸಲಸಳವಲ್ಲ, ನಾನಾ ಕಲೆಗಳನ್ನವನು 
ಬಲ್ಲ, ಬ್ರಹ್ಮಕುಲದವನಾದ ಆತನು ವಿಶ್ರವಸಿನ ಮಗ, ಹರನ ಸಖ, ಇಂದ್ರನಿಗೇ 
ಅಭಯವನ್ನೀಯುವ ಬಲಿಷ್ಟ, ಶರಣಾಗತವತ್ಸಲ, ರಕ್ಕಸರ ದೇವ ಅಂತಹವನನ್ನು 
ತಿರಸ್ಕರಿಸಿ, ಸೀತೆಯೇ ಮೂರ್ಯಳಾಗಬೇಡ” ಎಂದು ವಿಲಪಿಸಿದರು. “ಯುದ್ಧದಲ್ಲಿ 
ಬೆದರಿದ ದೇವತೆಗಳೂ ದಿಕ್ಬಾಲಕರೂ ಇವನ ಸೇವಾವೃತ್ತಿಯನ್ನು ಕೈಗೊಂಡವರು. 
ಸೂರ್ಯಚಂದ್ರಮರುತ್ತುಗಳೆಲ್ಲ ರಕ್ಕಸೋತ್ತಮನ ಸೇವಾತುರರು. ಅವನ ಅರಮನೆಯಲ್ಲಿ 
ಲಕ್ಷ್ಮಿಯು ದಾಸಿಯಾಗಿದ್ದಾಳೆ, ಅಂತಹವನನ್ನು ಮನ್ನಿಸದೆ ನೀನು ದಡ್ಡಳಾದೆ” ಎಂದು 
ಹರಿಜಟೆಯೆಂಬ ಒಬ್ಬ ರಕ್ಕಸಿ ಕೋಪಿಸಿಕೊ೦ಡಳು. “ರಾವಣನ ಅಂತಃಪುರದಲ್ಲಿರುವ 


೬೩೨ ಶ್ರೀರಾಮಕಥಾಮೃತ 


ಅಸಂಖ್ಯಾತ ನಾರಿಯರನ್ನು ಪರಿಗಣಿಸದೆ ನಿನ್ನ ಮೋಹಪಾಶಕ್ಕೊಳಗಾಗಿ ತ್ರಿಜಗದಧಿನಾಥನೇ 
ಬಂದು ಕೇಳಿಕೊಂಡರೂ, ಸಾಮ್ರಾಜ್ಯಸುಖವನ್ನು ಅನುಭವಿಸುವುದನ್ನು ಬಿಟ್ಟು 
ದುರ್ಬುದ್ಧಿಯಿ೦ದ ದೂರ ಕಳಿಸಿದೆ” ಎಂದು ಪ್ರಘಸೆಯು ಕೋಪದಿಂದ ಕೆಂಗಣ್ಣುಗಳನ್ನು 
ಅಗಲಿಸಿದಳು. “ವಸುಗಳೂ ಮರುತರೂ ಗಾಂಧರ್ವರೂ ಯಕ್ಷರೂ ಅವನ ಮುಂದೆ 
ಉಸಿರುಬಿಡುವುದಿಲ್ಲ, ಅಂತಹ ಸರ್ವತೋಮುಖ ಕೀರ್ತಿವಂತನಾದವನ ವಲ್ಲಭೆಯೆನ್ನಿಸಿ 
ಹಾಯಾಗಿರುವುದನ್ನು ಧಿಕ್ಕರಿಸಿ ಮತಿಹೀನಳಾದೆ” ಎಂದು ವಿಕಟೆಯೆಂಬ ರಕ್ಕಸಿಯು 
ಗರ್ಜಿಸಿದಳು. ಕಂಪು ಕೋತಿಯ ಹಾಗಿದ್ದು ಕೆಂಡಗಣ್ಣಿನಿಂದ ಕೂಡಿದ ದುರ್ಮುಖಿಯು 
ಕ್ರೋಧದಿಂದ ಸೀತೆಯನ್ನು ಜರೆದು, ತ್ರಿರೋಕಪತಿಯ ಸಂಗವನ್ನು ಅಲ್ಲಗಳೆದ ಸೀತೆಯನ್ನು 
ಹೀಯಾಳಿಸಿದಳು; “ಬ್ರಹ್ಮಪುತ್ರನು ಬಂದರೆ ಮರಗಳು ಹೂಮಳಗರೆಯುತ್ತವೆ, ಬೆಟ್ಟದ 
ತುದಿಯಲ್ಲಿಯೂ ನೀರು ಉಕ್ಕುತ್ತದೆ, ತುಂಬುರುನಾರದರೇ ಮುಂತಾದ ವೈಣಿಕರು ಅವನ 
ಕೀರ್ತಿಯನ್ನು ಹಾಡುತ್ತಾರೆ, ದೇವತೆಗಳೂ ಅವನ ಸಮಯವನ್ನು ಎದುರುನೋಡುತ್ತಾರೆ 
ಎಂಬುದನ್ನು. ನೀನೆಲ್ಲಿ “ಬಲ್ಲೆ” ಎಂದು ರುಂಕಿಸಿದಳು. “ಬೇಕಾದ ಒಡವೆವಸ್ತಗಳು, 
ಅಸಂಖ್ಯಾತ “ಕೀವಿಕೆಯರು. "ಬಾಯ್ಲೆ ಬೇಕಾದ ಸವಿಯುಣಿಸು, ದಿವ್ಯಪಾನಗಳನ್ನು ನೂಕಿ 
ರಾವಣೇಶ್ವರನ ಕಣ್ಣರಕೆಯಲ್ಲಿ ಸುಖವನ್ನನುಭವಿಸುತ್ತ ಶಚಿಯಂತಿರುವುದನ್ನು. ಬಿಟ್ಟು 
ಯಾವನೋ ದರಿದ್ರ ಮನುಷ್ಯನಿಗಾಗಿ ಹಂಬಲಿಸುತ್ತಿರುವೆಯಲ್ಲ, ಮೂಢೆ” ಎಂದೊಬ್ಬಳು 
ಹಂದಿಮುಸುಡಿನ ರಕ್ಕಸಿಯು ಒರಲಿದಳು. ಜೋಲಾಡುವ ಮೊಲೆಗಳ ವಿಕಟೆಯೆಂಬ 
ರಕ್ಕಸಿಯು ಕೋಪದಿಂದ ಮುಷ್ಟಿಯನ್ನೆತ್ತಿ, “ಸಮುದ್ರಮಧ್ಯದಲ್ಲಿ ಸಿಲುಕಿಕೊಂಡಿರುವ 
ನೀನು ಇಂದಲ್ಲ ನಾಳ ರಾವಣನ ವಶವಾಗಿಯೇ ತೀರುವೆ” ಎಂದಳು. “ರಾಘವ 
ಎ೦ದು ಜಪಮಾಡುತ್ತ ದಶಶಿರನನ್ನು ದೂರೀಕರಿಸಿದ ನಿನ್ನನ್ನು ರಾಕ್ಷಸರು ತಿಂದುಹಾಕದೆ 
ಬಿಡುವುದಿಲ್ಲ” ಎಂದು ಚಂಡೋದರಿಯು ಹೆದರಿಸಿದಳು. ಆಗ ಶೂರ್ಪನಖಿಯು, 
“ಇವಳನ್ನು ಕೊಂದು ರುಚಿಕರವಾದ ಪೇಯದೊಂದಿಗೆ ನಂಜಿಕೊಂಡು ತಿಂದರೆ 
ಎಂತಹ ಆನಂದ, ಹಾಗೆ ಮಾಡುವುದು ನನಗೆ ಸಮ್ಮತ” ಎಂದು ವಿಕಟಮುಖದಿಂದ 
ವಟಗುಟ್ಟಿದಳು. 


ಹೀಗೆ ನಾನಾ ವಿಧದ ನಿಷ್ಠುರವಾಕ್ಕುಗಳನ್ನು ಕೇಳಿದ ವೈದೇಹಿಯು ಅತಿಕ್ರೋಧದಿಂದ 
ಗದ್ಗದದಿ೦ದಲೇ ಗರ್ಜಿಸುತ್ತ, “ಮಂದಮತಿಯಿಂದ ನೀವೆಲ್ಲ ಏನು ಬೊಗಳಿದರೇನು? 
ಮಾನುಷಿಯು ರಕ್ಕಸನನ್ನು ಕೂಡುವಳೇ? ಸಗರನಿಂದ ಕೇಶಿನಿ, ನೈಷಧನಿಂದ 
ದಮಯಂತಿ, ಸತ್ಯವಂತನಿಂದ ಸಾವಿತ್ರಿ ಕಪಿಲನಿಂದ ಶ್ರೀಮತಿ, ಅಗಸ್ತ್ಯನಿಂದ 
ಲೋಪಾಮುದ್ರೆ, ಚಂದನಿಂದ ರೋಹಿಣಿ, ವಸಿಷ್ಠನಿಂದ ಅರುಂಧತಿ ಭಿನ್ನವಾಗಿಲ್ಲದ 
ಹಾಗೆ ನಾನು ರಾಘವನ ಛಾಯಾನುವರ್ತಿಯಾಗಿದ್ದೇನೆ. ಪ್ರಾಣವಿರುವವರೆಗೂ ಈ 
ಹೊಲಸು ಜನರೊಂದಿಗೆ ಮಾತನ್ನೂ ಆಡಲಾರೆ” ಎಂದು ದೇಹವನ್ನು ಬಿಡುವ 
ನಿಶ್ಚಯ ಮಾಡಿ ಅಶೋಕವೃಕ್ಷದ ಎಳೆರೆಂಬೆಯನ್ನು ಎಳೆದುಕೊಳ್ಳುತ್ತಿದ್ದುದನ್ನು ನೋಡಿ 
ಭಯಗೊಂಡ ರಕ್ಕಸಿಯರು ದೂರು ಕೊಡಲು ರಾವಣನ ಬಳಿ ಓಡಿದರು. “ನಾನಿರುವ 
ತಾಣವು ತಿಳಿಯದೆ, ಬರುವ ಹಾದಿ ಅರಿಯದೆ, ರಾಮಲಕ್ಷ್ಮಣರು ಬಾರದಿರುವರು. 


ಸುಂದರಕಾಂಡ ೬೩೩ 


ಗೊತ್ತಾದರೆ ಬಂದು ರಕ್ಕಸಕುಲವನ್ನು ಒರೆಸಿಹಾಕಿ, ಲಂಕೆಯನ್ನು ಬೂದಿಮಾಡದೆ 
ಇರರು. ನನ್ನ ತಪಸ್ಸು ಖಂಡಿತ ವ್ಯರ್ಥವಾಗುವುದಿಲ್ಲ” ಎಂದುಕೊಂಡ ಜಾನಕಿಯು, 
“ತ್ರಿಲೋಕ ಜೀವನಾಧಾರನಾದ ರಘುವೀರನ ಮನದನ್ನಳಾದ ನನ್ನನ್ನು ಈ ರಕ್ಕಸನು 
ಹಾವಿನಂತೆ ಬಾಧಿಸುತ್ತಿದ್ದಾನೆ. ಬೇಗನೇ ಶ್ರೀರಾಮನು ಇಲ್ಲಿಗೆ ಬಂದು ಇವನ ಕುಲವನ್ನು 
ನಾಶಗೈಯುತ್ತಾನೆ” ಎಂದು ಶಪಿಸಿದಳು. 


ಸೀತೆಯ ಘೋರಸಂತಾಪ, ರಕ್ಕಸರ ಕ್ರೂರ ನುಡಿಗಳನ್ನು ಕೇಳಿ ಎಚ್ಚೆತ್ತ ತ್ರಿಜಟೆಯು 
ಸುತ್ತಲಿನ ರಕ್ಕಸಿಯರನ್ನು ಕರೆದು, ತಾನು ಕಂಡ ಕನಸನ್ನು ವಿವರಿಸಿದಳು: “ಸಾವಿರ 
ಹಂಸಗಳಿಂದ ಕೂಡಿ ದಂತದ ಪಲ್ಲಕ್ಕಿಯಲ್ಲಿ ಕುಳಿತು ವನಜಾಕ್ಷನಾದ ರಾಮನು 
ಆಗಸದಲ್ಲಿ ಹೊಳೆಯುತ್ತಿದ್ದುದನ್ನು ಕಂಡೆ. ಸಾಗರದ ಮಧ್ಯದಲ್ಲಿ ಬಿಳಿಯ ಬೆಟ್ಟ, ಅದರ 
ಮೇಲೆ ಐರಾವತ, ಅದರ ಮೇಲೆ ಕುಳಿತ ರಘುವೀರನು ಬರುತ್ತಿರಬೇಕಾದರೆ, ಪಕ್ಕದಲ್ಲಿ 
ಬಾಲಶಶಿಯಂತೆ ಸೀತೆ ಶೋಭಿಸುತ್ತಿದ್ದಳು, ಲಕ್ಷ್ಮಣನು ಬೆಳ್ಗೊಡೆಯನ್ನು ಹಿಡಿದಿರಲು, 
ಬಿಡುಗಣ್ಣವರು ಹೂವುಳೆಗಳನ್ನು ಸುರಿಸುತ್ತಿದ್ದರು, ಶುಭವಾದ್ಯಗಳು ಮೊರೆಯುತ್ತಿದ್ದುವು. 
ಶಶಿರವಿಗಳೂ ಖಯಷಿನಿವಹವೂ ಸ್ವಸ್ತಿವಾಚನ ಮಾಡುತ್ತ ಆಕಾಶದಲ್ಲಿ ಸಾಗುವುದನ್ನು ಈ 
ರಾತ್ರಿ ಕನಸಿನಲ್ಲಿ ಕಂಡೆ.” ಅದನ್ನು ಕೇಳಿದ ದುಷ್ಪರಕ್ಕಸಿಯರು ಬೆದರಿದರು. ಮುಂದೆ 
ತ್ರಿಜಟೆಯು, “ಬಿಳಿಕುದುರೆಯನ್ನು ಕಟ್ಟಿದ್ದ ರಥದಲ್ಲಿ ಎರಡೂ ಕಡೆಗಳಲ್ಲಿ ಬೀಸುವ 
ಗಂಗೆಯಂತೆ ಬೆಳ್ಳಗಿನ ಚಾಮರಗಳ ನಡುವೆ ಶೋಭಿಸುತ್ತ ಸೀತೆಲಕ್ಷ್ಮಣರೊಡನೆ 
ಬೆಳ್ಳೊಡೆಯ ನೆಳಲಿನಲ್ಲಿ ಬರುವ ಶ್ರೀರಾಮನ ತೇಜಸ್ಸು ಮೂಲೋಕಗಳನ್ನೂ 
ಬೆಳಗುವುದನ್ನು ಕಂಡೆ. ಕ್ಷೀರಸಾರದ ಮಧ್ಯದಲ್ಲಿ ಶ್ಲೇತಪರ್ವತದ ತುದಿಯಲ್ಲಿ ನಾಲ್ಕು 
ದಂತಗಳ ಆನೆಯು ಐರಾವತದಂತೆ ಕಂಗೊಳಿಸಲು ಶ್ರೀರಾಮನು ಸೀತಾಸಮೇತನಾಗಿ 
ವೀರಾಸನದಲ್ಲಿ ಕುಳಿತಿರಲು, ನೆರೆದಿರುವ ದೇವತೆಗಳೂ ಸಿದ್ಧರೂ ಬಂದು ಸ್ತುತಿಸುತ್ತ 
ಬಿಳಿಮಲ್ಲಿಗೆಗಳ ಮಾಲೆಯಿಂದ ಅಲಂಕರಿಸುವುದನ್ನು ಕಂಡೆ. ಆನಂತರ ಅವರೆಲ್ಲ ಸೇರಿ 
ಬ್ರಹ್ಮನ ನೇತೃತ್ವದಲ್ಲಿ ರಾಘವನಿಗೆ ಪಟ್ಟಾಭಿಷೇಕ ಮಾಡಿ, ಕೈಗಳನ್ನು ಮುಗಿದುಕೊಂಡು, 
“ಎಷ್ಟು, ತ್ರಿಲೋಕನಾಥ, ಪರಬೊಮ್ಮ ಪರತತ್ವ, ಪರಕ್ಕೆ ಪರ, ಶಂಖಧರ, ಶ್ರೀವತ್ಸಾಂಕ, 
ಕರುಣೆಯಿಂದ ಧರೆಯನ್ನು ಕಾಪಾಡು' ಎಂದು ಸ್ತುತಿಸಲು, ಬ್ರಹ್ಮನಿಗೆ ಅಭಯವನ್ನೀಯುವ 
ರಾಮಚಂದ್ರನನ್ನು ಕಂಡೆ. ಅಷ್ಟರಲ್ಲಿ ಸುರಸಿದ್ದರು ದಿಕ್ಬಾಲಕರು ಬಂದು ರಾಮಚರಣಗಳ 
ಸೇವೆ ಮಾಡಿ ನೃತ್ಯಗೀತಾದಿಗಳಿಂದ ಪ್ರಾರ್ಥಿಸಲು, ಅವರ ನುಡಿಗಳನ್ನು ಕೇಳಿ 
ಸಂತೋಷದಿಂದ ಅವರ ಅಭೀಷ್ಟಗಳನ್ನು ನೆರವೇರಿಸುವುದನ್ನೂ, ಸನಕಾದಿ ಮುನಿಗಳು 
ಸೀತೆಯನ್ನು ಸಂಸ್ತುತಿಸುವುದನ್ನೂ ಕಂಡು ಶ್ರೀರಾಮನು ಪರಬ್ರಹ್ಮನೆಂದು ತಿಳಿದೆ. 
ಆನಂತರ ರಘುವೀರನು ಹೊಳೆಯುವ ಪುಷ್ಪಕವನ್ನೇರಿ ಸೀತೆಯೊಡನೆ ಸಲ್ಲಾಪಿಸುತ್ತ 
ತನ್ನ ಕಳೆಯಿಂದ ಲೋಕವನ್ನು ಬೆಳಗುತ್ತ ಉತ್ತರಮುಖವಾಗಿ ಹೋಗುವುದನ್ನು 
ನೋಡಿದೆ. ಅಂತಹ ರಾಮನ ಎದುರಿಗೆ ಯುದ್ಧರಂಗದಲ್ಲಿ ನಿಲ್ಲುವವರಾರುಂಟು? 
ಕೋಟಿಸೂರ್ಯತೇಜಸ್ಸಿನಿಂದ ಪ್ರಜ್ವಲಿಸುವ ಆತನು ಬ್ರಹ್ಮದೇವನ ತಂದೆಯೆಂಬುದನ್ನು 
ಅರಿತೆ. 


೬೩೪ ಶ್ರೀರಾಮಕಥಾಮೃತ 


“ಎಣ್ಣೆಯ ಸಮುದ್ರದಲ್ಲಿ ಮುಳುಗಿ ಅದನ್ನೇ ಕುಡಿಯುತ್ತ. ಕೆಂಪು ಬಟ್ಟೆಗಳನ್ನುಟ್ಟು, 
ಕಣಿಗಿಲೆ ಹೂಗಳನ್ನು ಮುಡಿದು, ಪುಷ್ಪಕಚ್ಯುತನಾಗಿ ಭೂಮಿಯಲ್ಲಿ ಹೊರಳಾಡುತ್ತ 
ಶೋಕಸ೦ತಪ್ತನಾದ ದಶಕಂಠನನ್ನೂ, ಕಬ್ಬಿಣದ ಆಭರಣಗಳನ್ನು ತೊಟ್ಟು ಕಪ್ಪು 
ಬಟ್ಟೆಯನ್ನು ಧರಿಸಿ, ಹೆಂಗೆಳೆಯರು ಎಳೆದಾಡಲು ಅವನು ಬನ್ನಪಡುವುದನ್ನೂ 
ಕನಸಿನಲ್ಲಿ ಕಂಡೆ. ಹೇಸರಗತ್ತೆಗಳನ್ನು ಹೂಡಿದ ರಥದಲ್ಲಿ, ರಕ್ತಚಂದನದ೦ತಹ ತೈಲವನ್ನು 
ಕುಡಿಯುತ್ತ ಕುಣಿದು ಕೂಗುತ್ತ ಕತ್ತೆಯ ಮೇಲೆ ಕುಳಿತು ದಕ್ಷಿಣದಿಕ್ಕಿಗೆ ಹೋಗುವಾಗ 
ಪದೇ ಪದೇ ಕೆಳಗೆ ಬಿದ್ದು ಭಯವಿಹ್ವಲನಾದ ರಾವಣನು ನರಕದಂತಹ ಕೆಸರಿನಲ್ಲಿ ಬಿದ್ದು 
ಮುಳುಗಿದುದನ್ನು ಕಂಡೆ. ಕೆಂಪು ಬಟ್ಟೆಯನ್ನುಟ್ಟು, ರಕ್ಷಚಂದನದ ಲೇಪನ ಮಾಡಿಕೊಂಡು, 
ಕ್ರೂರವಾದ ಮಾತುಗಳಿಂದ ಹೀಯಾಳಿಸುತ್ತ ಹಗ್ಗದಿಂದ ಕಟ್ಟಿ ಎಳೆದೊಯ್ಯುತ್ತ ಹಿಂಸಿಸುವ 
ಕೆಸರು ಬಳಿದುಕೊಂಡ ಕಾಳಿ ಕಂಕಾಳಿಯರಂತಹ ಹೆಂಗಸರನ್ನು ಕಂಡು ಹೆದರಿಕೆಯಿಂದ 
ಶೋಕಿಸುವ ದೈತ್ಯರಾಜನನ್ನು ಕನಸಿನಲ್ಲಿ ಕಂಡೆ. ದಶಶಿರನ ಮಕ್ಕಳು ತಮ್ಮಂದಿರು ಮಿತ್ರರು 
ಬಂಧುಗಳು ಮುಂತಾದ ಕಲಿಗಳು ಬಂದು ಎಣ್ಣೆಯ ಬಾವಿಯಲ್ಲಿನ ನೀರಿನಿಂದ 
ಸ್ನಾನಾಹ್ನಿಕಗಳನ್ನು ಮುಗಿಸಿ ದಕ್ಷಿಣದಿಕ್ಕನ್ನು ನೋಡಿ ರಾಕ್ಷಸೇಶನು ಒಂಟೆಯನ್ನೂ, 
ಕುಂಭಕರ್ಣನು ಕತ್ತೆಯನ್ನೂ, ಇಂದ್ರಜಿತುವು ಮೊಸಳೆಯನ್ನೂ ಹತ್ತಿ ಭೂಮಿಯನ್ನು 
ಬಿಟ್ಟು ಹೋಗುತ್ತಿರುವುದನ್ನು ಕನಸಿನಲ್ಲಿ ಕಂಡು ನಾನು ಬೆರಗಾದೆ. ವೀರಭಟರಿಂದ 
ತುಂಬಿದ ಲಂಕಾನಗರವು ನೀರಲ್ಲಿ ಮುಳುಗುವುದನ್ನೂ ಕಪಿಯೊಂದರಿಂದ ನಗರವು 
ಅಗ್ನಿಗೆ ಆಹುತಿಯಾಗುವುದನ್ನೂ ನಗರದ ಬರಿದಾದ ಮನೆಗಳಿಂದ ಹೆಂಗಸರು 
ಹೊರಬಂದು ಎಲ್ಲೆಡೆ ನೋಡುತ್ತ ಗೋಳಾಡುವುದನ್ನೂ ನೋಡಿ ಅಸುರನು ಮನೆಯಿಂದ 
ಹೊರಬರುವುದು ಖಂಡಿತವೆನಿಸಿತು. ನಾಶವಾದ ರಾಕ್ಷಸ ಕುಲದಲ್ಲಿ ವಿಭೀಷಣನೊಬ್ಬನು 
ಮಾತ್ರ ಹೊಳೆಯುವ ಬಿಳಿಬಟ್ಟೆಯನ್ನು ಧರಿಸಿ, ಆಭರಣಗಳನ್ನು ತೊಟ್ಟು, ಬಿಳಿ 
ಆನೆಯ ಮೇಲೆ ಕುಳಿತು ಸುಖವಾಗಿ ಮಂತ್ರಿಯೊಡನೆ ಕೊಡೆಗಳಡಿಯಲ್ಲಿ, ಬೀಸುವ 
ಚಾಮರದ ಗಾಳಿಯಲ್ಲಿ ವೈಭವದಿಂದ ಬರುವುದನ್ನು ಕಂಡೆ. ಕುಂಭಕರ್ಣ ಮುಂತಾದ 
ಮುಖ್ಯ ರಾಕ್ಷಸರೆಲ್ಲ ಹೋಗುತ್ತಾರೆ, ಲಂಕೆಯು ಬೂದಿಯಾಗುತ್ತದೆ, ರಾಕ್ಷಸಕುಲವು 
ಯಮಪುರಿಯತ್ತ ಹೋಗಬೇಕು, ಇದರಲ್ಲಿ ಅನುಮಾನವೇ ಇಲ್ಲ ರಘುಪತಿಯ 
ಕಾಲುಗಳಿಗೆ ಬಿದ್ದು ವಿಭೀಷಣನು ಮಾತ್ರ ಸುಖದಿಂದಿರುತ್ತಾನೆ. ಆದ್ದರಿ೦ದ ಸೀತೆಯ 
ಅನುಗ್ರಹವನ್ನು ಪಡೆಯದೆ ಕೆಡಬೇಡಿ” ಎಂದು ರಕ್ಕಸೀಗಣಕ್ಕೆ ತ್ರಿಜಟೆ ಎಚ್ಚರಿಕೆಯಿತ್ತಳು. 


ಕನಸಿನ ವಿವರಗಳನ್ನು ಕೇಳಿ ವಿಸ್ಠಿತರಾದ ದಾನವಿಯರು ತಮ್ಮ ರಾಜನ ಬಳಿಯಲ್ಲಿರಲು 
ಹೆದರಿದರು, ಕೆಲವರು ನಡುಗಿದರು, ಮತ್ತೆ ಕೆಲವರು ಹಿಂದೆ ಸರಿದರು. ಆದರೆ ಕೆಲವು 
ದುಷ್ಟೆಯರು ಮಾತ್ರ ತರ್ಜನಭರ್ಜನಗಳಿಂದ ಕೆಟ್ಟ ಮಾತುಗಳನ್ನಾಡಿಕೊಳ್ಳುವುದನ್ನು ಕಂಡ 
ಜಾನಕಿಯು ಕ್ರೋಧದಿಂದ, “ಸುಮ್ಮನೆ ಬೊಗಳಿದರೇನು ಪ್ರಯೋಜನ? ನಿಮ್ಮ ಅರಸಿನ 
ಆಯುಸ್ಸು ಐಶ್ವರ್ಯಗಳೆಲ್ಲ ಸಾಗರದಲ್ಲಿ ಮುಳುಗಿಹೋಗುವುದನ್ನು, ವಾನರಕುಲದಿ೦ದ 
ನೀವೆಲ್ಲರೂ ಹಾಳಾಗುವುದನ್ನು ತಿಳಿಯದೆ ಕುಡಿತದ ಅಮಲಿನಲ್ಲಿ ಏನೇನೋ 
ಹೇಳಿದರೇನು ಫಲ?” ಎಂದು ಹೇಳಿದರೂ ಸೀತೆಯು ತನ್ನಲ್ಲಿಯೇ ಮರುಗಿದಳು. 


ಸುಂದರಕಾಂಡ ೬೩೫ 


ಅಮರ ಮುನಿಗಳ ಮಾತು ಸತ್ಯವಾಗುವುದೆಂಬುದು ಎಲ್ಲಿ ಹೋಯಿತು? ಅಕಾಲ 
ಮರಣ ಉಂಟಾಗದೆಂಬ ಧರ್ಮವಾಕ್ಕುಗಳೆಲ್ಲಿ ಹೋದುವು? ಇಲ್ಲಿ ಅನಾಥೆಯಂತೆ 
ಶೋಕಸಮುದ್ರದಲ್ಲಿ ಮುಳುಗಿರುವ ನನ್ನ ಕಡೆ ಗಮನ ಹರಿಸುವವರಾರೂ ಇಲ್ಲವಲ್ಲ! 
ಎಂದು ಕೊರಗಿದಳು. ನಾನಾ ವಿಧವಾದ ದುಃಖ, ರಕ್ಕಸಿಯರ ಕೀಟಲೆ ಕೋಟಲೆಗಳು, 
ಪತಿಯನ್ನು ಕಾಣದ ಚಿಂತೆ, ಬಂಧುಗಳನ್ನು ನೋಡದ ಭೀತಿ, ನಿದ್ರೆಯಿಲ್ಲದ ರಾತ್ರಿಗಳಿಂದ 
ಜರ್ಜರಿತವಾದ ನನ್ನ ಜೀವನವನ್ನು ಸುಡಲಿ। ಆಯುಧದಿಂದ ಸಾಯುವುದಕ್ಕೂ 
ಆಸ್ಪದವಿಲ್ಲ, ನನಗೆ ವಿಷವನ್ನಾರು ತಂದುಕೊಡುತ್ತಾರೆ, ಈ ರಕ್ಕಸೀಗಣವು ಕಾಯುತ್ತಿದೆ. 
ಈ ನನ್ನ ಜಡೆಯೇ ನೀಳವಾಗಿದೆ, ನನ್ನನ್ನು ಹುಟ್ಟಿಸುವಾಗ ಬ್ರಹ್ಮನು ಇದನ್ನಿತ್ತಿರುವುದು 
ಸಾಯಲು ಅನುಕೂಲಕರವಾಗಿದೆ ಎಂದು ಜಾನಕಿಯು ಮರಣವನ್ನು ನಿಶ್ಚಯಿಸಿದಳು. 
“ಹಸಿವು ನೀರಡಿಕೆ ನಿದ್ದೆಗಳನ್ನು ಬಿಟ್ಟು ಸದಾ ಕಾಲ ರಾಮನ ಪಾದಧ್ಯಾನ ಮಾಡಿದ ಫಲ, 
ಪಾತಿವ್ರತ್ಯದ ಮಹಿಮೆಗಳನ್ನು ವರ್ಣಿಸುವ ನಿಗಮಗಳ ಮಾತುಗಳು ಹುಸಿಯಾದುವೇ? 
ದೀನರಕ್ಷಕನೆಂಬ ಬಿರುದನ್ನು ರಘುವರನು ಬಿಸುಡಿರಬೇಕು, ತನ್ನ ಅಸಮ ಪೌರುಷವನ್ನು 
ಸೌಮಿತ್ರಿಯು ತೊರೆದಿರಬೇಕು, ಹಾ ವಿಧಿಯೇ!” ಎಂದು ಅಂಬುಜಾಕ್ಷಿಯು ಬಿಸುಸುಯ್ದಳು. 
'ಸ್ತೀಪ್ರಕರದ ಮಕುಟಮಣಿಗಳಾದ ಕೌಸಲ್ಯೆ ಸುಮಿತ್ರೆಯರು, ಭರತ ಮುಂತಾದ ಅಕಳಂಕ 
ಪೌರುಷದ ಮೈದುನರು, ತ್ರಿಲೋಕ ಶೂರೋತ್ತಮನಾದ ರಘುನಾಥನಂತಹ ಪತಿಯಿದ್ದೂ 
ನನ್ನ ದೇಹವು ವಿಧಿಯ ಬಲದಿಂದ ರಕ್ಕಸಿಯರ ಪಾಲಾಯಿತು!” ಎಂದು ನಾನಾ 
ಪರಿಯಲ್ಲಿ ನೊಂದು ದೇಹತ್ಯಾಗ ಮಾಡುವ ನಿರ್ಧಾರದಿಂದ ತನ್ನ ನಿಡುಜಡೆಯನ್ನು 
ಮರದ ರೆಂಬೆಗೆ ಕಟ್ಟಲೆಂದು ಎಲ್ಲ ಕಡೆಯೂ ನೋಡುತ್ತಿರಲು, ರಾಘವನೇ ತನ್ನ ಮುಂದೆ 
ನಿಂತಂತೆ ಎಡತೊಡೆಯು ಕಂಪಿಸಿತು, ಎಡಗಣ್ಣು ಅದುರಿತು! ಎಡಭುಜ ಸ್ಫಾಲಿಸಿತು. 
ಈ ಶುಭಶಕುನಗಳಿಂದಾಗಿ ಸೀತೆಯ ಮುಖವು ಹುಣ್ಣಿಮೆಯ ಚಂದ್ರನಂತಾಯಿತು! 
ಈ ಶುಭಸೂಚನೆಗಳು ಏನನ್ನು ಮುನ್ನುಡಿಯುತ್ತಿವೆ ಎಂದು ಆಲೋಚಿಸುತ್ತ ಆ ಕಡೆ 
ಈ ಕಡೆ ಏನಾದರೂ ವಿಶೇಷವಿದೆಯೋ ಎಂದು ಸ೦ತೋಷದಿಂದ ಕಣ್ಣಾಡಿಸಿದಳು. 
ವಾಮೆಯರಿಗೆ ದೇಹದ ಎಡಭಾಗದ ಅದುರುವಿಕೆ ಶುಭಸೂಚನೆ ಎಂದು ಬಲ್ಲವರು 
ಹೇಳುತ್ತಾರೆ, ಧರ್ಮ ತಪ್ಪಲಾರದು ಎಂದು ಆಲೋಚಿಸಿದ ಸೀತೆಯು ಇಷ್ಟರಲ್ಲಿಯೇ 
ತಾನು ರಾಮಪುರದರಸನ ಚರಣಕಮಲಗಳನ್ನು ಕಂಡು ಸಂಭ್ರಮಗೊಳ್ಳುತ್ತೇನೆ ಎಂದು 
ಹಗರಮನಸ್ಸಿನವಳಾದಳು. 


೧೧. ಮಾರುತಿಯು ರಘುರಾಮನ ಮುದ್ರೆಯುಂಗುರವನ್ನು 
ಜಾನಕಿಗಿತ್ತು ಅವಳ ಪ್ರಾಣಕ್ಕೆ ತ್ರಾಣ ತಂದುದು 


ಅದ್ರೀಂದ್ರತನೂಭವೆಯೇ ಕೇಳು, ಹೀಗೆ ದಾನವಿಯರೆಲ್ಲ ಗುಂಪುಗೂಡಿ 
ಆಡಿದ ನಿಷ್ಠುರ ನುಡಿಗಳನ್ನು ಕೇಳಿ ಅತ್ಯಂತ ಬೇಸರಗೊಂಡ ಜನಕಸುತೆಯು ಜೀವ 
ಕಳೆದುಕೊಳ್ಳುವ ಪ್ರಯತ್ನದಲ್ಲಿದ್ದುದನ್ನು ಮರವೊಂದರ ತುದಿಯಲ್ಲಿ ಕುಳಿತಿದ್ದು ನೋಡಿದ 


೬೩೬ ಶ್ರೀರಾಮಕಥಾಮೃತ 


ಹನುಮಂತನು, ಈ ಕ್ಷಣವೇ ತಾನು ಕಾಣಿಸಿಕೊ೦ಡು ಆಕೆಯ ಕಷ್ಟಸಂದೋಹಗಳನ್ನು 
ಹೋಗಲಾಡಿಸುತ್ತೇನೆ ಎಂದು ನಿರ್ಧರಿಸಿದ. "ರಾಮನು ಸುಗ್ರೀವನೊಡನೆ ಸ್ನೇಹ ಬೆಳೆಸಿದ್ದು, 
ವಾನರರ ಸಹಾಯ ಪಡೆದದ್ದು, ಎಲ್ಲ ಕಡೆಗಳಲ್ಲಿ ಹುಡುಕಲು ಕಳುಹಿಸಿದ್ದು, ದಕ್ಷಿಣಕ್ಕೆ 
ಯುವರಾಜನ ನೇತೃತ್ವದಲ್ಲಿ ಬಂದದ್ದು, ಲಂಕೆಯಲ್ಲೆಲ್ಲ ಹುಡುಕಾಡಿದ್ದು ಸೀತೆಗೋಸುಗವೇ 
ಅಲ್ಲವೇ, ರಕ್ಕಸಿಯರ ಉಪಟಳಕ್ಕೆ ಹೇಸಿ ಪ್ರಾಣಬಿಡಲು ಯೋಚಿಸುತ್ತಿರುವಾಗ ಹತ್ತಿರವೇ 
ಇರುವ ನಾನು ಮಾಡಬೇಕಾದ್ದೇನು? ಮಾತನಾಡದಿದ್ದರೆ ದೇಹ ನೀಗಿಕೊಳ್ಳುತ್ತಾಳ, 
ಆದರೆ ಒಂದು ಮಾತನ್ನಾಡಿಬಿಟ್ಟರೆ ನಂಬಿಕೆ ಬರುತ್ತದೆಯೇ, ರಕ್ಕಸರಲ್ಲಿ ಅನೇಕ 
ಮಾಯಾವಿಗಳಿದ್ದು ಮಾತಾಡಿದರೆ ಹೇಗೋ ಏನೋ; ನುಡಿಯಬಾರದು, 
ಸುಮ್ಮನಿರಬಾರದು, ಈ ಧರ್ಮಸಂಕಟವುಂಟಾಗಿದೆಯಲ್ಲ, ಯಾರಲ್ಲಿ ಹೇಳಿಕೊಳ್ಳಲಿ' ಎಂಬ 
ಆಲೋಚನೆಗೊಳಗಾದ. "ಜನಕಜೆಯನ್ನು ಸಾಂತ್ಸನಗೊಳಿಸಿ ರಾಮನ ಮುದ್ರೆಯುಂಗುರದ 
ಕುರುಹನ್ನು ತೋರಿಸಿ ಹಿ೦ದಿರುಗಿದರೆ ನಾನು ಬ೦ದ ಕೆಲಸ ಆದಂತೆ, ಆಮೇಲೆ ಯಾವ 
ರಕ್ಕಸ ಬಂದು ಏನು ಮಾಡಬಲ್ಲ? ನನಗೆ ಏತರ ಭಯವುಂಟಾದೀತು' ಎಂದುಕೊಂಡು 
ಮಾರುತಿಯ ಮನಸ್ಸು ಡೋಲಾಯಮಾನವಾಯಿತು. ಸೀತೆಗೆ ತನ್ನ ಪರಿಚಯವಿಲ್ಲ, 
ಆಕೆಯೊಡನೆ ಈ ಮುಂಚೆ ಮಾತನಾಡಿದ್ದಿಲ್ಲ, ಯಾವ ಅಪರಿಚಿತನು ಮುಂದೆ ನಿಂತರೂ 
ತಲ್ಲಣಗೊಳ್ಳುತ್ತಾಳ, ದಾನವರ ಭಯ ಕಾಡುತ್ತದೆ, ಅದೇ ಭಯದಲ್ಲಿ ಪ್ರಾಣವನ್ನು 
ಕಳೆದುಕೊಂಡರೆ ರಾಮಕಾರ್ಯ ಕೆಡುತ್ತದೆ, ಹೀಗಾಗಿ ಯಾವ ಬಗೆಯಲ್ಲಿ ಕಾಣಿಸಿಕೊಳ್ಳಲಿ 
ಎ೦ದು ಅನಿಶ್ಚಿತ ಮನಸ್ಸಿನಿಂದ ಹನುಮನು ತೊಳಲಾಡಿದ. ಯಾವುದಾದರೊಂದು 
ಉಪಾಯದಿಂದ ಆಕೆಯ ಬಳಿ ಹೋಗಿ ಸಮಾಧಾನ ಮಾಡಿ ಆಕೆಯ ಗುರುತು ತಿಳಿದು 
ರವಿಕುಲಶ್ರೇಷ್ಠನ ಬಳಿಗೆ ಹೋಗಬೇಕೇ ಹೊರತು ಬೇರೆ ಆಲೋಚನೆಯೇಕೆ; ನಿಧಾನವಾಗಿ 
ರವಿವಂಶಜನ ವಿಷಯವನ್ನು ಆಕೆಯ ಕಿವಿಗೆ ಬೀಳುವಂತೆ ಮಾಡಿ ರಾಕ್ಷಸರ ಭಯವನ್ನು 
ಕಡಿಮೆ ಮಾಡಬೇಕು ಎಂದು ನಿಶ್ಚೈಸಿದ. 


ಆನ೦ತರ ಶ್ರೀರಾಮನ ಸ್ತುತಿ ಮಾಡುವ ಮನುಷ್ಯರ ಮಾತುಗಳನ್ನು ಅನುಕರಿಸಿ 
ಕೊಂಬೆಯ ಮೇಲೆ ಕುಳಿತು ನೆಲವನ್ನು ನೋಡುತ್ತ, “ಜನನಾಥ ಮಕುಟಮಣಿ ದಶರಥ 
ಮಹಾರಾಜನಿಗೆ ನಾಲ್ವರು ಪುತ್ರರು, ಅವರಲ್ಲಿ ಪರಬ್ರಹ್ಮನೇ ಆದ ಶ್ರೀರಾಮಚಂದ್ರನು 
ಸಕಲಸದ್ದುಣಸಾಂದ್ರ ವಿಶ್ವಾಮಿತ್ರನು ದಶರಥನನ್ನು ಪ್ರಾರ್ಥಿಸಿಕೊಂಡು ಯಜ್ಞರಕ್ಷಣೆಗೆ 
ಲಕ್ಷ್ಮಣಸಹಿತವಾಗಿ ರಾಮನನ್ನು ಕರೆದೊಯ್ಯಲು, ಕಾಡಿನಲ್ಲಿ ತಾಟಕಿಯನ್ನು 
ಸಂಹರಿಸಿ, ಗೌತಮನ ಸತಿ ಅಹಲ್ಯೆಯನ್ನುದ್ದರಿಸಿ, ಮಿಥಿಲೆಗೆ ಬಂದು ಹರಚಾಪವನ್ನು 
ಮುರಿದು ಜನಕಜೆಯ ಕೈಹಿಡಿದು, ಪರಶುರಾಮನನ್ನು ಧಿಕ್ಕರಿಸಿ ಅಯೋಧ್ಯೆಗೆ 
ಬಂದು ಸುಖದಿಂದಿರಲು, ತಂದೆಯು ಮಗನ ಮೇಲಿನ ಅತಿಶಯ ಪ್ರೇಮದಿಂದ 
ಯುವರಾಜಪಟ್ಟವನ್ನು ಕಟ್ಟಲು ಸಿದ್ಧನಾದ; ಕೈಕೇಯಿಯು ಎರಡು ವರಗಳನ್ನು ಬೇಡಲು 
ರಘುವರನು ಧರ್ಮಮಾರ್ಗವನ್ನು ಹಿಡಿದು ಜಾನಕಿಸೌಮಿತ್ರಿಯರೊಡನೆ ವನವಾಸಕ್ಕೆಂದು 
ಹೊರಟು ಗಂಗೆಯ ದಡದಲ್ಲಿ ಗುಹನನ್ನು ಗೌರವಿಸಿ, ಸುಮಂತ್ರನನ್ನು ಬೀಳ್ಕೊಟ್ಟ; 
ಆನ೦ತರ ಅಲ್ಲಿಂದ ಭರದ್ವಾಜಾಶ್ರಮಕ್ಕೆ ಬ೦ದು ಚತ್ರಕೂಟಾದ್ರಿಯಲ್ಲಿ ಕೆಲವು ದಿನಗಳಿದ್ದು, 


ಸುಂದರಕಾಂಡ ೬೩೭ 


ಆ ಬಳಿಕ ಅಗಸ್ತ್ಯನ ಆಶ್ರಮದ ಕಡೆಗೆ ಪಯಣ ಬೆಳೆಸಿ, ಬಿಲ್ಲುಬಾಣಗಳನ್ನು ಹಿಡಿದು 
ಅರಣ್ಯದಲ್ಲಿ ಸಂಚರಿಸುತ್ತ ಅತ್ರಿಮುನಿಯನ್ನು ಕಂಡು ಶರಭಂಗನೇ ಮೊದಲಾದವರನ್ನು 
ಸಂತಸಪಡಿಸಿ ಗೋದಾವರಿಯ ತೀರದ ಪಂಚವಟಿಗೆ ಹೋಗಿ, ತನ್ನನ್ನು ಮೋಹಿಸಿ ಬಂದ 
ರಾವಣನ ತಂಗಿ ಶೂರ್ಪಣಖಿಯ ಕಿವಿಮೂಗು ಕತ್ತರಿಸಿದುದನ್ನು ಕೇಳಿ ಯುದ್ಧಕ್ಕೆ ಬಂದ 
ಖರದೂಷಣತ್ರಿಶಿರರನ್ನು ಕೊಂದ ವಿಷಯವನ್ನು ಅಕಂಪನನಿಂದ ತಿಳಿದ ರಾವಣನು 
ಕೋಪದಿಂದ ಮಾರೀಚನನ್ನು ಹೊನ್ನ ಜಿಂಕೆಯ ರೂಪದಲ್ಲಿ ಕಳಿಸಿ, ಸೀತೆಗಾಗಿ ಅದನ್ನು 
ಹಿಡಿದು ತರಲು ರಾಘವನು ಹೋಗಲು, ಇತ್ತ ರಾವಣನು ಭಿಕ್ಷುವೇಷದಿ೦ದ ಕದ್ದೊಯ್ಯುವ 
ಮಾರ್ಗದಲ್ಲಿ ಜಟಾಯುವನ್ನು ಬಡಿದು ಮುಂದೆ ಸಾಗಲು, ಶ್ರೀರಾಮನು ಮಾರೀಚನನ್ನು 
ಕೊಂದು ಆಶ್ರಮಕ್ಕೆ ಬಂದು ಸೀತೆಯನ್ನು ಕಾಣದೆ ದುಃಖದಿಂದ ಹುಡುಕಿಕೊಂಡು 
ಬರುತ್ತಿರಲು ಜಟಾಯುವಿನಿಂದ ಸುದ್ದಿ ತಿಳಿದು, ಆತನಿಗೆ ಸದ್ಗತಿಯನ್ನೊದಗಿಸಿ, 
ಕಬಂಧನ ಮಾತನಂತೆ ಸುಗ್ರೀವನ ಸಖ್ಯವನ್ನು ಸಂಪಾದಿಸಿ, ಆತನು ಶತಕೋಟಿ 
ಸಾವಿರ ವಾನರರನ್ನು ಕಳುಹಿಸಲು ಎಲ್ಲರೂ ಸೀತೆಗಾಗಿ ಹುಡುಕುತ್ತಿರಲು, ನಾನೊಬ್ಬನೇ 
ಸಮುದ್ರವನ್ನು ದಾಟಿ ಬ೦ದು ಲಂಕೆಯಲ್ಲಿ ಹುಡುಕಿ ಕಾಣದೆ ಈ ಸುಂದರ ವನವನ್ನು 
ಹೊಕ್ಕೆ; ಧೀರ ರಘುವೀರನು ಆಜ್ಞಾಪಿಸಿದಂತೆ ಸಲ್ಲಕ್ಷಣಗಳಿ೦ದ ಕೂಡಿದ ನಿಮ್ಮನ್ನು ಕಂಡು 
ರಾಮನೂಳಿಗ ಸಾರ್ಥಕವಾಯಿತು”-ಎಂದು ರಾಮನ ಚಾರುಚರಿತ್ರೆಯನ್ನು ಸ್ತುತಿಸಿ 
ಸುಮ್ಮನಾದ. ಇದನ್ನೆಲ್ಲ ಕೇಳಿದ ಧಾರಿಣೀಸುತೆಯ ಮನಸ್ಸು ಸಂತೋಷಸಾಗರದಲ್ಲಿ 
ಓಲಾಡಿತು; ಆದರೂ ಬೆದರಿಕೆಯಿಂದ ಸುತ್ತಲೂ ನೋಡಿ, ವಿಸ್ಮಯದಿಂದ ಮರದ 
ತುದಿಯನ್ನು ನಿಟ್ಟಿಸಿದಳು; ಅಲ್ಲಿ ಬಿಳಿಯ ಬಟ್ಟೆಯನ್ನುಟ್ಟ ತೇಜೋವಂತನಾದ 
ಚದುರಕಪಿಯನ್ನು ನೋಡಿ ಅಚ್ಚರಿಗೊಂಡಳು. ಹಿತಕರವಾದ ಅವನ ನುಡಿಗಳನ್ನು 
ಕೇಳಿ ಹಿಗ್ಗಿದ ಸೀತೆಯು ಹೊಳೆಯುವ ಕಣ್ಣುಗಳ ಕಪಿಧೀರನನ್ನು ನೋಡಿ ಭಯದಿಂದ, 
ವಾನರನಿಗೆ ಈ ಮಹಾದೇಹ ಹೇಗೆ ಉಂಟಾದೀತು ಎಂದು ಅನುಮಾನಿಸುತ್ತ, ಇದು 
ಕನಸಿರಬೇಕು ಎಂದುಕೊಂಡು ನೆಲವನ್ನು ನೋಡುತ್ತ ಯೋಚಿಸಿದಳು. 

“ನನಗೆ ಈ ಕೆಟ್ಟ ಕನಸೇಕೆ ಬಿತ್ತು? ಸ್ಪಪ್ನದಲ್ಲಿ ವಾನರನು ಕಾಣಿಸುವುದು ನಿಷಿದ್ದ, 
ಸೂರ್ಯಕುಲದರಸನಾದ ದಶರಥ ಜನಕರ ಕ್ಷೇಮವನ್ನು ಹೇಗೆ ಕೇಳಿದೆ?' ಎಂದು 
ಅದರ ಸಾಧಕಬಾಧಕಗಳ ಬಗ್ಗೆ ಚಿಂತಿಸುತ್ತ ಬೇಸರ-ಅಳಲುಗಳು ಮುತ್ತಿಕೊಂಡು 
ತೊಳಲಿ ಬಳಲಿದಳು. "ಸ್ವಲ್ಪವಾದರೂ ಹಿತವುಂಟಾದರೆ ನಿದ್ದೆ ಬಂದೀತು, ಆದರೆ 
ರಕ್ಕಸಿಯರ ಭಯದಿಂದ ರಾಮನ ಪಾದಗಳನ್ನೇ ನೆನೆಯುತ್ತ. ಜನರ ಸ೦ಗವನ್ನು 
ತೊರೆದು, ತಾಪದಿಂದ ಬೆಂಡಾದ ತನ್ನ ದೇಹಕ್ಕೆ ನಿದ್ದೆಯೆಲ್ಲಿಯದು? ಹೀಗಾಗಿ ಇದು 
ಕನಸಲ್ಲ, ಆದರೂ ಕಣ್ಣೆದುರಿಗೇ ಕಾಣಿಸಿದ ಈ ನೋಟ ಭ್ರಾಂತಿಯೇ? ಮರೆವು- 
ತಿಳಿವಿನಲ್ಲಿ ಈ ಕೆಟ್ಟಕನಸೇ ಬಿದ್ದಿತೋ, ತುಂಬ ಭಯವಾಗುತ್ತಿದೆ; ಇಂದ್ರ, ಬೃಹಸ್ಪತಿ, 
ಸೂರ್ಯದೇವ, ಗರುಡನೇ ಕಾಪಾಡಿ ಎಂದು ಧ್ಯಾನಿಸಿ, ರಾಮಲಕ್ಷ್ಮಣಸೀತೆಯರಿಗೆ 
ನೆಮ್ಮದಿಯನ್ನು ನೀಡಿ” ಎಂದು ಮನಸ್ಸಿನಲ್ಲಿಯೇ ಜಾನಕಿಯು ಪ್ರಾರ್ಥಿಸಿದಳು. 
ಹಗಲಿರುಳೂ ರಘುವರನನ್ನು ಮನಸಿನಲ್ಲಿರಿಸಿಕೊಂಡದ್ದು ಎದುರಿಗೆ ನಿಂತಂತೆ 


೬೩೮ ಶ್ರೀರಾಮಕಥಾಮೃತ 


ರಕ್ಕಸಿಯರ ನಡುವೆ ಈ ಸತ್ಸಥೆಯನ್ನು ಕೇಳುವ ಭಾಗ್ಯ ಹೇಗೆ ಉಂಟಾಯಿತು? ನನ್ನ 
ಮೇಲೆ ಕರುಣೆ ಹುಟ್ಟ ಜಗದೀಶನು ಈ ವಾನರನನ್ನು ಕಳುಹಿಸಿದ್ದಾನೆಯೋ ಏನೋ 
- ಎ೦ದು ಆಲೋಚಿಸುತ್ತಿದ್ದ ಜನಕಜೆಯನ್ನು ಹನುಮಂತನು ನೋಡಿದ. “ಆಕೆಯ 
ಮನಸ್ಸು ರಾಮಕಥೆಯ ಗುಂಗಿನಲ್ಲಿದೆ; ಬೇಗ ಹೋಗಿ ಆ ಅಮಲ ಮೂರ್ತಿಯ 
ಸದ್ಗುಣಗಳನ್ನು ಬಣ್ಣಿಸಿ ಆಕೆಯ ಶೋಕವನ್ನು ಹೋಗಲಾಡಿಸುತ್ತೇನೆಂದು ನಿರ್ಧರಿಸಿದ 
ಪವಮಾನಸುತನು ಮರದಿಂದ ಕೆಳಗಿಳಿದು ಸೀತೆಯ ಹತ್ತಿರ ಹೋಗಿ ಮತ್ತೆ ಮತ್ತೆ 
ನಮಸ್ಕರಿಸುತ್ತ ಕೈಮುಗಿದು ನಿಂತುಕೊಂಡು, “ಕರುಕಲಾದ. ರೇಷ್ಮೆಯ ವಸ್ತವನ್ನುಟ್ಟು, 
ಮನೋಹರವಾದ ತಾವರೆಗಳಂತಹ ಕಣ್ಣುಗಳಿಂದ ಕೂಡಿ, ದೊಡ್ಡ ಸಾಹ 
ರೆಂಬೆಯನ್ನು ಹಿಡಿದುಕೊಂಡು ಚಿಂತೆಯಿಂದ ಕೊರಗುತ್ತಿರುವ ನೀನು 'ಯಾರು ತಾಯಿ? 
ದೇವಕನ್ಮೆಯೋ, ನಾಗದೇವತೆಯೋ, ಲಕ್ಷ್ಮಿಯೋ ಸರಸ ಸ್ಪಶಿಯೋ ಧಾರಿಣೀಸುತೆಯೋ 
ದಯವಿಟ್ಟು ತಿಳಿಸು” ಎಂದು ಮತ್ತೆ ನಮಸ್ಕರಿಸಿದ. 


“ನಿಮ್ಮ ತಾಯ್ತಂದೆಯರು ಯಾರು? ಗಂಡಮಕ್ಕಳು ಎಲ್ಲಿದ್ದಾರೆ? ಶ್ರೀಲಕ್ಷಿ ಗಳಲ್ಲದೆ 
ಮಿಕ್ಕ ಮನುಷ್ಯಸ್ತೀಗೆ ಇಂತಹ ಸಲ್ಲಕ್ಷಣಗಳಿ೦ದ ಸಹ ಚೆಲುವು "ಇರಲು ಸಾಧ್ಯವೇ? 
ಮುನಿವೇಷದಿಂದ ರಕ್ಕಸನು ಕದ್ದೊಯ್ದ ಸೀತೆಯೇ ಇರಬೇಕೆಂದು ನನ್ನ ಮನಸಿಗೆ 
ತೋಚುತ್ತಿದೆ, ನೀನು ಇತನಾ ರಾಣಿ ತಾನೇ? ಹಿಂದೆ ಸನಕಾದಿಗಳ 'ಮಾತಿನಂತೆ 
ಕಿಂಕರರಿಗೆ ಅಭಯವನ್ನಿತ್ತು ಮನುಷ್ಕರೂಪವನ್ನು ಧರಿಸಿದ ಮಹಾಲಕ್ಷ್ಮಿಯೇ ಹೊರತು 
ನೀನು ಸಾಧಾರಣಳಲ್ಲ ಎಂದು ನನ್ನ ಅಂತರಾತ್ಮವು ಹೇಳುತ್ತಿದೆ. ಚಿಂತೆಯನ್ನು ಬಿಟ್ಟು 
ಅಭಯವನ್ನು ನೀಡು” ಎಂದು ಬೇಡಿಕೊಂಡ. ರಘುವರನ ಹೆಸರನ್ನು ಹೇಳುತ್ತ ಮನಸಿಗೆ 
ಹರ್ಷವನ್ನು ತಂದ ಮಾರುತಿಯನ್ನು ನೋಡುತ್ತ ಸೀತೆಯು ಸಂಭ್ರಮದಿಂದ ತನ್ನ 
ವಿಷಯವನ್ನು ಹೇಳತೊಡಗಿದಳು: “ಸಾಗರಸಮಾನ ಗಾಂಭೀರ್ಯದಿಂದ ಕೂಡಿದ 
ದಶರಥ ಮಹಾರಾಜನ ಸೊಸೆ ನಾನು, ಜನಕನ ಮಗಳು ಸೀತೆ, ಶ್ರೀರಾಮನೊಡನೆ 
ಅಯೋಧ್ಯೆಯಲ್ಲಿ ಸಂತಸದಿಂದಿದ್ದೆ. ಹನ್ನೆರಡು ವರ್ಷಗಳ ಕಾಲ ಸುಖಸಂತೋಷದಿಂದ 
ಬಾಳುತ್ತಿರಲು, ರಘುಪತಿಗೆ ಪಟ್ಟ ಕಟ್ಟಲು ಮಹಾರಾಜನು ಆಲೋಚಿಸಿದ, ಆಗ ನಮ್ಮ 
ಅತ್ತೆ ಕೈಕೇಯಿಯು ಬಂದು ತನ್ನ ಮಗ ಭರತನಿಗೆ ದೊರೆತನವನ್ನು ನೀಡದಿದ್ದರೆ ಆತ್ಮಹತ್ಯೆ 
ಮಾಡಿಕೊಳ್ಳುವುದಾಗಿ ಹೆದರಿಸಲು, ಧರ್ಮಸ್ವರೂಪಿಯಾದ ದಶರಥಮಹಾರಾಜನು 
ತಾನು ಹಿಂದೆ ಆಕೆಗಿತ್ತಿದ್ದ ವರಗಳನ್ನು ನೆನೆಸಿಕೊಂಡು ಶೋಕದಿಂದಿರಲು, ತಂದೆಯು 
ಕೊಟ್ಟ ಮಾತನ್ನು ನಾನು ಸಲ್ಲಿಸುತ್ತೇನೆಂದು ರಘುವೀರನು ಕಾಡಿಗೆ ಹೊರಡಲು 
ಸೌಮಿತ್ರಿಯೂ ಹಿಂಬಾಲಿಸಿದ, ನಾನೂ ಕರ್ತವ್ಯಭಾವನೆಯಿ೦ದ ಗಂಡನನ್ನುಸರಿಸಿ, 
ಗೋದಾವರೀ ತೀರದ ಪಂಚವಟಿಯಲ್ಲಿ ಪತಿಸೇವಾನಿರತೆಯಾಗಿ ಎಲೆವನೆಯಲ್ಲಿದ್ದೆ. 
ಅಲ್ಲಿಗೆ ಬಂದ ದುರಾತ್ಮನಾದ ರಾವಣನು ನನ್ನನ್ನು ಕದ್ದು ತಂದು ಈ ವನದಲ್ಲರಿಸಿ 
ಎರಡು ತಿಂಗಳ ಗಡುವು ಕೊಟ್ಟಿದ್ದಾನೆ. ವಲ್ಲಭನ ಚರಣಗಳನ್ನು ಕಾಣದೆ ಜೀವಬಿಡಲು 
ಆಲೋಚಿಸಿದೆ, ಮಗನೇ” ಎಂದು ಹೇಳಿದಳು. ಆಗ ಹನುಮಂತನು, “ನಾನು 
ಮಾರುತಿ, ಸುರನರೋರಗಯಕ್ಷರು ಅನುದಿನವೂ ಯಾರನ್ನು ಪೂಜಿಸುವರೋ ಆ 


ಸುಂದರಕಾಂಡ ೬೩೯ 


ಪರಮಮಂಗಳಮೂರ್ತಿಯಾದ ಶ್ರೀಹರಿ ರಾಮಚಂದ್ರನ ದೂತ. ತಾಯಿ, ರಾಘವನು 
ಕ್ಷೇಮದಿಂದಿದಾನೆ, ನಿನ್ನ ಹದುಳವನ್ನು ತಿಳಿದು ಬರಲು ನನ್ನನ್ನು ಕಳಿಸಲು, ನಾನು 
ಬರುವಾಗ ವೀರ ಲಕ್ಷ್ಮಣನು ನಿನಗೆ ತನ್ನ ನಮಸ್ಕಾರಗಳನ್ನು ತಿಳಿಸಲು ಹೇಳಿದ. 
ಇಬ್ಬರೂ ರಾಜಕುವರರೂ ಆರೋಗ್ಯದಿಂದಿದ್ದಾರೆ, ಆದರೆ ನಿನ್ನ ಯೋಚನೆಯಿಂದ 
ಕೊರಗುತ್ತಿದ್ದಾರೆ. ಅದಕ್ಕೆ ನನ್ನನ್ನು ಕಳಿಸಲು ನಾನು ಬಂದು ನಿನ್ನ ಚರಣಕಮಲಗಳನ್ನು 
ಕಂಡು ಕೃತಾರ್ಥನಾದೆ” ಎಂದ. ಆಗ ಜಾನಕಿಯು, “ನೂರು ವರ್ಷದ ಆಯುಷ್ಯದಲ್ಲಿ 
ಒಮ್ಮೆಯಾದರೂ ಸಂತೋಷವುಂಟಾಗದಿರುವುದೇ' ಎಂಬ ಗಾದೆಯ ಹಾಗೆ ನನಗಿಂದು 
ಶ್ರೀರಘುವರನ ಧ್ಯಾನದ ಫಲ ದೊರಕಿತು” ಎಂದು ಸುಮ್ಮನಾದಳು. 


ಮಾರುತಿಯು ನಮಸ್ಕರಿಸುತ್ತ ಅವಳ ಹತ್ತಿರ ಬರಲುಪಕ್ರಮಿಸಿದ; ಆದರೆ 
ಸೀತೆಯು ಭೀತಿಯಿಂದ ಹಿಂದೆ ಹಿಂದೆ ಸರಿದು ನಡುಗುತ್ತ ಅವನನ್ನು ಕುರಿತು, “ಹಿತದ 
ಮಾತುಗಳನ್ನಾಡುತ್ತಿರುವ ಪಾಪಿಯೇ, ಭಿಕ್ಷುರೂಪದಿ೦ದ ಕಾಡಿನಿಂದ ಕದ್ದು ತಂದು 
ಈಗ ಮತ್ತೊಂದು ರೂಪದಲ್ಲಿ ಮೃದುಮಾತುಗಳನ್ನಾಡುತ್ತ ಬಂದಿರುವೆಯಲ್ಲವೇ? 
ರಾಜರುಗಳೊಡನೆ ಯುದ್ಧ ಮಾಡುತ್ತ, ದೇವಯಕ್ಷರುಗಳ ಮೇಲೆ ಕೋಪಗೊಂಡು, 
ಈಗ ಸಲ್ಲಾಪದ ನುಡಿಗಳನ್ನಾಡುತ್ತಿರುವೆಯಾ, ಹಿಂದೆ ಹೋಗು!” ಎಂದು 
ಭ್ರಮೆಗೊಳಗಾದವಳಂತೆ ಕಠಿಣ ನುಡಿಗಳನ್ನಾಡಿದಳು. ಕನಸೋ, ವಾಯುವಿಕಾರವೋ, 
ಪಿತ್ತದುರುಬೆಯೋ ಎಂಬಂತೆ ಚಿಂತೆಯಿಂದ ತುಂಬಿ, ಹಿಡಿದಿದ್ದ ಕೊಂಬೆಯನ್ನು ಬಿಟ್ರು 
ನೆಲದ ಮೇಲೆ ಕುಳಿತು ರಘುಪತಿಯನ್ನು ನೆನೆಸಿಕೊಂಡು ಕೊಂಚ ಹೊತ್ತು ಮನಸ್ಸು 
ಬಂದಂತೆ ಹಲುಬಿದಳು. ಕಪಿಯೊಂದು ಸಮುದ್ರವನ್ನು ದಾಟಿ ಬರುವುದು ಹೊಸ 
ಮಾತು, ಹುಸಿನುಡಿ; ರಾಕ್ಷಸರ ನಡುವೆ ಮನುಷ್ಯರ ಹೆಸರು ಬರುವುದುಂಟೇ? ಮತ್ತೆ 
ದಶಮೌಳಿಯೇ ಕಪಟವೇಷದಲ್ಲಿ ಬಂದಿದ್ದಾನೆ ಎಂದು ತಳ್ಳಂಕಗೊ೦ಡು, ಹನುಮನಿದ್ದ 
ಕಡೆ ನೋಡುತ್ತ, “ಕೇಳಯ್ಯಾ, ಕಪಿರಾಯ, ನೀನು ಶ್ರೀರಾಮನ ಸೇವಕನಾದರೆ 
ಅವನ ಗುಣವಿಶೇಷಗಳೇನು ಹೇಳು” ಎಂದಳು. ಆ ಮಾತಿಗೆ ಸಂತಸಗೊಂಡ 
ಪ್ರಭಂಜನಕುಮಾರನು ಮತ್ತೆ ನಮಸ್ಕರಿಸಿ, “ನನ್ನ ಸ್ವಾಮಿಯದು ಕಡಲ ಧೈರ್ಯ, 
ಸೂರ್ಯನ ತೇಜ, ಚಂದ್ರನ ಕಾಂತಿ, ಸಿಂಹದ ವಿಕ್ರಮ, ಸತ್ಯದ ಬೆಡಗುಳ್ಳ ನುಡಿ, 
ಕೋಪದಲ್ಲಿ ಬೆಂಕಿ - ಸುರರೊಡೆಯನಾದ ರಘುನಾಥನ ಶುಭಗುಣಗಳಿಗೆ ಸಾಟಿಯೇ 
ಇಲ್ಲ. ಅವನದು ಮನ್ಮಥನಂತಹ ಸುಂದರಾಕಾರ, ಸಾಧುಸಜ್ಜನ ಪೋಷಕ, ವಿಷ್ಣುಸಮಾನ, 
ಹೊನ್ನ ಜಿಂಕೆಯಾಕಾರದಲ್ಲಿ ಮಾರೀಚನು ದೂರಕ್ಕೆ ಸೆಳೆದೊಯ್ಯಲು, ರಾವಣನು ನಿನ್ನನ್ನು 
ಮುನಿವೇಷದಲ್ಲಿ ಕದ್ದೊಯ್ಯಲು, ಆ ಶ್ರೀರಾಮದೇವನು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. 
ರಘುರಾಮನಿಗೆ ಸೂರ್ಯಕುಮಾರನಾದ ಸುಗೀವನ ಜೊತೆ ಗೆಳೆತನ ದೊರೆಯಲು 
ಅಪರಿಮಿತ ವಾನನರ ನಡುವೆ ನಿನ್ನ ಕುರುಹುಗಳನ್ನು ವಿವರಿಸಿ "ವೇಗದಿಂದ ಹೋಗಿ 
ಧರಣಿಜೆಗೆ ಸಮಾಧಾನ ಹೇಳು' ಎಂದು ಅಪ್ಪಣೆ ಕೊಡಲು ಬಂದಿರುವ ದೂತ ನಾನು 
ರಾಮನ ಕಿಂಕರ. ನನ್ನ ಮಾತನ್ನು ನಂಬು, ತಾಯಿ. ರಕ್ಕಸರಾಜನೆಂದು ಅನುಮಾನ 
ಪಡಬೇಡ, ನಾನು ನಿನ್ನ ಚರಣಸೇವಕ” ಎಂದು ಶ್ರೀರಾಮನ ಕುರುಹುಗಳನ್ನು ವಿವರಿಸಿದ. 


೬೪೦ ಶ್ರೀರಾಮಕಥಾಮೃತ 


ಆಗ ಸೀತೆಯು, “ಸುಗ್ರೀವನಲ್ಲಿ ರಾಮನಿಗೆ ಗೆಳೆತನವಾಯಿತು, ನಾನು ಅವನ 
ದೂತ ಎಂದು ಹೇಳಿಕೊಂಡರೂ, ರಾಮಲಕ್ಷ್ಮಣರ ಲಕ್ಷಣಗಳನ್ನೂ ನಡವಳಿಕೆ 
ಬಗೆಯನ್ನೂ ಇನ್ನಷ್ಟು ವಿಸ್ತಾರವಾಗಿ ಹೇಳು” ಎನ್ನಲು, ಹನುಮ೦ತನು ಸ೦ತಸಗೊಂಡು 
ಬಣ್ಣಸಲು ತೊಡಗಿದ: “ಧೈರ್ಯದಲ್ಲಿ ಹಿಮವಂತ, ಬುದ್ಧಿಯಲ್ಲಿ ಬೃಹಸ್ಪತಿ, ತೇಜಸ್ಸಿನಲ್ಲಿ 
ಸೂರ್ಯಸಮಾನ, ಮನೋಹರತೆಯಲ್ಲಿ ಚಂದ್ರ, ಸ್ವಜನ ಪರಜನ ಮನೋಲ್ಲಾಸಕರ, 
ಲೋಕಪ್ರಾಣಸಂರಕ್ಷಕ, ಪರಸ್ತೀವಿಮುಖ, ಬಲಿಷ್ಠರಲ್ಲಿ ಬಲಿಷ್ಠ, ಸಾಧುಗಳನ್ನು ಪೊರೆದು 
ದುರ್ಜನರನ್ನು ಶಿಕ್ಷಿಸುವ ಸರ್ವಜ್ಞ ರಾಜವಿದ್ಯಾವಿಶಾರದ ಶ್ರೀರಾಮ. ಸಕಲ ಆಗಮಗಳನ್ನೂ 
ತಿಳಿದವನು, ಮೃದುನಡೆಯವನು, ಶಾಂತ, ಬುಧಸೇವಿತ, ವೇದವೇದಾಂಗ ಪಾರಗ, 
ಸುಕುಮಾರ, ಧನುರ್ವೇದಿಗಳ ಬಲ್ಲಹ, ಅಕಲಂಕ, ತಾಮ್ರಾಕ್ಷ, ಮುನಿನಿಕರಪಾಲಕ, 
ದುಂದುಭಿಯಂತಹ ಕಂಠವುಳ್ಳವನು ನಮ್ಮ ರಘುನಾಯಕ. ಆತನದು ಶ್ಯಾಮವರ್ಣ, 
ಅಂಗಾಂಗಗಳೆಲ್ಲ ಪ್ರಮಾಣಬದ್ಧವಾದವು, ಸಮಭುಜಗಳು, ಸಮಾನ ತೊಡೆಗಳು, ಉನ್ನತ 
ಮಸ್ತಕವುಳ್ಳ ಮಾನುವೋತ್ತಮ. ಚತುರ, ಕಳೆಯುಳ್ಳಾತ, ಶೀಲವಂತ, ಸತ್ವಯುತ, ಸರ್ವಜನ 
ಮನೋಹರ, ಸ್ಥಿತಿಲಯಗಳನ್ನು ಮಾಡುವ ಪರಬೊಮ್ಮ ಶ್ರೀರಾಮ; ಲಕ್ಷ್ಮಣನೂ 
ಅಂತೆಯೇ ಕಂಗೊಳಿಸುವವನು. ಈ ಇಬ್ಬರೂ ಚೆಲುವರು ಸಾಲವೃಕ್ಷಗಳ ಕಾಡನ್ನು ದಾಟಿ 
ನಿನ್ನನ್ನು ಹುಡುಕುತ್ತ ಪಂಪಾಸರೋವರದ ತಟಕ್ಕೆ ಬಂದು ನೆಲಸಿದ್ದಾರೆ. ಇಂದ್ರಸುತನಾದ 
ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟು, ಮಾತು ಕೊಟ್ಟಿದ್ದಂತೆ ನಿನ್ನನ್ನು 
ಹುಡುಕುವ ಸಲುವಾಗಿ ಅ೦ಗದನ ನೇತೃತ್ವದಲ್ಲಿ ದಕ್ಷಿಣ ದಿಕ್ಕಿಗೆ ಬಂದು ಸಮುದ್ರವನ್ನು 
ಕಂಡು ಮಿಕ್ಕೆಲ್ಲರೂ ಹಿ೦ಜರಿಯಲು ನಾನು ಅದನ್ನು ದಾಟಿಕೊಂಡು ರಾತ್ರಿಯ ವೇಳೆ 
ಪಟ್ಟಣದಲ್ಲಿ ತಿರುಗಿ ರಾವಣನನ್ನು ನೋಡಿ ಈಗ ನಿನ್ನ ಚರಣಗಳನ್ನು ಕಂಡೆ. ನಾನು 
ಸುಳ್ಳು ಹೇಳುತ್ತಿಲ್ಲ, ಕಪಟಿಯಲ್ಲ, ನಿನ್ನ ಸೇವೆ ನನ್ನ ಭಾಗ್ಯವೆಂದು ಭಾವಿಸಿದ್ದೇನೆ. ನಿನಗೆ 
ಬೇಗ ರಘುವೀರನ ಸಾನ್ನಿಧ್ಯ ದೊರಕುತ್ತದೆ” ಎಂದು ವಿವರವಾಗಿ ನುಡಿದು ಸಮಾಧಾನ 
ಹೇಳಿದ ಹನುಮಂತನು, ತನ್ನ ಬಳಿಯಿದ್ದ ಶ್ರೀರಾಮನ ಹೆಸರಿನ ಮುದ್ರೆಯುಂಗುರವನ್ನು 
ಹೊರತೆಗೆದ. “ದೇವಿ, ಭೂವಲಯಕ್ಕೆ ಕ್ಷೇಮವನ್ನುಂಟುಮಾಡುವ, ಸರ್ವಮುನಿಜನರ 
ಜೀವನವೆನ್ನಿಸಿದ, ದನುಜಕುಲದಾವಾಗ್ನಿಯಾದ ಶ್ರೀ ರಘುವೀರನ ಮುದ್ರೆಯುಂಗುರವನ್ನು 
ನೋಡು” ಎಂದು ಆಕೆಯ ಕೈಯಲ್ಲಿ ಅದನ್ನಿಟ್ಟು ನಮಸ್ಕರಿಸಿ ಕೈಮುಗಿದುಕೊಂಡು 
ರಾಮಸಂಕೀರ್ತನೆಯಲ್ಲಿ ತೊಡಗಿದ. ಬಾಡಿ ಹೋದ ಸಸ್ಯಗಳಿಗೆ ಮಳೆ ಹುಯ್ದಂತೆ, 
ಕೋಗಿಲೆಯ ಕೂಜನದಿಂದ ಸಂತಸ ತಾಳುವ ನಂದನದಂತೆ, ಪ್ರಾಣವೇ ಬಂದಂತೆ 
ಕೈಸೇರಿದ ಅಂಗುಲೀಯಕವನ್ನು ನೋಡಿ ಜಾನಕಿಯು ಪ್ರೇಮದಿಂದ ಕಣ್ಣಿಗೊತ್ತಿಕೊಂಡು 
ತನ್ನ ಬೈತಲೆಯ ಬಳಿ ಇರಿಸಿಕೊಂಡಳು. ಪರಮಪುರುಷನ ಕುರುಹಿನಿಂದ ಪ್ರಕೃತಿಯು 
ಉಲ್ಲಾಸಗೊಳ್ಳುವಂತೆ ಆನಂದಗೊಂಡ ಧರಿತ್ರೀಜಾತೆಯು ಸಿರಿರಾಮಪುರದರಸನ 
ಚರಣಸಾರಸಗಳನ್ನು ಮನದಲ್ಲಿಯೇ ಅಪ್ಪಿಕೊಂಡು ಪರವಶಳಾಗಿ ಸುಖಾಕಾರದಂತೆ 
ಕ೦ಂಗೊಳಿಸಿದಳು. 


ಸುಂದರಕಾಂಡ ೬೪೧ 


೧೨. ತನ್ನ ಕುರುಹಾಗಿ ಜನಕಜೆಯು ಹನುಮನಿಗೆ 
ತನ್ನ ಶಿರೋರತ್ನವನ್ನಿತ್ತು ಅವನನ್ನು ಬೀಳ್ಕೊಟ್ಟುದು 


ಅದ್ರಿತನಯೆ, ರಾಮನ ಮುದ್ರೆಯುಂಗುರವನ್ನು ಭಾಮಿನೀಮಣಿಯು 
ನೋಡಿ ರಾಘವನನ್ನೇ ಕಂಡ ಹಾಗೆ ಸಂಭ್ರಮಪಟ್ಟು ಹಿಗ್ಗಿದಳು. ಮರುತ್ಸುತನನ್ನು 
ವಾತ್ಸಲ್ಯಮಯಳಾಗಿ ನೋಡಿ, “ಭೀಮವಿಕ್ರಮನೇ, ವಾನರೋತ್ತಮನೇ, ನಿನ್ನ ನಿಷ್ಠೆಯ 
ಪಾರಮ್ಯವನ್ನು ಹೊಗಳುವುದು ನನಗೆ ಸಾಧ್ಯವೇ!” ಎಂದು ಹೊಗಳಿದಳು. “ನೂರು 
ಯೋಜನದಗಲದ ಸಮುದ್ರವನ್ನು ಗೋಪಾದದ ಅಗಲವೆಂಬಂತೆ ಹಾರಿ ದಾಟಿ, 
ಬಲಶಾಲಿಗಳಾದ ರಾಕ್ಷಸಯೋಧರ ಆರ್ಭಟೆಗಳನ್ನು ಲೆಕ್ಕಿಸದೆ ರಾತ್ರಿಯಲ್ಲಿ ಸಂಚರಿಸಿ 
ಬ೦ದು ನನ್ನ ಪ್ರಾಣವನ್ನುಳಿಸಿದ ಕಪಿವೀರನೇ, ಸುರರಾಜಪೂಜಿತನೇ, ನಿನಗೆ ರಾವಣನ 
ಭಯ ಒಂದಿನಿತೂ ಇಲ್ಲ, ಶತ್ರುಗಳ ಲೆಕ್ಕವೇ ಇಲ್ಲ, ರಾತ್ರಿಯೆಲ್ಲ ಲಂಕೆಯನ್ನು ಸುತ್ತಿ 
ನನ್ನನ್ನು ಕಂಡು ಅ೦ಗುಲೀಯಕವನ್ನಿತ್ತು ಕಾಪಾಡಿದ ವೀರನೇ, ಮೂರು ಲೋಕಗಳಲ್ಲಿ 
ನಿನ್ನ ಸಮಾನರುಂಟೇ? ದೇವಾನುದೇವತೆಗಳಿಗೂ ಮೀರಿದ ಬಲದಿಂದ ಕೂಡಿದ 
ನಿನ್ನನ್ನು ರಾಘವನು ಇಲ್ಲಿಗೆ ಕಳಿಸಿದ; ಮಿಕ್ಕವರಿಂದ ಹೀಗೆ ಸಂಚರಿಸಲು ಸಾಧ್ಯವೇ 
ಕಪಿವೀರ, ಮಾರುತಕುಮಾರ, ಜಗದೇಕವೀರ!” ಎ೦ದು ಉಪಚರಿಸಿ, “ರಾಮಲಕ್ಷ್ಮಣ 
ಸುಗ್ರೀವರೆಲ್ಲರೂ ಕ್ಷೇಮವೇ? ರಾಘವನಿಗೆ ನನ್ನಲ್ಲಿ ಪ್ರೇಮವು ಉಳಿದಿದೆಯೇ? ಅರಿನಿಗ್ರಹ 
ಮಾಡಿ ನನ್ನನ್ನು ಕರೆದೊಯ್ಯುವ ಯೋಚನೆಯಲ್ಲಿ ಆತನಿದ್ದಾನೆಯೇ? ನನ್ನ ಕಷ್ಟಗಳನ್ನು 
ನೆನೆಸಿಕೊಂಡು ದುಃಖಪಡುತ್ತಾನೆಯೇ? ಶತ್ರುಗಳನ್ನು ಜಯಿಸುವ ಉಪಾಯಗಳು 
ಅವನಿಗೆ ತಿಳಿದಿದೆಯೇ? ಅನುವರ್ತಿಗಳೂ ಮಿತ್ರರೂ ರಾಜನ ಆಜ್ಞೆಯೊಳಗಿದ್ದಾರೆಯೇ? 
ಭರತನ ಶುಭೋದಯ, ಕೌಸಲ್ಯೆ ಸುಮಿತ್ರೆಯರ ಕ್ಷೇಮವಾರ್ತೆಗಳು ಬರುತ್ತಿರುವುವೇ? 
ದುರುಳ ದಶಕಂಧರನನ್ನು ತರಿದು ಹಾಕಲು ದೇವತೆಗಳ ಸಹಾಯವನ್ನು 
ಯಾಚಿಸುತ್ತಾನೆಯೇ? ಶ್ರೀರಾಮನು ನನ್ನ ವಿರಹದಿಂದ ದುಃಖಕ್ಕೊಳಗಾಗಿರುವನೇ? 
ಧೈರ್ಯದಿಂದ ಕೂಡಿದ್ದಾನೆಯೇ? ನನ್ನನ್ನು ಈ ದುಃಖಸಾಗರದಿಂದ ಪಾರುಮಾಡಲು 
ಸುಗ್ರೀವನು ಚತುರಂಗಸೈನ್ಯವನ್ನು ಸಹಾಯಕ್ಕೆ ನೀಡಿದ್ದಾನೆಯೇ? ಭೇದ ಮೊದಲಾದ 
ಉಪಾಯಗಳಿಂದ ದಾನವರನ್ನು ಗೆಲ್ಲುವ ಬಗ್ಗೆ ಆಲೋಚಿದ್ದಾನೆಯೇ? ಲಕ್ಷ್ಮಣನಿಗೆ 
ನನ್ನನ್ನು ಪಾರುಮಾಡುವ ಉತ್ಸಾಹವಿದೆಯೇ? ನಸುನಗೆ, ಸಎನುಡಿ, ಹೊಳೆಯುವ 
ಕಣ್ಣುಗಳ ರಾಘವೇಶ್ವರನನ್ನು ನೋಡಿ ಯಾವಾಗ ನಾನು ಅಪ್ಪಿಕೊಳ್ಳುವೆನೋ! 
ತಾಯಿತಂದೆಯರನ್ನು ತೊರೆದು ರಾಮನ ಶ್ರೀಚರಣ ಭಕ್ತಿಯಿಂದ ನಾನು ವನವಾಸಕ್ಕೆ 
ಬಂದೆ; ಹತ್ತಿರದ ಬ೦ಧುಗಳಾರನ್ನೂ ನೆನೆಯದೆ ರಾಮಸಾನ್ನಿಧ್ಯದಲ್ಲಿ ಎಲ್ಲ ಕ್ಷೇಶಕಷ್ಟಗಳನ್ನೂ 
ಮರೆತೆ; ಅಂತಹ ಶ್ರೀರಾಮನು ನನ್ನನ್ನು ಹೇಗೆ ನೆನಪಿಸಿಕೊಳ್ಳತ್ತಾನೆ?” ಎಂದು ಕೇಳಿದಳು. 
ಆಗ ಹನುಮಂತನು ಕೈಮುಗಿದುಕೊಂಡು, “ದೇವಿ, ಆತನಿಗೆ ಸದಾ ನಿನ್ನ ಚಿ೦ತೆಯೇ; 
ವಿಹಾರವನ್ನು ಬಿಟ್ಟು ನಿನ್ನ ವಿರಹದ ತಳ್ಳಂಕದಲ್ಲಿ ಬೇಯುತ್ತಿರುವನು. ನಾನು ಹೋಗಿ ನಿನ್ನ 
ನೆಲೆಯನ್ನು ತಿಳಿಸಲು ಇಲ್ಲಿಗೆ ಬಂದು ತನ್ನ ಹರಿತ ಬಾಣಗಳಿಂದ ಶತ್ರುಗಳನ್ನು ಕತ್ತರಿಸಿ 


ಸುಂದರಕಾಂಡ ೬೪೩ 


ಹಾಕಿ, ಸುರೇಂದ್ರನು ಶಚಿಯನ್ನು ಕರೆದೊಯ್ಯುವಂತೆ ನಿನ್ನನ್ನೊಯ್ಯುವುದು ಖಂಡಿತ, 
ಚಿಂತಿಸಬೇಡಮ್ಮ ನಿನ್ನನ್ನು ಅಗಲಿದ ಕ್ಷಣದಿಂದ ರಾಘವ ಪ್ರಭುವು ವಿರಹತಾಪದಿಂದ 
ನಿಂತಳಿ ನಿಲ್ಲದೆ, ಮಾಂಸಮಧುಸೇವನೆಗಳನ್ನು ಬಿಟ್ಟು, ವನವಿಹಾರ ಬೇಟೆಗಳನ್ನು 
ತೊರೆದು, ರೋದನ ಪ್ರಮತ್ತಾಲಾಪ ನಿಟ್ಟುಸಿರುಗಳಿಂದ ಕೂಡಿ, ಮುಂದಿರುವುದನ್ನು 
ನೋಡದೆ ಎಡವುತ್ತ ನಿನ್ನ ಯೋಚನೆಯನ್ನೇ ತುಂಬಿಕೊಂಡಿದ್ದಾನೆ, ತಾಯಿ. ಸುಖನಿದ್ದೆ 
ಆತನಿಂದ ದೂರವಾಗಿದೆ, ಮೃದುನುಡಿಗಳಾವುದೂ ಆತನ ಕಿವಿಗಳನ್ನು ಹೊಗದು, 
ನಾಲಗೆಗೆ ಷಡ್ರುಚಿಗಳಲ್ಲಿ ಆಸಕ್ತಿ ಹೋಗಿದೆ, ಹಣ್ಣುಹೂಗಳ ಕಡೆ ಗಮನವಿಲ್ಲ, ಸದಾ ನಿನ್ನ 
ಮುದ್ದುಮೊಗ, ಮುಗುಳುನಗೆ, ಮುಡಿಯ ಸೊಬಗುಗಳನ್ನು ನೆನೆಸಿಕೊಳ್ಳುತ್ತ ರಕ್ಕಸನನ್ನು 
ಹೇಗೆ ಬಗ್ಗುಬಡಿಯಬೇಕೆ೦ದೇ ಆಲೋಚಿಸುತ್ತ ಕುಳಿತಿರುತ್ತಾನೆ, ದೇವಿ. ಸುಗ್ರೀವ ಅಂಗದ 
ಮುಂತಾದ ಕಪಿನಾಯಕರ ನೆರವನ್ನು ಪಡೆದು ರಾವಣಕುಲವನ್ನು ನಿರ್ನಾಮಗೊಳಿಸಿ 
ನಿನ್ನನ್ನು ಕರೆದೊಯ್ಯುವುದರಲ್ಲಿ ಸಂದೇಹವಿಲ್ಲ, ಚಿಂತೆಯನ್ನು ಬಿಟ್ಟುಬಿಡು ತಾಯಿ” 
ಎಂದು ಭರವಸೆಯ ನುಡಿಗಳನ್ನಾಡಿದ. 


ಹನುಮಂತನು ಆಡಿದ ಮಾತುಗಳಿಂದ ಹರ್ಷವನ್ನು ಹೊಂದಿದ ಧರಾಜಾತೆಯು 
ಹನುಮನನ್ನು ಕುರಿತು, “ಈ ರಾಕ್ಷಸರ ನಡುವೆ ಕೇಳಿದ ನಿನ್ನ ಶುಭವಾಣಿಯು 
ಬಿಸಿಲು ತಂಪಾದಂತೆ, ವಿಷವು ಅಮೃತವಾದಂತೆ ನನ್ನಲ್ಲಿ ಚೈತನ್ಯವನ್ನು ತಂದಿದೆ. 
ಕಾಲಗತಿಯನ್ನು ಮೀರುವುದು ಯಾರಿಂದ ತಾನೇ ಸಾಧ್ಯ? ಸಿರಿವಂತನಾದರೂ 
ದರಿದ್ರನಾದರೂ, ಯುದ್ದದಲ್ಲಿ ಗೆದ್ದರೂ ಪರದ ಭಯವಿರದಿದ್ದರೂ, ಸುಖದಿಂದಿರಲಿ 
ಕಷ್ಟದಲ್ಲಿ ಮುಳುಗಿರಲಿ, ಪ್ರಾರಬ್ಧರಶ್ಮಿಯು ಜೀವರುಗಳನ್ನೆಲ್ಲ ಬರಸೆಳೆಯದೇ ಬಿಡುವುದಿಲ್ಲ. 
ಎಲ್ಲವೂ ಕಾಲವಶವಲ್ಲದೆ ಇಲ್ಲ. ರಕ್ಕಸರ ಕುಲವನ್ನು ನಾಶಮಾಡಿ, ದಶಗಳನನ್ನು ಒಕ್ಕಲಿಕ್ಕಿ 
ತ್ರಿಕೂಟಾದ್ರಿಯನ್ನು ಬುಡಸಮೇತ ಕಿತ್ತು ಸಮುದ್ರದಲ್ಲಿ ಕುಕ್ಕಿ ಚಿ೦ತಾಸಮುದ್ರವನ್ನು ದಾಟಿ 
ರಘುವೀರನು ಬಂದು ನನ್ನನ್ನು ರಕ್ಷಿಸುವುದು ಯಾವಾಗ? "ನನಗಿರುವುದು ಎರಡೇ 
ತಿಂಗಳ ಗಡುವು; ಅಷ್ಟರಲ್ಲಿ ನಾನು ವಶವಾಗದಿದ್ದರೆ ಕಡಿದು ತಿನ್ನುವೆನೆ೦ದು ರಾವಣನು 
ಶಪಥ ಮಾಡಿದ್ದಾನೆ' ಎಂದು ವಿಭೀಷಣನ ಹೆ೦ಡತಿಯು ತನ್ನ ಮಗಳು ಅನಲೆಯ 
ಮೂಲಕ ನನಗೆ ಹೇಳಿಕಳಿಸಿದಳು. ದಶಕ೦ಠನು ಚಾರಿತ್ರ್ಯವಿಲ್ಲದವನು, ಯಾರು 
ತಿಳಿಹೇಳಿದರೂ ಕೇಳದವನು, ಹದಿನಾಲ್ಕು ಸಾವಿರ ವೀರರೊಡನೆ ಎದುರಾದ ತ್ರಿಶಿರ 
ಮುಂತಾದವರನ್ನು ರಾಮನು ತಾನೊಬ್ಬನೇ ಕೊಂದುದನ್ನೂ ಮನಸ್ಸಿಗೆ ತಂದುಕೊಳ್ಳದೆ 
ಉನ್ನತ್ತನಾಗಿದ್ದಾನೆ. ಇದನ್ನೆಲ್ಲ ತಿಳಿದು ಭಾಸ್ಕರಸಮಾನನಾದ ರಾಮನು ನನ್ನನ್ನು 
ಕರೆದೊಯ್ಯಲು ಹೇಳು” ಎಂದು ಕಂಬನಿ ಮಿಡಿಯುವ ಜಾನಕಿಯನ್ನು ನೋಡಿ, 
ಮರುಕಗೊ೦ಂಡ ಮರುತಸುತನು, “ರಾಮನ ಬಳಿ ಹೋಗಿ ನಿನ್ನ ಪರಿಸ್ಥಿತಿಯನ್ನೆಲ್ಲ 
ವಿವರಿಸುತ್ತೇನೆ; ಆತನು ಬೇಗ ಬಂದು ನಿನ್ನನ್ನು ಪಾರುಮಾಡುತ್ತಾನೆ, ಇದು ನಿಜ. 
ಈ ದುರುಳನ ಮಾತಿನಿಂದ ಕುದಿಯುವುದೇತಕ್ಕೆ? ನನ್ನ ಭುಜದ ಮೇಲೆ ಕೂತರೆ 
ಸಮುದ್ರವನ್ನು ದಾಟಿ ಒಂದು ಕ್ಷಣದಲ್ಲಿ ನಿನ್ನನ್ನು ಒಯ್ದು ಶ್ರೀರಾಮನಿಗೊಪಿಸುತ್ತೇನೆ. 
ಆಗೇನಾದರೂ ಕೋಪಗೊಂಡು ದೇವದೈತ್ಕ್ಯಾದಿಗಳು ಬಂದು ಕೆಣಕಿದರೆ ಯಾರೊಬ್ಬನೂ 


೬೪೪ ಶ್ರೀರಾಮಕಥಾಮೃತ 


ಹಿ೦ದಿರುಗಿ ಹೋಗಲಾರ, ಎಷ್ಟೇ ಜನರಾದರೂ ತರಿದು ಹಾಕುವ ಸಾಹಸ ನನಗಿದೆ, 
ತಾಯಿ. ಸಿದ್ಧಿಗಾಗಿ ತಪಸ್ಸು ಮಾಡುವ ಯೋಗಿಯ ರೀತಿಯಲ್ಲಿರುವ ರಾಘವಚಂದನಿದ್ದ 
ಕಡೆಗೆ ರೋಹಿಣಿಯಂತೆ ಕಂಗೊಳಿಸುವ ನಿನ್ನ ಚರಣಗಳನ್ನು ಒಯ್ದು ಅರ್ಪಿಸುತ್ತೇನೆ” 
ಎಂದು ಶ್ರದ್ದೆಯಿಂದ ನುಡಿದ ಪ್ಲವಗಪತಿಯ ಪರಾಕ್ರಮವನ್ನು ನೋಡಿ ಧರಣಿಜಾತೆಯು 
ನಸುನಗುತ್ತ, “ವಿಪುಲ ದೈತ್ಯಸೈನ್ಯವನ್ನು ಗೆದ್ದು ಸಮುದ್ರವನ್ನು ದಾಟಿ ಶ್ರೀರಾಮನಿಗೆ 
ನನ್ನನ್ನು ಒಪ್ಪಿಸುತ್ತೇನೆ೦ಬ ನಿನ್ನ ಮಾತು ಅತಿರೇಕವೆನ್ನಿಸುತ್ತಿದೆ; ಈ ಮಾತಿನಿಂದ ನಿನ್ನ 
ಕಪಿತನ ಪ್ರಕಟವಾಯಿತು” ಎಂದಳು. 


ತನ್ನ ಸಾಹಸದ ಬಗ್ಗೆ ಸಂಶಯ ತಾಳಿ, ತನ್ನನ್ನು ಹುಲುಕಪಿಯೆಂದು 
ತಿಳಿದಳೆಂದು ಬಗೆದ ಹನುಮನು, “ನನ್ನ ಬಲಪರಾಕ್ರಮಗಳನ್ನು ನೋಡಿ, ಆನಂತರ 
ದಯೆ ತೋರು” ಎಂದು ಹೇಳಿ, ಶುಕ್ಷಪಕ್ಷದ ಚಂದ್ರನ ಕಾಂತಿ ಬೆಳೆಯುವಂತೆ 
ತನ್ನ ದೇಹವನ್ನು ಹಿಗ್ಗಲಿಸತೊಡಗಿದ; ಅವನ ತಲೆ ಆಗಸದೆತ್ತರ ಬೆಳೆಯಿತು, 
ದೇಹವು ಕನಕಾಚಲದಂತೆ ವಿಸ್ತರಿಸಿತು. ಸದೃಶವಾದ ವೀರರೌದ್ರಗಳಿಗೆ ಕೋಡುಗಳು 
ಮೂಡಿದಂತೆ ಭೀಕರ ದಾಡೆಗಳಿ೦ದ ಕೂಡಿ, ಅಸಮಾನವೆನಿಸುವ ನೀಲಿಯ ಕಂಠ, ತಲೆ, 
ಕಾಂತಿಯುಕ್ತವಾದ ಮುಖವನ್ನು ಹೊಂದಿ ಮಂದರಪರ್ವತದಂತೆ ಮಾರುತಿಯು ಸೀತೆಗೆ 
ಮನರಂಜನೆಯುಂಟುಮಾಡುತ್ತ ಹೀಗೆಂದ: “ಈ ಬೆಟ್ಟ ಈ ವನ, ಈ ದೈತ್ಯಪಡೆ, ಈ 
ಸಮುದ್ರ - ಇವೆಲ್ಲವನ್ನೂ ಎತ್ತಿಕೊಂಡು ರುದ್ರನೇ ಅಡ್ಡಿಬ೦ದರೂ ಸೊಳ್ಳೆಯ ಆಕಾರದಲ್ಲಿ 
ಆಗಸದಲ್ಲಿ ಹಾರಿಹೋಗುತ್ತೇನೆ; ಶಂಕೆಯನ್ನು ಬಿಟ್ಟು, ಶೋಕಮೋಹಗಳನ್ನು ತೊರೆದು 
ಬಾರಮ್ಮ” ಎಂದು ಹೇಳುವ ಕಪಿಯನ್ನು ನೋಡಿ ವಿಸ್ಮಯದಿಂದ ಕೂಡಿದರೂ ನಗುತ್ತ 
ಸೀತೆಯು, “ಹನುಮನೇ ಕೇಳು, ಗಾಳಿಯ ವೇಗವನ್ನೇ ಸಾಮಾನ್ಯವೆನ್ನಿಸುವ ವೇಗ, 
ಶಿವನ ಬಲ, ಬೃಹಸ್ಪತಿಯನ್ನು ಮೀರಿಸುವ ಬುದ್ಧಿಬಲದಿ೦ದ ಕೂಡಿದ ನೀನು ಅಸಮಾನ 
ವಿಕ್ರಮಶಾಲಿಯೆಂಬುದು ತಿಳಿದಿದೆ, ನಿನಗೆ ಖೂಳ ರಾಕ್ಷಸರ ಭಯವಿಲ್ಲ, ರುದ್ರನೂ ನಿನಗೆ 
ಅಡ್ಡಬರಲಾರ, ನೀನು ಕಾರ್ಯಸಾಧಿಸುವ ಬಗ್ಗೆ ನನಗೆ ಸಂದೇಹವಿಲ್ಲ. ಆದರೆ ಒಂದು 
ವಿಷಯವನ್ನು ತಿಳಿಸುತ್ತೇನೆ, ಕೇಳು: ನೀನು ನನ್ನನ್ನು ಹೊತ್ತು ಗಾಳಿಯ ವೇಗದಿಂದ 
ನೂರು ಯೋಜನದಗಲದ ಸಮುದ್ರದ ಮೇಲೆ ಹಾರುತ್ತಿದ್ದರೆ ನಾನು ಹೇಗಿರಲಿ, 
ವೇಗಕ್ಕೆ ಹೆದರಿ ನಾನು ಸಮುದ್ರವನ್ನೇ ನೋಡುತ್ತ ಕೆಳಕ್ಕೆ ಬಿದ್ದರೆ ನಿನ್ನ ಸಾಹಸವೆಲ್ಲ 
ವ್ಯರ್ಥವಾಗಿಬಿಡುತ್ತದೆ. ಆಮೇಲೆ ನಿನ್ನ ಯಜಮಾನನಿಗೆ ಏನು ಉತ್ತರ ಕೊಡುತ್ತೀಯೆ? 
ಇದನ್ನೆಲ್ಲ ಯೋಚಿಸದೆ ಹೇಳುತ್ತಿದ್ದೀಯೆ. ನಾನು ಭಯದಿಂದ ಬಾಯಿಬಿಟ್ಟರೆ ರಕ್ಕಸರು 
ನಿನ್ನ ಮೇಲೆರಗದೇ ಇರರು; ನೀನು ಹೊಡೆದಾಡಲು ತೊಡಗಿದರೆ ನಾನು ಕೆಳಗೆ 
ಉರುಳದೆ ಉಳಿಯುತ್ತೇನೆಯೇ? ಹೋರಾಟದಲ್ಲಿ ಜಯ ಯಾರಿಗೆ ದೊರಕುವುದೋ 
ಹೇಗೆ ಹೇಳುವುದು? ಸಿಕ್ಕಿಬಿದ್ದರೆ ನನ್ನನ್ನು ಉಳಿಸುತ್ತಾರೆಯೇ? ಆದ್ದರಿಂದ ನೀನು 
ಬೇಗ ವಾಪಸ್ಸು ಹೋಗಿ ನನ್ನ ವಿಚಾರವನ್ನೆಲ್ಲ ರಾಘವನಿಗೆ ತಿಳಿಸಿ ಬೇಗ ಬಂದು 
ನನ್ನನ್ನು ಕರೆದೊಯ್ಯುವಂತೆ ಮಾಡುವುದೇ ಲೇಸು. ವಿವೇಕಶಾಲಿಗಳು ಮೆಚ್ಚುವಂತಹ 
ರೀತಿಯಲ್ಲಿ ಯೋಚಿಸಿ ಅದರಂತೆ ಮಾಡು. ನೀನು ಕ್ರೂರ ರಕ್ಕಸರನ್ನು ಗಣಿಸುವವನಲ್ಲ, 


ಸುಂದರಕಾಂಡ ೬೪೫ 


ಸಮುದ್ರವನ್ನು ದಾಟಬಲ್ಲ ಬಲಶಾಲಿ ಎಂಬುದು ನಿಶ್ಚಿತವಾದರೂ, ರಘುವೀರನನ್ನು 
ಹೊರತುಪಡಿಸಿ ಬೇರಾವ ಗಂಡಸನ್ನೂ ಮುಟ್ಟುವುದಿಲ್ಲವೆಂಬ ವೀರವ್ರತ ನನ್ನದು, 
ಅಂಥದ್ದರಲ್ಲಿ ನಿನ್ನ ಭುಜದ ಮೇಲೆ ಕೂತು ಬಂದರೆ ಜನರು ಏನೆಂದುಕೊಳ್ಳುವುದಿಲ್ಲ? 
ನನ್ನನ್ನು ಕದ್ದೊಯ್ದು ತನ್ನ ವಶದಲ್ಲಿಟ್ಟುಕೊಂಡ ರಾವಣನು ಅಪಕೀರ್ತಿಗೀಡಾದ, 
ಆದ್ದರಿಂದ ಅವನ ಕುಲವನ್ನು ನಿರ್ನಾಮ ಮಾಡಿ ಮೂರು ಲೋಕವೂ ತಿಳಿಯುವ 
ಹಾಗೆ ಕರೆದೊಯ್ದರೆ ಕೀರ್ತಿ ಬರುತ್ತದೆ. ಆದ್ದರಿಂದ ರಾಮನ ಬಳಿ ವಾಪಸು ಹೋಗು, 
ಆತನನ್ನು ಕರೆತಂದು ಸಮುದ್ರವನ್ನು ದಾಟಿ ಹೋಗುವುದು ಸೂಕ್ತ” ಎಂದು ಬಿಡಿಸಿ 
ಹೇಳಿದಳು. 


ಆ ಮಾತುಗಳನ್ನು ಕೇಳಿದ ಸಮೀರಸುತನು ಸೀತೆಗೆ ನಮಸ್ಕರಿಸಿ, “ಅಮ್ಮಾ 
ನೀನು ನನಗೆ ಬುದ್ಧಿ ಕಲಿಸಿದ ರೀತಿಯು ಅಸಾಮಾನ್ಯವಾದುದು. ಅತಿವೇಗವು 
ಹೆದರಿಕೆಯನ್ನುಂಟುಮಾಡುವುದು ಸಹಜ, ಸುಚರಿತನಾದರೂ ರಾಮನನ್ನು ಹೊರತಾಗಿ 
ಬೇರಾವ ಗಂಡಸಿನ ಸ್ಪರ್ಶವು ನಿನಗೆ ಉಚಿತವಲ್ಲ, ತಾಯೆ, ಸಾಮಾನ್ಯ ಹೆಂಗಸರಲ್ಲಿ 
ಇಂತಹ ಪತಿಭಕ್ತಿ ಇರಲು ಸಾಧ್ಯವೇ, ನೀನು ಪರದೇವತೆಯೇ ಸರಿ” RR ಹೇಳಿದ 
ಬಳಿಕ ಮತ್ತೆ, “ಚರಣಸೇವಕನ ಭಕ್ತಿಭಾವದಿಂದ ನಾನು ರಘುವೀರನ ಬಳಿಗೆ ಬೇಗ 
ಹೋಗಬೇಕೆಂಬ ತವಕದಿಂದ ನಾನು ಈ ಸಲಹೆಯನ್ನಿತ್ತೆನೇ ಹೊರತು ಅನ್ಯಥಾ ಅಲ್ಲ. 
ನೀನಿರುವ ತಾಣ ತಿಳಿಯದೆ ಪರಮಪುರುಷನು ಇದುವರೆಗೆ ನಿಷ್ತಯತ್ನ ದಿಂದಿದ್ದ; ಈಗ 
ನಾನು ಹೋಗಿ ಈ ಶುಭವಾರ್ತೆಯನ್ನು ತಿಳಿಸಿದರೆ ಕಪಿನಾಯಕರ ನಾಯವಿಳಿದ 
ಆತನು ಬರುವುದರಲ್ಲಿ ಸಂದೇಹವಿಲ್ಲ. ರಕ್ಕಸಕುಲವು ಆತನ ಬಾಣಕ್ಕಾಹುತಿಯಾಗುವುದು 
ತಪ್ಪದು, ದೇವಿ; ನಿನ್ನ ಕುರುಹನ್ನು ಹೇಳಿದರೆ ನಾನು ಹೋಗಿ ಒಡೆಯನಿಗೆ ಹೇಳುತ್ತೇನೆ” 
ಎಂದು ಬಿನ್ನವಿಸಿಕೊಂಡ. ಆಗ ಸೀತಾದೇವಿಯು, “ನಾನು ಆತನೊಡನೆ ಕಳೆದ ಒಂದು 
ಸನ್ನಿವೇಶವು ತುಂಬ ಮುಖ್ಯವಾದುದು. ಪರಮಪಾವನವಾದ ಗೋದಾತಟದಲ್ಲಿನ 
ಗಿರಿಯ ತಪ್ಪಲಲ್ಲಿ ಒಂದು ದಿನ ರಘುರಾಮನು ಮೈಮರೆತು ನನ್ನ ತೊಡೆಯ ಮೇಲೆ 
ತಲೆಯಿರಿಸಿಕೊಂಡು ನಿದ್ರಿಸುತ್ತಿದ್ದ. ಆಗ ಒಂದು ವಿಚಿತ್ರವು ನಡೆಯಿತು: ಒಂದು ಕಾಗೆಯು 
ವೇಗವಾಗಿ ಹಾರಿ ಬರಲು ನಾನು ಮಣ್ಣ ಹೆಂಟೆಯೊಂದನ್ನು ಅದರ ಮೇಲೆಸೆದೆ. 
ಆದರೆ ಆ ಕಾಗೆಯು ದುರ್ಬುದ್ಧಿಯಿಂದ ಕೂಡಿ ನನ್ನ ಸ್ತನತಟವನ್ನು ಕುಕ್ಕಲು ರಕ್ತ 
ಸೋರತೊಡಗಿತು; ನೋವಾದರೂ ಪತಿಗೆ ನಿದ್ರಾಭಂಗವಾಗದಿರುವಂತೆ ಅಲ್ಲಾಡದೆ 
ಕುಳಿತಿದ್ದೆ; ಆದರೆ ಆ ಕಾಗೆಯು ಮಾಂಸದ ಆಸೆಯಿಂದ ಮತ್ತೊಂದು ಕುಚವನ್ನು 
ಕುಕ್ಕತೊಡಗಿತು. ಅದನ್ನು ನಾನು ಎಷ್ಟೇ ನಿವಾರಿಸಿದರೂ ಮತ್ತೆ ಮತ್ತೆ ಹತ್ತಿರ ಬರುತ್ತಿತ್ತು. 
ಅಷ್ಟರಲ್ಲಿ ರಾಘವನಿಗೆ ಎಚ್ಚರವಾಯಿತು; ಸುರಿಯುತ್ತಿದ್ದ ರಕ್ತವನ್ನು ನೋಡಿ ಅವನ 
ಕೋಪ ನೆತ್ತಿಗೇರಿ ಕಣ್ಣುಗಳು ಕೆ೦ಡ ಕಾರಿದವು; ನನ್ನನ್ನು ಉಪಚರಿಸಿ, "ನಿನಗೆ ಹೀಗೆ 
ಮಾಡಿದವನಾರು? ಸಿಂಹದ ಜೊತೆಗೆ, ಬೆಂಕಿಯ ಜೊತೆಗೆ ಸರಸವಾಡುವವನಾರು, 
ಹೇಳು' ಎ೦ದು ಗರ್ಜಿಸಿ ನಾಲ್ಕೂ ದಿಕ್ಕುಗಳನ್ನು ನೋಡತೊಡಗಿದ; ಕೊಕ್ಕಿನಲ್ಲಿ ಮಾಂಸದ 
ತುಂಡನ್ನು ಕಚ್ಚಿಕೊಂಡಿದ್ದ ಕಾಗೆಯನ್ನು ಎದುರಲ್ಲಿ ನೋಡಿ ಕನಲಿಕೆಯಿ೦ದ ಒಂದು ಬಿಲ್ಲಿಗೆ 


೬೪೬ ಶ್ರೀರಾಮಕಥಾಮೃತ 


ಬ್ರಹ್ಮಾಸ್ತವೊ೦ದನ್ನು ಹೂಡಿ ಬಿಡಲು ಅದು ಬೆಂಕಿಯನ್ನುಗುಳುತ್ತ ಗರ್ಜಿಸುತ್ತ ಬರಲು 
ಕಾಗೆಯು ಭಯದಿಂದ ಎಲ್ಲ ಕಡೆಯೂ ಸುತ್ತಾಡಿ ಕೊನೆಗೆ ಇಂದ್ರನನ್ನು ಮೊರೆಹೊಕ್ಕಿತು. 
ಆಗ ಆತನು ಭೀತಿಯಿಂದ, “ಜಗತ್ಪತಿಯಾದ ರಾಮನು ಕೋಪಿಸಿಕೊಂಡರೆ ಯಾರು 
ತಾನೇ ತಪ್ಪಿಸಿಕೊಳ್ಳಲು ಸಾಧ್ಯ? ಸಿಡಿಲ ಹೊಡೆತಕ್ಕೆ ಕೊಡೆಯನ್ನು ಅಡ್ಡ ಹಿಡಿದರೇನು ಫಲ? 
ಈ ದುರ್ಬುದ್ಧಿ ಯಾಕೆ, ನೀನೇ ಆ ಕರುಣಾಂಬುನಿಧಿಯ ಬಳಿ ಹೋಗಿ ಕ್ಷಮೆ ಕೇಳಿದರೆ 
ರಕ್ಷಿಸುತ್ತಾನೆ” ಎನ್ನಲು ಕಾಗೆಯು ಹಾಗೆಯೇ ರಾಮನ ಬಳಿ ಬಂದು ನಡುನಡುಗುತ್ತಲೇ 
ಕಾಲಿಗೆ ಬಿದ್ದು ಸ್ತುತಿಗೈೆಯಲು, “ಮರುತವೇಗಿಯೂ, ಸಮಸ್ತಲೋಕಸಂಚಾರಿಯೂ ಆದ 
ಈತನು ಸುರರಾಜನಣುಗ, ಇವನಿಗೆ ಮುನಿಶಾಪದಿಂದ ಕಾಗೆಯ ಜನ್ಮ ಬಂದಿದೆ, 
ಮರೆವೊಕ್ಕ ಇವನನ್ನು ಕಾಪಾಡಬೇಕಾದುದು ಧರ್ಮ' ಎಂದು ನಿಶ್ಚೈಸಿ ಕಾಕನೊಡನೆ, 
'ನಾನು ಬಿಟ್ಟ ಬಾಣವು ಅಮೋಘವಾದುದು, ಹಿಂತೆಗೆದುಕೊಳ್ಳಲು ಅಸಾಧ್ಯ; ಆದರೆ 
ನೀನು ಶರಣು ಬಂದಿದ್ದೀಯೆ, ನಿನ್ನನ್ನು ಸಲಹುವುದು ಸೂಕ್ತ; ಹೀಗಾಗಿ ನನ್ನ ಬಾಣ 
ನಿಷ್ಠಲವಾಗದ ಹಾಗೆ ನಿನ್ನ ಒಂದು ಕಣ್ಣನ್ನು ತೆಗೆದು ಪ್ರಾಣವನ್ನುಳಿಸುತ್ತೇನೆ' ಎಂದು 
ಹೇಳಿ ಹಾಗೆಯೇ ಮಾಡಿದ. ಇದರಿಂದ ತೃಪ್ತನಾದ ಕಾಕರಾಜನು' ಸಂತೋಷದಿಂದ 
ಆಕಾಶಕ್ಕೆ ಚಿಗಿದ. 


“ಜಗದೀಶನಾದ ರಾಘವನ ಸತಿಯಾಗಿದ್ದೂ ಈ ರಕ್ಕಸನಗರಿಯಲ್ಲಿ ಅನಾಥೆಯಾಗಿ 
ತೊಳಲುವುದು ವಿಧಿವಶದಿಂದಾಗಿ ಹೀಗೆ ಪರದಾಡುವುದು ನನ್ನ ಹಣೆಯಲ್ಲಿ 
ಬರೆದಿತ್ತು. ತಂದೆತಾಯಿಯರನ್ನು ಬಿಟ್ಟು, ಹೆ೦ಡತಿಯ ಒಲವನ್ನು ತೊರೆದು, ನಾನಾ 
ಕಷ್ಟಗಳನ್ನೆದುರಿಸುತ್ತ ಅಡವಿಯಲ್ಲಿದ್ದರೂ ನನ್ನನ್ನು ಸೇವಿಸುತ್ತ ಭಕ್ತಿಯಿಂದ ಪೂಜಿಸುತ್ತ 
ಮಗನಿಗಿ೦ತಲೂ ಹೆಚ್ಚಾಗಿರುವ ಸೌಮಿತ್ರಿಯು ಶೂರಾಗ್ರೇಸರ, ಅವನಿಗೂ ನಾನು 
ಎಲ್ಲಿದ್ದೇನೆ೦ಬುದು ಗೊತ್ತಾಗದಾಯಿತೇ? ನನ್ನ ಕೆಟ್ಟ ನಡತೆಯಿಂದ ಧರ್ಮಚ್ಯುತಿಯಾಯಿತು, 
ಅದನ್ನು ಅವನಿಗೆ ಹೇಳು. ದುಃಖಸಾಗರದ ಕೊನೆ ಕಾಣದೆ, ಅದನ್ನು ದಾಟುವುದು 
ಅಸಾಧ್ಯವೆಂದೆನಿಸಿ ನಾನು ಚಿಂತೆಯಿಂದ ಬೇಯುತ್ತಿದ್ದೆ. ಆದರೆ ಧೀರನೇ, ನಿನ್ನಂದಾಗಿ 
ಇದರ ಕೊನೆ ಕಾಣುತ್ತಿದೆ, ಬೇಗನೇ ಬಿಡಿಸಿಕೊ೦ಡು ಹೋಗಲು ಹೇಳು” ಎಂದು 
ಸೆರಗಿನ ತುದಿಯಲ್ಲಿ ಕಟ್ಟಿಕೊಂಡಿದ್ದ ಚೂಡಾಮಣಿಯನ್ನು ತೆಗೆದು ಹನುಮಂತನ 
ಕೈಗಿತ್ತಳು. ಆನ೦ದಸಾಗರವೇ ಕೈಗೆ ಬಂದಂತೆ ಆನ೦ದಭರಿತನಾಗಿ ಹಿಗ್ಗಿದ ಪವನಸುತನು 
ಮಣಿಯನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಮತ್ತೆ ಮತ್ತೆ ಧರೆಯಣುಗಿಗೆ ನಮಸ್ಕರಿಸಿದ. 
ಜನಕಜಾತೆಯು ಹೇಳಿದ ಮಾತುಗಳನ್ನು ಮನನಮಾಡುತ್ತ ಆಕೆಯ ಪದವನಜಗಳಿಗೆ 
ಅಭಿನಮಿಸಿ ಪಯಣಸನ್ನದ್ಧನಾದ ಅವನನ್ನು ನೋಡಿ ಗದ್ದದದಿಂದ ಕೂಡಿ, “ಹನುಮ, 
ರಘುವೀರ ಲಕ್ಷ್ಮಣ ಸುಗ್ರೀವ ಕಪಿವೃಂದ - ಎಲ್ಲರ ಕುಶಲವನ್ನು ಕೇಳಿದೆನೆಂದು 
ಹೇಳು. ನನ್ನನ್ನು ಯಾವ ರೀತಿ ಕರೆದೊಯ್ದು ಜೀವರಕ್ಷಣೆ ಮಾಡಬೇಕೆಂಬುದನ್ನು; 
ಕೀರ್ತಿಯನ್ನು ಪಡೆದು, ಧರ್ಮಜನರ ಅನುರಾಗವನ್ನು ಗಳಿಸಿ, ಕೋವಿದರ ಸಮೂಹವು 
ಅನುದಿನವೂ ಸ್ತುತಿಸುವ ಹಾಗೆ ಮಾಡಲು ರಾಘವನಿಗೆ ಹೇಗೆ ಹೇಳಬೇಕೆಂಬುದನ್ನು 
ನಿನಗೆ ಹೇಳಬೇಕೇ, ನೀನು ಸರ್ವಜ್ಞನಲ್ಲವೇ!” ಎಂದಳು. ಈ ಮಾತುಗಳನ್ನು ಕೇಳಿದ 


ಸುಂದರಕಾಂಡ ೬೪೭ 


ಜಗತ್ತಾಣನು ಸಂತೋಷದಿಂದ ಆಕೆಗೆ ಎರಗಿ, “ಚಿಂತೆಯನ್ನು ಬಿಡು, ತಾಯಿ, ನಾನು 
ಹೋಗಿ ಎಜ್ಞಾಪಿಸಿಕೊಳ್ಳಲು ಶ್ರೀರಾಮಸ್ವಾಮಿಯು ತಕ್ಷಣವೇ pe ದೈತ್ಯಕುಲವನ್ನು 
ನಾಶಮಾಡುತಾನೆ, ರಾಮಬಾಣಕ್ಕೆ ಎದುರುಂಟೇ? ಸೂರ್ಯಚಂದ್ರರ ಚಲನೆಯನ್ನು. 


ಸಮುದ್ರದ ಭೀಕರತೆಯನ್ನು, ದೇವತೆಗಳ ಶೌರ್ಯವನ್ನು ನಿಲ್ಲಿಸಬಲ್ಲ ರಾಘವನು ನಿನ್ನನ್ನು 


ಈ ನಗರದಿಂದ ಪಾರುಮಾಡಿ ಕರೆದೊಯ್ಯುವುದರಲ್ಲಿ ಸಂದೇಹವೇ ಇಲ್ಲ, ಮರುಗಬೇಡ” 
ಎಂದ ಮರುತಸುತನ ಮಾತನ್ನು ಕೇಳಿದ ಧರಣಿಸುತೆಯು ಮತ್ತೆ, “ಮಗನೆ, ನೀನು 
ಇಲ್ಲಿಂದ ಹೋಗಿ ಸಮುದ್ರವನ್ನು ದಾಟಿ ರಘುವಂಶಲಲಾಮನ ಬಳಿಗೆ ಹೋಗುತ್ತಿದ್ದೀಯೆ. 
ನೀನು ಇಲ್ಲಿರುವವರೆಗೂ ನನಗೆ ದುಃಖವೆಂಬುದಿರಲಿಲ್ಲ, ನಿನ್ನನ್ನು ಕಾಣದೆ ಅದು 
ಮರಳುವಂತಾಯಿತು, ದಿವಸವನ್ನು ಕಳೆಯುವುದು ಯುಗಸಮಾನವಾಯಿತು. ಮತ್ತೆ ನೀವೆಲ್ಲ 
ಬರುವವರೆಗೂ ನನ್ನ ಜೀವ ಉಳಿದಿರುತ್ತದೆಯೋ ಇಲ್ಲವೋ ಎಂಬಂತಾಯಿತು. ಶೋಕದ 
ಕೊನೆ ಎಂತೋ ಎಂಬ ಚಿಂತೆಗೇ ಚಿಂತೆಯುಂಟಾಯಿತು. ನೀನು ಹೋಗುವುದರಿಂದ 
ಉರಿಗೆ ಒಳಗುರಿಯುಂಟಾದಂತಾಯಿತು. ರಘುರಾಮನು ಬಂದು ದಶಕ೦ಠನ ಕುಲವನ್ನು 
ಸಂಹರಿಸಿ ಮತ್ತೆ ಹರುಷವನ್ನು ತರುವ ಕಾರ್ಯವನ್ನು ಹೇಗೆ ಮಾಡುವೆಯೋ ಅದು 
ನಿನಗೇ ಗೊತ್ತು. ಜಟಾಯುವೊಬ್ಬ, ಮಾರುತನೊಬ್ಬ, ನೀನೊಬ್ಬ - ಇವರನ್ನು ಬಿಟ್ಟರೆ 
ಬೇರಾರಿಗೂ ಸಾಗರವನ್ನು ದಾಟುವ ಸಾಮರ್ಥ್ಯವಿಲ್ಲ. ನನ್ನ ಸ್ಥಿತಿಯನ್ನು ರಾಮನಿಗೆ ಅರುಹಿ, 
ಕಪಿಸೈನ್ಯವನ್ನು ಕರೆತಂದು ನನ್ನ ದುಃಖವನ್ನು ಹೋಗಲಾಡಿಸಲು ನೀನಲ್ಲದೆ ನನಗೆ ಬೇರೆ 
ಯಾರೂ ಇಲ್ಲ. ನೀನು ಭಕ್ತಿಯಿ೦ದಲೇ ಹೆಗಲೇರಿಸಿಕೊ೦ಡು ಕರೆದೊಯ್ದರೂ ಅಪಕೀರ್ತಿ 
ಗೆಡೆಯಾಗುವುದೆಂಬುದನ್ನು ರಾಮಚರಣಗಳಿಗೆ ತಿಳಿಸಿ, ನನ್ನ ಎದೆಯಾಣ್ಮನು ಬೇಗನೆ 
ಬಂದು ದೈತ್ಯರನ್ನು ಸವರುವ ಹಾಗೆ ಮಾಡಿ ಆಚಂದ್ರಾರ್ಕವಾದ ಕೀರ್ತಿಯನ್ನು ಗಳಿಸು” 
ಎಂದು ಹೇಳಲು ಪವನಸುತನು ಪರಮಾನಂದದಿಂದ, “ಅಷ್ಟು ಚಿಂತೆಯೇಕೆ, ತಾಯಿ? 
ಸೂರ್ಯತನಯನು ಅತಿ ಪರಾಕ್ರಮಿ, ಅಸಂಖ್ಯಾತ ವನಚರರು ಅವನ ಆಜ್ಜೆಯಲ್ಲಿದ್ದಾರೆ; 
ಅವರೆಲ್ಲ ಗರುಡಮರುತರ ವೇಗವನ್ನು ಮೀರಿದವರು, ಹೇಳಿದಾಕ್ಷಣವೇ ವನಧಿಯನ್ನು 
ದಾಟಿ ರಕ್ಕಸರಾಜನನ್ನು ತರಿದು ನಿನಗೆ ಹರ್ಷವನ್ನುಂಟುಮಾಡುವುದರಲ್ಲಿ ಸಂದೇಹವೇ 
ಇಲ್ಲ, ನನ್ನ ಮಾತನ್ನು ನಂಬು. ಲಂಕಾನಗರದ ಪರ್ವತ ನಿಮಿಷದಲ್ಲಿ ಹುಡಿಯಾಗುತ್ತದೆ, 
ರಕ್ಕಸಸಮೂಹವು ನೀರುಪಾಲಾಗುತ್ತದೆಂಬುದು ಸತ್ಯ, ಅದರಿಂದ ಪರಿತಾಪವನ್ನು ಬಿಟ್ಟು 
ನೆಮ್ಮದಿಯಿ೦ ಇರಮ್ಮ ತರಣಿವಂಶದ ಅಣ್ಣತಮ್ಮಂದಿರಿಬ್ಬರೂ ಸೂರ್ಯಚಂದ್ರರಂತೆ 
ನಮ್ಮೊಡನೆ ಬಂದು ದೈತ್ಯರನ್ನು ಕೊಂದು ನಿನ್ನನ್ನು ಕರೆದೊಯ್ಯುತ್ತಾರೆ. ಚಂದ್ರನೊಡನೆ 
ರೋಹಿಣಿಯು ಸೇರಿದಂತೆ ನೀನು ಬೇಗ ನಸುನಗೆಯೊಡನೆ ರಾಮನ ಪಾದಗಳನ್ನು 
ಸೇರುತ್ತೀಯೆ. ಸಿಂಹಶಾರ್ದೂಲಬಲರಾದ ವಾನರರು ರಾವಣವಂಶವನ್ನು ಸಮುದ್ರದ 
ಪಾಲು ಮಾಡುವುದನ್ನು ನೋಡುತ್ತೀಯೆ. ಇಂದ್ರಸಮೇತಳಾದ ಶಚೀದೇವಿಯಂತೆ 
ನೀನು ಬಹುಬೇಗ ಶ್ರೀರಾಮರೊಡನೆ ಸೇರುತ್ತೀಯೆ. ಹದಿನಾಲ್ಕು ಲೋಕಗಳಲ್ಲಿಯೂ 
ರಾಮನಿಗೆ ಎಣೆ ಯಾರಿದ್ದಾರೆ? ರಣರಂಗದಲ್ಲಿ ಲಕ್ಷ್ಮಣನಿಗೆದುರಾಗಿ ನಿಲ್ಲುವವರುಂಟೇ? 
ಬೆಂಕಿಗಾಳಿಗಳಂತಿರುವ ಆ ಇಬ್ಬರು ಬಂದರೆ ಬ್ರಹ್ಮನಾದರೂ ಎದುರಿಸಲಾದೀತೇ? 
ಅಂಥದ್ದರಲ್ಲಿ ಬುದ್ಧಿಗೇಡಿಯಾದ ರಾವಣನೆಲ್ಲಿ? ನೇಸರಿನ ಜೊತೆಗೆ ಕತ್ತಲೆ ಬರುವುದು 


೬೪೮ ಶ್ರೀರಾಮಕಥಾಮೃತ 


ಶಕ್ಯವೇ? ರಕ್ಕಸನ ವನದ ಬದಲು ರಾಮನ ತೊಡೆಯಲ್ಲಿರುವೆನೆಂದು ಧೈರ್ಯದಿಂದಿರು, 
ತಾಯಿ” ಎಂದು ಪವಮಾನಸುತನು ಬಿನ್ನವಿಸಿದ. ಅವನ ಮಾತುಗಳನ್ನು ಕೇಳಿದ 
ಜನಕಸುತೆಯು ಹರ್ಷದಿಂದ ಕೂಡಿ, “ಎಲೆ ಮಗನೆ, ಬಿಸಿಲಿನ ಬೇಗೆಯಿಂದ ಬಾಡಿದ 
ಗಿಡಮರಗಳಿಗೆ ನೀರು ಹಣಿಸುವ ಹಾಗೆ ನಿನ್ನ ಮಧುರವಾಕ್ಕುಗಳು ನನ್ನ ಮನಸ್ಸಿಗೆ 
ಹಿತವನ್ನು ತಂದಿರುವುದಾದರೂ, ದಶಕಂಧರನನ್ನು ಕೊಲ್ಲದೆ ಉಪೇಕ್ಷಿಸಿದರೆ ಆಗುವ 
ಪರಿಣಾಮವನ್ನು ರಘುರಾಮನಿಗೆ ತಿಳಿಸು. ನಿನಗೆ ನಾನಿತ್ತ ಚೂಡಾಮಣಿಯನ್ನು 
ನೋಡುತ್ತ ಇಷ್ಟುದಿನ ಶೋಕವನ್ನು ತಡೆದುಕೊಂಡಿರುತ್ತಿದ್ದೆ, ಅದು ಈಗ ನಿನ್ನ 
ವಶದಲ್ಲಿದೆ, ಇಲ್ಲಿಂದ ಮುಂದೆ ರಕ್ಕಸೀಗಣದ ನಡುವೆ ಹೇಗೆ ದೇಹವನ್ನುಳಿಸಿಕೊಳ್ಳ 
ಬೇಕೆಂಬುದನ್ನು ವಿವರಿಸಿ ಹೇಳು. ನನಗೆ ಸ೦ತಸವನ್ನು ನೀಡುತ್ತಿದ್ದ ಶಿರೋರತ್ನವನ್ನು 
ನಿನಗೆ ಕೊಟ್ಟದ್ದೇನೆ, ನಿನ್ನ ಹಿತಕರವಾದ ನುಡಿಯ ನೆನಪಿನಿಂದ ಇನ್ನೊಂದು ತಿಂಗಳು 
ಪ್ರಾಣವನ್ನು ಬಿಗಿಹಿಡಿದಿರುತ್ತೇನೆ. ಅಷ್ಟರಲ್ಲಿ ಬ೦ದು ಕರೆದೊಯ್ಯದಿದ್ದರೆ ನನ್ನ ಜೀವವನ್ನು 
ಅವನ ಪಾದಾರವಿಂದಗಳಿಗೇ ಅರ್ಪಿಸುತ್ತೇನೆ ಎಂದು ಶ್ರೀರಾಮಚಂದನಿಗೆ ತಿಳಿಸು” 
ಎಂದು ಹೇಳಿದಳು. 


ಈ ರೀತಿ ಆಕೆಯು ಹೇಳಿದುದನ್ನು ಕೇಳಿ, ಆ ಜಾಗದ ಕುರುಹನ್ನು ತಿಳಿದುಕೊಂಡು, 
“ದೇವಿ, ಕೇಳು, ನನ್ನ ನುಡಿ ಯಾವತ್ತೂ ಸುಳ್ಳಾಗುವುದಿಲ್ಲವೆಂದು ಬಲ್ಲವರು ಹೇಳುತ್ತಾರೆ. 
ನಿನ್ನ ಕುರುಹನ್ನು ತಿಳಿದುಕೊಂಡು ಹೋಗಿ ದೇವ ರಾಘವನ ಅಂಪ್ರಿಗಳಿಗೆ ಒಪ್ಪಿಸಿದ ತಕ್ಷಣವೆ 
ರಾವಣನು ಪುತ್ರಮಿತ್ರಬಾಂಧವರೊಡನೆ ಹೊರಟನೆಂದು ತಿಳಿದುಕೋ. ನಿನ್ನ ಬಗೆಗಿನ 
ಶುಭವಾರ್ತೆಯನ್ನು ಕೇಳಿದಾಕ್ಷಣವೆ ರಾಮಲಕ್ಷ್ಮಣರು ಸುಗ್ರೀವ ಮತ್ತು ಕಪಿಸೈನ್ಯದೊಡನೆ 
ಸಮುದ್ರವನ್ನು ದಾಟಿ ಚಿಟಿಕೆ ಹಾಕುವಷ್ನರಲ್ಲಿ ದಶಗಳ ಕುಲವನ್ನು ಮಣ್ಣುಪಾಲಾಗಿಸಿ, 
ನಿನ್ನ ದುಮ್ಮಾನವನ್ನು ಪರಿಹರಿಸಿ ಅಯೋಧ್ಯೆಗೆ ಕರೆದೊಯ್ಯುವುದು ಖಂಡಿತ” ಎಂದು 
ನಾನಾವಿಧವಾಗಿ ಸಮಾಧಾನ ಮಾಡಿ ಜಾನಕಿಯ ಸಂದೇಹವನ್ನು ನೀಗಿಸಿ, ಕೈಗಳನ್ನು 
ಮುಗಿದು, “ಇಂದಿರಾವರನೆಡೆಗೆ ಹೋಗಲು ಅಪ್ಪಣೆಯನ್ನು ಕೊಟ್ಟೆಯಲ್ಲವೇ?” ಎಂದು 
ಹೇಳಲು ಧರಾನಂದನೆಯೂ ಶುಭನುಡಿಗಳಿಂದ ಹರಸಿ ಬೀಳ್ಕೊಟ್ಟಳು. “ರಾಮನ 
ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸು, ಸೌಮಿತ್ರಿಗೆ ಆಶೀರ್ವಾದವನ್ನು ಹೇಳು, ಸುಗ್ರೀವನೇ 
ಮೊದಲಾದ ಕಪಿಶ್ರೇಷ್ಠರಿಗೆ ನಾನು ಕೇಳಿದೆನೆಂದು ಹೇಳು; ನನ್ನ ಸ್ವಾಮಿಯನ್ನು ಕಂಡು 
ಸುಖವಾಗಿರು, ಮುಂದೆ ಶುಭಸರಣಿಯೇ ಸಂಭವಿಸಲಿ” ಎಂದು ಸೀತೆಯು ಕೂಗಿ 
ಹರಸಿದಳು. ಪರಮ ಸಂತೋಷದಿಂದ ಬೀಳ್ಕೊಟ್ಟ ಜಾನಕಿಯ ಚರಣಸರಸಿಜಗಳಿಗೆ 
ಪೊಡಮಟ್ಟು ಬೀಳ್ಕೊಂಡ ಮರುತಜನು ವೇಗವಾಗಿ ಬೇರೊಂದು ಜಾಗಕ್ಕೆ ಹೋಗಿ 
ಸಂತೋಷದಿಂದ ಕುಳಿತುಕೊಂಡ. ತರಣಿವಂಶಜನಾದ ರಾಮಪುರದರಸನ ಪಾದಗಳನ್ನು 
ಕಾಣುವ ತವಕದಿಂದಲೂ, ಮುಂದೆ ಆಗಬೇಕಾದ ಕಾರ್ಯಗಳ ಬಗೆಯನ್ನು 
ಆಲೋಚಿಸುತ್ತಲೂ ಬೆಳಗಾಗುವುದನ್ನೇ ಎದುರು ನೋಡುತ್ತ ಕಾಲಕಳೆದ. 


ಸುಂದರಕಾಂಡ ೬೪೯ 


೧೩. ಭೂಮಿಜೆಯಿಂದ ಬೀಳ್ಕೊಂಡ ಮರುತಸುತನು ರಕ್ಕಸನ 
ನಂದನವನ್ನು ಧ್ವಂಸಮಾಡಲು ನಿಶ್ಚಯಿಸಿದುದು 


ಭವಾನಿ ಕೇಳು, ಸೀತೆಯಿಂದ ಪಡೆದ ಚೂಡಾಮಣಿಯನ್ನಿಟ್ಟುಕೊಂಡು 
ಅಶೋಕವನದ ಒಂದು ಜಾಗದಲ್ಲಿ ನಂದನವನ್ನು ನೋಡುತ್ತ ಆಂಜನೇಯನು 
ಕುಳಿತಿರಲು, ತಂಪಾದ ಗಾಳಿ ಮೆಲ್ಲಗೆ ಬೀಸಿ ತನ್ನ ಮಗನನ್ನು ನೇವರಿಸಿತು. ಅಷ್ಟು 
ಹೊತ್ತಿಗೆ ದೇವಾಲಯಗಳಲ್ಲಿನ ಶಂಖನಾದವು ಕೇಳಿಸಿತು, ಹರ್ಮ್ಯಗಳಿ೦ದ ಗಣಿಕೆಯರ 
ಮಧುರ ಗಾಯನವೂ ಹೊಮ್ಮಿತು, ಜೊತೆಗೆ ದ್ವಿಜಕುಲದ ಮಂತ್ರಘೋಷವು ಹರಡಿತು, 
ಆದರೆ ಚಕ್ರವಾಕ ಪಕ್ಷಿಗಳು ಮರುಗತೊಡಗಿದುವು. ನಲ್ಲರ ಬಿಗಿಯಪ್ಪುಗೆಯಲ್ಲಿ 
ಸುಖನಿದ್ರೆಯಲ್ಲಿದ್ದ ಮುಗ್ಗೆಯರ ಸಂತಸಕ್ಕೂ, ಕಾಮನ ಸೊಗಸಿಗೂ ಅಡ್ಡಿಯಾಗಿ 
ಹುಂಜಗಳ ಕೊಕ್ಕೊಕ್ಕೋ ಎಂಬ ಎಚ್ಚರದ ಧ್ವನಿ ಮೊಳಗಿತು. ಚಂದ್ರನು ಹೊರಡುವ 
ಹೊತ್ತು ಬರಲು, ತನ್ನ ಪತಿಯಲ್ಲಿನ ಅತಿಶಯ ಅನುರಾಗದಿಂದ ಲಜ್ಜೆಯನ್ನು ಬಿಟ್ಟು 
ಉತ್ಕಂಠತೆಯಿಂದ ರತಿ ಸುಖವನ್ನನುಭವಿಸಿ ಆಯಾಸದಿಂದ ಮಲಗಿರುವ ಸತಿಯ 
ಕೂದಲು ಹರಡಿಕೊಂಡಿದೆಯೋ ಎಂಬಂತೆ ಕತ್ತಲು ವಿರಳವಾಯಿತು. ಕೋಳಿಯ ಕೂಗು 
ಕೇಳಿದ ಜಾರಿಣಿಯರು ಗಾಬರಿಯಿಂದ ಮೇಲೆದ್ದು ತೊಡರಿಕೊಂಡಿದ್ದ ಸರಗಳನ್ನು 
ನೇರ್ಪಡಿಸಿಕೊಂಡು, ಕೆನ್ನೆಗೆ ಅಂಟಿದ್ದ ತಾಂಬೂಲದ ಕೆಂಪನ್ನು ಒರೆಸಿಕೊಂಡು, 
ಸೆರಗನ್ನು ಸರಿಪಡಿಸಿಕೊಳ್ಳುತ್ತ ಸಪ್ಪುಳವಾಗದ ಹಾಗೆ ಮೆಲ್ಲನೆ ನಡೆಯುತ್ತ ಸುತ್ತಲೂ 
ಬೆದರುಗಂಗಳಿಂದ ನೋಡುತ್ತ ವನದಿಂದ ಜಾರಿಕೊಂಡರು. ಅತಿ ಮಧುರ ದನಿಯಿಂದ 
ಕರೆದು, ಕುಡಿನೋಟವನ್ನು ಸೇರಿಸಿ ಬಿಗಿಯಪ್ಪಿ, ಗಲ್ಲಗಳನ್ನು ಅಲುಗಿಸಿ, ಕೊಸರಿಕೊಂಡರೂ 
ಚೆಂದುಟಿಯ ರಸವನ್ನು ಹೀರಿ, ಕಾಮೋನ್ಮಾದವುಂಟುಮಾಡಿ ನಾನಾ ವಿಧದಿಂದ 
ಕೂಡಿದ ನಲ್ಲನ ಆಟಗಳನ್ನು ನೆನೆಸಿಕೊಂಡು ತಿರುತಿರುಗಿ ನೋಡುತ್ತ ಸುದತಿಯೊಬ್ಬಳು 
ಮನೆಯ ಕಡೆ ಹೆಜ್ಜೆಯಿಟ್ಟಳು. "ಸೆರಗನ್ನು ಹಿಡಿದೆಳೆಯಬೇಡ, ಆಗಲೇ ಕೋಳಿ ಕೂಗಿತು, 
ಅಕ್ಕಪಕ್ಕದವರೆಲ್ಲ ಎಚ್ಚರಗೊಂಡಿದ್ದಾರೆ' ಎಂದು ಒಬ್ಬ ಅಭಿಸಾರಿಕೆಯು ಭೀತಿಯಿಂದ 
ಕೈಬಿಡಿಸಿಕೊಳ್ಳುತ್ತ, ಮೂಡಲಿನ ಕೆಂಪನ್ನು ನೋಡಿ ಬೆದರಿ, ದಟ್ಟಡಿಗಳನ್ನಿಡುವಾಗ ತನ್ನ 
ಕುಚತಟದಲ್ಲಿನ ಗುರುತುಗಳನ್ನು ಕಂಡು ಚಪಲತೆಗೊಳಗಾಗಿ ಮರುಗುತ್ತ ಹೋದಳು. 


ಚಕ್ರವಾಕಗಳು ಹರ್ಷಗೊಳ್ಳಲು, ಸುತ್ತಲಿನ ಕತ್ತಲು ಹರಿಯುತ್ತಿರಲು ಪದ್ಮಿನಿಗಳು 
ಕಣ್ಣುಗಳನ್ನು ಅರೆತೆರೆದು, ಇನನ ವಿರಹಮೂರ್ಚೆಯಿ೦ಂದ ಎಚ್ಚರಗೊಳ್ಳುತ್ತ ಸಂಭ್ರಮಿಸಲು, 
ಸಂತಸದ ಕಮಲಗಳ ಬಳಿ ಆನಂದದಿಂದ ಹಂಸಗಳು ಎಹರಿಸತೊಡಗಲು - ಅದನ್ನೆಲ್ಲ 
ಕಂಡು ಖಿನ್ನನಾದ ಚ೦ದ್ರಮನು ಕಳೆಗುಂದಿದ. ಸಿರಿಯುಳ್ಳ ಕಾಲದಲ್ಲಿ ಸರಸಸಲ್ಲಾಪಗಳನ್ನು 
ತೋರಿಸುತ್ತ. ಮಿರುಗುತ್ತಿದ್ದು, ವಿಪತ್ತು ತರಲು ಬೇರೆಯವರೊಡನೆ ರಾತ್ರಿಯನ್ನು 
ಕಳೆದು ದೇಹಸುಖವನ್ನು ಪಡೆದು, ಅಲ್ಲಿಯೂ ದುರ್ದೆಸೆಯುಂಟಾಗಲು ಹಿಂದಿನದನ್ನು 
ನೆನೆಸಿಕೊಂಡು ವಾಪಸ್ಸು ಬಂದು ದುಂಬಿವಿಂಡಿಗೆ ಸಂತಸವೀಯುತ್ತ ಕಮಲಗಳು 
ಅರಳಿದುವು. ಪೂರ್ವದೆಸೆಯೆಂಬ ಹೆಣ್ಣಿನ ಸೀಮಂತ ಕುಂಕುಮದ ಹೊಳಪೋ, ಮಂದೇಹ 


೬೫೦ ಶ್ರೀರಾಮಕಥಾಮೃತ 


ದಾನವರ ತಲೆಯಿಂದ ಹರಿಯುತ್ತಿರುವ ರಕ್ತಪ್ರವಾಹವೋ, . ಹಂಸದ ಆಡುಂಬೊಲವೋ, 
ತಾವರೆಗಳ ನಂದನವನವೋ, ಮಂದಾರವೃಕ್ಷದ ಚೆ೦ದಳಿರೋ, ಮೂಡುಬೆಟ್ಟದ ಶಿರೋರತ್ನದ 
ಕಾಂತಿಯೋ ಎಂಬಂತೆ ಅರುಣೋದಯವು ತೋರಿತು. ದಿನಲಕ್ಷ್ಮಿಯುಟ್ಟ ಕೆಂಪುಸೀರೆಯೋ, 
ದೈತ್ಯರನ್ನು ಸ೦ಹರಿಸಲು ಇಂದ್ರನು ಬಿಟ್ಟ ಆಗ್ನೇಯಾಸ್ತವೋ, ಸಮುದ್ರರಾಜನು ಪ್ರೀತಿಯಿಂದ 
ಕೊಟ್ಟ ರತ್ನದ ಒಡವೆಯ ಕಾಂತಿಯೋ, ಸೂರ್ಯನ ತಪಸ್ಸಿನ ದೀಪ್ತಿಯೋ, ಚಕ್ರವಾಕಗಳ 
ಮದನರಾಗವು ಹೆಚ್ಚಿತೋ ಎಂಬಂತೆ ಮೂಡಲದಿಕ್ಕಿನಲ್ಲಿ ಅರುಣ ಕಾ೦ತಿಯು ಪ್ರಜ್ವಲಿಸಿತು. 
ಸೂರ್ಯನಿಂದ ಗರ್ಭಿಣಿಯಾದ ಪೂರ್ವದಿಗ್ದೇವಿಯ ಮುಖಕಾಂತಿಯೋ, ನಿದ್ದೆಯಿಂದ 
ಎಚ್ಚಿತ್ತ ಐರಾವಣನ ಹಲ್ಲಿನ ಕಾಂತಿಯೋ, ಕತ್ತಲೆಂಬ ರಕ್ಕಸಸಮುದಾಯವನ್ನು ಕಂಡ 
ಉಷಃಕಾಲನ ಅಟ್ಟಹಾಸವೋ, ಪೂರ್ವಕನ್ನಿಕೆಯ ಮೇಲೆ ಮೂಡುಬೆಟ್ಟವು ಚೆಲ್ಲುತ್ತಿರುವ 
ಪರಿಮಳದ ಪುಡಿಯೋ ಎಂಬಂತೆ ಮೂಡಲಿನಲ್ಲಿ ಕಿರಿವೆಳಗು ಕಾಣಿಸಿತು. ಕಾಲನೆಂಬ 
ಕಮ್ಮಾರನು ಪೂರ್ವದಿಕ್ಕಿನಲ್ಲಿ ಬಡಬನೆ೦ಬ ಕುಲುಮೆಯನ್ನಿಟ್ಟು ರವಿಬಿಂಬವೆಂಬ ಲೋಹದ 
ಚೆಂಡನ್ನು ಕಾಸಿ ಬಡಿಯಲು ಕಿಡಿಗಳು ಸಿಡಿಯುತ್ತಿವೆಯೋ ಎಂಬಂತೆ ನಿಧಾನವಾಗಿ 
ಸೂರ್ಯನ ಬಾಲಕಿರಣಗಳು ಹೊಮ್ಮಿ ಭೂಲೋಕದ ಕುರುಡನ್ನು ಹೋಗಲಾಡಿಸಿ 
ಸ೦ತಸವನ್ನಿತ್ತುವು. 

ಸೂರ್ಯೋದಯವಾಗಲು ಅನಿಲಸಂಭವನು ಹರ್ಷದಿಂದ ಕೂಡಿ ಮೇಲೆದ್ದು 
ಪೂರ್ವದಿಕ್ಕಿನೆಡೆ ನೋಡಲು, ಇನಮಂಡಲವು ಕಿರುನಗೆಯನ್ನು ಸೂಸುತ್ತ “ಭಯ ಬೇಡ, 
ನಾನು ನಿನ್ನ ತಂದೆಯ ಮಿತ್ರ' ಎಂದು ತೋಳನ್ನು ಚಾಚಿ ಹನುಮಂತನನ್ನು ಮುಂದಿನ 
ಕಾರ್ಯಕ್ಕೆ ಸಜ್ಜುಗೊಳಿಸಿತು. ದಟ್ಟವಾದ ಕತ್ತಲ ಸಮುದ್ರದಲ್ಲಿ ಮುಳುಗಿಹೋಗಿದ್ದ 
ಜೀವನವು ಮತ್ತೆ ಜೀವವನ್ನು ಪಡೆಯಿತು; ಕುಬೇರನ ರತ್ನದ ಹೊಳಪಿನಂತೆ 
ಅರುಣಕಾಂತಿಯು ಬ್ರಹಾ೦ಡವನ್ನೆಲ್ಲ ಹಬ್ಬಿ, ಲವಲವಿಕೆಯನ್ನು ಪಡೆದ ಸೂರ್ಯನು 
ಪೂರ್ವಗಿರಿಯಲ್ಲಿ ಶೋಭಿಸಿದ. ಕತ್ತಲನ್ನು ಹರಿದು, ಜಾರಿಣಿಯರ ಆನಂದವನ್ನು ಜರಿದು, 
ಕುಮುದಗಳ ಉತ್ಸಾಹವು ಜರುಗಲು, ಸೂರ್ಯಸ್ನೇಹಿತೆಯರಾದ ತಾವರೆಗಳು ಅರಳಲು, 
ಪರಿಮಳಭರಿತ ಗಾಳಿಯು ತೀಡಲು, ದೇವಕುಲವನ್ನು ಸಲಹುವ ವೀತಿಹೋತ್ರಪೂಜೆಯು 
ಹೆಚ್ಚಲು ಪೂರ್ವ ಬೆಟ್ಟದ ತುದಿಯಲ್ಲಿ ಸೂರ್ಯನು ಕಾಣಿಸಿಕೊ೦ಡ. ಜಗತ್ತಿನ ಎಲ್ಲ 
ಪ್ರಾಣಿಗಳಲ್ಲಿ ಕತ್ತಲೆಂಬ ನಂಜು ಏರಿ ಶಕ್ತಿಯನ್ನೆಲ್ಲ ಉಡುಗಿಸಿರಲು, ವೈಕು೦ಠಪತಿಯು 
ತನ್ನ ಕೃಪಾದೃಷ್ಟಿಯೆ೦ಬ ಮರುಜೇವಣಿಯಿ೦ದ ಎಲ್ಲವನ್ನೂ ಸತ್ವಭರಿತವಾಗಿಸಲೆಂದು 
ಹೊಂಬಣ್ಣವನ್ನು ತಾಳಿ ಲೋಕೈಕಮಿತ್ರನೆಂಬ ಹೆಸರಿನಿಂದ ನಸುನಗುವನ್ನು ಹರಡಿದನೋ 
ಎಂಬಂತೆ ಹೊಂಬಿಸಲು ಮುಂಬರಿಯಿತು. ಜಗತ್ತಿನ ತಾಮಸವನ್ನು ಹೋಗಲಾಡಿಸಲು 
ಬ್ರಹ್ಮನು ಹಿರಣ್ಯಗರ್ಭದ ಮರುಜೀವರತ್ನವನ್ನು ಪೂರ್ವಗಿರಿಯ ಶಿಖರದಲ್ಲರಿಸಲು, 
ಅದರ ಕಿರಣಗಳ ಸೋಂಕಿನಿಂದ ಸಕಲ ಜೀವಿಗಳು ಮತ್ತತೆಯನ್ನು ಕಳೆದುಕೊಂಡು 
ಚೈತನ್ಯದಿಂದ ಕೂಡಿ ಮೆರೆಯುವುದೋ ಎಂಬಂತೆ ಸೂರ್ಯನ ತೇಜಸ್ಸು ದಿಗ್ದೆಸೆಗಳನ್ನೆಲ್ಲ 
ತುಂಬಿತು. 


ಸೂರ್ಯನು ಉದಯಿಸಿ ಲೋಕವೆಲ್ಲ ಆನಂದಗೊಳ್ಳುತ್ತಿರಲು ಮಾರುತಿಯು 


ಸುಂದರಕಾಂಡ ೬೫೧ 


ಅಶೋಕವನದ ಒಂದೆಡೆಯಲ್ಲಿ ಕುಳಿತುಕೊಂಡು ನಾಲ್ಕೂ ದಿಕ್ಕುಗಳನ್ನು ನೋಡಿ, "ಈಗಲೇ 
ರಘುವರನ ಬಳಿ ಹೋದರೆ ಏನು ಕೆಲಸ ಸಾಧಿಸಿದಂತಾಯಿತು? ಈ ಕಪಟ ರಾಕ್ಷಸನ 
ರೀತಿನೀತಿಗಳನ್ನು ತಿಳಿಯದೆ ಮೂಕನ ಹಾಗೆ ಇರಬೇಕಷ್ಟೆ' ಎಂದುಕೊಂಡು, ಏನು 
ಮಾಡಬಹುದು ಎಂದು ಆಲೋಚಿಸಿದ. "ಸಾಗರವನ್ನು ದಾಟಿ ರಾತ್ರಿಯೆಲ್ಲ ನಗರದಲ್ಲಿ 
ಹುಡುಕಾಡಿದ್ದಕ್ಕೆ ಆದ ಒಂದು ಲಾಭವೆಂದರೆ ಜನಕಜೆಯ ಪಾದದರ್ಶನ; ಆದರೆ ಮುಂದೆ 
ಮಾಡಬಹುದಾದುದರ ಬಗ್ಗೆ ತಿಳಿಯದೆ ರಾಮನ ಬಳಿ ಹೋದಾಗ, ಆತನು ಇಲ್ಲಿನ 
ವಿಚಾರಗಳನ್ನು ಕೇಳಿದರೆ ಏನೆಂದು ಉತ್ತರಿಸುವುದು? ಲಂಕಾನಗರದ ವಿಸ್ತಾರ ಎಷ್ಟು? 
ಅಲ್ಲಿರುವ ವೀರರು ಯಾರು ಯಾರು? ದಶಕಂಠನ ಬಲವಿಕ್ರಮಗಳ ಸ್ವರೂಪವೆಂತಹುದು? 
ಅವನು ಮುಂದೆ ಮಾಡಬೇಕೆಂದಿರುವ ಕೆಲಸಗಳೆಂತಹವು? ಅವನ ಮನಸಿನಲ್ಲಿ 
ಏನಿದೆ? ಅವನ ಸಚಿವರುಗಳು ಯಾರು? ಅನೇಕ ನಿಟ್ಟಿನಲ್ಲಿ ಆಲೋಚನೆ ಮಾಡುವ 
ಸಾಮರ್ಥ್ಯ ಅವರಿಗಿದೆಯೇ? ರಾವಣನಿಗೆ ಭಯವೇ ಇಲ್ಲವೇ? ಎಂದು ಪಶ್ನಿಸಿದರೆ 
ಏನು ಉತ್ತರವನ್ನು ಕೊಡಲಿ! ಕಾರ್ಯಸಾಧನೆಗೆ ಅನೇಕ ಕಾರಣಗಳಿರಬಹುದು, ಆದರೆ 
ಧೈರ್ಯವೇ ಮುಖ್ಯವಾದ ಸಾಧನ. ಅದರ ಆಶ್ರಯದಲ್ಲಿ ಅಪರಿಮಿತ ಮಾರ್ಗಗಳು 
ಕಾದಿರುತ್ತವೆ. ಅದನ್ನು ನಂಬಿ ಕಾರ್ಯಸಾಧನೆ ಮಾಡಬಲ್ಲವನು ಸಮರ್ಥನೇ ಹೊರತು 
ಒಂದೇ ರೀತಿ ಯೋಚಿಸುವವನಲ್ಲ. ರಾಕ್ಷಸರು ಕಾಮರೂಪಿಗಳು, ಪರಾಕ್ರಮಿಗಳು; 
ಅವರು ಸಾಮೋಪಾಯಕ್ಕೆ ಬಗ್ಗುವವರಲ್ಲ; ಭೇದವನ್ನುಂಟುಮಾಡಬಹುದೇ ಎಂದರೆ 
ಅವರು ಐಕಮತ್ಯದಿಂದ ಕೂಡಿರುವವರು; ನಿಸ್ಸೀಮಬಲರಾದ ಅವರನ್ನು ದಂಡಿಸುವುದೂ 
ಅಶಕ್ಯ್ಕ. ಹಾಗಾಗಿ ಬೇರಾವುದಾದರೂ ಉಪಾಯದಿಂದ ಅವರ ಬಲಾಬಲಗಳನ್ನು 
ತಿಳಿದುಕೊಂಡು ರಘುಕುಲಲಲಾಮನ ಬಳಿಗೆ ಹೋಗುತ್ತೇನೆ” ಎಂದು ಪವನಾತ್ಮಜನು 
ಆಲೋಚಿಸಿದ. 

"ಈ ರಾಕ್ಷಸರು ಪರಾಕ್ರಮವೊಂದನ್ನು ಬಿಟ್ಟು ಮಿಕ್ಕಾವುದಕ್ಕೂ ಮಣಿಯುವವರಲ್ಲ, 
ಆದುದರಿಂದ ದಂಡೋಪಾಯವೊಂದನ್ನುಳಿದು ಮಿಕ್ಕ ಯಾವ ಉಪಾಯಗಳೂ 
ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಆದರೆ ಅವರ ಬಲವೆಂತಹುದು ಎಂದು ತಿಳಿಯುವ 
ಬಗೆ ಹೇಗೆ?' ಎಂದು ಹನುಮನು ಒಂದರೆಕ್ಷಣ ಯೋಚನಾಮಗ್ನನಾದ. "ಹಾಗಾಗಿ 
ಯುದ್ಧರಂಗದಲ್ಲಿ ಹೋರಾಡಿದರೆ, ಬರುವ ಅಸುರಪುಂಗವರ ಶೌರ್ಯವನ್ನು ತಿಳಿದು, 
ದಶಮೌಳಿಯ ಕಾರ್ಯವಿಧಾನವನ್ನು ಅರಿತು, ಅವನ ಯೋಚನಾಮಾರ್ಗವನ್ನು 
ಕಂಡುಕೊಂಡು ಮುಂದಿನ ಯೋಜನೆಯನ್ನು ರೂಪಿಸುವುದು ಒಳಿತು. ಆದರೆ 
ಇದನ್ನು ಆಗುಮಾಡುವುದು ಹೇಗೆ' ಎಂದು ಆಲೋಚಿಸುತ್ತ ವಾನರಮುಖ್ಯನು ದೈತ್ಯರ 
ವಿಷಯವನ್ನು ತಿಳಿಯುವ ಬಗ್ಗೆ ಆಲೋಚಿಸಿದ. "ಯಾವ ಉಪಾಯ ಮಾಡಿದರೆ ರಾಕ್ಷಸರು 
ನನ್ನೆದುರು ಬರುತ್ತಾರೆ?” ಎಂದು ಚಿಂತಿಸಿ ಕೊನೆಗೆ ಒಂದು ದಾರಿಯನ್ನು ಕಂಡುಕೊಂಡ; 
ಮರುತಸೂನುವನ್ನು ಮತಿವಂತ ಎಂದು ಕರೆಯುವರಲ್ಲವೇ! ಸ್ವಾಭಿಮಾನಿಯಾದ 
ದಶಗಳನಿಗೆ ದೇವತೆಗಳ ನಂದನವನಕ್ಕೆ ಸಮಾನವಾದ ಈ ಅಶೋಕವನವು ಕಣ್ಣಿದ್ದ 
ಹಾಗೆ; ಇದನ್ನು ಮುರಿದಿಟ್ಟರೆ ನನ್ನ ಉಪಾಯ ಸಿದ್ಧಿಸುತ್ತದೆ. ವನವನ್ನು ಹಾಳುಮಾಡಿದರೆ 


೬೫೨ ಶ್ರೀರಾಮಕಥಾಮೃತ 


ಅತಿಕೋಪದಿಂದ ಕಾವಲುಗಾರ ರಾಕ್ಷಸರು ಬರುತ್ತಾರೆ, ಅವರೊಡನೆ ಉಳಿದವರೂ 
ಸೇರುತ್ತಾರೆ; ಅವರನ್ನೆಲ್ಲ ತರಿದು ಹಾಕಿದರೆ ಇಂದ್ರಜಿತುವೇ ಮೊದಲಾದ ವೀರರ ಜೊತೆ 
ನಾನು ಸೆಣಸುವ ಅವಕಾಶವುಂಟಾಗುತ್ತದೆ. ಎಲ್ಲರೂ ಸೇರಿ ನನ್ನನ್ನು ಹಿಡಿದುಕೊಂಡು 
ರಾವಣನ ಬಳಿ ಕರೆದೊಯ್ಯುತ್ತಾರೆ, ಆಗ ರಾವಣನಿಗೆ ಮುಖಾಮುಖಿಯಾಗಬಹುದು' 
ಎ೦ದು ತೀರ್ಮಾನಿಸಿದ. ಈ ರೀತಿಯಲ್ಲಿ ರಕ್ಕಸಬಲವನ್ನು ತೂಗಿ ನೋಡಿ ರಾಮಪುರದರಸನ 
ಪಾದಗಳಲ್ಲಿ ನೀವೇದಿಸುತ್ತೇನೆಂದು ನಿರ್ಧರಿಸಿ ಅಶೋಕವನವನ್ನು ಧ್ವಂಸಮಾಡಲು ಸಿದ್ಧನಾಗಿ 
ನಾಲ್ಕು ದಿಕ್ಕುಗಳನ್ನೂ ನೋಡಿದ. 


೧೪. ಹನುಮನಿಂದ ಅಶೋಕವನಧ್ಧಂಸ, ಜಂಬುಮಾಲಿಯ 
ಸಂಹಾರ, ಮಂತ್ರಿಗಳ ವಧೆ 


ಅದ್ರಿಸುತೆಯೇ ಸ್ವಾರಸ್ಯವನ್ನು ಕೇಳು, ತನ್ನ ನಿರ್ಧಾರದಂತೆ ಮರುತಸುತನು 
ಅಶೋಕವನದ ಮರಗಳನ್ನು ಮುರಿದಿಕ್ಕುತ್ತ ಬರಲು ನಿರಿನಿಟಿಲುನಿಟಿಲೆಂಬ ಸದ್ದು ಎಂಟು 
ದಿಕ್ಕುಗಳನ್ನೂ ತುಂಬಿಬಿಟ್ಟತು. ಮರಗಿಡಗಳನ್ನು ಆಶ್ರಯಿಸಿದ್ದ ಶುಕಪಿಕಶಾರಿಕೆಗಳಂತಹ 
ಮೃದುಲ ಪಕ್ಷಿಪ್ರಾಣಿಗಳು ನೆಲೆಯನ್ನು ಕಳೆದುಕೊಂಡು ದಿಕ್ಕಾಪಾಲಾದುವು. ಹಕ್ಕಿಗಳು 
ಹಣ್ಣುಕಾಯಿಗಳಿಲ್ಲದೆ ಕಂಗೆಟ್ಟುವು; ಭೀಕರವಾದ ಹಾವುಗಳು ದೆಸೆದೆಸೆಗೆ ಹರಿದುಹೋದುವು; 
ಕಲ್ಲಿನ ಮ೦ದಿರಗಳೂ ಚಿತ್ರಗೃಹಗಳೂ ಆಟದ ಮನೆಗಳೆಲ್ಲವೂ ನೆಲಕ್ಕುರುಳಿದುವು; ಒಂದು 
ನಿಮಿಷದಲ್ಲಿ ಮರಗಿಡಗಳು ಹೇಳಹೆಸರಿಲ್ಲವಾದವು; ಏರುವ ಬಿಸಿಲಿನಲ್ಲಿ ಬಿರುಗಾಳಿಯ 
ಉರುಬೆಯಿಂದ ನಂದನವೆಲ್ಲ ನೆಲಸಮವಾಯಿತು. ಎಲ್ಲೆಲ್ಲಿಯೂ ಲಟಕ್‌ ಸರಕ್‌ ಧೊಪ್‌ 
ಎಂಬ ಸದ್ದುಗಳೇ! ಊರಿನ ಜನಗಳಿಗೆ ಇದೇನು ಕನಸಿನಲ್ಲಿ ಆಗುತ್ತಿರುವ ಸದ್ದೇ ಎಂಬ 
ಎಸ್ಮಯವುಂಟಾಯಿತು. ವನದ ಕಾವಲುಗಾರರು ನಡುನಡುಗುತ್ತ ಇದಕ್ಕೆ ಕಾರಣರಾರು 
ಎಂದು ಹುಡುಕಿಕೊಂಡು ಬಂದು ವೀರಕಪಿಯನ್ನು ನೋಡಿದರು. ಬೆಟ್ಟದಂತೆ ಕಾಣುವ 
ಕಪಿಯನ್ನು ನೋಡಿ ಭಯದಿಂದ ಧರಣಿಜಾತೆಯ ಹತ್ತಿರ ಬಂದ ರಕ್ಕಸಿಯರು ಭೀಕರತೆ- 
ಮೃದುತೆಗಳು ತುಂಬಿದ ಧ್ವನಿಯಿಂದ, “ತರುಣಿ, ಆ ಕಪಿ ಯಾರು? ಅವನಿಲ್ಲಿಗೆ ಬಂದ 
ಕಾರಣವೇನು? ಈ ನಂದನವನ್ನು ನಾಶಮಾಡಲು ಅವನನ್ನು ಕಳಿಸಿಕೊಟ್ಟವರಾರು? 
ಅವನು ನಿನ್ನ ಬಳಿ ಹೇಳಿದುದೇನು?” ಎಂದು ಬಗೆಬಗೆಯಾಗಿ ವಿಚಾರಿಸಿದರು. ಆಗ 
ಸೀತೆಯು, “ಅಪರಿಮಿತ ಮಾಯಾವಿಗಳಾದ ರಾಕ್ಷಸರ ಕೃತ್ಯಗಳನ್ನು ಯಾರು ತಾನೇ 
ಊಹಿಸಬಲ್ಲರು? ಅದರ ರಹಸ್ಯವೆಲ್ಲ ನಿಮಗೆ ತಿಳಿದಿರುವಂತಹುದೇ, ಹಾವಿನ ಹಾದಿ 
ಹಾವಿಗಲ್ಲದೆ ಉಳಿದವರಿಗೆ ಹೇಗೆ ತಿಳಿದೀತು? ವನವನ್ನು ಹಾಳುಮಾಡಲು ಏನು 
ಕಾರಣವೋ ನನಗೇನು ಗೊತ್ತು?” ಎನ್ನಲು, ರಾಕ್ಷಸಾಧಿಪನ ರಾಜಸಭೆಯ ಕಡೆಗೆ ಕೆಲವರು 
ಓಡಿಹೋಗಿ ಭೀತಿಯಿ೦ದ ನಡೆದುದೆಲ್ಲವನ್ನೂ ಕಪಿಯ ಆರ್ಭಟೆಯನ್ನೂ ಬಿನ್ನವಿಸಿದರು. 
“ಮಹಾಪ್ರಭುಗಳೇ, ಅವನು ಯಾವ ದೇಶದ ಕಪಿಯೋ, ಮನುಷ್ಯನೇನಾದರೂ 
ಕಳುಹಿಸಿದ್ದಾನೆಯೋ, ಜನಕಜೆಯೊಡನೆ ಮಾತನ್ನಾಡಿ ಉತ್ಸಾಹದಿಂದ ಹಿಂದಿರುಗುವಾಗ 


ಸುಂದರಕಾಂಡ ೬೫೩ 


ಹಾವಿನಂತೆ ಬುಸುಗುಡುತ್ತ ಅಶೋಕವನವನ್ನು ಕಿತ್ತು ಯಮನ ಪರಿಯಲ್ಲಿ 
ವಿನಾಶಮಾಡಿದ ಇವನು ಕುಬೇರನ ದೂತನೋ, ದೇವಪರಿಚಾರಿಕನೋ, ಶ್ರೀರಾಮನು 
ಸೀತೆಯ ಬಳಿಗೆ ಕಳಿಸಿದ ವ್ಯಕ್ತಿಯೋ! ಹಿಂದೆಂದೂ ಇವನನ್ನು ನೋಡಿದ್ದೂ ಇಲ್ಲ, 
ಇವನ ಬಗ್ಗೆ ಕೇಳಿದುದೂ ಇಲ್ಲ. ಮನೋಹರವಾಗಿದ್ದ ನಂದನವೂ, ಅದರಲ್ಲಿದ್ದ 
ಸುಂದರ ಭವನಗಳೂ ನೆಲಸಮವಾದುವು; ತಿಳಿನೀರಿನ ಕೊಳಗಳೂ ಸರೋವರಗಳೂ 
ಕೊಚ್ಚೆಯಿಂದ ತುಂಬಿದುವು; ಮೃಗಪಕ್ಷಿಗಳ ಅವಸ್ಥೆಯನ್ನು ಹೀಗೆ ಎಂದು ಹೇಳುವುದು 
ಅಸಾಧ್ಯ. ದೇವೇಂದ್ರನೇ ಕಪಿರೂಪವನ್ನು ಹೊತ್ತು ಬಂದಿದ್ದಾನೆಯೋ, ಅವನೊಡನೆ 
ಸೆಣಸುವುದು ಕಾವಲುಗಾರರಿಗೆ ಶಕ್ಯವಿಲ್ಲ. ಸೀತೆಯಿರುವ ಶಿಂಶುಪಾವನವನ್ನು ಬಿಟ್ಟು 
ಉಳಿದೆಲ್ಲ ಭಾಗವನ್ನೂ ಕಪಿಯು ಮುರಿದಿಟ್ಟಿದ್ದಾನೆ. ರವಿಕುಲದ ರಾಮಲಕ್ಷ್ಮಣಸುಗ್ರೀವರ 
ಬಾಹುಬಲದ ಬಗ್ಗೆ ಬಾಯಿಗೆ ಬಂದಂತೆ ಹೊಗಳುತ್ತ ಸೀತೆಯೊಡನೆ ಏನೇನನ್ನೋ 
ಹೇಳುವ ಇವನು ಯಾವ ದೇಶದಲ್ಲಿ ಹುಟ್ಟಿದವನೋ, ಅವನ ಪರಾಕ್ರಮವಂತೂ 
ಅಸಾಮಾನ್ಯ” ಎಂದು ದೂರಿದರು. 


ಹೀಗೆ ವಿವರವಾಗಿ ದಾನವಿಯರು ಕಪಿಯ ಉಪಟಳವನ್ನು ಹೇಳಲು, 
ಅದನ್ನು ಕೇಳಿದ ರಾಕ್ಷಸೋತ್ತಮನು ಬಡಬಾಗ್ನಿಯಂತೆ ಭೋರ್ಮೊರೆಯುತ್ತ ಅತ್ತಿತ್ತ 
ನೋಡಲು, ಎದುರಿಗೆ ತನ್ನ ಆಪ್ತರಾದ ಸೇವಕರು ಕಾಣಿಸಿದರು. ಅವರನ್ನು ಕರೆದು 
ಹತ್ತಿರ ಬರಮಾಡಿಕೊಂಡು, ರಾಮನ ದೂತನನ್ನು ಹಿಡಿದು ತರಲು ಆಜ್ಞಾಪಿಸಿದ. 
ಅಸೀಮ ಸಾಹಸಿಗಳಾದ ನೂರಾರು ಕಿಂಕರರು ದಶಮಸ್ತಕನು ಹೇಳಿದ ಆಜ್ಞೆಯನ್ನು 
ಹೊತ್ತು ಶೂಲ ಮುದ್ಗರ ಈಟಿ ಮೊದಲಾದ ಹರಿತವಾದ ಆಯುಧಗಳನ್ನು ಹಿಡಿದು, 
ಮುಟ್ಟಿದರೆ ಇಂದ್ರ ಅಗ್ನಿ ನಿಯತ ಮುಂತಾದವರನ್ನು ಮುರಿದಿಡುವೆವೆಂದು ಹೇಳುತ್ತ 
ಅಂಜನಾಸುತನನ್ನು ಕೈಸೆರೆ ಹಿಡಿಯುವ ಆಸೆಯಿಂದ ಹೊರಟರು. ಕತ್ತಲೆಯು 
ಕಡುಕೋಪದಿ೦ದ ಸೂರ್ಯನನ್ನು ಹಿಡಿಯಲು ಬರುವ ರೀತಿಯಲ್ಲಿ, ಜಗದ್ಭೀಕರವಾದ 
ಸಿಡಿಲನ್ನು ಮುತ್ತುವ ಹಂಸಗಳಂತೆ, ಕಾಳ್ಗಿಚ್ಚಿನ ಬಳಿ ಸುಳಿದಾಡುವ ಮಿಡತೆಗಳಂತೆ, 
ಖಡ್ಗ ಪಟ್ಟುಸ ಶೂಲ ಮದ್ಗರ ಮುಂತಾದ ಆಯುಧಗಳನ್ನು ಹಿಡಿದ ಕಲಿಗಳು ಬಂದು 
ವನದ ತೋರಣದಲ್ಲಿ ನಿಂತಿದ್ದ ಹನುಮಂತನನ್ನು ಮುತ್ತಿದರು; ಅವನ ಮೇಲೆ ನಾಲ್ಕೂ 
ದಿಕ್ಕುಗಳಿಂದ ಶಸ್ತ್ರಗಳನ್ನು ಪ್ರಯೋಗಿಸಿದರು, ಸಡಿಲ ಶಬ್ದವನ್ನು ೦ಟುಮಾಡುತ್ತ ನಾನಾ 
Ne ಓಧಗಂದ. ಹಲು ಉಪಕ್ರಮಿಸಿದರು. ಅವನು ಮತ್ತ ಮಹಾಕ ತಿಯನ್ನು 
ತಾಳಿ ರಕ್ಕಸರನ್ನು ಬಡಿದ. ವೀರರ ಆರ್ಭಟೆಗೆ ದೇವತೆಗಳು ನಡುಗಿಹೋದರು. ಬೆಟಗಳ 
ಕೋರ್ಪುಗಳು ಮುರಿದುವು. ನಗರವು ಕಂಪಿಸಿತು, ಶಬ್ದವನ್ನು ಕೇಳಿ ಮೃಗಪಕ್ಷಿಗಳು 
ಎದೆಯೊಡೆದುಕೊಂಡು ಕೆಳಗೆ ಬಿದ್ದುವು. ವೀರಾಗ್ರೇಸರನಾದ ಹನುಮನು ಮರದ 
ತುಂಡುಗಳನ್ನೇ ಹಿಡಿದು ರಾವಣಾಸುರನ ಕಿಂಕರ ರಾಕ್ಷಸರನ್ನು ಸದೆಬಡಿದು 
ರಾಮಲಕ್ಷ್ಮಣರ ಹೆಸರುಗಳನ್ನು ಜೋರಾಗಿ ಹೇಳುತ್ತ ಕಲ್ಲಾಂತರುದ್ರನಂತೆ ತೋರಣದ 
ಬಳಿ ಬಂದು ಕುಳಿತು ನೋಡುತ್ತಿದ್ದ. 


ರಕ್ಕಸ. ಸೇವಕರು ಅಸುರೇಶನ ಹತ್ತಿರ ಓಡಿಹೋಗಿ ಇದನ್ನೆಲ್ಲ ವಿವರಿಸಿ 


೬೫೪ ಶ್ರೀರಾಮಕಥಾಮೃತ 


ದೂರಿದರು. ಅದನ್ನು ಕೇಳಿದ ರಾವಣನು, ಜಂಬುಮಾಲಿಯನ್ನು ಕರೆದು, “ಕಪಿಗೆ 
ಇಷ್ಟು ಸಾಹಸವೇ? ಬಲೆಗಳನ್ನು ಬೀಸಿ ಅವನನ್ನು ಹಿಡಿದು ಎಳೆತಂದು, ಬಾಲವನ್ನು 
ಕೊಯ್ದುಹಾಕಿರಿ” ಎಂದು ಆಜ್ಞೆಯಿತ್ತ. ಅದರಂತೆ ಅವನು ಆಟೋಪದಿಂದ ಬರುತ್ತಿರಲು, 
ಇತ್ತ ಕಪಿವೀರನು ಪೂರ್ವಶಿಖರದ ತುದಿಯಲ್ಲಿದ್ದ ಸೂರ್ಯನಂತೆ ತೋರಣದ 
ಮೇಲುಗಡೆ ಕುಳಿತು ಸುತ್ತಲೂ ಕಣ್ಣಾಡಿಸಿದ. ಎದುರಿನಲ್ಲಿ ಆಗಸವನ್ನು ಮುತ್ತಿಡುತ್ತಿದ್ದ 
ಮನೋಹರವಾದ ಧ್ವಜಗಳಿ೦ದ ಕೂಡಿದ ಕರುಮಾಡವೊಂದು ಕಣ್ಣೆಸೆಯಿತು; ಅಂತೆಯೇ 
ಬಿಳಿಯ ಮೋಡಗಳು ವಿಶ್ವಾಕಾರವನ್ನು ತಾಳಿದಂತೆ ಕಾಣುತ್ತಿದ್ದ ತೇಜೋಮಯವಾದ 
ಸೌಧವೊಂದೂ ಇತ್ತು. ಆಗ ಹನುಮನ ಮನಸಿನಲ್ಲಿ ಮತ್ತೊಂದು ಆಲೋಚನೆ 
ಸುಳಿಯಿತು; ವನವನ್ನೆಲ್ಲ ಮುರಿದದ್ದಾಯಿತು, ಕಾವಲುಭಟರನ್ನು ತರಿದದ್ದಾಯಿತು, 
ಈಗ ಸೂರ್ಯನಂತೆ ಕಾಂತಿಯುಕ್ತವಾದ ಈ ಮಹಲನ್ನು ಒಡೆದು ಹಾಕುತ್ತೇನೆ - 
ಎ೦ದು ನಿಶ್ಚಯ ಮಾಡಿಕೊಂಡು ತಕ್ಷಣವೇ ಆ ಮಣಿಖಚಿತ ಕರುಮಾಡವನ್ನೇರಿದ. 
"ಇನವಂಶನಾಥ, ಜಯ ಜಯ' "ಸೌಮಿತ್ರಿ, ಜಯ ಜಯ' "ಘನಸೂರ್ಯತನಯ ನಿನಗೆ 
ಜಯವಾಗಲಿ' ಎಂದು ಮೇಲೆ ನಿಂತು ಭೀಕರವಾಗಿ ಉಗ್ಗಡಿಸಿದ. “ಕೋಸಲೇಂದ್ರನ 
ದಾಸ ಮರುತಸುತನಾದ ನಾನು ರಕ್ಕಸೇ೦ದ್ರನ ಕಿ೦ಕರರನ್ನೆಲ್ಲ ಕೊ೦ದು, ಲಂಕಾಪುರವನ್ನು 
ನಾಶಪಡಿಸಿದರೆ ಇಂದ್ರನೇ ಮೊದಲಾದ ದೇವತೆಗಳು ಆನಂದಗೊಳ್ಳುತ್ತಾರೆ; ಆನಂತರ 
ನಾನು ಸಮುದ್ರವನ್ನು ದಾಟಿ ರಾಘವನ ಬಳಿ ಹೋಗುತ್ತೇನೆ, ಸೀತಾಮಾತೆಯ 
ಸುಕ್ಷೇಮವಾರ್ತೆಯನ್ನು ಹೇಳುತ್ತೇನೆ” ಎಂದು ಜೋರಾಗಿ ಕೂಗಿ ಹೇಳಿದ. 


ಬರಸಿಡಿಲಿನ ಶಬ್ದಕ್ಕೆ ಇಮ್ಮಡಿಯಾದ ಆರ್ಭಟವನ್ನು ಕೇಳಿದ ಅನೇಕ ದೈತ್ಯರು ಅಂಜಿ 
ಕೆಳಗೆ ದುಮುಕಿದರು, ಮತ್ತೆ ಕೆಲವರು ಬಿಲ್ಲುಬಾಣಗಳು ಹಿಡಿದು ಹೋರಾಟಕ್ಕೆ ನಿಂತರು. 
ಆದರೆ ಕಡುಗೋಪದಿ೦ದ ಮರುತಸುತನು - ಮದಕರಿಯು ಸಗಣಿಯನ್ನು ಉಜ್ಜುವ 
ಹಾಗೆ - ಅರೆನಿಮಿಷದಲ್ಲಿ ದೈತ್ಯರೆಲ್ಲರನ್ನೂ ಸವರಿ ಹಾಕಿ ಕರುಮಾಡವನ್ನು ಮುರಿದು 
ಹಾಕಿದ. ಒಂದು ವಜ್ರದ ಕ೦ಬವನ್ನು ಕಿತ್ತು ಹೊಡೆದಾಗ ಬೆಂಕಿ ಹುಟ್ಟಿ ಅದರಿಂದ 
ಸೌಧವೆಲ್ಲ ಸುಟ್ಟುಹೋಯಿತು, ಅದರ ರತ್ನಗಳು ಛಟಛಟ ಎಂದು ಸಿಡಿದುವು. ಸೌಧದ 
ಗೋಪುರವು ಸುಟ್ಟುಹೋಗುತ್ತಿರವುದನ್ನು ಕಂಡು ತತ್ತರಗೊಳ್ಳುವ ದಾನವರ ಹಿಂಡನ್ನು 
ಒದೆಯುತ್ತ ಮಾರುತಿಯು ಆಗಸಕ್ಕೆ ಅಡರಿ ಅಟ್ಟಹಾಸಗೈದ. “ವೀರ ರಘುವೀರನ 
ಶತ್ರುತ್ತವನ್ನು ಗಳಿಸಿದವನು ಯಾವನು ತಾನೇ ಉಳಿದಾನು? ದಶಕಂಠಕುಲವು ಇಂದೇ 
ನಾಶವಾಗುತ್ತದೆ. ಲಂಕೆ ಬೆ೦ದುಹೋಗುತ್ತದೆ” ಎಂದು ಕೂಗಲು, ಆ ಮಹಾಶಬ್ದವು 
ಜ೦ಬುಮಾಲಿಗೂ ಕೇಳಿಸಿತು. ಅದರಿಂದ ಕೆರಳಿದ ಅವನು ಹಲ್ಲಕಡಿಯುತ್ತ ವೇಗವಾಗಿ 
ಬ೦ದು ಆಗಸದಲ್ಲಿ ಹಾರುತ್ತಿದ್ದ ಕಪಿವೀರನನ್ನು ಕಂಡ. ತನ್ನ ಬಿಲ್ಲಿನಿಂದ ಠೇಂಕಾರ 
ಮಾಡಿ, ಗುಡುಗಿನಂತೆ ಹೂಂಕಾರಗೈಯುತ್ತ ಒಂದೇ ಬಾರಿಗೆ ಎಂಟು ಬಾಣಗಳನ್ನು 
ಹೂಡಿ ಬಾಣಗಳ ಮಳೆಗರೆದ; ಅದನ್ನು ಕ೦ಡು ದೇವತೆಗಳು ತಲ್ಲಣಗೊ೦ಡರು. ಆಗ 
ಮರುತ್ತಂಭೂತನು ಆಗಸದಿಂದ ಕೆಳಗಿಳಿದು ಬಂದು ಒಂದು ದೊಡ್ಡ ಸಾಲವೃಕ್ತವನ್ನು ಕಿತ್ತು 
ಹೊಡೆಯಲು ಬಂದಾಗ ಗ೦ಡುಗಲಿಯಾದ ದೈತ್ಯನು ಕೆಂಗರಿಬಾಣಗಳಿಂದ ಆ ಮರವನ್ನು 


ಸುಂದರಕಾಂಡ ೬೫೫% 


ತುಂಡುತುಂಡು ಮಾಡಿಬಿಟ್ಟ "ಜಗತ್ತಿನಲ್ಲಿ ಕಾಳರುದ್ರನನ್ನು ಕೆಣಕಿ ಬದುಕಿದವರುಂಟೇ? 
ಹನುಮನ ಜೊತೆ ಸೆಣಸಿ ಈ ದೈತ್ಯಕುವರನು ಹೇಗೆ ಉಳಿದಾನು!?' ಎಂದು ಸುರರಲ್ಲರೂ 
ಆಡಿಕೊಳ್ಳುತ್ತಿರಲು, ಜಂಬುಮಾಲಿಯು ಗದೆಯನ್ನು ಹಿಡಿದು ಏರಿ ಬರಲು ಅ೦ಜನಾಸುತನು 
ಒಂದು ಗಿರಿಶಿಖರವನ್ನೇ ಕಿತ್ತು ಅವನ ಮೇಲೆಸೆಯಲು ಅಸುರಪಡೆ ತಲ್ಲಣಿಸಿತು. 
ಮಹಾವೀರನ ಆ ಹೊಡೆತದಿಂದ ರಥಸಾರಥಿ ಬಿಲ್ಲುಬಾಣಗಳೂಡನೆ ಜಂಬುಮಾಲಿಯು 
ದೈತ್ಯಪಡೆಗೆ ಕಾಣದಾಯಿತು, ಹಲವು ಬಗೆಯ ಭೀತಿ ಅವರನ್ನಾವರಿಸಿತು. ಕಲಿಯಾದ 
ಮರುತ್ತುತನು ಅರೆನಿಮಿಷದಲ್ಲಿಯೇ ಪ್ರಹಸ್ತಾತ್ಮಭವನ ಕುಲವನ್ನು ಒರೆಸಿ ಹಾಕಿದನೆಂದ 
ಮೇಲೆ ಅವನ ಪೌರುಷವೆಂತಹುದು! 


ಬದುಕಿ ಉಳಿದಿದ್ದ ಒಬ್ಬ ಅಸುರನು ಆದ ಹಾನಿಯನ್ನೆಲ್ಲ ಕಂಡು ವಿಷಯವನ್ನು 
ದಶಕಂಧರನಿಗೆ ಅರುಹಿದ. ಆಗ ರಾವಣನ ಕೋಪದ ಬೆಂಕಿಗೆ ತುಪ್ಪ ಸುರಿದಂತಾಯಿತು; 
ಹನುಮನ ಮೇಲೆ ದಾಳಿ ಮಾಡಲು ಏಳು ಮಂದಿ ಮಂತ್ರಿಸುತರನ್ನು ಕಳಿಸಿದ. 
ಅವರೆಲ್ಲರೂ ಅಮಿತ ಸೇನೆಯೊಂದಿಗೆ ತಕ್ಷಣವೇ ಹೊರಟು ಅಂಜನಾಪುತ್ತನೆಡೆಗೆ 
ಬಂದರು. ಆನೆಗಳಂತೆ ಬೃಹದಾಕಾರದಿಂದ ಕೂಡಿ ಸಿಂಹದಂತೆ ಗರ್ಜಿಸುತ್ತ ಬಿಲ್ಲನ್ನು 
ಜೇವಡೆಯುತ್ತ ಆಗಸದಲ್ಲೆಲ್ಲ ಶಬ್ದವನ್ನು ತುಂಬಿ ಬರುತ್ತಿರಲು ಭೂಮಿ ಕಂಪಿಸಿತು, 
ದಿಕ್ಬಾಲಕರು ದಿಕ್ಕುಗೆಟ್ಟರು, ಸುರರು ಮರುಗಿದರು, “ಪಾಪ, ಹನುಮನಿಗೆ ಈಗ ಗೆಲುವು 
ಹೇಗೆ ಸಿಕ್ಕೀತು!” ಎಂದು ಮುನಿವರರು ಚಿಂತೆಗೊಳಗಾದರು. ಮಂತ್ರಿಸುತರೆಲ್ಲ ಬಂದು 
ವನದ ತೋರಣದಲ್ಲಿ ಕುಳಿತಿದ್ದ ವೀರಕಪಿಯನ್ನು ಕಂಡು ಅವನ ಮೇಲೆ ಬಾಣಗಳ 
ಮಳೆಗರೆದರು. ಅವರ ಕೈಚಳಕವನ್ನು ಗಮನಿಸಿದ ಹನುಮಂತನು ಅವರನ್ನು ಹೇಗೆ 
ಧ್ವಂಸ ಮಾಡಬೇಕೆಂದು ಆಲೋಚಿಸಿತ್ತ ತೋರಣದಿಂದ ಇಳಿದು ಬಂದ. ಮರದ 
ಕೊಂಬೆಯಿಂದ ಆ ಆನೆಗಳ ಹಿಂಡನ್ನು ಸದೆಬಡಿದು, ಕುದುರೆಗಳನ್ನು ಹೋಳುಮಾಡಿ. 
ರಥಗಳನ್ನು ಪುಡಿಪುಡಿ ಮಾಡಿ, ಪ್ರಳಯಭೈರವನು ಕಲ್ಪಾಂತಸಮಯದಲ್ಲಿ ಎಲ್ಲವನ್ನೂ 
ಸುಡುವ ರೀತಿಯಲ್ಲಿ ದೈತ್ಯ ಬಲವನ್ನೆಲ್ಲ ಧೂಳೀಪಟಮಾಡಿ, ಅಮಾತ್ಯಸುತರನ್ನು 
ಹಿಡಿಯಲು ಸಿದ್ಧನಾದ. ತಮ್ಮನ್ನು ಹಿಡಿಯಲು ಬರುತ್ತಿರುವ ಕಪಿಯನ್ನು ನೋಡಿದ 
ರಕ್ಕಸರು ಹರಿತ ಬಾಣಗಳಿಂದ ಅವನನ್ನು ಗಾಸಿಗೊಳಿಸುತ್ತ ಕತ್ತಿ ಶೂಲಗಳಿಂದ 
ಹೊಡೆಯುತ್ತ. ಬೊಬ್ಬಿರಿದರು. ಅಗಸ್ತ್ಯನು ಕಡಲ ಸಾಹಸಕ್ಕೆ ಹೆದರುವನೇ, ಹಿಮಗಿರಿಯು 
ಬೆಂಕಿಗೆ ಬೆದರುವುದೇ, ರಕ್ಕಸರ ದಾಳಿಗೆ ಮರುತಸುತ ಅಳುಕಿಯಾನೇ? ಬಾಣದ 
ಮಳೆಯನ್ನು ತಡೆದು, ರಥಗಳನ್ನು ಮುರಿದು ಹುಡಿಗುಟ್ಟಿ. ಒಬ್ಬೊಬ್ಬರನ್ನೂ ಹಿಡಿದು 
ನೆಲಕ್ಕೆ ಅಪ್ಪಳಿಸಿ, ದೈತ್ಯಬಲವನ್ನೆಲ್ಲ ಕಾಲಿಂದ ಒರೆಸಿ, ಕಾಲು ಕೈ ಮುಷ್ಟಿಗಳಿ೦ದ ಹೊಡೆದು 
ಅರೆನಿಮಿಷದಲ್ಲಿ ಎಲ್ಲವನ್ನು ಮಣ್ಣುಪಾಲು ಮಾಡಿ ಮತ್ತೆ ತೋರಣದ ಮೇಲೆ ಹೋಗಿ 
ನಿರುಮ್ಮಳನಾಗಿ ಕುಳಿತ. 


ದಾನವ ಮಂತ್ರಿಸುತರೆಲ್ಲರೂ ಕಪಿಯ ಕೋಪಬೆಂಕಿಗೆ ಆಹುತಿಯಾಗಲು, ಒಬ್ಬ 
ಉಳಿದವನಿಂದ ಕ್ಷಣಾರ್ಧದಲ್ಲಿ ಈ ಎಷಯವೆಲ್ಲ ನಗರಾಧಿನಾಥನಾದ ದಶಾನನನಿಗೆ 
ತಿಳಿಯಿತು. ಅದನ್ನು ಕೇಳಿದಾಗ, “ಇದೇನಾಶ್ಚರ್ಯ!' ಎ೦ಬ ಉದ್ದಾರ ಅವನ ಬಾಯಿಂದ 


೬೫೬ ಶ್ರೀರಾಮಕಥಾಮೃತ 


ಹೊರಬಂತು; ಮುಂದಿನ ಗತಿ ತಿಳಿಯದೆ ಆಲೋಚಿಸುತ್ತ ನಿಂತ. "ಒಂದು ಕೋಡಗವು 
ಬ೦ದು ಲಂಕಾನಗರಿಯನ್ನು ಹೊಕ್ಕುದು ಹೇಗೆ, ಅಶೋಕವನವನ್ನು ಮುರಿದದ್ದು ಎಂತು, 
ದೈತ್ಯರನ್ನು ಮಡುಹಿ ಜ೦ಬುಮಾಲಿಯನ್ನು ತರಿದು ಮಂತ್ರಿಸುತರನ್ನೆಲ್ಲ ಮಣ್ಣುಮುಕ್ಕಿಸಿದ್ದು 
ಹೇಗೆ, ಇದರ ನಿವಾರಣೆ ಯಾವ ರೀತಿ!' ಎಂದು ಆಲೋಚಿಸಿದ. ದೇವೇಂದ್ರನೇ 
ಮೊದಲಾದ ದಿಕ್ಷಾಲಕರು ಈ ಕಪಿರೂಪ ಧರಿಸಿ ಬಂದಿರಬೇಕು, ಇಲ್ಲದಿದ್ದರೆ ಶ್ರೀಹರಿಯೇ 
ವೈಕುಂಠದಿಂದ ವಾನರ ವೇಷವನ್ನು ತಾಳಿ ಇಳಿದು ಬಂದು ನಮ್ಮ ನಗರವನ್ನು ಹೊಕ್ಕು 
ರಕ್ಕಸಕುಲವನ್ನು ಕಣ್ಣು ಮುಚ್ಚಿ ಬಿಚ್ಚುವನಿತು ಬೇಗ ನಾಶಮಾಡಿರಬೇಕು. ಕಾಲವಶವನ್ನು 
ಮೀರಲು ಯಾರಿಗಾದರೂ ಸಾಧ್ಯವೇ? ಎಂದು ಚಿಂತಿಸಿದ. “ಜಗದೀಶ ರಾಮನಿಂದ 
ನಾನು ಪ್ರಾಣಬಿಡಬೇಕೆಂದು ಬಯಸಿದುದಕ್ಕೆ ಅನುಗುಣವಾಗಿ ಲೋಕೇಶನು ಕೃಪೆಯಿಟ್ಟು 
ಕಪಿರೂಪದಿಂದ ಇಲ್ಲಿಗೆ ಬಂದಿರುವುದು ಸತ್ಯ ಜಗತ್ತಿನಲ್ಲಿ ನಾನೇ ಧನ್ಯ, ನನ್ನ ಇಷ್ಟ 
ನೆರವೇರುವ ಕಾಲ ಸನ್ನಿಹಿತವಾಯಿತು' ಎ೦ದು ಅಪರಿಮಿತ ಹರ್ಷದಿಂದ ದಶಕಂಠನು 
ನಸುನಗುತ್ತ ಶ್ರೀರಾಮಪುರದರಸನೊಡನೆ ಸೆಣಸಲು ಸಂತಸಗೊಂಡ. 


೧೫. ಮಾರುತಿಯು ಕಾಲರುದ್ರನ ಹಾಗೆ ಸೇನಾಪತಿಗಳನ್ನೂ 
ಅಕ್ಷಕುಮಾರನನ್ನೂ ಕೊಂದುದು 


ಅದ್ರಿತನುಸಂಭವೆಯೇ ಕೇಳು, ಹೀಗೆ ಒಟ್ಟಿಗೇ ಮಂತ್ರಿಸುತರೆಲ್ಲ ಸಾಯಲು 
ದಶಕಂಠನು ನಿಟ್ಟುಸಿರುಬಿಡುತ್ತ ಕೋಪದಿಂದ ಯೂಪಾಕ್ಷ ದುರ್ಧರ ಪ್ರಘಸ ಭಾಸಕರ್ಣ 
ವಿರೂಪಾಕ್ಷರೆಂಬ ಐದು ಮಂದಿಯನ್ನು ಕರೆದು, “ಚಂಡಬಲನಂತೆ ಕಾಣುವ ಕಪಿಯನ್ನು 
ನಿಗಹಿಸಲು ಗಾಂಧರ್ವಭಟರಿಂದಲೂ ಚತುರಂಗಸೈನ್ಯಗಳಿಂದಲೂ ಕೂಡಿ ಈಗಲೇ 
ಹೊರಡಿರಿ” ಎಂದು ಆ ಸೇನಾಪತಿಗಳಿಗೆ ಆಜ್ಞಾಪಿಸಿ, ಕಪಿಯನ್ನು ಹಿಡಿದು ತರಲು 
ಏನೇನು ಉಪಾಯಗಳನ್ನು ಅನುಸರಿಸಬೇಕೆಂದು ಸೂಚನೆಯಿತ್ತ: “ವಾಲಿ ಸುಗ್ರೀವ 
ಮೈಂದ ದ್ವಿವಿದ ಗಜ ಗವಯ ನೀಲ ನಳ ಶತಬಲಿ ಸುಷೇಣ ಮುಂತಾದ ಮುಖ್ಯರ 
ಹೆಸರನ್ನು ಹಿಂದೆಯೇ ಕೇಳಿದ್ದೀರಲ್ಲವೇ? ಧೈರ್ಯಶೌರ್ಯಮಾಯೆಗಳನ್ನು ಅವರು 
ಗಣಿಸುವಂಥವರಲ್ಲ; ಆದ್ದರಿಂದ ಅಂಥವರ ಬೆಂಬಲವಿರುವ ಬಾಲಸೂರ್ಯಪ್ರಭೆಯಿಂದ 
ಕೂಡಿದ ಕಪಿವರನನ್ನು ಸಾಮಾನ್ಯಬುದ್ಧಿಯಿ೦ದ ಹೋಗಿ ಆತುರದಿಂದ ಕೆಣಕಬೇಡಿ. 
ಶತ್ರುಗಳ ಬಲಾಬಲಗಳನ್ನು ತಿಳಿಯದೆ ಯುದ್ಧಕ್ಕೆ ಹೋದರೆ ಗೆಲವು ದೊರೆಯುವುದಿಲ್ಲ, 
ಹೀಗಾಗಿ ನಿಮ್ಮ ಸಾಮರ್ಥ್ಯವನ್ನು ನೆನೆಪಿನಲ್ಲಿಟ್ಟುಕೊ೦ಡು ಎಚ್ಚರಿಕೆಯಿಂದ ಕಾರ್ಯ 
ಕೈಗೂಡುವ ಮಾರ್ಗವನ್ನು ಅನುಸರಿಸಿರಿ” ಎಂದು ಅವರನ್ನು ಬೀಳ್ಕೊಟ್ಟ 


ಆ ಬಲೋದ್ಧತರು ಒಡೆಯನ ಆಜ್ಞೆಯಂತೆ ಅಮಿತಬಲದೊಂದಿಗೆ ಭೂಮಿ 
ನಡುಗುವಂತೆ ಬೇಗ ಬೇಗ ನಡೆದು ಬಂದು ಮಧ್ಯಾಹ್ನದ ಸೂರ್ಯನಂತೆ ತೋರಣದಲ್ಲಿ 
ಕುಳಿತಿದ್ದ ಕಪೀಶ್ವರನನ್ನು ಕಂಡು ಕೆಲವು ಬಾಣಗಳನ್ನು ಬಿಟ್ಟು ಬೊಬ್ಬಿಟ್ಟು ಎಲ್ಲ 
ದಿಕ್ಕುಗಳಿಂದಲೂ ಅವನ ಮೇಲೆ ಶಸ್ತದ ಮಳೆ ಸುರಿಸಿದರು. ಅಸುರರ ಬಿರುಸಿನ 


ಸುಂದರಕಾಂಡ ೬೫೭ 


ಬಾಣಗಳ ದಾಳಿಯನ್ನು ಕಂಡು ಅಂಜನಾಸುತನು ತಕ್ಷಣವೇ ಆಗಸಕ್ಕಡರಿ ಬೊಬ್ಬಿಡುತ್ತ 
ಭೂಮಿಗೆ ದುಮುಕಿ ದುರ್ಧರನ ರಥಗಳು ಬಿಲ್ಲುಬಾಣಗಳನ್ನು ಹೇಳಹೆಸರಿಲ್ಲದಂತೆ 
ತನ್ನ ಕಾಲುಗಳಡಿಯಲ್ಲಿ ಸಿಲುಕಿಸಿಕೊಂಡು ಹುಡಿಗುಟ್ಟಿದ. ಅದನ್ನು ಕಂಡ ವಿರೂಪಾಕ್ಷ 
ಯೂಪಾಕ್ಟರು ಅತಿ ವೇಗದಿಂದ ಎಲ್ಲ ಬಗೆಯ ಶಸ್ತ್ರಗಳನ್ನೂ ಅವನ ಮೇಲೆ 
ಪ್ರಯೋಗಿಸಿದುದಲ್ಲದೆ, ಶೂಲ ಪಟ್ಟಿಸ ಕೊಡಲಿಗಳಿಂದ ಹೊಡೆಯಲು, ಕಪಿವರನು 
ಕಡುಗೋಪದಿಂದ ಇಬ್ಬರನ್ನೂ ತಕ್ಷಣವೇ ಕೆತ್ತಿ ನೆಲದ ಮೇಲೆ ಬಿಸಾಡಿದ; ಅವರ 
ನೆತ್ತರು ನೆಲದಲ್ಲಿ ಹರಿಯಿತು. ಆಗ ಭಾಸಕರ್ಣನು ತೀವ್ರ ಕ್ರೋಧದಿ೦ದ ಪಟ್ಟಿಸವನ್ನು 
ಹಿಡಿದು ಆರ್ಭಟದಿಂದ ಹನುಮನಿಗೆ ಬಲವಾಗಿ ಹೊಡೆದ. ಆಗಸದಲ್ಲಿ ಸೂರ್ಯನಂತೆ 
ಪ್ರಜ್ವಲಿಸುತ್ತಿದ್ದ ಕಪಿರಾಯನು ಅದಕ್ಕೆ ಹೆದರದೆ, ಹಾವನ್ನು ಹಿಡಿಯಲು ಗರುಡನು 
ಭೂಮಿಗೆರಗುವಂತೆ, ದಾನವನನ್ನು ಹಿಡಿದು ಅವನ ಆಯುಧವನ್ನು ಕಿತ್ತು ಬಿಸುಟು 
ತನ್ನ ಕಾಲುಗುರುಗಳಿಂದಲೇ ಅವನನ್ನು ಸೀಳಿ ಕೆಳಕ್ಕೆಸೆದು ಮತ್ತೆ ಆಕಾಶಕ್ಕೆ ಹಾರಿದ. 
ಹೀಗೆ ಎದುರಾದ ಎಲ್ಲ ಸೇನಾನಿಗಳು ಮಡಿಯಲು ಮಾರುತಿಯು ಶೂಲವೊಂದನ್ನು 
ಹಿಡಿದುಕೊಂಡು ಉಳಿದ ಸೈನ್ಯವನ್ನೆಲ್ಲ ಸವರಿ, ಮತ್ತೇಭಗಳನ್ನು ಬಡಿದು, ಕುದುರೆಗಳನ್ನು 
ಅಪ್ಪಳಿಸಿ, ರಥಗಳನ್ನು ಕೆಡಹಿ ನುಚ್ಚುನುರಿಮಾಡಿ ಅರೆನಿಮಿಷದಲ್ಲಿ ಪಡೆಯನ್ನೆಲ್ಲ 
ಹುಡಿಗುಟ್ಟಿ ಘುಡುಘುಡಿಸುತ್ತ ಹಿಂದಿನಂತೆಯೇ ತೋರಣದಲ್ಲಿ ಹೋಗಿ ಕುಳಿತುಕೊಂಡ. 


ತಾನು ಕಳಿಸಿದ ಈ ಬಲಸಮಗ್ರವನ್ನೂ ವಾಯುಸುತನು ನಾಶಮಾಡಿದುದನ್ನು 
ಕೇಳಿದ ದಶಕಂಠನ ರೌದ್ರವು ತಾರಕಕ್ಕೇರಿತು; ಎಡಬಲಗಳನ್ನು ನೋಡಿ 
ಮಹಾಪರಾಕ್ರಮಿಯಾದ ತನ್ನ ಮಗ ಅಕ್ಷಕುಮಾರನತ್ತ ಮುಖ ತಿರುಗಿಸಲು, ಅವನು 
ತಕ್ಷಣವೇ ತಂದೆಯ ಬಳಿ ಬಂದು ಅವನ ಪಾದಗಳಿಗೆರಗಿ ಆಶೀರ್ವಾದವನ್ನು ಪಡೆದು 
ಸಮರಸಿದ್ದನಾಗಿ ಹೊರಟ. ಪೂರ್ವದ ತಪಃಫಲದಿಂದಾಗಿ ಬಾಲಸೂರ್ಯಪ್ರಭೆಯಿಂದ 
ಕೂಡಿ ಹರಸಮಾನ ಶೂರನಾದ ಅಕ್ಷನು ಪ್ರದಕ್ಷಣೆ ಹಾಕಿ ಹೊಂದೇರನ್ನಡರಿ ತನ್ನ 
ಬಿಲ್ಲನ್ನು ಹಿಡಿದು ಹೋರಾಟಕ್ಕೆ ಬಂದ; ಅವನನ್ನು ಚತುರಂಗಸೈನ್ಯವು ಹಿಂಬಾಲಿಸಿತು; 
ಶಸ್ತ್ರಾಸ್ತ್ರಗಳನ್ನು ಹಿಡಿದ ಅಸಂಖ್ಯಾತ ಯೋಧರು ದುಂದುಭಿ ಕಹಳೆ ಕಾಂಸ್ಕ 
ಸುಷಿರ ಮೊದಲಾದ ವೀರವಾದ್ಯಗಳ ಭೋರ್ಗರೆತದೊಡನೆ ಜೊತೆಗೂಡಿದರು. 
ಆ ಬಲೋದ್ಧತರ ಪಾದಘಟ್ಟಣೆಯಿಂದಾಗಿ ದಿಕ್ಕುಗಳೆಲ್ಲ ಶಬ್ದಮಯವಾದುವು. 
ದೇವಸಮುದಯಕ್ಕೆ ಭಯವಾಯಿತು, ನೆಲವು ನಡುಗಿತು, ಬೆಟ್ಟಗುಡ್ಡಸಮುದ್ರಗಳು 
ಅಲುಗಾಡಿದುವು; ಬೆಟ್ಟಗಳೇ ನಡೆದು ಬರುತ್ತಿರುವುವೋ ಎಂಬಂತೆ, ಮೋಡಗಳು 
ಸೂರ್ಯನ ಮೇಲೇರಿ ಬರುವಂತೆ ಬರುವ ದೈತ್ಯಬಲದೊಡನೆ ಅಕ್ಷಕುಮಾರನು 
ಕಪಿಯನ್ನು ಹಿಡಿದುಬಿಡುವೆನೆಂಬ ಉತ್ಸಾಹದಿಂದ ಬಂದ. ಆನೆಕುದುರೆಪದಾತಿಗಳ 
ಕೂಗಾಟದಿಂದಲೂ, ವಾದ್ಯರವದಿಂದಲೂ, ರಥಗಳ ಚೀತ್ಕಾರದಿ೦ದಲೂ ಕೂಡಿದ 
ಆ ರಣಪಂಡಿತಮಂಡಲಿಯು ಸರಸರನೆ ಬಂದು ತೋರಣದ ತುದಿಯಲ್ಲಿ ಕುಳಿತಿದ್ದ 
ಫ್ಲವಗಪತಿಯನ್ನು ಕಂಡಿತು. ಪೂರ್ವಾದ್ರಿಯಲ್ಲಿನ ಬಾಲಸೂರ್ಯನಂತೆ ಕದನವನ್ನು 
ಎದುರು ನೋಡುತ್ತ ಕುಳಿತಿದ್ದ ಹನುಮಂತನ ಕಾಲನ್ನು ಕಂಡ ತಕ್ಷಣವೇ ಅಕ್ಷನು 


೬೫೮ ಶ್ರೀರಾಮಕಥಾಮೃತ 


ಅತಿ ಕೋಪದಿಂದ, “ಬ್ರಹ್ಮ ಮೊದಲಾದವರು ಕನಸಿನಲ್ಲಿಯೂ ಎಣಿಸದಂತಹ 
ರೀತಿಯಲ್ಲಿ ದೈತ್ಯಸದನವನ್ನು ಹೊಕ್ಕಿದ್ದೀಯೆ, ಮುಂದಾಗುವುದನ್ನು ಯೋಚಿಸದೆ 
ಕಪಿಚೇಷ್ಟೆಗಳಲ್ಲಿ ತೊಡಗಿದೆ, ನಾಲ್ವರು ವನಪಾಲಕರನ್ನು ಕೊಂದೆ, ಗಿಡಮರಗಳನ್ನೆಲ್ಲ 
ಮುರಿದಿಟ್ಟಿ, ಭವನಗಳನ್ನು ಕೆಡಹಿದೆ. ಇಷ್ಟರಿಂದಲೇ ನಿನಗೆ ಸಮಾನರಾರೂ ಇಲ್ಲವೆಂದು 
ಬಗೆದೆಯಲ್ಲವೇ? ನಮ್ಮ ಕೈಗುಣವನ್ನು ಕಾಣದೆ ನಿನಗೆ ದುರ್ಬುದ್ಧಿಯುಂಟಾಯಿತು; 
ಇನ್ನು ನಿನಗೆ ಮೃಷ್ಟಾನ್ನ ಭೋಜನ ಕಾದಿದೆ!” ಎಂದು ಜರೆದು ಪುಂಖಾನುಪುಂಖವಾಗಿ 
ಬಾಣಗಳನ್ನು ಬಿಟ್ಟ ಅವನ ಅಸಂಖ್ಯ ಬಾಣಗಳಿಂದ ಭೂಮಿ-ಆಕಾಶಗಳು ಒಂದಾದುವು, 
ಸೂರ್ಯಚಂದ್ರರು ನಕ್ಷತ್ರಗಳಂತೆ ಕಾಣಿಸಿದರು, ಗಾಳಿ ಸ್ತಬ್ಧವಾಯಿತು, ಬೆಟ್ಟ ನಡುಗಿತು, 
ಈ ಭೀಕರ ಸಮರವನ್ನು ಕಂಡ ಮುನಿಸಂದೋಹ ತಲ್ಲಣಿಸಿತು. 


ರಕ್ಕಸಪತಿಯು ಮೂರು ವಿಶೇಷ ಬಾಣಗಳನ್ನು ಕಪಿವೀರನ ಮೇಲೆ ಪ್ರಯೋಗಿಸಲು 
ಅವು ಬಿದ್ದ ರಭಸದಿಂದ ಮಾರುತಿಯ ಹಣೆಯೊಡೆದು ರಕ್ತ ಸುರಿಯುತ್ತ ಹೂಬಿಟ್ಟ 
ಮುಳ್ಳುತ್ತುಗದಂತೆ ಕಾಣಿಸಿತು. ಅದರಿಂದ ಭುಗಿಲೆದ್ದ ಕಪಿವರನು ಹಲ್ಲುಕಡಿಯುತ್ತ 
ಕಿಡಿಯುಗುಳುವ ಕಣ್ಣುಗಳಿಂದ ನೋಡಿ ಗರ್ಜಿಸುತ್ತ ಮೇಲೆದ್ದ. ಅಕ್ಷನ ಬಾಣಹತಿಯು 
ಸಹಿಸಲಸಾಧ್ಯವಾಗಿ  ಘುಡುಘುಡಿಸುತ್ತ ರಾವಣಕುವರನ ಪ್ರಹಾರದಿಂದ ಮೈ 
ಗಾಯಗಳಿಂದ ಕೂಡುವಂತಾಗಿ ನೆಲದ ಮೇಲೆ ನಿಂತು ಯುದ್ಧ ಮಾಡುವುದು 
ಕಷ್ಟವೆನ್ನಿಸಿ, ಮೋಡದಂತೆ ಗುಡುಗಿ ಆಗಸಕ್ಕೇರಿ ಮಿಂಚುಸಿಡಿಲುಗಳಂತೆ ಸುಳಿದು 
ರಕ್ಕಸನನ್ನು ತುಳಿಯಬೇಕೆಂದುಕೊಂಡ. ಗರುಡನ ಹಾಗೆ ಗಗನದಲ್ಲಿ ಹಾರಾಡುವ 
ಮರುತಜನ ಪರಿಯನ್ನು ಕಂಡು ಅಕ್ಷನು ಶರಪ೦ಜರವನ್ನೇ ರಚಿಸಲು ಆಕಾಶವೆಲ್ಲ ಅವನ 
ಕೈವಶವಾದಂತೆ ಕಾಣಿಸಿತು; ಹರಿತವಾದ ಕೆ೦ಗರಿಬಾಣಗಳ ಅರ್ಧಚಂದ್ರಾಕಾರ ಬಾಣಗಳ 
ರಾಶಿಯನ್ನೇ ಪ್ರಯೋಗಿಸಿ, ಬೇಟೆಯಲ್ಲಿ ಮೃಗಗಳನ್ನು ಬಲೆ ಹಾಕಿ ಹಿಡಿಯುವಂತೆ, 
ಆಗಸವನ್ನೆಲ್ಲ ಮುಚ್ಚಿಬಿಟ್ಟ. ನೆಲದ ಮೇಲೆ ನಿ೦ತು ಯುದ್ಧಮಾಡುವುದು ಅಸಾಧ್ಯ, 
ಆಗಸದಲ್ಲಿ ಚಲಿಸುವುದು ದುಸ್ಪಾಧ್ಯ ಅವನ ಮುಂದೆ ಸುಳಿದಾಡಿದರೆ ಅಪ್ರತಿಮ 
ಸಾಹಸಿಯಾದ ರಕ್ಕಸನು ತನ್ನನ್ನು ಕೊಲ್ಲದೆ ಬಿಡುವುದಿಲ್ಲ; ಹೀಗಿರಲು ರವಿಕುಲತೇಜನಿಗೆ 
ಜಯಲಕ್ಷ್ಮಿ ಹೇಗೆ ಒಲಿಯುತ್ತಾಳೆಯೋ ಎಂದು ಹನುಮನು ಕಂಪಿಸಿದ. ಈ ದೈತ್ಯಸುತನು 
ತನ್ನ ಹರೆಯ ಬಲಗಳಿಂದ ಕೂಡಿ ತುಪ್ಪ ಕುಡಿದ ಬೆಂಕಿಯಂತೆ ಅಸಮಬಲನಾಗಿದ್ದಾನೆ; 
ಇವನ ಆರ್ಭಟವನ್ನು ನಿಲ್ಲಿಸದಿದ್ದರೆ ಮೂರು ಲೋಕಗಳನ್ನೂ ಇವನು ನೀರಿನಲ್ಲದ್ದುವುದು 
ಖಂಡಿತ, ಆದ್ದರಿಂದ ಇವನನ್ನು ಕೊಂದೇ ತೀರಬೇಕು, ಚಾರಣಾದಿಗಳಿಗೆ ಸಂತಸವನ್ನು 
ನೀಡಲೇಬೇಕು ಎಂದು ನಿರ್ಧರಿಸಿದ. 


ದೃಢನಿಶ್ಚಯದ ಆಂಜನೇಯನು ತನ್ನ ಬಲವನ್ನೆಲ್ಲ ಬಿಟ್ಟು ಮೇಲಿನಿಂದ ಅಕ್ಷನ 
ರಥದ ಮೇಲೆ ಸರಿಯಾಗಿ ದುಮುಕಿದ, ರಥ ಕುದುರೆ ಸಾರಥಿಗಳು ಒಂದೇ ಕ್ಷಣದಲ್ಲಿ 
ಅಪ್ಪಚ್ಚಿಯಾದವು. ಇದನ್ನು ಕಂಡ ಅಕ್ಷನು ರೋಷದಿಂದ ಮತ್ತೊಂದು ತೇರನ್ನೇರಿ 
ಅನಿಲಸಂಭೂತನಿಗೆ ಎದುರಾಗಿ ನಿಂತು ಆಕಾಶಭೂಮಿಗಳಲ್ಲಿ ಒಂದಿನಿತೂ ಜಾಗವಿರದಂತೆ 
ತನ್ನ ಬಾಣಗಳನ್ನು ಪೇರಿಸಿಬಿಟ್ರ್ಟ ಆಗ ಅದ್ಭುತವಾದ ಸುರಾಸುರ ಯುದ್ಧವು 


ಸುಂದರಕಾಂಡ ೬೫೯ 


ಘೋರಭೀಕರವಾಗಿ ಸಂಭವಿಸಲು, ಅಕ್ಷನು ನಮುಚಿ ಜಂಭಾಸುರ ಮೊದಲಾದವರಿಗೂ 
ಮೀರಿದ ರಭಸದಿಂದ ಹೋರಾಡಿದ. ತೂರಿ ಹೋಗಲು ಸಾಧ್ಯವಾಗದಂತೆ ಸುತ್ತಲೂ 
ಬಾಣಗಳು ಕವಿದಿರಲು, ಪವಮಾನಜನಿಗೆ ಹಾದಿಯಿಲ್ಲದಂತಾಗಿ ಅವನನ್ನು ಶತ್ರುನಿಗ್ರಹ 
ಚಿ೦ತೆ ಆವರಿಸಿತು. ಆದರೆ ಹೊಸ ಶಕ್ತಿ ಸಂಚಯವಾದಂತಾಗಿ ಹನುಮನು ಗಿಡುಗನಂತೆ 
ಎರಗಿ ಅಕ್ಷನ ತೇರನ್ನು ಹುಡಿಗುಟ್ಟಿದ; ಅಸುರನು ಮತ್ತೊಂದು ರಥವನ್ನು ಹತ್ತಿದರೆ 
ಅದನ್ನೂ ತುಂಡುಮಾಡಿದ. ಅವನು ಮತ್ತೂ ಒಂದು ರಥದಲ್ಲಿ ರಭಸದಿಂದ ಬರಲು 
ಅದನ್ನೂ ಮುರಿದ, ಹೀಗೆ ಮುರಿದುಬಿದ್ದ ರಥಗಳ ಸಂಖ್ಯೆ ಸಿಕ್ಕದಾಯಿತು. ತೇರಿನಿಂದ 
ಕೆಳಗಿಳಿದ ಅಕ್ಷನು ಬಿಲ್ಲನ್ನು ತೆಗೆದುಕೊ೦ಡು ಬಾಣಗಳನ್ನು ಹೂಡಿ ಬಿಡಲು ಅವೆಲ್ಲವನ್ನೂ 
ಹನುಮನು ತುಂಡರಿಸಿಬಿಟ್ಟ ಆಗ ಅಸುರಕುಮಾರನು ಗದೆಯನ್ನು ತೆಗೆದುಕೊಂಡು 
- ಸೂರ್ಯನ ಮೇಲೆ ಮಂದೇಹ ದಾನವರು ಮುತ್ತುವ ಹಾಗೆ - ಆಂಜನೇಯನಿಗೆ 
ಬಲವಾಗಿ ಹೊಡೆದ; ಅದರ ತೀವ್ರತೆಯಿಂದ ತತ್ತರಿಸಿದ ಅವನು ಆಗಸಕ್ಕೇರಿ ಚಲಿಸುತ್ತ 
ಕೆಳಗಿನ ದಾನವರ ಮೇಲೆ ದಾಳಿ ನಡೆಸಿದ. ಯಾವ ಯುದ್ಧೋಪಾಯಗಳಿಂದಲೂ 
ರಾಕ್ಷಸನು ವಶವಾಗದಿರಲು ಮಾರುತಿಯು ಕೋಪದಿಂದ ಬರಸಿಡಿಲು ಗಿರಿಶಿಖರದ ಮೇಲೆ 
ಅಪ್ಪಳಿಸುವಂತೆ ಆಗಸದಿಂದ ಅಕ್ಷನ ಮೇಲೆ ರಭಸದಿಂದ ಎರಗಿ ಅವನನ್ನೆತ್ತಿಕೊ೦ಡು ಮತ್ತೆ 
ಆಕಾಶಕ್ಕೆ ಹಾರಿ ಅವನ ದೇಹವನ್ನು ತನ್ನ ಉಗುರುಗಳಿಂದಲೇ ಬಗಿದು ರೋಷದಿಂದ 
ತಿರುಗಿಸಿ ಚೂರುಚೂರಾಗುವಂತೆ ನೆಲಕ್ಕೆ ಬೀಸಿ ಒಗೆದು, ತನ್ನ ಪಾದಗಳಿ೦ದ ಅಕ್ಷನನ್ನು 
ನೆಲದ ಮೇಲೆ ಒರೆಸಿ ಸಮಾಪ್ತಿ ಮಾಡಿದ; ಆ ಅದ್ಭುತವನ್ನೇನೆ೦ದು ಬಣ್ಣಿಸುವುದು! 
ಆಮೇಲೆ ಏರಿಬಂದ ರಕ್ಕಸರನ್ನು ತದೆದು, ಆನೆಕುದುರೆ ಕಾಲಾಳು ಮೇಲಾಳುಗಳನ್ನು 
ಸೀಳಿ ಬಿಸುಟು ಕಲ್ಲರುದ್ರನಂತೆ ಇಡೀ ನಗರವನ್ನು ತಲ್ಲಣಗೊಳಿಸಿದ. ಆಗ ಸುಮನಸರ 
ಜಂಗುಳಿ ಹರ್ಷೋದ್ಗಾರ ಮಾಡಿತು. 


ಒಬ್ಬರೂ ಉಳಿಯದ ಹಾಗೆ ಅಕ್ಷಸಮೇತ ಬಲವೆಲ್ಲ ನಾಶವಾಗಲು ಪವನಸುತನು 
ಉದಯಿಸುವ ಸೂರ್ಯನಂತೆ ಗೆಲವಿನಿಂದ ತೋರಣದಲ್ಲಿ ಕುಳಿತು ಎಲ್ಲ ದಿಕ್ಕುಗಳತ್ತ 
ಕಣ್ಣಾಡಿಸಿದ. ಮಹಾಪರಾಕ್ರಮಿಯಾದ ರಾವಣಸುತನೂ ಸಾಯಲು ಕಂಗೆಟ್ಟ 
ಉಳಿದವರೆಲ್ಲರೂ ಕಾತರದಿಂದ ಹಲುಬುತ್ತ ರಾಕ್ಷಸೇಶ್ವರನಿದ್ದ ಓಲಗಶಾಲೆಗೆ ಬಂದರು. 
ಅಸುರಪತಿಗೆರಗಿ ರಕ್ಕಸವೃಂದವು, “ದೇವ, ಅಶೋಕವನವು ಹಾಳಾಯಿತು. ಅಲ್ಲಿನ 
ಮಹಲುಗಳು ನೆಲಸಮವಾದುವು, ಕಾವಲುಗಾರರು ಸತ್ತರು, ಕಿಂಕರಸಮುದಾಯವೆಲ್ಲ 
ಸತ್ತುಬಿದ್ದಿತು, ಮಹಾ ಶೂರ ಪ್ರಹಸ್ತಪುತ್ರನು ಹತನಾದ, ಐವರು ಸೇನಾಪತಿಗಳೂ 
ಮಣ್ಣುಮುಕ್ಕಿದರು, ಮಂತ್ರಿಸುತರೂ ವಧೆಯಾದರು, ಅತುಲ ಬಲದೊಡನೆ ಯುದ್ಧಕ್ಕೆ 
ಹೋದ ಶತಮುಖ ಮುಂತಾದ ಪ್ರಮುಖರೆಲ್ಲ ನೆಲಕಚ್ಚಿದರು, ಅಲ್ಲದೆ ಅಮಿತ ಪರಾಕ್ರಮಿ 
ಅಕ್ಷಕುಮಾರನೂ ಸತ್ತುಬಿದ್ದ ಇವನು ಕಪಿರೂಪದ ಹರಿವಿರಿಂಚಿಯೇ ಇರಬೇಕು, 
ಅವನನ್ನು ವಿಚಾರಿಸಿಕೊಳ್ಳದೆ ಹೋದರೆ ಇಡೀ ನಗರವೇ ಸಮುದದಲ್ಲಿ ಮುಳುಗಿ 
ಹೋಗುವುದರಲ್ಲಿ ಸಂದೇಹವಿಲ್ಲ” ಎಂದು ದೂರಿದರು. ಪುರನಿವಾಸಿಗಳೂ ಗಡಗಡ 
ನಡುಗುತ್ತ ಬಂದು ರಾಕ್ಷಸನಾಥನಲ್ಲಿ ಮೊರೆಯಿಟ್ಟರು: “ಎಲ್ಲರನ್ನೂ ಆಹುತಿಗೈದು ಆ 


೬೬೦ ಶ್ರೀರಾಮಕಥಾಮೃತ 


ಕಪಿಯು ತೋರಣವನ್ನೇರಿ ಕುಳಿತು ನಗುತ್ತ ಸುಗ್ರೀವ ಲಕ್ಷ್ಮಣ ರಘುವೀರರ ವಿಕ್ರಮಗಳನ್ನು 
ಹಾಡಿ ಹೊಗಳುತ್ತ ಇದ್ದಾನೆ, ಅವನೇನು ಯುಗಾ೦ತ್ಯದ ಯಮನೋ ಏನೋ! ಮುಂದೆ 
ಹೋರಾಡಲು ಬರುವ ವೀರರಿಗಾಗಿ ಆ ಕಪಿವೀರನು ಕಾದಿ ಕುಳಿತಿದ್ದಾನೆ. ನಮ್ಮ 
ಸೈನ್ಯದ ನಾಲ್ಕನೆಯ ಒಂದು ಭಾಗ ಈಗಾಗಲೇ ನಾಶವಾದಂತಾಯಿತು. ಅವನೇನು 
ಬೆಟ್ಟವನ್ನೇ ಕಿತ್ತು ಕೊಂಡೊಯ್ಯುವವನೇ! ದೈತ್ಯಸಂಕುಲಕ್ಕೆ ಪ್ರಳಯಾಗ್ನಿಯಂತಿರುವ 
ಅವನ ಉಪಟಳವನ್ನು, ರಾಕ್ಷಸೇ೦ದ್ರನೇ, ಬೇಗ ತಪ್ಪಿಸಿ ನಗರವನ್ನು ರಕ್ಷಿಸು. ಉಳಿದವರೆಲ್ಲ 
ನಡುಗುತ್ತಿದ್ದಾರೆ, ಕಪಿವೀರನನ್ನು ಎದುರಿಸುವವರು ಈಗ ಯಾರೂ ಉಳಿದಂತಿಲ್ಲ. 
ಒಡೆಯ, . ರಕ್ಕಸಸಂತತಿಯನ್ನು ಕರುಣದಿಂದ ಕಾಪಾಡು, ಆ ಫ್ಲವಗವೀರನನ್ನು 
ಹಿಡಿಯಲು ಏರ್ಪಾಟು ಮಾಡು, ರಾಜೇಂದ್ರ” ಎಂದು ಜನರೆಲ್ಲರೂ ದಶಕಂಠನನ್ನು 
ಪ್ರಾರ್ಥಿಸಿದರು. ಮಹಾ ಅಟ್ಟಹಾಸದಿಂದ ಮೆರೆಯುವ ಕಪಿಚಕ್ರೇಶನ ಶೌರ್ಯವನ್ನು 
ಕೇಳಿ ಸಂವರ್ತಕಾಲದ  ರುದ್ರನಂತೆ ಕಂಗಳಲ್ಲಿ ಕಿಡಿಗರೆಯುತ್ತ ದಶಮೌಳಿಯು 
ದಿವಿಜದಲ್ಲಣನಾದ ಇಂದಜಿತುವನ್ನು ಕರೆದು ರಾಮಪುರದರಸನ ಅನುಚರನನ್ನು ಹಿಡಿದು 
ತರಲು ಆಜ್ಞಾಪಿಸಿದ. 


೧೬. ಬ್ರಹ್ಮಾಸ್ತ ಸ್ತವನ್ನು ಮನ್ನಣೆ ಮಾಡಿದ ಹನುಮಂತನು 
w ಸಭೆಗೆ ಬಂದುದು 


ನಗೇಂದಜಾತೆಯೇ, ಸಮರದುರ್ಜಯನೆನಿಸಿದ ಅಕ್ಷಕುಮಾರನು ಸತ್ತ ಸುದ್ದಿಯನ್ನೂ 
ಕಪಿಯ ಆರ್ಭಟೆಯನ್ನೂ ನಗರವಾಸಿಗಳು ಹೇಳಿದುದನ್ನು ಕೇಳಿದ ಅಮರವೈರಿಯು 
ಕೋಪದಿಂದ ಭುಗಿಲೆದ್ದು ಇಂದ್ರಜಿತುವನ್ನು ಕರೆದು ಮಾಡಬೇಕಾದ ಕಾರ್ಯವನ್ನು 
ಕುರಿತು ತಿಳಿಯ ಹೇಳಿದ: “ನೀನು ಅಸ್ತಶಸ್ತಕೋವಿದ. ಕಾಸ. 
ಮಹಾವೀರ, ನಿನ್ನ ತಪೋಬಲದಿಂದ ಬ್ರಹ್ಮನಿಂದ ಅಿಸವನ್ನು ಪಡೆದ ಭಾನುತೇಜೋನಿಧಿ, 
ಕುಮಾರಮಸ ಸಕಮಣಿಯೇ, ಇಲ್ಲಿ ಬಾ. " ಸುರಾಸುರಸಮೂಹವೆಲ್ಲವೂ ದೇವೇಂದ್ರನ 
ಹಿಂದೆ ಬಂದು ನಿನ್ನ ಎದುರಿನಲ್ಲಿ ನಿಂತು ಯುದ್ದನಿರ್ವಹಿಸಲಾರರು. ನಾನಾ 
ಮಾಯಾವಿದ್ಯೆಗಳನ್ನೂ, ಎಲ್ಲ ದೇಶಕಾಲವಿಭಾಗಗಳನ್ನೂ ತಿಳಿದ ಎಶ್ವೈಕವೀರ ನೀನು 
ಎಂಬ ಕಾರಣದಿಂದ ಕೆಲವು ವಿಚಾರಗಳನ್ನು ಹೇಳುತ್ತೇನೆ, ಕೇಳು. ನಿನ್ನೆದುರು ನಿಂತು 
ಹೋರಾಡುವ ವೀರರಿಲ್ಲ, ನಿನ್ನ ಅಸ್ತಬಂಡಣವನ್ನೆ ದುರಿಸುವ ಪರಿಯನ್ನ ರಿತವರಿಲ್ಲ. 
ತಪಸ್ಸಿನಲ್ಲಿ ನನ್ನ ಸಮನಾದ ನಿನಗೆ ಯುದ್ಧದಲ್ಲಿ ಏನಾಕಪಾಣಿಯು ಮಿಡುರಾಧಿಕಾವ: 
ಹುಲು ಕಖಯ ದೆಸೆಯಿಂದ ನಗರದ ವೀರಕಿಂಕರರೆಲ್ಲರೂ ಮಡಿದರು; ಪ್ರಹಸನ 
ಮಗನ ಆರ್ಭಟವು ತಣ್ಣಗಾಯಿತು, ಮಂತ್ರಿಸುತರೆಲ್ಲರೂ ನೆಲಕ್ಕೆ ಬಿದ್ದರು, ಸೇನಾನಿಗಳು 
ಹೇಳಹೆಸರಿಲ್ಲದಾದರು, ಹೀಗೆ ನಮ್ಮ ಬಲದ ಸಾರ ಕುಗ್ಗಿದೆ. ಉಳಿದಿರುವುದು ವಿಸ್ತಾರ 
ವಿಕ್ರಮನಾದ ನೀನೊಬ್ಬ, ಬೇರಾರ ಹೆಸರೂ ಹೊಳೆಯುತ್ತಿಲ್ಲ. ಆ ಕಪಿವೀರನು ಬಲದಿಂದ 
ಗೆಲ್ಲಲಾಗದವನು, ಮಹಾ ಶಸ್ತಾಸ್ತ ಸ್ವಗಳಿಗೂ ಮಣಿಯದವನು, ಹಿಡಿಯಲೆಂದು ಹೊಡೆದರೆ 


ಸುಂದರಕಾಂಡ ೬೬೧ 


ಏಟಿಗೇ ಸಿಗದ ಮಹಾಕಲ್ಪ; ಬಲೆಗಳಿಗೆ ಸಿಲುಕದ, ಬೆಂಕಿಗೆ ಬೀಳದವನು ಎಂಬುದನ್ನು 
ಮನಸ್ಸಿನಲ್ಲಿಟ್ಟುಕೊ೦ಡು ಸ್ವರಕ್ಷಣೆಯನ್ನು ಮಾಡಿಕೊಳ್ಳುತ್ತ ನೀನು ಕಾರ್ಯಪ್ರವೃತ್ತನಾಗಬೇಕು. 
ಆತ್ಮಬಲ ಶತ್ರುಬಲ ಎರಡನ್ನೂ ತಿಳಿದು ಆತ್ಮರಕ್ಷಣೆ ಶತ್ರುಹನನಗಳ ಚಾತುರ್ಯವನ್ನು 
ರೂಪಿಸಿಕೊಂಡು ಕೆಲಸವನ್ನು ಸಾಧಿಸುವ ಯೋಗ್ಯ ನೀನು ಎಂದು ಕಳಿಸುತ್ತಿದ್ದೇನೆ. 
ಶತ್ರುವನ್ನು ಸೆರೆಹಿಡಿಯಲನುವಾಗುವಂತೆ ಯುದ್ಧತಂತ್ರವನ್ನು ರೂಪಿಸಿ ಜಯಶೀಲನಾಗಿ 
ಬಾ” ಎಂದು ಆಶೀರ್ವದಿಸಿ ರಾವಣನು ಮಗನನ್ನು ಬೀಳ್ಕೊಟ್ಟ. 


ತಂದೆಯ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತ ಅಸುರವಲ್ಲಭತನಯನು ತಂದೆಯನ್ನು 
ಬಲವಂದು, ಅಮಾತ್ಯರ ಅಪ್ಪಣೆ ಪಡೆದು, ಹಿರಿಯರ ಹಾರೈಕೆಯೊಂದಿಗೆ 
ದೈತ್ಯಸೈನ್ಯದೊಡನೆ ಯುದ್ಧೋತ್ಸಾಹದಿಂದ ಇಂದ್ರಜಿತುವು ಕುದುರೆ ಕಟ್ಟಿದ್ದ ರಥವನ್ನೇರಿದ. 
ಕದನಕುತೂಹಲದಿಂದ ಅಶೋಕವನವನದ ಬಳಿ ಬಂದು ತೋರಣದಲ್ಲಿ ಕುಳಿತಿದ್ದ 
ಕಪಿವೀರನನ್ನು ನೋಡಿ ಬಿಲ್ಲುಬಾಣಗಳನ್ನು ್ಸಿ ಸಿದ್ದಪಡಿಸಿಕೊಳ್ಳಲು ಉದ್ಯುಕ್ತನಾದ. ಇದನ್ನೆಲ್ಲ 
ಕಂಡ ಸ್ಟಾ ತನ್ನ ಬಾಲವನ್ನು ಕೊಡವಿ ಅಟ್ಟಹಾಸ ಸಗೈೆಯುತ್ತ : ಅಸುರಪಡೆಯು 
ಬರುವುದನ್ನೇ ನೋಡುತ್ತ ನಿಂತ. ಗಗನವು ಹಡೆಯಿತೋ. ಜಗತ್ತೇ ಬೆಸಲಾಯಿತೋ, ಬೆಳಗು 
ಮಲಿನವಾಯಿತೋ ಎಂಬಂತೆ ಪ್ರಬಲ ಬಲ ಬರುತ್ತಿರಲು ಎಲ್ಲೆಡೆ ಕತ್ತಲು ಆವರಿಸಲು, 
ಗಗನದಲ್ಲಿ ದೇವಗಂಧರ್ವಯಷಿ ಸಮೂಹವು ಭಯದಿಂದಲೂ ಚಿಂತೆಯಿಂದಲೂ 
ಕಾದು ಕುಳಿತವು. ಮೇಘನಾದನು ಮಹಾ ಬಲಾಢ್ಯ, ರಣಪಂಡಿತ, ಸರ್ವಾಸ್ತ ಸ್ತವೇತ್ತ, 
ಮಾಯೆಯ ನಿಲಯ, ಯದ್ಭಾಸಾಧ್ಯ; ಅಂಥವನು ಜ್ಯ ಕಪಿವರನಿಗೆ ಒಳಿತಾದೀತೇ, 
ರಘುವೀರನ ಮನದಿಚ್ಛೆ ನೆರವೇರುವುದೇ ಎ೦ಬ ಭೀತಿಯಿಂದ ಮುಗಿಲೆಡೆಯಲ್ಲಿ 
ಮರೆಯಾಗಿದ್ದುಕೊಂಡು' ನೆಲದ ಮೇಲೆ ನಡೆಯುವುದನ್ನು ನೋಡಿದರು. 


ರಾವಣಪುತ್ರನು ಕಡುಗೋಪದಿ೦ದ ತೇರನ್ನು ಮನೋವೇಗದಿಂದ ನಡೆಸುತ್ತ 
ಮಾರುತಿಯ ಎದುರಿನಲ್ಲಿ ನಿಂತು, “ಪ್ಲವಗನೇ, ನೀನು ಯಾರು? ಎಲ್ಲಿಂದ 
ಬಂದೆ? ಎಲ್ಲಿಗೆ ಹೋಗಲು ಬಯಸಿದ್ದೀಯೆ? ಮೂರ್ಪನೇ. ಮರಗಳಲ್ಲಿ ಬಿಟ್ಟ 
ಹಣ್ಣುಹ೦ಪಲುಗಳನ್ನು ಮನದಣಿಯೆ ತಿ೦ದು ಸುಖವಾಗಿರುವುದನ್ನು ಬಿಟ್ಟು ಏನು 
ಅನರ್ಥವನ್ನು ಮಾಡಬಯಸಿದ್ದೀಯೆ? ತನಗೆ ಅನುಗುಣವಾದ ಕಾರ್ಯಗಳನ್ನಷ್ಟೇ 
ಮಾಡದೆ ದುರ್ಬುದ್ಧಿಯಿಂದ ಏನೇನೋ ಮಾಡಹೊರಟರೆ ಏನು ಲಾಭವಾದೀತು? 
ಮರುಳೇ, ಯುದ್ಧದಲ್ಲಿ ಮೇಘನಾದನಿಗೆ ಎದುರಾಗಿ ನಿಲ್ಲಬಲ್ಲವರು ದೇವಾಸುರರೊಳಗೆ 
ಯಾರಾದರೂ ಇದ್ದಾರೆಯೇ? ಕೆಟ್ಟ ಕೆಲಸಗಳಿಂದ ಪತಿಕಾರ್ಯವನ್ನು ಕೆಡಿಸಿ 
ಪ್ರಾಣವೊಂದನ್ನುಳಿದು ದ್ವೇಷವನ್ನು ಗಳಿಸಿದ ಫಲವನ್ನು ಉಣ್ಣಲೇಬೇಕು” ಎಂದು 
ಕೆಂಗರಿಗೋಲುಗಳ ಮಳೆಯನ್ನೇ ಸುರಿಸಿದ. ಅವು ಕಡಲ ತೆರೆಗಳಂತೆ. ಸ್ವಾತಿ 
ಮಳೆಯ ಬಿರುವೊಯ್ಲಿನಂತೆ, ಮತ್ತೆ ಮತ್ತೆ ಸಿಡಿಲು ಬಡಿಯುತ್ತಿದೆಯೋ ಎಂಬಂತೆ 
ನುಗ್ಗಿ ಬಂದುವು; ಇಂದಜಿತುವಿನ ತೊಡುವ ಬಿಡುವ ಅಗ್ಗಳಿಕೆಯನ್ನು ತಿಳಿಯುವುದು 
ಅಸಾಧ್ಯವಾಯಿತು. ಇದರಿಂದ ಅಖಿಲ ಲೋಕವೇ ಅರೆನಿಮಿಷ ಮರುಳಾಯಿತು. 
ಬೆಟ್ಟಗಳು ಅಲ್ಲಾಡಿದುವು, ಭೂಮಿ ನಡುಗಿತು, ಬಿಲ್ಲಿನ ಠೇಂಕಾರದಿಂದಾಗಿ ಆನೆಗಳು 


೬೬೨ ಶ್ರೀರಾಮಕಥಾಮೃತ 


ಕಿವುಡಾದುವು, ಬಾಣಗಳ ಸಂಚಾರದಿಂದಾಗಿ ಸೂರ್ಯಚಂದ್ರರು ಹಾಗೂ ದೇವತೆಗಳ 
ಓಡಾಟಕ್ಕೆ ಅಡಚಣೆಯು೦ಟಾಯಿತು, ಭೂಮಿಯನ್ನೆಲ್ಲ ಮಬ್ಬು ಆವರಿಸಿತು. ಮೇಘನಾದನ 
ರಣೋತ್ಕರ್ಷವನ್ನು ಹಾಗೆ ಹೀಗೆ ಎಂದು ಬಣ್ಣಿಸುವುದಕ್ಕಾದೀತೇ? ಹೀಗೆ ಇಂದ್ರಜಿತುವು 
ಕ್ರೋಧಾವೇಶದಿಂದ ಅಮಿತ ಶಸ್ತ್ರಾಸ್ತಗಳನ್ನು ಸುರಿಯುತ್ತಿರಲು ಮರುತಸುತನು ಅದಕ್ಕೆ 
ಹೆದರದೆ ಕ್ರೋಧದಿಂದ ಅವುಡು ಕಚ್ಚಿ ಶಸ್ತ್ರನಾಶ ಮಾಡುತ್ತ ಬಾಲವನ್ನಾಡಿಸಿ ನೆಲಕ್ಕ 
ದುಮುಕಿ ಗಜತುರಗರಥ ಕಾಲಾಳುಗಳನ್ನು ಒದೆದು ಯಮನ ಸದನಕ್ಕೆ. ಕಳಿಸುತ್ತಿದ್ದ 
ಸಾಹಸದ ಪರಿ EE. 


ಸೇರಿದ್ದ ಸೈನ್ಯವನ್ನೆಲ್ಲ ಸವರಿ ಹಾಕಿದ ಪ್ರಭಂಜನಸುತನು ಮೇಘನಾದನಿರುವ 
ಕಡೆಗೆ ವೇಗದಿಂದ ಪ್ರಳಯರುದ್ರನಂತೆ ಬಂದು ತೇರು ಬಿಲ್ಲುಬಾಣಗಳನ್ನು ಮುರಿದು 
ಅವನ ಮುಖಕ್ಕೆ . ಮುಷ್ಟಿಯಿಂದ ಗುದ್ದಿದರೆ, ಅವನು ರೋಷದಿಂದ ಕೈಯೆತ್ತಿ 
ನಾನಾ ವಿಧವಾಗಿ ಏಟುಗಳನ್ನು ಕೊಟ್ಟು ಮರುತಸುತನೊಡನೆ ಸಿಡಿಲಮರಿಯಂತೆ 
ದ್ವಂದ್ವಯುದ್ಧದಲ್ಲಿ ತೊಡಗಿದ. ಬಿಗಿಹಿಡಿದು, ವೇಗದಿ೦ದ ಬಗ್ಗಿಸಿ ಅವುಕಿ, ನೆಲದ ಮೇಲೆ 
ಒತ್ತಿ ಹಿಡಿದು, ಬಿರುಸಾದ ಮುಷ್ಟಿಯಿ೦ದ ಗುದ್ದಿ ಬಗೆಬಗೆಯ ಮಲ್ಲಗಾಳಗದಲ್ಲಿ ತೊಡಗಿ 
ಅನಿಲಸುತನನ್ನು ಕಂಗೆಡಿಸಲು ನೋಡಿದ. ಮೇಲೆ ಚಿಮ್ಮಿ ಆರ್ಭಟಿಸುತ್ತ ಮತ್ತೆ ಮತ್ತೆ 
ಕೈಮೇಲಾಗುತ್ತಿದ್ದ ಇಂದಜಿತುವನ್ನು ನೋಡಿದ ಮಾರುತಿಯು ಸೆಟೆದು ನಿಂತು ಮೈಯ 
ಕೀಲುಕೀಲುಗಳನ್ನು ನಿರಿನಿಟಲೆನ್ನುವಂತೆ ನೆಗ್ಗಿದ. ಹೊಡೆತಕ್ಕೆ ಹೊಡೆತ, ಪಟ್ಟಿಗೆ ಪಟ್ಟು, 
ವರಸೆಗೆ ವರಸೆ, ನಿಷ್ಠುರ ನುಡಿಗೆ ತಕ್ಕ ನುಡಿ, ಗುದ್ದಿಗೆ ಗುದ್ದುಗಳನ್ನು ಒಬ್ಬರೊಬ್ಬರಿಗೆ 
ತೋರಿಸುತ್ತ ಅವರಿಬ್ಬರೂ ಹೊಡೆದಾಡುತ್ತಿದ್ದರೆ ಅಂಧಕಾಸುರ-ತ್ರಿಪುರಹರರ ಯುದ್ಧವು 
ನೆನಪಿಗೆ ಬರುತ್ತಿತ್ತು. ಒಬ್ಬನು ಗೆದ್ದಂತೆ ಕಾಣುವಷ್ಟರಲ್ಲಿ ಮತ್ತೊಬ್ಬನ ಕೈ ಮೇಲಾಗುತ್ತಿತ್ತು; 
ಮರುತಸುತನು ಎದುರಾಳಿಯನ್ನು ತೊಡರಿ ಭೂಮಿಗೆ ಬೀಳಿಸಿದನೆನ್ನುವಷ್ಟರಲ್ಲಿ 
ಮೇಘನಾದನು ಮೇಲೇಳುತ್ತಿದ್ದ ಈ ಘೋರಸಮರದಲ್ಲಿ ಮರುತಸುತನ ಮುಷ್ಟಿಗಳಿಂದ 
ತೀವ್ರವಾಗಿ ನೊಂದ ಮೇಘನಾದನು ಮುಂದುಗಾಣದೆ ಅರೆನಿಮಿಷ ಚಿಂತಿಸುತ್ತಿದ್ದು, ಆ 
ಬಳಿಕ ಬ್ರಹ್ಮಾಸ್ತದಿ೦ದ ಇವನ ಆರ್ಭಟವು ಅಡಗುವುದೆಂದು ಯೋಚಿಸಿ ದೈತ್ಯವೀರನು 
ಮಂತ್ರವನ್ನು ನೆನೆಸಿಕೊಂಡು ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದು ಬಿಲ್ಲಿಗೆ ಹೂಡಿ 
ಬಿಡಲು ಆದರ ಅದ್ಭುತವನ್ನು ಏನೆಂದು ಹೇಳುವುದು! ಭುಗು ಭುಗಿಲು ಭುಗಿಲೆಂದು 
' ಅದರಿಂದ ಹೊರಟ ದಳ್ಳುರಿಯು ಮುಂದೆ ಸಾಗಿ ಆಗಸವನ್ನೆಲ್ಲ ವ್ಯಾಪಿಸಲು ಅದರ 
ಪ್ರಭೆಯಿಂದಾಗಿ ಸೂರ್ಯಚಂದರ ಕಾಂತಿಯು ಮಸುಳಿಸಿ ನಗೆಪಾಟಲಿಗೀಡಾಯಿತು, 
ಸಾಗರಗಳು ತುಳುಕಿದುವು, ಧರೆ ನಡುಗಿತು, ಹೊಗೆ ಎದ್ದು ಜಗತ್ತಿನಲ್ಲಿ ಕತ್ತಲೆ ಆವರಿಸಿತು, 
ಆ ಆರ್ಭಟೆಗೆ ದಿಗಿಲುಗೊ೦ಡ ಸುರಸಮೂಹವು ಬಾಯಿಬಿಡುತ್ತಿರಲು ಅದನ್ನು ನೋಡಿದ 
. ಬ್ರಹ್ಮನು ತನ್ನೊಳಗೇ ಚಿಂತೆಗೊಳಗಾದ. ಈ ಮರುಳ ಇಂದ್ರಜಿತುವು ನನ್ನ. ಅಸ್ತ್ರವನ್ನು 
ಬಿಟ್ಟು ಮಹಾಪರಾಕ್ರಮಿ ಮರುತ್ತುತನನ್ನು ಹಿಡಿಯಲು ಹೊರಟನಲ್ಲ, ಅವನೆದುರಿಗೆ ನನ್ನ 
ಬಾಣವು ಸಂಚರಿಸಲಾದೀತೇ; ಅಸ್ತ್ರವು ವಾಪಸ್ಸು ಬಂದದ್ದೇ ಆದರೆ ರಾವಣಿತನಯನು 
ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಆಗ ನನ್ನ ಪಾಡು. ಹೀನಾಯವಾಗುತ್ತದೆ ಎಂಬ ಯೋಚನೆ 


ಸುಂದರಕಾಂಡ ೬೬೩ 


ಕಮಲಭವನನ್ನು ಮುತ್ತಿತು. ಯಾವ ಮಗ್ಗುಲಿನಿಂದ ಆಲೋಚಿಸಿದರೂ ಈ ಸಮಸ್ಯೆಗೆ 
ಪರಿಹಾರವು ಕಾಣಿಸ ದಾಯಿತು, ಇದರಿಂದ "ಚಿಂತೆ ಗಾಢವಾಯಿತು, ಈ ರಕ್ಕಸನಿಗೆ ನನ್ನ 
ಅಸ್ತವನ್ನಿತ್ತು ಅವನ ದುರ್ಬುದ್ಧಿಯಿಂದ ನನ್ನ ಮರ್ಯಾದೆ ಅಭವಿಸು, 6.209... 
ಇದಕ್ಕೇನು “ಮಾಡಲಿ ಎಂದು ರಾಜೀವಸ ಕಟಕ ಮುಂದುಗಾಣದೆ ತಳಮಳಗೊಂಡ. 


ಆನಂತರ ಬ್ರಹ್ಮನಿಗೆ ಇದು ಚಿಂತೆಯಿಂದ ತೀರುವಂತಹುದಲ್ಲವೆಂದೂ, ಪವನಾತ್ಮಜನ 
ಸಮ್ಮುಖಕ್ಕೆ ಹೇಗಾದರೂ ಹೋಗಿ ವಿಷಯವನ್ನು ವಿವರಿಸಿದರೆ ಅವನು ತನ್ನ ಮಾತನ್ನು 
ಮನ್ನಿ; ಸುತಾನೆ. ಎಷ್ಟಾದರೂ ಸರ್ವಜ್ಞನಲ್ಲವೇ ಎನ್ನಿಸಿತು. ಆಗ ಬೇರೆಯವರಿಗೆ 
ಕಾಣಿಸ ದಂತಹ ತಿರಸ್ಕರಿಣೀ ವಿದ್ಯೆಯ ಬಲದಿಂದ ಬಹ್ಮನು ಮಾರುತಿಯ ಎದುರು 
ಹೋಗಿ ನಿಂತು ತನಗೆ ಚ್‌ "ಪರಿಸ್ಥಿತಿಯನ್ನು ವಿವರಿಸಿದ: “ದೇವತಾಸಮುದಯಕ್ಕೆ 
ಹಿರಿಯನಾದ ಕಾರಣದಿಂದ ನಾನು ಅಂದುಕೊಂಡದ್ದನ್ನು ಎಲ್ಲರೂ ನಿಜವಾಗಿಸುತ್ತ. 
ಯಾರಾದರೂ ತಪಸ್ಸು ಮಾಡಿ ಬೇಡಿದುದನ್ನು Mou ವಿಷಯವು ಹಬ್ಬಿ, 
ಮೇಘನಾದನು ಕಷ್ಟಪಟ್ಟು ತಪಸ್ಸು ಮಾಡಿ SNe ಶರವೊಂದನ್ನು ಪಡೆದ; 
ಆನಂತರ ದೈತ್ಯಗುರುವಿನ ಉಪದೇಶದಿಂದ ಮೂರು ಲೋಕಗಳನ್ನೂ ಜಯಿಸಿ ತನಗೆ 
SSR ಇಲ್ಲವೆಂಬ ಗರ್ವದಿಂದ ದಾಂಧಲೆ ಮಾಡುತ್ತ ಬಂದಿದಾನೆ. ಅವನು 
ದೊಡ್ಡ ಪರಾಕ್ರಮಿ ಎ೦ಬ ಕಾರಣದಿಂದ ರಾವಣನು ಸೈನ್ಯ ದೊಡನೆ ಇವನನ್ನು ಕಳಿಸಿದ್ದಾನೆ: 
ಆದರೆ ಈ ದುರ್ಮಾರ್ಗಿಯು ನಿನ್ನ ಎದುರು ದೀರ್ಫಕಾಲ ಯುದ್ಧಮಾಡಲಾಗದೆ : 
ಈ ಅಸ ಸ್ತವನ್ನು ಅವಲಂಬಿಸಿದ್ದಾನೆ; ಅತ ಅಮೋಘವಾದ (ನಿಷ್ಪಲವಾಗದ) ಬಾಣ, ' 
ಮೂರು' ಲೋಕಕ್ಕೂ ನೋವುಂಟುಮಾಡುವಂತಹುದು. ಆದ್ದರಿಂದ, ಕೀಶಾಗ್ರಗಣ್ಯನೇ, : 
ಅದು ನಿನ್ನ ಬಳಿ ಬಂದರೆ ನಿನ್ನ ಸ್ವಭಾವದ ಶಾಂತಿಯಿಂದ ನಿರ್ವಿಣ್ಣನಾಗಿರು; ಹದಿನಾಲ್ಕು. 
ಲೋಕಗಳಲ್ಲಿನ ಅಸ್ತ್ರಗಳ ಜನಭ ಪ್ರಭೆಯು ನಿನ್ನ ಮುಂದೆ ತ... 
ತನ್ನ ತೇಜಸ್ಸನ್ನು ತ್ರಡಗಿಸಿಕೊಳ್ಳುತ್ತದೆ; ಆಗ ಬ್ರಹ್ಮಾಸ್ತವು ಪಾಯಸ ಎಂಬ 
ಅಪಕೀರ್ತಿಯುಂಟಾಗುತ್ತದೆ. ಆದ್ದರಿಂದ ಇದನ್ನು ಮನ್ನಿಸಿ ನೀನು ಅಂಗೀಕರಿಸಿದರೆ 
ಪಾತಿ: ತಪ್ಪುತ್ತದೆ, ಯೋಚಿಸಿ ನೋಡು” ' tet ಹೇಳಿ ಸಹ ಅಸ್ಪ, 


ನನ್ನ ಮಾತನ್ನು ಮನ್ನಿ ಸಿದ ಕೀರ್ತಿ ಬರುತ್ತದೆ, ಹಿಂದೆ ನೀನು 'ಮುನಿವರನಿಗಿತ ಮಾತನ್ನು 


ಸಲ್ಲಿಸಿದಂತಾಗುತ್ತದೆ. ಆ ಮುನಿಶಾಪವನ್ನು ಸ್ಮರಿಸಿಕೊಂಡು ನನ್ನ ಮಾತಿನಂತೆ ನಡೆದರೆ 
ನಿನಗೆ ಯಶಸ್ಸು "ದೊರಕುವುದು ಖಂಡಿತ” ಎಂದು ನಾನಾ ವಿಧವಾಗಿ ವನಜಪೀಠನು 
ಪ್ರಾರ್ಥನೆ ಮಾಡಲು ಮಾರುತಿಯು ಅದಕ್ಕೊಪ್ಪಿ ಅವನನ್ನು ಬೀಳ್ಕೂಟ್ಟ 


ಹನುಮಂತನು, “ಶ್ರೀರಾಮನ ಕೃಪೆಯಿಂದ ನನಗೆ ಬ್ರಹ್ಮಾಸ್ತದಿ೦ದ ಯಾವ 
ತೊಂದರೆಯೂ ಆಗುವುದಿಲ್ಲ” ಎಂಬ ಸ೦ತೋಷದಲ್ಲಿರುವಷ್ಟರಲ್ಲಿ ಮೇಘನಾದನು 
ರೋಷದಿಂದ ಮಹಾಸ್ತವನ್ನು ಅಭಿಮಂತ್ರಿಸಿ ಬಿಡಲು ಅದು ಕೆಂಗಿಡಿಗಳನ್ನು ಕಾರುತ್ತ ಎಲ್ಲ 
ಸಂಚಾರವನ್ನೂ ನಲ್ಲಿಸಬಟ್ಟಿತು; ಬ್ರಹ್ಮಾಸ್ತದ ಮಹಿಮೆಯನ್ನು ಎನಿಸುವುದು ಸಾಧ್ಯವೇ? 
ಅಸ್ತದ ಉರಿಗೆ “ಅಸುರಪಡೆ ಬೊಬಿಟ್ಟಿಪೆ. ದೇವಸಭೆ ಕಂಗೆಟಿತು. ಬಿಸಜಭವನ ಹೊವ 


೬೬೪ ಜ್ರರಾಮಕಥಾಮೃತ, 


| 


ಮೂರು ಲೋಕಗಳನ್ನೂ ಬೆದರಿಸುತ್ತ ಬಂದು ಮಾರುತಿಯನ್ನು ಕಂಡು ಬಸವಳಿದು 
ಅಲುಗಾಡದೆ ನಿಂತುಬಿಟ್ಟಿತು. ಮುಂದೆ ಸಾಗದೆ ಉರಿಯನ್ನುಗುಳದೆ ಮಾರ್ಗಮಧ್ಯದಲ್ಲಿ 
ನಿಂತ ಬಾಣವನ್ನು ಕಂಡ ಇಂದಜಿತುವು ಅಚ್ಚರಿಯಿಂದ ನಿಂತಿರಲು, ನೋಡುತ್ತಿದ್ದ 
ದೇವವೃಂದವು ಕಳೆಗೆಟ್ಟರು. ಇದೇನು ಅದ್ಭುತ ಎ೦ದು ಎಲ್ಲರೂ ಆಶ್ಚರ್ಯದಿಂದ 
ನಿಂತಿರಲು ಅಲುಗಾಡದೆ ಆ ಬಾಣವು ನೆಲದಲ್ಲಿ ನೆಟ್ಟ ಗೂಟದಂತೆ ಸ್ಥಿರವಾಗಿತ್ತು. 
ಬ್ರಹ್ಮಾಸ್ತವು ಸಂಭಿತವಾಗಿ ನಿಂತುಬಿಟ್ಟದ್ದನ್ನು ಕಂಡ ದೈತ್ಯಬಲವೆಲ್ಲ ಭೀತಿಯಿಂದ 
ನಡುಗಿತು, ದೇವಸಂಕುಲ ಬೆಶಗಾಯಿತು; "ಬ್ರಹ್ಮನು ಮಜಾ ಾಗಿ ಪ್ರಾರ್ಥಿಸಿಕೊಳ್ಳಲು, 
ಅವನ ಇಂಗಿತವನ್ನು ಅರಿತ ಅಂಜನಾಸುತನು. ಅಸ್ತವನ್ನು ಆಹ್ವಾನಿಸಿದ. ಆಗ ಅಸ್ತವು 
ಮುಂದೆ ಬಂದು, es ಹೂಬಾಣದ ರೂಪದಲ್ಲಿ ಸಲಕ್ಕೆ ಬಂದಿತೋ ಎಂಬಂತೆ 
ಮಾರುತಿಯನ್ನು ಹಿಡಿಯಿತು. ಮುನಿಯ ನುಡಿ ಸುಳ್ಳಾಗುವುದೇ, ದೇವಗುರು ಬ್ರಹ್ಮನು 
ನಿರೂಪಿಸಿದ ಉದ್ದೇಶವು ಸ್ವಾರ್ಥವೆನ್ನಿಸದೆ ವಿಪ್ರವಾಣಿಯನ್ನು ಸಲ್ಲಿಸಲು ನೆರವಾಯಿತು. 
ಸ್ವಾಮಿಕಾರ್ಯವು ನೆರವೇರುವುದನ್ನು ಚಿ೦ತಿಸಿ, ಚತುರ್ಮುಖಿನಿಗಿತ್ತ ಮಾತನ್ನು ಸಲ್ಲಿಸಿ, 
ಹನುಮಂತನು ಬ್ರಹ್ಮಾಸ ಸ್ತವನ್ನು ಕರೆದು ಎಲ್ಲರಿಗೂ ಹಿತವನ್ನುಂಟುಮಾಡಿದ; ಬಂದ 
ಅಸ್ತ್ರವು ವಿಪ್ರವಚಚನವನ್ನು ನಾಗತಿ ಬ್ರಹ್ಮನ ಬಳಿಗೆ ನಶಾನಗಿತು. 


ಮಹಾ ಬಲಶಾಲಿಯಾದ ಬ್ರಹ್ಮಾಸ್ತವು ಪ್ರಬುದ್ಧತೆಯನ್ನು ಮೆರೆದು ತಟಸ್ಥತೆಯನ್ನು 
ಅಭಿನಯಿಸಲು, ಅದನ್ನು ನೋಡಿದ ಇಂದ್ರಜಿತುವು ಗಹಗಹಿಸಿ ನಗತೊಡಗಿದ, 
ದಾನವರು ಸಂತೋಷದಿಂದ  ಚಪ್ಪಾಳೆಯಿಕ್ಕಿ ರಾವಣಿಯ ಪರಾಕ್ರಮವನ್ನು 
ಹೊಗಳಿದರು, ಹನುಮಂತನನ್ನು ಸೆಣಬಿನ ಹಗ್ಗದಿಂದ ಬಿಗಿಯಲು ಅಣಿಯಾದರು. 
ತನ್ನನ್ನು ಕಟ್ಟಿಹಾಕುತ್ತಿರಲು ಆಂಜನೇಯನು ಭಯದಿಂದೆಂಬಂತೆ ಕಣ್ಣುಗಳನ್ನು ಮುಚ್ಚಿ 
ತೆರೆದು, ಹಿಂದಕ್ಕೆ ಸರಿದು, ಬಾಲವನ್ನಲ್ಲಾಡಿಸುತ್ತ, ಹಲ್ಲುಕಿರಿಯುತ್ತ ಇರಲು, ಹತ್ತಿರ 
ಬಂದ ಮೇಘನಾದನು, “ಈ ದುಷ್ಪಕಪಿಯನ್ನು ರಕ್ಕಸರಾಜನ ಬಳಿ ಕರೆದೊಯ್ದು, 
ನಡೆದ ಸ೦ಗತಿಯನ್ನೆಲ್ಲ ಅರಿಕೆ ಮಾಡಿಕೊಳ್ಳೋಣ” "ಎನ್ನಲು ದೈತ್ಯಸೈನ್ಯ ವು ಬಂದು 
ಹನುಮನ ಸುತ್ತ ನೆರೆಯಿತು. ಅವನನ್ನು ಹೊತ್ತುಕೊಂಡು ಹೋಗಲು ಆಲೋಚಿಸಿ 
ರಕ್ಕಸರು ಭೋರ್ಮೊರೆಯುತ್ತ ಅವನ ಕೈಕಾಲುಗಳನ್ನು ಹಿಡಿದುಕೊಂಡು ಮೇಲೆತ್ತಲು 
ಪ್ರಯತ್ನಿಸಿ ಭಾರ ತಡೆಯಲಾರದೆ ದೊಪ್ಪನೆ ಕೆಳಕ್ಕೆ ಬಿದ್ದು ಗಾಯಮಾಡಿಕೊಂಡರು. 
ಹೀಗಾದುದನ್ನು ನೋಡಿದ ಇಂದಜಿತುವು ಬಂಡಿಗಳನ್ನು ತರಹೇಳಲು ತಕ್ಷಣವೇ ಕಬ್ಬಿಣದ 
ಬಂಡಿಗಳು ಬಂದುವು. ಅದರ ಮೇಲಿರಿಸಲು ದನುಜರೆಲ್ಲರೂ ಸೇರಿ ಆಂಜನೇಯನನ್ನು 
ಹಿಡಿದೆತ್ತಲು ಅವರು ಮಂದರಪರ್ವತದಡಿಯಲ್ಲಿ ಸಿಲುಕಿದವರಂತೆ ಅಪ್ಪಚ್ಚಿಯಾದರು. 
ಆಗ ಕೋಪದಿಂದ ಅವುಡುಗಚ್ಚಿ ನಂದನಿಕುವು "ಈ ಕಪಿಯ ಶೌರ್ಯಕ್ಕೆ ಕೊನೆಯೇ 
ಇಲ್ಲವಲ್ಲ!' ಎ೦ದು ರಕ್ಕಸ ಯೋಧರನ್ನು ಸೆ ಸಿ ಅಣುವನನ್ನು ಎತ್ತಲು ಅಣಿಯಾದರು. 
ಮೇರುಮಂದರಗಳನೆ ತ್ತುವಷ್ಟು ಗಾ ದಾನವರು ವಜಮೂರ್ತಿಯ 
ಭಾರದಿಂದ ನೆಲಕ್ಕುರುಳಲು ರಕ್ತ ಸುರಿಯಿತು, ಅವರ ಮುಖ ಮೂಗು ಕಿವಿಗಳು 
ಗಾಯಗೊಂಡುವು. ಮಾರುತಿಯ ಭಾರದಿಂದ ಕೆಳಗೆ ಬಿದ್ದವರನ್ನು ನೋಡಿ ಇಂದ್ರಜಿತು 


ಸುಂದರಕಾಂಡ ೬೬೫ 


ಕಡುಚಿಂತೆಗೊಳಗಾಗಿ ಇವನನ್ನು ಕರೆದೊಯ್ಯುವುದು ಹೇಗೆ ಎಂದು ಒಂದಷ್ಟು ಹೊತ್ತು 
ಚಿಂತಿಸಿದ. ಮದ್ದಾನೆಯ ಕಾಲಡಿಯಲ್ಲಿ ಸಿಲುಕಿದ ಸೊಳ್ಳೆಗಳ ಹಾಗೆ ಮಹಾಭಟರು 
ಉದುರಿಹೋದರೆ, ಕೀಲುಗಳು ಮುರಿದು ಬಂಡಿಯು ಕೆಳಗೆ ಬಿತ್ತು. ಆ ತೇರು ಮುರಿದು 
ಬೀಳಲು ಇಂದ್ರಜಿತುವು ಮತ್ತಷ್ಟು ಗಟ್ಟಿಮುಟ್ಟಾದ ತೇರುಗಳನ್ನು ತರಿಸಿದ. ಆದರೆ ಈ 
ಕಪಿಯ ಭಾರಕ್ಕೆ ಮಿತಿಯೇ ಇಲ್ಲದಂತೆ ತರಿಸಿದ ಬಂಡಿಗಳು ಹುಡಿಗೊ೦ಡವು, ಎತ್ತಿದ 
ದೈತ್ಯರು ಮಣ್ಣುಮುಕ್ಕಿದರು. ಕುಂಭಕರ್ಣನ ತೇರು ಮಾತ್ರ ಇವನ ಭಾರವನ್ನು ತಡೆದೀತು 
ಎಂದು ಆಗ ಮೇಘನಾದನು ಭಾವಿಸಿ ಆ ಮಹಾಸ್ಕಂದನವನ್ನು ತರಲು ರಕ್ಕಸರನ್ನಟ್ಟಿದ. 

ಈ ಮಧ್ಯೆ ಮಾರುತಿಯು ತನ್ನ ದೇಹವನ್ನು ಮೇರುಪರ್ವತದ ರೀತಿಯಲ್ಲಿ 
ಹೆಚ್ಚಿಸಿಕೊಂಡು ಹೋಗುತ್ತಿದ್ದವನು ಒಂದು ಕ್ಷಣ ತನ್ನಲ್ಲೇ ಈ ರೀತಿ ಚಿಂತಿಸಿದ: “ಇವನ 
ಜೊತೆಗಿನ ಹೋರಾಟದಲ್ಲಿ ಸ೦ಜೆ ಸಮೀಪಿಸುತ್ತಿದೆ; ಇವತ್ತು ದಶಕ೦ಠನನ್ನು ನೋಡಿದಲ್ಲದೆ 
ಕಾರ್ಯವಾಗದು' ಎ೦ದು ಯೋಜಿಸಿ ತನ್ನನ್ನು ಎತ್ತಿಕೊಂಡೊಯ್ಯುವಷ್ಟು ಭಾರಕ್ಕೆ 
ತನ್ನನ್ನು ಸೀಮಿತಗೊಳಿಸಿಕೊಂಡ. ತಂದ ಕುಂಭಕರ್ಣನ ತೇರಿನಲ್ಲಿ ಅಂಜನಾಸುತನನ್ನು 
ಎತ್ತಿಡುವಾಗ ಕೆಲವು ದಾನವರು ಸತ್ತರೆ, ಮತ್ತೆ ಕೆಲವರು ಕೈಕಾಲು ಮುರಿದುಕೊಂಡು 
ಬಿದ್ದರು. ಆಗ ಎಲ್ಲರೂ ಒಗ್ಗೂಡಿ ಕಬ್ಬಣದ ಸನ್ನೆಕೋಲುಗಳಿಂದ ದೇಹವನ್ನು ಮೀಟಿ 
ಬಂಡಿಗೆ ಅಳವಡಿಸಲು ತೊಡಗಿದಾಗ ಹನುಮನು ಭಯಗೊಂಡವನಂತೆ ನಟಿಸಿದ. 
ಬೆ೦ಕಿಯನ್ನು ನೋಡಿದರೆ ಈ ಕಪಿಯು ಬೆದರುತ್ತಾನೆಂದು ಯೋಚಿಸಿ ನಾಲ್ಕು 
ದಿಕ್ಕುಗಳಲ್ಲಿಯೂ ದೊಂದಿಗಳನ್ನು ಹಿಡಿದು ರಭಸವಾಗಿ ತಳ್ಳುತ್ತ ಹೇಗೋ ಅಂತೂ 
ಕೊನೆಗೆ ತೇರಿನಲ್ಲಿಟ್ಟು, ಬಂಡಿಗೆ ನಾಲ್ಕಾರು ಆನೆಗಳನ್ನು ಕಟ್ಟಿ ಮುನ್ನಡೆಸಿದರು. ಆದರೆ 
ಆ ಭಾರವನ್ನು ತಡೆಯಲಾರದೆ ಆನೆಗಳು ಕೆಳಗುರುಳಲು, ಕೊನೆಗೆ ಮೇಘನಾದನೇ 
ಕೋಪದಿಂದ ತನ್ನ ಕೈಯಾರೆ ತೇರನ್ನೆಳೆಯುತ್ತ ಸಾಗಿದ. ದೈತ್ಯರು ಬೊಬ್ಬಿರಿಯುತ್ತ 
ಹಿಂಬಾಲಿಸಲು, ಭೇರಿ ಮೃದಂಗಗಳ ಹೊಡೆತದಿಂದ ಬರುವ ದಾರಿಯಲ್ಲಿ ನೋಡಲೆಂದು 
ನೆರೆದ ಜನರು ಕಿವುಡಾದರು. ಕಪೀಶ್ವರನು ಕೆಡಹಿದ ಮನೆಗಳೆಷ್ಟು ಎಂದು ಎಣಿಸಲಾಗದಂತೆ 
ನಗರವನ್ನು ಹಾಳೆಗೆಡವಿದ ಕಪಿಯನ್ನು ನೋಡಿ ಜನರು ಗೋಳಿಟ್ಟರು. 


ಬಹು ಪ್ರಯಾಸದಿಂದ ಕಪಿಯನ್ನು ವೀರರು ಸಭೆಗೆ ಎಳೆತರಲು ಮುಂದೆ 
ಬಂದ ಇಂದ್ರಜಿತುವು ತಂದೆಗೆ ಮಣಿದು ಸಂತೋಷದಿಂದ ಅವನನ್ನು ಒಪ್ಪಿಸಿದ. 
ಹನುಮನು ದಶಕಂಠನ ಆಸ್ಥಾನವನ್ನು ನಿಟ್ಟಸಿದ; ಬಹ್ನ್ಮದೇವೇಂದರನ್ನು ಪ್ರಾರ್ಥಿಸುವ 
ದಿಕ್ಬಾಲಕರು ಇಲ್ಲಿ ದೈನ್ಯದಿಂದ ಎಡಬಲಗಳಲ್ಲಿರುವುದನ್ನು ಕೌತುಕದಿಂದ ನೋಡಿದ; 
ಚಿನ್ನದ ಸಿಂಹಾಸನದಲ್ಲಿ ಕುಳಿತ ರಕ್ಕಸರಾಜನ ಸಿರಿಯನ್ನು ನೋಡಿ ಬೆರಗಾಗಿ 
ಅವನ ವೈಭವವು ಅವರ್ಣನೀಯವಾದುದೆಂದು ಭಾವಿಸಿದ. ಮಣಿಖಚಿತ 
ಹಜಾರ, ಎಡಬಲದಲ್ಲಿ ಚಾಮರವಿಕ್ಕುವ ಸುರಸುವಾಸಿನಿಯರು, ರಾವಣನು 
ಇವೆಲ್ಲವನ್ನೂ ಎಷ್ಟು ಕಾಲ ತಪಸ್ಸುಮಾಡಿ ಗಳಿಸಿಕೊಂಡನೋ, ಆದರೆ ತನ್ನ ಹೀನ 
ಬುದ್ದಿಯಿಂದ ಇವನ್ನೆಲ್ಲ ಕಳೆದುಕೊಳ್ಳುವ ಹಾದಿಯನ್ನು ತುಳಿಯುತ್ತಿರುವನಲ್ಲ ಎಂದು 
ವಿಷಾದಗೊಂಡ. ವೀರಲಕ್ಷ್ಮಿಯಿ೦ದ ಕೂಡಿ ಬಲಾಢ್ಯತೆವೆತ್ತ ಇಪ್ಪತ್ತು ತೋಳುಗಳಿಂದಲೂ, 


೬೬೬ ಶ್ರೀರಾಮಕಥಾಮೃತ 


ಮಣಿಮಕುಟಗಳಿಂದ ಶೋಭಿಸಿವ ತಲೆಗಳಿಂದಲೂ ವಿಶಾಲಶೃಂಗಗಳಿಂದ ಕೂಡಿದ 
ಮೇರುಗಿರಿಯಂತೆ ರಕ್ಕಸರರಸನು ಕೆಂಪುಮಾಲೆ ಅನುಲೇಪನ ಚೀನಾಂಬರಗಳ 
ಅಲಂಕಾರದಲ್ಲಿ ಸೂರ್ಯಪ್ರಭೆಯಂತೆ ರಾರಾಜಿಸಿದ. ರಾವಣನ ದೇಹದಾರ್ಡ್ಯ 
ಮಹಾಭೋಗಗಳನ್ನು ನೋಡಿ ಪವನಕುಲಪವಿತ್ರನು, “ಈ ಸಿರಿಯನ್ನು ಅನುಭವಿಸುವುದನ್ನು 
ಬಿಟ್ಟು ರಘೂತ್ತಮನ ಸಿರಿಯರಸಿಯನ್ನು ಕದ್ದು ತಂದು ಕುಲಸಹಿತ ಹಾಳಾಗುವ 
ಬುದ್ದಿಯಿಂದ ಯೋಜಿಸಿದನಲ್ಲ, ವಿಧಿಲಿಖಿತವನ್ನು ಯಾರು ತಾನೇ ಮೀರಬಲ್ಲರು' 
ಎಂದು ವಿಸ್ಮಯಗೊಂಡ. ಈ ಪರಿಯಲ್ಲಿ ಕಪಿವೀರನ ಆಲೋಚನೆಯು ಸಾಗುತ್ತಿರಲು, 
ದೈತ್ಯಕಾ೦ತನು ಮಗನ ಬಾಯಿಂದ ನಡೆದುದೆಲ್ಲನ್ನೂ ಕೇಳಿ ಸಂತಸಗೊಂಡು ಅವನನ್ನು 
ಹೊಗಳಿ, ವಿಸ್ನಯಾಕ್ರಾಂತ ಮಾನಸನಾಗಿ ಈ ಕಪಿಯು ಶ್ರೀರಾಮಪುರದ ಶ್ರೀಕಾಂತನ 
ಅಪರಾವತಾರವೇ ಸರಿ ಎಂದು ತಲ್ಲಣಗೊಂಡ. 


೧೭. ಹನುಮಂತನು: ದಶಶಿರನನ್ನು ಧಿಕ್ಕರಿಸಿ 
ರಾಮಮಹಿಮೆಯನ್ನು ವರ್ಣಿಸಿದುದು 


ನಗಸುತೆಯೇ, ವೀರರಸವೇ ಕಪಿರೂಪವನ್ನು ಪಡೆದು ನೆಲದಲ್ಲಿ ಅವತರಿಸಿತೋ, 
ಶಿವನು ಕಾರಣಾಂತರದಿಂದ ಶಪಿಸಲು ನಂದಿಯು ಕೈಲಾಸದಿಂದ ಕಪಿರೂಪವನ್ನು 
ತಾಳಿ ಬಂದಿದ್ದಾನೆಯೋ ಎಂಬ ಯೋಚನೆಯಂದ ದಶಕಂಧರನು ಮಾರುತಿಯ 
ದಿವ್ಯತೇಜಸ್ಸನ್ನು ನೋಡಿ ಬೆರಗುಗೊಂಡ. ಭೀಮಬಲದ ಆ ಶಾಖಾಮೃಗವನ್ನು ಕ್ಷಣಕಾಲ 
ನೋಡಿ ಅಮಾತ್ಮನಾದ ಪ್ರಹಸ್ತನನ್ನು ಕರೆದು, “ಈ ದುಷ್ಟಬುದ್ಧಿಯ ಕಪಿಯು ಇಲ್ಲಿಗೇಕೆ 
ಬಂದಿದೆಯೋ ವಿಚಾರಿಸು” ಎಂದು ಆಜ್ಜೆಯಿತ್ತ. ಆಗ ಪ್ರಹಸ್ತನು ಮೃದುನುಡಿಗಳಿಂದ, 
“ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನಿನ್ನನ್ನು ಇಲ್ಲಿಗೆ ಕಳಿಸಿದವರಾರು? 
ಶಿವನೇ ನಿನ್ನನ್ನು ಕಳಿಸಿದ್ದಾನೆಯೋ, ಹರಿಯ ಕಾರಣದಿಂದಾಗಿ ಬಂದಿರುವೆಯೋ, 
ಬ್ರಹ್ಮನೇನಾದರೂ ಕಳಿಸಿರುವನೋ, ದೇವೇಂದ್ರ ಮೊದಲಾದ ದೇವತೆಗಳಲ್ಲಿ ಯಾರು 
ನಿನ್ನನ್ನು ಲಂಕಾನಗರಿಗೆ ಕಳಿಸಿದ್ದಾರೆ ಎ೦ಬುದನ್ನು ವಿವರಿಸಿ, ಸುಖವಾಗಿ ಮನೆಗೆ 
ಹೋಗುವುದು ಒಳಿತು” ಎಂದು ಕೇಳಿದ. ಆನಂತರ, “ಸುಳ್ಳು ಹೇಳದೆ ನಿಜವನ್ನಾಡಿದರೆ 
ನಿನ್ನನ್ನು ಬಂಧನದಿಂದ ಬಿಡಿಸಿ ರಕ್ಕಿಸುತ್ತೇವೆ, ಅದು ಬಿಟ್ಟು ಚಪಲ ಮಾತುಗಳನ್ನಾಡಿದರೆ 
ಹದುಳವಾಗುವುದಿಲ್ಲ” ಎಂದು ಅಮಾತ್ಯನು ಎಚ್ಚರಿಸಿದ. ಆ ಮಾತುಗಳನ್ನು ಕೇಳಿದ 
ಹನುಮಂತನು ನಸುನಗುತ್ತ ದಶಾಸ್ಯನ ಕಡೆ ನೋಡಿ, ತನ್ನನ್ನು ವಿಚಾರಿಸಿದ ರಕ್ಕಸನನ್ನು 
ಗಣನೆಗೇ ತೆಗೆದುಕೊಳ್ಳದೆ ನಯನೀತಿಭೀತಿಪರಮಾರ್ಥಗಳಿಂದ ಕೂಡಿದ ನುಡಿಗಳಿಂದ, 
“ಇಂದ್ರ ಯಮ ನಿರುತಿ ಮೊದಲಾದ ದೇವತೆಗಳ ಪರಿಚಯ ನನಗಿಲ್ಲ, ವಿಷ್ಣುವೂ 
ನನ್ನನ್ನು ಕಳಿಸಲಿಲ್ಲ, ಈ ನನ್ನ ರೀತಿಯು ಸಹಜವಾದುದೇ ಹೊರತು ಕೃತ್ರಿಮವಾದುದಲ್ಲ. 
ತರಣಿಕುಲರತ್ನನಾದ ಪಾವನತರ ಶ್ರೀರಾಘವನ ಸೇವಕ ನಾನು, ಸುಗ್ರೀವನ ಸಚಿವನಾದ 
ನನ್ನ ಹೆಸರು ಹನುಮಂತ ಎಂದು. ಈ ನಗರವು ತು೦ಬ ಸುಂದರವಾಗಿದೆ ಎಂದು 


ಸುಂದರಕಾಂಡ ೬೬೭ 


ಜನರೆಲ್ಲ ಮಾತಾಡಿಕೊಳ್ಳುತ್ತಿದ್ದುದನ್ನು ಕೇಳಿ ಆ ಸೊಗಸನ್ನು ನೋಡುವ ಕುತೂಹಲದಿಂದ 
ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದು ಹರ್ಷಗೊಂಡೆ. ನಿನ್ನನ್ನು ಕಾಣುವ ತವಕದಿಂದ 
ಅಶೋಕವನವನ್ನು ಹೊಗಲು ಯತ್ನಿಸಿದಾಗ ಕಾವಲುಗಾರರು ತಡೆದರು. ಅವರನ್ನು 
ಹೇಗೆ ನಿವಾರಿಸುವುದು ಎಂದು ಯೋಚಿಸುತ್ತಿರುವಾಗ ಆಟೋಪದಿಂದ ಕೂಡಿದ 
ಸೈನ್ಯವೇ ಬಂತು; ಆತ್ಮರಕ್ಷಣೆಗಾಗಿ ಅವರನ್ನು ಉಪಚರಿಸುವಷ್ಟರಲ್ಲಿ ದಾನವರು ಬಂದು 
ನಿಷ್ಠುರವಾಗಿ ದಾಳಿ ಮಾಡಲು ಅವರನ್ನು ಸವರಿಹಾಕಿದೆ; ಆನಂತರ ಪ್ರಹಸ್ತಕುಮಾರನು 
ಬಂದು ನನಗೆ ಗಾಸಿಮಾಡಲೆತ್ಲಿಸಲು ನನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಅವನನ್ನು 
ಮರ್ದಿಸುವುದು ಅನಿವಾರ್ಯವಾಯಿತು. ಅಗ ಬರಸಿಡಿಲಿನಂತಹ ಏಳುಜನ 
ಮಂತ್ರಿಮಕ್ಕಳು ಬಂದರು; ಅವರನ್ನು ಕೊಲ್ಲುವಷ್ಟರಲ್ಲಿ ಐವರು ಉನ್ನತ ಪರಾಕ್ರಮಿಗಳೂ 
ಸೇನಾಧಿಪತಿಗಳೂ ಐತ೦ದರು. ಅವರು ನನ್ನನ್ನು ಬನ್ನಗೊಳಿಸಲು ಅವರನ್ನು 
ತರಿದಿಕ್ಕಬೇಕಾಯಿತು. ಆಗ ನಿನ್ನ ಮಗ ಅಕ್ಷಕುಮಾರನು ಬೃಹತ್‌ ಸೈನ್ಯದೊಡನೆ ಬಂದ, 
ನಮ್ಮಿಬ್ಬರ ನಡುವೆ ಯುದ್ಧ ನಡೆದಾಗ ನನ್ನ ಪ್ರಾಣವನ್ನು ಉಳುಹಿಕೊಳ್ಳಲು ಅವನನ್ನು 
ಕೊಂದೆ; ಆನಂತರ ಇಂದ್ರಜಿತುವು ಚತುರಂಗ ಸೈನ್ಯಸಮೇತನಾಗಿ ಬಂದ; ನಮ್ಮಿಬ್ಬರ 
ನಡುವೆ ಘೋರಯುದ್ಧ ಸಂಭವಿಸಿತು. ಪರಿಪರಿಯ ಬಾಣಗಳನ್ನು ಅವನು ನನ್ನ 

ಮೇಲೆ ಪ್ರಯೋಗಿಸಿದರೂ ಉಪಯೋಗವಾಗದ ಕಾರಣದಿಂದಾಗಿ ಬ್ರಹ್ಮಾಸ ಸ್ತವನ್ನು ಬಿಟ್ಟು 
ಬೆಟ್ಟಭೂಮಿಗಳನ್ನು ನಡುಗಿಸಿಬಿಟ್ಟ ಆಗ ಮೂರು ಲೋಕಗಳಲ್ಲಿರುವ ಯಾವ ಅಸ್ತವೂ 
ನನ್ನೆ ಮೇಲೆ ಸಂಖ್‌ ಬೀರದು ಎಂದು ತಿಳಿದ ಬ್ರಹ್ಮನು ಬಂದು ಬೇಡಿಕೊಳ್ಳಲು ಆ 
ಓರಿಯನ ಮಾತಿಗೆ ಒಡಂಬಡಲು, ಆ ಮಹಾಸ ಸವು ಬಂದು ಭಯಗೊಂಡು ನಿಂತಾಗ 
ನಾನದನ್ನು ಕರೆದೆ, ಆಗ ದಾನವರು ಬಂದು ನನ್ನನ್ನು ಹಿಡಿದರು. ಹಗ್ಗಗಳಿಂದ ಬಿಗಿದು, 

ಅನೇಕ ನುಡಿಗಳಿಂದ ಅಪಹಾಸ್ಯ ಮಾಡುತ್ತ ಈ ಸಭೆಗೆ ಕರೆತಂದಿದ್ದಾರೆ. ಕಾರಣವಿಲ್ಲದೆ 
ನಗರಕ್ಕೆ ಈ ಗತಿ ಪ್ರಾಪ್ರವಾಯಿತು. ನಿನ್ನನ್ನು ನೋಡಿ ರವಿಕುಲಲಲಾಮನ ಬಳಿ ಹಿಂದಕ್ಕೆ 
ಹೋಗುತ್ತೇನೆ” ಎಂದು ಮರುತಸುತನು ರೋಷಹರ್ಷಗಳೊಡನೆ ನುಡಿದ. 


“ನಿನ್ನನ್ನು ಕಾಣುವುದು ಸುಲಭವಲ್ಲ, ನಿನ್ನನ್ನು ಕಾಣುವ ಬಯಕೆಯೇ ಇದಕ್ಕೆಲ್ಲ 
ಕಾರಣವಾಯಿತು. ಅನೇಕ ಬಗೆಯ ಕೋಟಲೆಗಳೇನೋ ಆದುವು, ಆದರೆ ನನ್ನ ಮನದಿಷ್ಟ 
ಫಲಿಸಿತು. ನನ್ನ ದೊರೆಯು ಹೇಳಿದ ಕಾರ್ಯವನ್ನು ಮಾಡಲು ಹೋಗಿ ಇಷ್ಟೆಲ್ಲ ಆಯಿತು. 
“ಸೇವಾಪರರಿಗೆ ಸುಖಕಷ್ಟಗಳ ವಿಚಾರವೆಲ್ಲಿಯದು' ಎಂಬ ಗಾದೆಯೇ ಇದೆಯಲ್ಲ. 
ಅಂತೂ ಕಷ್ಟಪಟ್ಟು ನಿನ್ನ ದರ್ಶನವನ್ನು ಪಡೆದುದಾಯಿತು. ಈಗ ನನ್ನ ಮಾತುಗಳನ್ನು 
ಕೇಳು: ನನ್ನ ಮನಸ್ಸಿನ ಆಸೆಯನ್ನು ತಿಳಿಸಿ, ನಿನ್ನ ಕ್ಷೇಮಸಮಾಚಾರವನ್ನು ಸುಗ್ರೀವನಿಗೆ 
ತಿಳಿಸುವುದು ನನ್ನ ಕರ್ತವ್ಯವಾಗಿದೆ. ಸೂರ್ಯವಂಶಪವಿತ್ರನಾದ ರಾಮಚಂದ್ರನು 
ಹೆಂಡತಿ ತಮ್ಮನೊಡನೆ ಜನಸ್ಥಾನಕ್ಕೆ ಬಂದು, ಕೆಲವು ಎಪ್ರರೊಡನೆ ಸೇರಿ ಧರ್ಮಶಾಸ್ತ್ರದ 
ಚರ್ಚೆಯಲ್ಲಿ ತೊಡಗಿರುವಾಗ ವಿರಾಧನು ಬಂದು ಕುಕೃತ್ಯಗಳನ್ನು ಮಾಡಿ ಮಡಿದ; 
ಆನಂತರ ಕುಲಗೆಡುಕಿ ಶೂರ್ಪನಖಿಯು ಕೆಣಕಿ ಕಿವಿಮೂಗುಗಳನ್ನು ಹರಿಸಿಕೊಂಡು ಈ 
ನಗರವನ್ನು ಸೇರಿದಳು; ಆಮೇಲೆ ಖಳದೂಷಣರು ಬಲಸಹಿತ ಬಂದು ನಾಶವಾದರು; 


೬೬೮ ಶ್ರೀರಾಮಕಥಾಮೃತ 


ಅನಂತರ ನೀನು ಮಾರೀಚನನ್ನು ಜಿಂಕೆಯ ರೂಪದಲ್ಲಿ ಕಳಿಸಿ ಮೃತ್ಯುವನ್ನೇ ಸತಿಯೆಂದು 
ತಿಳಿದು ಜಾನಕಿಯನ್ನು ಕದ್ದು ತಂದೆ. ರಾಘವನು ಸತಿಗಾಗಿ ಹುಡುಕುತ್ತ ಬಂದು 
ದಾರಿಯಲ್ಲಿ ಲಕ್ಷ್ಮಣನೊಡನೆ ಸೇರಿ ಕಬಂಧನನ್ನು ಸೀಳಿದ; ಶಬರಿಗೆ ಮುಕ್ತಿಯನ್ನಿತ್ತು 
ಅವರಿಬ್ಬರೂ ಪಂಪಾಸರೋವರದ ಬಳಿ ಬಂದರು. ಸುಗ್ರೀವನು ಭಯದಿಂದ ಅವನನ್ನು 
ಕಂಡು ಮೊರೆವೊಕ್ಕು ಬಿನ್ನವಿಸಿಕೊಳ್ಳಲು ರಾಮನು ಒಂದೇ ಬಾಣದಿಂದ ವಾಲಿಯನ್ನು 
ಕೊಂದು ಸುಗ್ರೀವನಿಗೆ ರಾಜ್ಯಪದವಿಯನ್ನು ದಯಪಾಲಿಸಿದ. ಸೂರ್ಯಪುತ್ರನು ತನ್ನ 
ಅಸಂಖ್ಯಾತ ಫ್ಲವಗ ಸೈನ್ಯವನ್ನು ಕರೆದು ಧರಣಿಜೆಯ ಕುರುಹನ್ನು ತಿಳಿದು ಬರಲು 
ಬೇರೆ ಬೇರೆ ದಿಕ್ಕುಗಳಿಗೆ ತಂಡಗಳನ್ನು ಕಳಿಸಿದ. ಎಲ್ಲ ಕಡೆಗಳಲ್ಲಿಯೂ ಸೀತೆಗಾಗಿ 
ಹುಡುಕುತ್ತ ಮಹಾಬಲಶಾಲಿಯಾದ ನಾನು ನೀರಧಿಯನ್ನು ದಾಟಿ ಲಂಕೆಯ ಹೆಸರಿನ 
ಹೆಂಗಸನ್ನು ಧಿಕ್ಕರಿಸಿ ಎಲ್ಲೆಲ್ಲಿ ಹುಡುಕಿದರೂ ಭೂಜಾತೆಯ ಕುರುಹು ತಿಳಯದಾಗಲು, 
ನಿನ್ನ ಅರಮನೆಯಲ್ಲೆಲ್ಲ ಶೋಧಿಸಿ ಮನೋಹರವಾದ ನಂದನಕ್ಕೆ ಬರಲು ಜನಕಜೆಯು 
ಅಲ್ಲಿನ ಶಿಂಶುಪಾವ್ಯಕ್ಷದಡಿಯಲ್ಲಿರುವುದು ಕಾಣಿಸಿತು. ಆಕೆಯನ್ನು ಕಂಡು ಪೊಡಮಟ್ಟು 
ರಾಮನ ಕ್ಷೇಮಸಮಾಚಾರವನ್ನು ತಿಳಿಸಿ, ವಾಪಸ್ಸು ಬರುತ್ತಿರುವಾಗ ದೈತ್ಯಸೇನೆಯು 
ನನ್ನನ್ನು ನೋಡಿ ಆದ ಅನಾಹುತದ ಬೀಜವನ್ನು ಬಿತ್ತಿದರು. ಲೋಕದಲ್ಲಿ ತನ್ನ 
ದೇಹವೆಂಬುದು ಕಲ್ಲುಸಕ್ಕರೆಗಿಂತ ಸಿಹಿಯಾದುದರಿ೦ದ ನಾನು ಧೀರಕೃತ್ಯಗಳನ್ನೆಸಗಿ 
ಪ್ರಾಣವನ್ನುಳಿಸಿಕೊಂಡೆ, ಮರುತನ ಮಗನಾದ ನನ್ನ ಹೆಸರು ಹನುಮ ಎಂದು” ಎಂದು 
ವಿವರಗಳನ್ನು ನೀಡಿದ. 


“ನನಗೆ ಅಪ್ಪಣೆಯನ್ನಿತ್ತು ಕಳುಹಿಸುವಾಗ ಕಪಿರಾಜನು "“ಸೀತಾಮಾತೆಗೆ 
ರಾಮನ ಕ್ಷೇಮವನ್ನು ತಿಳಿಸಿ, ಮುಂದಿನ ಕಾರ್ಯಗಳನ್ನು ಆಲೋಚಿಸು” ಎಂದು 
ಅಪ್ಪಣೆಯನ್ನಿತ್ತ ಕಾರಣದಿಂದ, ದೈತ್ಯೇ೦ದ್ರನೇ, ನಿನ್ನನ್ನು ಕಂಡು ಹಿತವಚನವನ್ನು 
ನುಡಿಯುವುದು ಸಾಧ್ಯವಾಯಿತು. ನಿಧಾನವಾಗಿ ಕೇಳು, ನನಗೆ ಬಿಡುಗಣ್ಣರೊಡೆಯ 
ಮುಂತಾದ ವೀರರು ಹುಲ್ಲುಕಡ್ಡಿಗೆ ಸಮ, ಇನ್ನು ದೈತ್ಯವರ್ಗ ಸೊಳ್ಳೆಯ ಮರಿಗಳು, 
ಸಮುದ್ರವೋ ಗೋಪಾದದಗಲದಷ್ಟೂ ಅಲ್ಲ, ಶಸ್ತ್ರಾಸ್ತ್ರಗಳ ಹೊಡೆತ ಎ೦ಬುದು ಅಗಸ್ತ್ಯನ 
ಮುಂದೆ ಕಡಲು ಹೋರಾಡಿದಂತೆ; ಇಂತಹ ಶ್ರೀರಾಮಕಿಂಕರರೊಡನೆ ಯುದ್ಧದಲ್ಲಿ 
ತೊಡಗುವುದು ಮೂರು ಲೋಕದಲ್ಲಿ ಯಾರಿಗಾದರೂ ಸಾಧ್ಯವೇ? ದಾನವರ 
ಪಡೆಯನ್ನು ಅರ್ಧನಿಮಿಷದಲ್ಲಿ ಸಂಹರಿಸಿ, ಬೆಟ್ಟವನ್ನು ಕಿತ್ತು ತೆಗೆದುಕೊಂಡು ಹೋಗಿ 
ರಘುವರನ ಮುಂದಿಟ್ಟು ನಮಸ್ಕರಿಸುವಷ್ಟು ಶೌರ್ಯ ನನ್ನಲ್ಲಿದೆ; ಮಾನಿನೀಮಣಿಯನ್ನು 
ನೋಡಿ ಬರಬೇಕೆಂದು ಒಡೆಯನು ಹೇಳಿದ ಕಟ್ಟಳೆಯನ್ನು ಮೀರಬಾರದು ಎಂಬ 
ಕಾರಣದಿಂದಾಗಿ ರಕ್ಕಸರ ನಾಯಿಚೇಷ್ನೆಗಳನ್ನು ಸಹಿಸಬೇಕಾಯಿತು, ಮಹಾರಾಜ. ಬ್ರಹ್ಮನೇ 
ಬಂದು ನನ್ನನ್ನು ಪ್ರಾರ್ಥಿಸಿಕೊ೦ಡದ್ದರಿ೦ದಾಗಿ ಅವನ ಅಸ್ತವನ್ನು ಅಂಗೀಕರಿಸಿ ನಿನಗೆ 
ಹಿತವನ್ನು ಹೇಳಿ ಒಳಿತನ್ನು ಮಾಡಲೆಂದು ಬಂದೆ, ನನ್ನ ಮಾತನ್ನು ಕೇಳಿದರೆ ನಿನ್ನ 
ಭವಿಷ್ಯವು ಉಜ್ವಲವಾಗುತ್ತದೆ. ವೇದವೇದಾಂಗಗಳನ್ನೂ ಪುರಾಣೇತಿಹಾಸಗಳನ್ನೂ ನಾನಾ 
ಶಾಸ್ತ್ರಗಳನ್ನೂ ಅಭ್ಯಾಸ ಮಾಡಿ ತಪಸಿನಿಂದ ಚಂದಶೇಖರನ ಪಾದಾರವಿ೦ದಗಳನ್ನು 


ಸುಂದರಕಾಂಡ ೬೬೯ 


ಹಿಡಿದುಕೊಂಡು ಅಪಾರವಾದ ಬಲವನ್ನು ಪಡೆದ ಹಿಮಶೈಲಸಮಾನನು ನೀನು ಎಂಬ 
ಮಾತುಗಳನ್ನು ಕೇಳಿ ನಿನ್ನನ್ನು ನೋಡಲೆಂದು ಬಂದೆ. ಸಕಲಧರ್ಮಗಳನ್ನೂ ತಿಳಿದು 
ಆಚರಿಸುವ ಸಾಧುಯುಕ್ತಿಯ ಮಹಾತ್ಮನು ಬೇರೆಯವರ ಹೆಂಡತಿಯಲ್ಲಿ ಅನುರಕ್ತನಾಗಲು 
ಏನು ಕಾರಣವೆಂಬುದನ್ನು ಪರೀಕ್ಷಿಸಿ ತಿಳಿಯುವ ಉದ್ದೇಶದಿಂದ ಬಂದಿದ್ದೇನೆ. 
ಗಟ್ಟಿಯಾಗಿದೆಯೆಂದು ಯಾರಾದರೂ ತಲೆಯನ್ನು ಬಂಡೆಗೆ ಗಟ್ಟಿಸಿಕೊಳ್ಳುತ್ತಾರೆಯೇ? 
ದುಸ್ಸಂಗದಲ್ಲಿದ್ದರೂ ಸನ್ಮಾರ್ಗಿಗಳು ಬದಲಾಗುವುದಿಲ್ಲ. ಧೀಮಂತರು ಎಂದಿಗಾದರೂ 
ದೇಹಸುಖಕ್ಕಾಗಿ ಕಷ್ಟಪಟ್ಟು ದುಃಖಗೊಂಡು ಕಲಿತ ವಿದ್ಯೆಗಳಿಗೆ ಅಪಚಾರ 
ಮಾಡುತ್ತಾರೆಯೇ? ನಿನಗೆ ಈ ಕೆಟ್ಟುದನ್ನು ಯಾರು ಹೇಳಿಕೊಟ್ಟರು? ಈ ದೇಹವೇನು 
ಕಲ್ಪಾಂತರಸ್ಥಾಯಿಯೇ? ಕ್ಷಣದ ಸುಖಕ್ಕಾಗಿ ರೌರವನರಕಕ್ಕೆ ಹೋಗುವುದೇ? ಇದಾವ 
ಬಲ್ಲವಿಕೆ, ರಕ್ಕಸೇಂದ? ರಾಕ್ಷಸವರೇಣ್ಯನೇ, ಕಲಿ ವಿರಾಧನ ವಧೆ, ಖರದೂಷಣರ ಪಾಡು, 
ಕಬಂಧನ ಸಂಹಾರ ಇವುಗಳನ್ನು ಕೇಳಿಯೂ ಹೀಗೆ ಮಾಡಿ ನಿಡುತಪಸಿನಿಂದ ಗಳಿಸಿದ 
ಸಿರಿವೈಭವಗಳನ್ನು ನೆಲಕ್ಕಿಕ್ಕುವುದಾದರೆ ಚಿಕ್ಕಂದಿನಿಂದ ನೀನು ಕಲಿತ ನೀತಿಗಳು ಎಲ್ಲಿ 
ಹೋದುವು. ಭುಜಬಲನೆಂಬ ಗರ್ವದಿಂದ ಕೈಗಳನ್ನು ಗಾಣದಲ್ಲಿಡುವವರುಂಟೇ? ಇಂದ್ರನ 
ಮಗ ವಾಲಿಯೂ ಪ್ರಚಂಡಬಲ, ಅವನನ್ನು ಒ೦ದೇ ಬಾಣದಿ೦ದ ಇಲ್ಲವಾಗಿಸಿದವನನ್ನು 
ಯುದ್ದದಲ್ಲಿ ಎದುರಿಸಿದವರುಂಟೇ? ಗಂಡುಗಲಿಗಳಾದ ರಾಮಲಕ್ಷ್ಮಣರ ಉದ್ದಂಡಶರಗಳ 
ಮುಂದೆ ಯಾವನು ತಾನೇ ನಿಲ್ಲಬಲ್ಲನೆಂಬುದನ್ನು ತಿಳಿಯದೆ ನೀನು ಕೇಡನ್ನು 
ತಂದುಕೊಳ್ಳುತ್ತಿದ್ದೀಯೆ. ಹರನ ಕೃಪೆಯಿಂದ ಎಲ್ಲ ಸುಖಸಂಪದಗಳನ್ನೂ ಗಳಿಸಿದ 
ನೀನು ಸದ್ದುದ್ದಿಯನ್ನು ಮಾತ್ರ ಬಯಸಲಿಲ್ಲ. ರಾಘವನನ್ನು ಎದುರು ಹಾಕಿಕೊಂಡರೆ 
ನಿನ್ನನ್ನು ಕಾಪಾಡುವವರಾರು? 


“ಎಷ್ಟೇ ತಪೋಬಲ ದೇವತಾಕೃಪೆಗಳಿದ್ದರೂ ಪರದಾರರತಿಯು ಹುಟ್ಟಿದಾಕ್ಷಣವೇ 
ಅವೆಲ್ಲ ತೊಲಗಿಹೋಗುತ್ತವೆ; ದೀರ್ಫಾಯುಷ್ಕ ಸುಜ್ಞಾನ ಸಂಪತ್ತುಗಳೆಲ್ಲ ಕೆಟ್ಟುಹೋಗುವುವು 
ಎ೦ಬುದನ್ನು ಲೆಕ್ಕಿಸದೆ ಹೀಗೆ ಮಾಡಬಹುದೇ? ರಾಮನ ಸತಿಯನ್ನು ಕದ್ದು ತಂದಾಗಲೇ 
ನಿನ್ನ ವೀರತ್ತಕ್ಕೆ ಮಸಿ ಬಳಿದುಕೊಂಡುಬಿಟ್ಟೆ; ಇನ್ನು ಮುಂದೆ ಭೂತಳದಲ್ಲಿ ನಿನ್ನನ್ನು 
ಯಾರು ತಾನೇ ಶೂರನೆಂದು ಕರೆಯುತ್ತಾರೆ? ಊರಲ್ಲಿ ಮೃತ್ಯುದೇವತೆಯನ್ನು 
ತ೦ದಿಟ್ಟುಕೊ೦ಡು ಕುಲನಾಶಕ್ಕೆ ಕೈಹಾಕಿದ್ದೀಯೆ. ಈಗಲಾದರೂ ಇದನ್ನೆಲ್ಲ ಅರಿತುಕೊಂಡು 
ಜಾನಕಿಯನ್ನು ಶ್ರೀರಾಮನಿಗೊಪ್ಪಿಸಿ ಕೃತಾರ್ಥನಾಗು. ರಾಮನನ್ನು ರಣರಂಗದಲ್ಲಿ 
ಎದುರಿಸುವೆನೆಂಬ ಭ್ರಮೆಯನ್ನು ಬಿಟ್ಟು ಪ್ರಾಣವನ್ನುಳಿಸಿಕೊಂಡು ಈ ಐಸಿರಿಯನ್ನು 
ಅನುಭವಿಸು. ಸುರ ನರ ಉರಗ ಯಕ್ಷ ಗಂಧರ್ವ ಕಿಂಪುರುಷರಿಂದ ಸಾವು ಬಾರದ 
ವರವನ್ನೇನಾದರೂ ಬ್ರಹ್ಮನಿಂದ ನೀನು ಪಡೆದಿದ್ದೀಯೇನು? ಹಾಗಿದ್ದರೂ ರಾಮನು 
ಇವರಾರೂ ಅಲ್ಲ, ಮನುಷ್ಯದೇಹದಿಂದ ಅವತರಿಸಿರುವ ಪರಬ್ರಹ್ಮನೇ ಆಗಿದ್ದಾನೆ 
ಎಂದು ತಿಳಿ. ಸೂರ್ಯವಂಶಲಲಾಮನು ಮುನಿಯಲು ಯಾರು ತಾನೇ ನಿನ್ನನ್ನು 
ಕಾಪಾಡಬಲ್ಲರು? ಅವನು ಏನು ಬೇಕಾದರೂ ಮಾಡಬಲ್ಲ ಸ್ವಾತಂತ್ರ್ಯಪುರುಷ. 
ಸುಗ್ರೀವನ ಆಜ್ಞೆಯಂತೆ ಈಗಾಗಲೇ ನಾನು ಕಡಲನ್ನು ದಾಟಿ ಇಲ್ಲಿಗೆ ಬಂದು ಇಷ್ಟೆಲ್ಲ 


೬೭೦ ಶ್ರೀರಾಮಕಥಾಮೃತ 


ಮಾಡಿರುವುದನ್ನು ಕಂಡಾದರೂ ಎಚ್ಚರಗೊಂಡು ಸೀತೆಯನ್ನು ರಾಘವನಿಗೊಪ್ಪಿಸಿ 
ನಿನ್ನ ವಂಶವನ್ನುಳಿಸಿಕೋ. ರಾಮನಿಗೆ ಅಪಕೃತಿಯನ್ನೆಸಗಿದವನನ್ನು ಸೃಷ್ಟಿಯಲ್ಲಿರುವ 
ಯಾರೇ ಆಗಲಿ, ಯಾವುದೇ ಆಗಲಿ ಕಾಪಾಡಲಾರದು, ಸಿಡಿಲಿನ ಹೊಡೆತವನ್ನು 
ಕೊಡೆ: ತಡೆದೀತೇ? ನೀನು ಸಮಂಜಸವಾದುದನ್ನು ಮಾಡದೆ ಮೂರ್ಪತನದಿಂದ 
ಕೂಡಿದ್ದರೆ ಸಚಿವಸಾಮಂತಾದಿ ಉಳಿದ ಜನರು ಏನು ತಾನೇ ಮಾಡಿಯಾರು? 

ರಸನು ತನ್ನ ಸ್ವಂತ ಸುಖವನ್ನು ಮಾತ್ರ ಬಯಸದೆ, ತನ್ನ ಬಲದ ಮಿತಿಯನ್ನರಿತು 
ಅನ್ಯಬಲವನ್ನು ಅಳದು ರಾಜ್ಯಸಂರಕ್ಷಣೆಯನ್ನು ಮಾಡುವುದು ರಾಜನೀತಿ. ಜನರ 
ಹಿತಾಹಿತಗಳನ್ನು ತಿಳಿಯದೆ ತನ್ನ ಬಲ್ಲದಲ್ಲಿ ನಂಬಿಕೆಯಿಟ್ಟು ವೀರತ್ವಕ್ಕೆ ಕೈಯಿಟ್ಟರೆ ತಾನೂ 
ನಾಶವಾಗುವುದಲ್ಲದೆ, ರಾಷ್ಟವೂ "ಮಣ್ಣುಪಾಲಾಗುತ್ತದೆ. "ರಾಜ್ಯವು ಕಡಲ ನಡುವಿನಲ್ಲಿದೆ, 
ದೈತ್ಯಬಲವಿದೆ, ಕುಂಭಕರ್ಣನಂತಹ ಪ್ರತಾಪಿ ತಮನಿದ್ದಾನೆ. ನನಗೆ ಹತ್ತು ತಲೆಗಳು 
ಇಪ್ಪತ್ತು ಭುಜಗಳೂ ಇವೆ, ದೀರ್ಫಾಯುಷ್ಯವಿದೆ, ನನ್ನನ್ನು ಗೆಲ್ಲುವವರೇ ಇಲ್ಲ' ಎಂಬ 
ಗರ್ವದಿ೦ದ ಮುನ್ನಡೆದರೆ ಸುಖವು ಸಿದ್ಧಿಸುವುದಿಲ್ಲ. ಬಿಸಿಲ ತಾಪಕ್ಕೆ ಅಡ್ಡಲಾಗಿ ಹಾಕಿದ 
ಚಪ್ಪರಕ್ಕೆ ಪ್ರಳಯಕಾಲದಲ್ಲಿ ಸುರಿಯುವ ಮಳೆಯನ್ನು ತಡೆದುಕೊಳ್ಳಲಾದೀತೇ, ಸಿಡಿಲ 
ಹೊಡೆತಕ್ಕೆ ಕೊಡೆಯು ಪರಿಹಾರವಾದೀತೇ? ಬ್ರಹ್ಮನಿತ್ತ ವರವು ಶ್ರೀರಾಮನ ಬಾಣಗಳನ್ನು 
ಎದುರಿಸುವ ಸಾಮರ್ಥ್ಯ ನೀಡೀತೇ? ಖರನು ಸತ್ತ ರೀತಿ, ವಾಲಿಯ ವಧೆ, ಸುಗ್ರೀವನ 
ಕಪಿಸೈನ್ಯದ ಪೌರುಷ, ಲಕ್ಷ್ಮಣನ ಅಸ್ತಗಳ ಆಟೋಪಗಳನ್ನು ತಿಳಿದು ರಾಘವನಿಗೆ 
ಹಾಚಾ ಜನಕಜಾತೆಯನ್ನು "ತಂದೊಪ್ಪಿಸಿ, ಸಜ್ಜನರು ಒಪ್ಪುವಂತೆ ನಿರತಿಶಯ ಸಂಪತ್ತಿಗೆ 
ಒಡೆಯನಾಗು. ಇದನ್ನೆಲ್ಲ ವಿವರಿಸಿ ನಿನಗೆ ಬುದ್ಧಿ ಹೇಳುವಂತೆ ಸುಗ್ರೀವನು ಕಳಿಸಿದ್ದರಿ೦ದ 
ಇದನ್ನೆಲ್ಲ ತಿಳಿಸಿದೆ. ಸಾವನ್ನು ಕದ್ದು ತಂದು ಮನೆಯಲ್ಲಿ ಬಚ್ಚಿಟ್ಟುಕೊಳ್ಳುವುದು ಯಾವ 
ಜಾಣೆ? ಕಾಡುಗಿಚ್ಚನ್ನು ಕಂಕುಳಲ್ಲಿ ಇರುಕಿಸಿಕೊಳ್ಳುವುದು ಎಂಥ ವಿವೇಕ? ಸೀತಾಪ್ರಭಾವ, 
ರಾಘವ ಕೋಪಕ್ಕೊಳಗಾದ ಲಂಕಾಪುರವನ್ನು ನೋಡಿ ಹಿತಕರವಾದುದನ್ನು ಆರಿಸಿಕೋ. 
ನಿನ್ನ ಹಿತವನ್ನು ಬಯಸಿ ಇಷ್ಟೆಲ್ಲ ಹೇಳಿದೆನೇ ಹೊರತು ಬೇರಲ್ಲ. ಧರಣಿಜೆಯನ್ನು 
ರಾಮನಿಗೊಪ್ಪಿಸಿ ನಿನ್ನ ಸುರರಾಜ ವೈಭವವವನ್ನು ಉಳಿಸಿಕೋ. ಶ್ರೀರಾಮಪುರದರಸನ 
ಕಪಿಸೇವಕನು ಹೇಳಿದ ಈ ಹಿತವಚನಗಳನ್ನು ಕೇಳಿ ಧೀಮಂತರು ಒಪ್ಪುವಂತೆ 
ನಡೆದುಕೋ” ಎನ್ನಲು ದೈತ್ಯೇಂದನು ಕೋಪಾವಿಷ್ಟನಾದ. 


೧೮. ಲಂಕೆಯನ್ನು ಸುಟ್ಟು, ಅರಿಗಳ ತರಿದು, ಸೀತೆಯ ಅಪ್ಪಣೆ 
ಪಡೆದ ಪವನತನಯನು ವಾಪಸಾದುದು 


ಭವಾನಿ ಮುಂದೆ ಆದುದನ್ನು ಕೇಳು, ಮೃದು ಮಾತುಗಳಿಂದಲೇ ಅಂಜನಾಸುತನು 
ಹೇಳಿದ ಹಿತವಚನಗಳನ್ನು ಕೇಳಿದ ದೈತ್ಯಪತಿಯು ಕಾಳಿಂಗನಂತೆ ಬುಸುಗುಟ್ಟುತ್ತ 
ಹಲ್ಲುಕಡಿಯುತ್ತ ನಿಷ್ಠುರವಾಗಿ, “ಇವನಂತಹ ತಲೆಹರಟೆಯನ್ನು ನಾನೆಲ್ಲಿಯೂ 
ಕಾಣಲಿಲ್ಲ. ಇವನನ್ನು ತರಿಯದೆ ಉಳಿಸಿದರೆ ಲೋಕವನ್ನು ಸಂಕಟಕ್ಕೀಡುಮಾಡುತ್ತಾನೆ. 


ಸುಂದರಕಾಂಡ ೬೭೧ 


ದಶಮೌಳಿಗೆ ಈ ಬಗೆಯಲ್ಲಿ ಬುದ್ಧಿ ಹೇಳುವ ಇವನನ್ನು ಹೊಸೆದು ಹಾಕಿ” ಎಂದು 
ರಾಕ್ಷಸರಿಗೆ ಆಜ್ಞೆಮಾಡಿದ. ಅದರಂತೆ ದಾನವರು ಹನುಮನನ್ನು ಹಿಡಿಯಲು ಬಂದಾಗ 
ಅವರನ್ನೆಲ್ಲ ಅಪ್ಪಳಿಸಿ ಬಿಸುಟ. ಇದನ್ನು ಕಂಡ ವಿಭೀಷಣನು ಕೊಂಚ ಹೊತ್ತು 
ಯೋಚನೆ ಮಾಡಿ, ಅಣ್ಣನ ಬಳಿ ಬಂದು ಅವನ ಪಾದಸರೋಜಗಳಿಗೆ ನಮಿಸಿ 
ಮಧುರದ್ದನಿಯಿಂದ, “ ಸಕಲಾಗಮಜ್ಜನೂ ಸರ್ವಜ್ಞನೂ ಶಾಸ್ತ್ರಪಂಡಿತನೂ ಆದ ನಿನ್ನ 
ಪಾದಗಳಿಗೆ ತಿಳಿಯದುದು ಏನಿದೆ? ಯುಕ್ತಿಯುಕ್ತವಾಗಿದ್ದರೆ "ಮಕ್ಕಳ ಹಾಗೂ ಗಿಳಿಗಳ 
ಮಾತಿಗೂ ಕಿವಿಗೊಡಬೇಕು ಎಂದು ಬಲ್ಲವರು ಹೇಳುತ್ತಾರೆ. ಆದ್ದರಿಂದ ನೀನು 
ಈ ವಿಷಯದಲ್ಲಿ ನಿನ್ನ ಈ ಸೇವಕನ ಮಾತನ್ನು ಕೇಳು. ದೇವತೆಗಳಿರಲಿ, ನಮುಚಿ 
ಮುಂತಾದ ಅಸರುಮುಖ್ಯರೂ ರಾಜಧರ್ಮವನ್ನು ಮೀರದೆ ನಿಡುಗಾಲ ದೊರೆತನವನ್ನು 
ಹೊಂದಿ ಬಾಳಿದರೆಂಬುದು ನಿನಗೆ ತಿಳಿಯದುದೇನಲ್ಲ. ಈ ಶಾಖಾಮೃಗವನ್ನು 
ಕೊಲ್ಲುವುದು ನಿನ್ನ ಅರಸುತನಕ್ಕೆ ಊನ, ಸಜ್ಜನರಿಗೆ ಅಹಿತಕರ, ಧರೆಯಲ್ಲಿ ಅಪಖ್ಯಾತಿ. 
ಸದ್ವರ್ತನೆಗೆ ಎರುದ್ಧವಾದುದರಿಂದ ಒಂದು ಮಾತನ್ನು ಹೇಳುತ್ತೇನೆ, ಕೇಳು: ಇವನು 
ಶತ್ರು, ಮಾಡಿದ ತಪ್ಪುಗಳು ಅನೇಕ, ಹಾಗಾಗಿ ವಧೆಗೈಯುವುದು ತಪ್ಪೇನಲ್ಲವಾದರೂ, 
ಇವನು ದೂತ; ದೂತವಧೆ ರಾಜಧರ್ಮಸಮ್ಮತವಲ್ಲ. ಚಾಟಿಯಿಂದ ಹೊಡೆಯಬಹುದು, 
ಅಂಗಚ್ಛೇದ ಮಾಡಬಹುದು, ಆದರೆ ದೂತರನ್ನು ಕೊಲ್ಲುವುದು ಲೋಕವು ಅರಿಯದ 
ವಿಷಯ. ಆದ್ದರಿಂದ ವಾಪಸ್ಸು ಹೋಗಿ ತನ್ನ ಒಡೆಯನಿಗೆ ತೋರಿಸಬಹುದಾದಂತಹ 
ಒಂದು ಗುರುತನ್ನು ಮಾಡಿ ಕಳಿಸುವುದು ಉತ್ತಮ. ಸಮುದ್ರವೇ ಮೇರೆ ಮೀರಿದರೆ 
ತಡೆಯುವವರಾರು? ತಿಳಿವಳಿಕೆಯುಳ್ಳ ಅರಸರೇ ಈ ಪರಿ ಕೋಪಾಗ್ನಿಯನ್ನುಗುಳಿದರೆ 
ಮಿಕ್ಕವರ ಪಾಡೇನು? ಹೊಟ್ಟೆ ಹೊರೆಯುವುದಕ್ಕಾಗಿ ತನ್ನ ದೇಹವನ್ನು ಮಾರಿಕೊಂಡು 
ತನ್ನ ಒಡೆಯನ ಆಜ್ಞೆಯನ್ನು ಭಯದಿಂದ ಮನಸಿನಲ್ಲಿರಿಸಿಕೊಂಡು ಸಂಚರಿಸುವ 
ಇಂತಹ ಸೇವಕರಲ್ಲಿ ಗುಣದೋಷಗಳಲ್ಲಿಯವು? ಕಡಲನ್ನು ದಾಟಿ ದೇವಾಸುರರಿಗೂ 
ಅಸಾಧ್ಯವಾದ ಸ್ಥಳಗಳಲ್ಲಿ ಸಂಚರಿಸಿ ನಿನ್ನ ಸಮ್ಮುಖದಲ್ಲಿ ನಿಂತು ತನ್ನ ಒಡೆಯನನ್ನು 
ಹೊಗಳುತ್ತಿರುವುದು ಅಚ್ಚರಿಯೇ ಸರಿ. ತನಗೆ ಬರುವ ಆಪತ್ತುಗಳನ್ನು ಲೆಕ್ಕಿಸದೆ 
ಅನ್ನಿಸಿದುದೆಲ್ಲವನ್ನೂ ಮರೆಮಾಚದೆ ಹೇಳುವ ಇವನು ಅಕಳಂಕ ಭೃತ್ಯ, ಇವನು 
ಹೋಗಿ ನಿನ್ನ ಶೌರ್ಯವನ್ನು ವರ್ಣಿಸಿದರೆ ಶತ್ರುಗಳ ನಡುವೆ ನಿನ್ನ ಕೀರ್ತಿ 
ಬೆಳಗುವುದಿಲ್ಲವೇ? ಇವನನ್ನು ಹೊರತುಪಡಿಸಿದರೆ ದಶಶಿರನ ಅರಮನೆಯ ಒಳಗೆ 
ಯಾರು ತಾನೇ ನುಸುಳಬಲ್ಲರು? ಸುವಿವೇಕಿಯಾಗಲೀ ಅವಿವೇಕಿಯಾಗಲೀ ಭೃತ್ಯವಧೆ 
ಸರಿಯಲ್ಲ, ರಾಜಧರ್ಮಗಳನ್ನು ವಿಶದವಾಗಿ ಬಲ್ಲ ನಿನಗೆ ಹೆಚ್ಚಿಗೆ ಏನು ಹೇಳಬಲ್ಲೆ? 
ಇವನನ್ನು ಹೊರತು ನಿನ್ನ ಸಿರಿಸಂಪದ ಬಲಶೌರ್ಯಗಳನ್ನು ಶತ್ರುಗಳ ಬಳಿ ಹೋಗಿ 
ಹೇಳುವವರಾರು, ಅದನ್ನು ನೋಡಲು ಬರುವವರಾರು, ಹೋರಾಡುವುದು ಯಾರ 
ಜೊತೆ? ದೂತದಂಡನೆ ದೋಷಕರವಾದುದು; ಅಲ್ಲದೆ ಒಂದು ಕಪಿಯನ್ನು ಕೊಂದ 
ರಾಜನಿವನು ಎ೦ಬ ಅಪಕೀರ್ತಿ ಅಂಟಿಕೊಳ್ಳುವುದು ಒಂದು; ನಿನ್ನ ಶೌರ್ಯೋನ್ನತಿಗೆ 
ಕಳ೦ಕವು೦ಟಾಗುವುದು ಎರಡು; ನಿನ್ನ ವೈಭವವು ಶತ್ರುಗಳಿಗೆ ಗೊತ್ತಾಗದಿರುವುದು 


ಹಿಪ್ಪಿ ಶ್ರೀರಾಮಕಥಾಮೃತ 


ಮೂರು - ಹೀಗೆ ಮುಪ್ಪುರಿ ದೋಷವುಂಟಾಗುತ್ತದೆ” ಎಂದು ದೂತವಧೆಯ 
ದೋಷಗಳನ್ನು ವಿವರಿಸಿದ. 


ಲೋಕಸಮ್ಮತವಾದ ಹಿತೋಕ್ತಿಗಳನ್ನು ಹೇಳಿದ ತನ್ನ ತಮ್ಮನನ್ನು ನೋಡಿ 
ಸಂತಸದಿಂದ, ಕಪಿವೀರನನ್ನು ಕೊಲ್ಲಲು ಹೊರಟ ದೈತ್ಯರನ್ನು ದೂರಸರಿಯಲು ಹೇಳಿ, 
ಅವನಿಗೆ ವಿರೂಪವನ್ನುಂಟುಮಾಡಿರಿ ಎಂದು ಆಜ್ಞೆಯಿತ್ತ. ಆಗ ಅಸಮವೀರನಾದ 
ಇಂದ್ರಜಿತುವು ತಂದೆಗೆ, “ಯಾವುದೇ ಆಯುಧದಿಂದ ಹೊಡೆದರೂ ಇವನು 
ಬಗ್ಗುವುದಿಲ್ಲ ಇವನದು ವಜದಂತಹ ದೇಹ; ಮಹಾ ಪರಾಕ್ರಮಿ, ಇಂದ್ರ 
ಮೊದಲಾದವರನ್ನೇ ಲೆಕ್ಕಕ್ಕಿಡದವನು. ನಾನು ಹಿ೦ದೆಯೇ ಹೇಳಿದೆ, ಇವನು ಅ೦ಜುವುದು 
ಬೆಂಕಿಗೆ ಮಾತ್ರ” ಎಕ ಕಪಿಯ ಕಡೆಗೆ ದೊಂದಿಯನ್ನು ಹಿಡಿದರೆ ಹನುಮನು 
ಹಲ್ಲುಕಿರಿದು ಕಪಿತನವನ್ನು ತೋರಿಸಲು ನೆರೆದವರೆಲ್ಲ ನಕ್ಕರು. “ಕಪಿಗೆ ಭೂಷಣ 
ಎ೦ದರೆ ಬಾಲ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿ ಬಿಟ್ಟರೆ ಅವನು ತನ್ನ ಯಜಮಾನನ 
ಬಳಿ ಹೋಗಿ ಹೇಳಲಿ. ಹೀಗಾಗಿ ತಕ್ಷಣವೇ ಬಟ್ಟೆಗಳನ್ನು ತರಿಸಿ ಹನುಮನ ಬಾಲಕ್ಕೆ 
ಸುತ್ತಿ ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಬೀದಿ ಬೀದಿಗಳಲ್ಲಿ ಸುತ್ತಿಸಿ” ಎಂದು 
ರಾವಣನು ವಿನೋದವನ್ನಾಡಲು ಸಭೆಯಲ್ಲಿದ್ದವರೆಲ್ಲ ಹರುಷ ಗೊಂಡರು. ಅದರಂತೆ 
ಬಟ್ಟೆಗಳನ್ನು ತಂದು ಕುಹು ಬಾಲಕ್ಕೆ ಸತ್ತುತ್ತಿದ್ದರೆ ತುದಿ ಹಾಗೇ ಉಳಿದುಬಿಡುತ್ತಿತ್ತು: 
ಅರಮನೆಯ ಬಟ್ಟೆಗಳನ್ನೆಲ್ಲ ತರಿಸಿದರೂ ಪೂರ್ತಿ ಸುತ್ತಲು ಆಗಲೇ ಇಲ್ಲ, ನಗರದಲ್ಲಿನ 
ಬಟ್ಟೆಗಳನ್ನೆಲ್ಲ ತರಿಸಿ ಸುತ್ತಿದ್ದಾಯಿತು, ಆಗಲೂ ಪ್ರಯೋಜನವಾಗಲಿಲ್ಲ. ಆಗ ಹೆ೦ಗಸರು 
ಮಕ್ಕಳ ಬಟ್ಟೆಗಳನ್ನೆಲ್ಲ ತಂದು ಸುತ್ತಲು ರಾವಣೇಶ್ವರನು ಆಜ್ಞಾಪಿಸಿದ. ಹೆಂಗಸರ 
ಬಟ್ಟೆಗಳನ್ನು ತರುವ ವಿಷಯ ಕೇಳಿದ ಹನುಮನು "ಶಿವ ಶಿವಾ' ಎನ್ನುತ್ತ ಕಿವಿಗಳನ್ನು 
ಮುಚ್ಚಿಕೊಂಡು ತನ್ನ ಬಾಲವನ್ನು ಕಿರಿದುಗೊಳಿಸಿದ; ತನ್ನ ಇಕಿ ಸ್ತ್ರೀಯರ 
ಬಟ್ಟೆಗಳನ್ನು ಸೆಳೆದು. ಕಡವ ಕಾರ್ಯ ಸಟದಾರಕರಟ ಮಾರುತಿಯು 
ಬೆಳೆಯುತ್ತಿದ್ದ ತನ್ನ ಬಾಲವನ್ನು ಸ್ಥಗಿತಗೊಳಿಸಿದ; "ಅತಿಯಾಸೆಯಿಂದ ವಿಪರೀತ 
ಪರಿಣಾಮವಾಗಬಹುದು; ಹೆಣ್ಣುಮಕ್ಕಳ ಮಾನವನ್ನು ಕಾಪಾಡಿ ಕೀರ್ತಿಯನ್ನು ಗಳಿಸು' 
ಎಂದು ತನ್ನ ಬಾಲದ ತುದಿಗೆ ಹನುಮನು ಹೇಳಲು ಬಾಲವು ಸುತ್ತಿದ ಬಟ್ಟೆಯಲ್ಲಿಯೇ 
ಅಡಗಿಕೊಂಡಿತು. ಬಾಲವನ್ನೆಲ್ಲ ಬಟ್ಟೆಯಿಂದ ಸುತ್ತಿದ ಬಳಿಕ, ಅದರ ಮೇಲೆ ಎಣ್ಣೆಯನ್ನು 
ಸುರಿದು ಬೆಂಕಿಯನ್ನು ಮುಟಿಸಿ ರಕ್ಕಸ ರು ಚಪ್ಪಾಳೆ ತಟ್ಟಲು ತೊಡಗಿದರು. ಆಗ “ಬೆಂಕಿಗೆ 
ಅಂಜಿದವನತೆ ಜಮ ವನು  ಕಿವುಚಿಕೊಳ್ಳಲು ಅಸುರಾಧಿಪತಿಯು ಗಹಗಹಿಸಿ 
ನಗುತ್ತ ಅವನನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡಲು ಆಜ್ಜೆಯಿತ್ತ. 


ದೈತ್ಯರೆಲ್ಲ ಸೇರಿ ದುಂದುಭಿಗಳನ್ನು ಬಾರಿಸುತ್ತ, ಕಹಳೆ ಹರೆಗಳ ಧ್ವನಿ ಮಾಡುತ್ತ 
ಚಪ್ಪಾಳೆಯಿಕ್ಕುತ್ತ ಉತ್ಸಾಹದಿ೦ದ ಬೀದಿಗೆ ಕರೆತರಲು, ಅ೦ಜನಾಸುತನು ನಾಲ್ಕೂ 
ದಿಕ್ಕುಗಳನ್ನು ನೋಡುತ್ತ, "ಊರನ್ನು ರಾತ್ರಿಯ ಹೊತ್ತು ನೋಡಿದೆ, ಹಾಗಾಗಿ ಎಲ್ಲವೂ 
ಕಾಣಿಸಲಿಲ್ಲ ಈಗ ಹಗಲು ಮನೆಮನೆಗಳನ್ನೂ ನೋಡಿ ಸಂತೋಷಗೊಳ್ಳುತ್ತೇನೆ' 
ಎಂದುಕೊಂಡ. ಆದರೆ ಸುತ್ತಲೂ ಸೇರಿದ್ದ ದೈತ್ಯಕುನ್ನಿಗಳು ಅವನನ್ನು ನೋಡಿ ನಗುತ್ತ 


ಸುಂದರಕಾಂಡ ೬೭೩ 


ಪರಿಪರಿಯಾಗಿ ಹಾಸ್ಯಮಾಡುತ್ತ ಸಂತಸಗೊಂಡರು. ಭೇರೀಮೃದಂಗತಮ್ಮಟೆಗಳ 
ಆರ್ಭಟೆಯಿಂದ ಬೊಬ್ಬಡುತ್ತ ಕೇರಿಕೇರಿಗಳಲ್ಲಿ ತಿರುಗಿಸುತ್ತಿರಲು, ದೈತ್ಯರು ಬಾಲಕ್ಕೆ ಮತ್ತೆ 
ಮತ್ತೆ ಎಣ್ಣೆಯನ್ನು ಸುರಿಯಲು, ಬೆಂಕಿಯು ಅಧಿಕವಾಗುತ್ತ ಹೋಯಿತು. ಮನೆಗಳ 
ಮುಂದೆ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲರೂ ನಿಂತುಕೊಂಡು ನೋಡುತ್ತಿದ್ದರೆ, 
ರಾವಣನ ದೈತ್ಯಕುಲವು “ಕಳ್ಳ ಬಂದ, ಕಳ್ಳ ಬಂದ, ನೋಡಿ' ಎಂದು ಕೂಗುತ್ತ 
ಅಪಹಾಸ್ಯ ಮಾಡುತ್ತಿತ್ತು. ಹೀಗೆ ಅರಮನೆಗಳು, ಉಪ್ಪರಿಗೆಗಳು, ಕರುಮಾಡಗಳು, 
ಲತಾಮಂಟಪಗಳನ್ನೆಲ್ಲ ನೋಡುತ್ತ ಮಾರುತಿಯ ನಗರಪುದಕ್ಷಿಣೆ ಸಾಗುತ್ತಿರಲು ಜನರು, 
“ಈ ಪರಿಯ ಶೌರ್ಯವಂತನಾದ ಚೋರನು ಸಿಕ್ಕಿಹಾಕಿಕೊಂಡನಲ್ಲ!' ಎ೦ದು ನಿಟ್ಟುಸಿರು 
ಬಿಟ್ಟರು. ಪ್ರಜೆಗಳು ಬೀದಿಬೀದಿಗಳಲ್ಲಿ ಕೌತುಕದಿಂದ ಸೇರಿ ಮನಬಂದಂತೆ ಹಾಸ್ಕಗೈಯುತ್ತ 
ಕೀಳುನುಡಿಗಳನ್ನಾಡುತ್ತ ಇರಲು, ಮೆರವಣಿಗೆಯ ವಾರ್ತೆ ಮನೆಗಳಲ್ಲಿ ಚರ್ಚೆಯ 
ವಿಷಯವಾಯಿತು, ಕೊನೆಗೆ ಕೆಲವರು ಧರಣಿಜೆಯ ಹೋಗಿ ಬಳಿ ಈ ವಿಷಯವನ್ನು 
ಅರುಹಿದರು: “ನಿನ್ನ ಬಳಿ ಮಾತನಾಡಿಕೊಂಡು ಹೋದ ಕಪಿಯನ್ನು ಹಿಡಿದು ಚೆನ್ನಾಗಿ 
ಕಟ್ಟ ಬಾಲಕ್ಕೆ ಬೆಂಕಿಯಿಟ್ಟು ಊರಲ್ಲೆಲ್ಲ ಮೆರವಣಿಗೆ ಮಾಡುತ್ತಿದ್ದಾರೆ. ತನ್ನ ಶಕ್ತಿಗೆ 
ಮೀರಿದುದನ್ನು ಮಾಡಿದರೆ ತಕ್ಕದ್ದನ್ನು ಅನುಭವಿಸಬೇಕಾಗುತ್ತದಲ್ಲವೇ?” ಎಂದು 
ಹೇಳಲು ಸೀತೆಯು ಕಳವಳಗೊಂಡು ಅಗ್ನಿಯನ್ನು ಪ್ರಾರ್ಥಿಸಿದಳು: “ಪತಿಯೇ ಪರದೈವ 
ಎಂದು ಭಾವಿಸಿ ಮುಂದೆ ಒಳ್ಳೆಯದಾಗಲಿರುವ ಬಗ್ಗೆ ಖಚಿತವಾಗಿರುವಾಗ, ಮಾರುತಿಗೆ 
ಹೀಗಾಗಿದೆ. ಅಗ್ನಿದೇವನೇ, ಅವನಿಗೆ ಹಿತಕರವಾಗುವಂತೆ ತಣ್ಣಗಾಗು' "ಸಾಧುಗಳ 
ಚರಿತೆಯು ಸತ್ಯವಾದುದಾದರೆ, ರಘುನಾಥನು ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು 
ಹೋಗುವ ಭಾಗ್ಯಎದ್ದರೆ, ಈಗ ಅಗ್ನಿಯು ಮಾರುತಿಗೆ ಯಾವ ಹಾನಿಯನ್ನೂ 
ಮಾಡದಿರಲಿ' “ದುರುಳ ರಕ್ಕಸಿಯರ ಮಧ್ಯೆ ಸಿಲುಕಿಕೊಂಡು ಅನುಭವಿಸುತ್ತಿರುವ ಈ 
ದುರವಸ್ಥೆಯು ಕೊನೆಗೊಳ್ಳುವುದು ನಿಜವಾದರೆ, ಪತಿವ್ರತಾಧರ್ಮವು ಸತ್ಯವಾದುದಾದರೆ, 
ರಾಮಲಕ್ಷ್ಮಣರಿಗೆ ಜಯವು ದೊರೆಯುವುದು ನಿಜವೇ ಆದರೆ ಮಾರುತಿಯ ಬಾಲಕ್ಕೆ 
ಹಚ್ಚಿರುವ ಬೆಂಕಿಯು ಮಂಜಿನ ಹನಿಯಂತೆ ತಂಪಾಗಲಿ' ಎಂದು ಪರಿಪರಿಯಾಗಿ 
ಬೇಡಿಕೊಂಡಳು, ಹಾರೈಸಿದಳು, ಮರುತಸುತನನ್ನು ಹರಸಿದಳು. ಸೀತೆಯ 
ತಪೋಮಹಿಮೆಯಿಂದ ಅಗ್ನಿಯು ಮರುತ್ತುತನಿಗೆ ಹಿತಕರವಾದ ಮಂಜಿನ ಹನಿಯಂತೆ 
ತಣ್ಣಗಾಗಿ ಬಾಲದ ತುದಿಯಲ್ಲಿ ಪ್ರದಕ್ಷಿಣೆಯಂತೆ ತಿರುಗಿತು. ವಾಯುಪುತ್ರನೆಂಬ 
ಅಭಿಮಾನದಿಂದಾಗಿ ಬಾಧೆಯುಂಟಾಗದೆ ಇರಲು ಸೀತೆಯು ಅಗ್ನಿದೇವನನ್ನು ಮತ್ತೆ 
ಮತ್ತೆ ಸ್ತುತಿಸಿದಳು. 

ಹಾಸ್ಯ ಗೇಲಿಗಳಿಂದ ಅಣಕಿಸುತ್ತ ರಕ್ಕಸರ ಗುಂಪು ಹನುಮನನ್ನು ಊರಿನ ಬೀದಿಗಳಲ್ಲಿ 
ಮೆರವಣಿಗೆ ಮಾಡುತ್ತ ನಗರದ ಮುಖ್ಯದ್ವಾರಕ್ಕೆ ಬರಲು, ಮುಂದಿನದನ್ನು ಆಲೋಚಿಸಿದ 
ಫ್ಲವಗೋತ್ತಮನು ತನ್ನನ್ನು ಹಿಡಿದುಕೊಂಡಿದ್ದ ರಕ್ಕಸರನ್ನು ಒದೆದು ಗೋಪುವೊಂದರ 
ಮೇಲೆ ಅಡರಿ, ಯುದ್ಧದಲ್ಲಿ ಗೆದ್ದವನಂತೆ ದೇಹವನ್ನು ಮ೦ದರಸಮವಾಗಿ ಹಿಗ್ಗಿಸಿಕೊಳ್ಳುತ್ತ 
ಒಂದೇ ಕ್ಷಣದಲ್ಲಿ ಮತ್ತೆ ಅಂಗುಟದಷ್ಟು ಕಿರಿದಾಗಲು ಅವನನ್ನು ಕಟ್ಟಿದ್ದ ಹಗ್ಗವೆಲ್ಲ 


೬೭೪ ಶ್ರೀರಾಮಕಥಾಮೃತ : 


ಬಿಚ್ಚಿಕೊಂಡು ನೆಲಕ್ಕುದುರಿತು; ಆ ಕಡುಗಲಿಯು ಮತ್ತೆ ಬೆಟ್ಟದಷ್ಟು ಬೆಳೆದು ಒಂದು 
ಸಲಾಕೆಯನ್ನು ತೆಗೆದುಕೊಂಡು ದೈತ್ಯರನ್ನೆಲ್ಲ ಹೊಡೆದುರುಳಿಸಿದ. ಆನಂತರ ಕೇಕೆ 
ಹಾಕುತ್ತ ಇಡೀ ನಗರಕ್ಕೆ ಬೆಂಕಿಯಿಟ್ಟರೆ ಅಗ್ನಿಗೆ ಪೂಜೆ ಸಲ್ಲಿಸಿದಂತಾಗುವುದೆಂದು ಬಗೆದು 
ಮೊದಲು ಪ್ರಹಸ್ತನ ಮನೆಯ ಬಳಿ "ಬರದ. ಮನಸ್ಸಿನಲ್ಲಿ ಶ್ರೀರಾಮ ಸುಗ್ರೀವರನ್ನು ನೆನೆದು 
ನೈವೇದ್ಯವನ್ನ ರ್ಪಿಸುವಂತೆ ಪ್ರಹಸ್ತ ಇಂದ್ರಜಿತುಗಳ ಮನೆಗಳಿಗೆ ಬೆಂಕಿಯಿಟ್ಟ ಆನಂತರ 
ಘಟಕರ್ಣ ವಜ್ರದ೦ಷ್ಟ ವಿಕಟ ರಶ್ಮಿಕೇತು ಶುಕಸಾರಣ ಮಹಾಪಾರ್ಶ್ವರ ಮನೆಗಳನ್ನು 
ಕ್ರತುಭುಜನಿಗೆ ಅರ್ಪಣೆ ಮಾಡಿದ. ಆ ಬಳಿಕ ಜಂಬುಮಾಲಿ ದಂಷ್ಟ್ರ Res 
ಯುದ್ಧೋನ್ಮತ್ತ ಎದ್ಕುಜ್ಜಹ್ವ ಶೋಣಿತಾಕ್ಷ ಮುಂತಾದವರ ಗೃಹಗಳಿಗೆ ಬೆಂಕಿಯಿಟ್ಟು, 
ಪಿಶಾಚ "ಬ್ರಹ್ಮಘಾತಕ ' ಯಜ್ಜಹರ ಹ್ರಸ್ತಕರ್ಣ ಮಕರಾಕ್ಷ ಮುಂತಾದವರ ಮನೆಗಳನ್ನು 
ಅಗ್ನಿಗೆ ಆಹುತಿಯಿತ್ತು ಸಂಭ್ರಮದಿಂದ ಸಾಗಿದ. ಆನಂತರ ಊರನ್ನೆಲ್ಲ ಸುತಾಡಿ 
ರಾವಣನ ತಮ್ಮ ವಿಭೀಷಣನ ಮನೆಯೊಂದನ್ನು ಬಿಟ್ಟು ಎಲ್ಲ ಕಡೆಯೂ ಬೆಂಕಿಯನ್ನು 
ಹಬ್ಬಿಸಿ ದೈತ್ಯರ ಕಾಡುಗಿಚ್ಚು ಎನ್ನಿಸಿಕೊಂಡ. ಆನಂತರ ಶೂರ್ಪನಖಿಯ ಮನೆಯ 
ಮುಂದೆ ನಿಂತುಳಮುದು "ಧ್ರ ಅಗ್ನಿ ಸಂತರ್ಪಣೆಗೆ ಇವಳೇ ಮೂಲ ಕಾರಣ' ಎಂದು 
ಅದನ್ನು ಅಗ್ನಿಗಾಹುತಿಯಿತ್ತ. ಕೊನೆಯಲ್ಲಿ ಪೂರ್ಣಾಹುತಿಯಂತೆ ರಾವಣ ಭವ್ಯವಾದ 
ಅರಮನೆಯನ್ನು ಅಗ್ನಿಗರ್ಪಣೆ ಮಾಡಿದ. 


ಹೀಗೆ ಲಂಕಾನಗರವನ್ನೆಲ್ಲ ಬೆಂಕಿಗೆ ಆಹುತಿಯಾಗಿಸಿ ಹಾರಿ ಬೆಟ್ಟದ ತುದಿಗೆ ಬಂದು 
ನೋಡಲು ಊರಲ್ಲೆಲ್ಲ ಅಗಿ ವೈಭವ ತಾಂಡವವಾಡುವುದನ್ನು ಕಂಡು 'ವಾಯುದೇವನನ್ನು 
ಕುರಿತು ಪ್ರಾರ್ಥನೆ ಮಾಡಿದ. ತನ್ನ ಮಗನಿಗೆ ಸಂತಸವನ್ನು ್ಷಿತೌತವನಂದು. 
ಬಂದ ವಾಯುವು ನಗರದಲ್ಲಿ ತನ್ನ. ಗೆಳೆಯನನ್ನು ಕಂಡು ಅವನನ್ನು ಪ್ರೀತಿಯಿಂದ 
ಆಲಂಗಿಸಿಕೊಳ್ಳಲು ಅಗ್ನಿಯು ಉಬ್ಬಿ ಊರಲ್ಲೆಲ್ಲ ಅಭಿವೃದ್ಧಿಗೊಂಡ. ಗಾಳಿಯೊಡನೆ 
ಸೇರಿದ ಬೆಂಕಿಯು ಊರಿನ ಭವನಗಳೆಲ್ಲ ಅಗ್ನಿಮಯವಾಗಲು ಅವುಗಳಿದ್ದ 
ರತ್ನರಾಶಿಯೆಲ್ಲ ಚಟಪಟ ಸಿಡಿದು ನೆಗೆದವು; ಅದನ್ನು ನೋಡುತ್ತಿದ್ದ ದೇವತಾತತಿಯು 
ಸಂತಸದಿಂದ ಅಂಜನಾಸುತನನ್ನು ಹಾಡಿ ಹೊಗಳಿದರು. ಬೆಂಕಿಯು ಸೂರ್ಯನ 
ಕೆಂಪು ಕೈಗಳಂತೆ ಎಲ್ಲ ಕಡೆಗೂ ಚಾಚಿತು, ಆಗಸದಲ್ಲೆಲ್ಲ ಹೊ೦ಗದಿರು ಹಬ್ಬ ಹೂಬಿಟ್ಟ 
ಮಹಾ ಮುಳ್ಳುತ್ತುಗದ ಮರದಂತೆ ಕಾಣಿಸಿತು. ಆಕಾಶಕ್ಕೆ ನೆಗೆದು ತಮ್ಮ ಸಿರಿಯನ್ನು 
ತೋರಿಸುತ್ತಿವೆಯೋ ಎಂಬಂತೆ ಕರುಮಾಡುಗಳಿಂದ ಬೆಂಕಿಯು ಮೇಲೆದ್ದು, ಮೇರುಗಿರಿ 
ಮಂದರಗಳು ನೆಲಕ್ಕೆ ಕುಸಿದುವೋ ಎಂಬಂತೆ ಕೆಳಗೆ ಬಿದ್ದುವು. ಊರು-ಬೆಂಕಿಗಳು 
ಅಭಿನ್ನವಾದವು; ಪ್ರಾಣಿಗಳು ನಿಲ್ಲಲಾರದೆ ಓಡಿದರೆ, ಜನರು ಬೊಬ್ಬೆಯಿಡುತ್ತ ಗೋಳಾಡುತ್ತ 
ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಪರದಾಡಿದರು, ದಿಕ್ಕುದಿಕ್ಕುಗಳಿಗೆ ಚೆದುರಿದರು. ಎಷ್ಟೋ 
ಜನ ರಕ್ಕಸರು ಬೆಂಕಿಯಲ್ಲಿ ಸಿಕ್ಕಿಕೊಂಡು ಕರಿಕಾದರು. ಇವನೇನು ಕಾಳಭೈರವನೋ 
ಕಾಲಾಗ್ನಿಯೋ ಕಲ್ಪಾಂತವಹ್ನಿಯೋ, ಯಮನೇ ಕಪಿರೂಪ ತಳೆದು ಲಂಕಾಪುರವನ್ನು 
ಉರಿಸಲೆಂದೇ ಬಂದನೋ ಎಂದು, "ಹಾ ಮಗನೇ' "ಹಾ ಅಪ್ಪಾ' ಎಂದು, "ಲಂಕೆ 
ಪೂರ್ತಿ ಸುಟ್ಟುಹೋಯಿತಲ್ಲ' ಎಂದು ಕೂಗುತ್ತ ಅರಚುತ್ತ ರಕ್ಕಸಸಮೂಹವು ತೊಳಲಿ 


ಸುಂದರಕಾಂಡ ೬೭೫ 


॥ 
ಕ H 


We 


CD 


£3 (7 


WAST 
02 


ಬ 


4) 


ಹನುಮಂತನಿಂದ ಲಂಕಾದಹನ 


ಬಳಲಿತು. ಅದನ್ನೆಲ್ಲ ಬೆಟ್ಟದ ತುದಿಯಿಂದ ನೋಡಿದ ಕಪಿಕುಲೋತ್ತಮನು ತನ್ನ ಬಾಲದ 
ತುದಿಯಲ್ಲಿ ಇನೂ  ಮಿರುಗುತ್ತಿದ್ದ ಅಗ್ನಿಯನ್ನು ನೋಡಿ ಭಕ್ತಿಯಿ೦ದ ಕೃ "ಕೈಮುಗಿದುಕೊಂಡು, 
ಕೇವತಾಸಮೂಡದೂದ ಅರ್ಚನೆಗೊಳ್ಳುವ "ನಿನ್ನ ಗ ಗ ಪೂಜೆಯಿಂದ 
ಸುರವೃಂದವೆಲ್ಲವೂ ಸಂತಸಗೊಂಡಿದೆ, ತಂದೆಯ ಬಗೆಗಿನ ಪ್ರೀತಿಯಿಂದ ಕಾಣಿಸಿಕೊಂಡು 
ನನ್ನ ಮನದಿಷ್ಟವನ್ನು ನೆರವೇರಿಸಿದೆ, ಈಗ ಸುಖರೂಪದಿಂದ ನಿನ್ನ ಸ್ವಸ್ತ್ವರೂಪವನ್ನು 
ತಾಳು” ಎಂದು ಸಮುದ್ರದ ತಟಕ್ಕೆ ಬಂದ. ಯಜ್ಞದ ನಂತರ ಅವಭೃತಸ್ಥಾನವನ್ನು 
ಮಾಡುವ ಹಾಗೆ ಅಗ್ನಿಪೂಜೆ ಎ ಕೃತಾರ್ಥನಾದ ಪವನಜನು ತನ್ನ ಬಾಲವನ್ನು 
ನೀರಿನಲ್ಲಿ ಅದ್ದಿದ; ಗರ ದೇವತೆಗಳು ಆಗಸದಿಂದ ಹೂಮಳೆಗರೆದರು, "ಅಪ್ಪರೆಯರು 
ಕುಣಿದರು, ಗಾಯಕರು ವಿವಿಧ ರಾಗಗಳಲ್ಲಿ ಮಾರುತಿಯ ಸಂಕೀರ್ತನೆ ಮಾಡಿದರು. 


ವನವನ್ನು ನಾಶಗೈದು, ದೈತ್ಯರನ್ನು ಬಗ್ಗುಬಡಿದು, ರತ್ನಮಯವಾದ 
ಲಂಕಾನಗರವನ್ನು ಸುಟ್ಟು ಜಯಲಕ್ಷ್ಮೀ ಆಚಿನ ಬೆಟ್ಟದ ಮೇಲೆ ಕುಳಿತಿದ್ದ ಕಪಿರೂಪದ 
ಬ್ರಹ್ಮನನ್ನು ಹೆ ಸರ್ವಭೂತಗಳೂ ನಡುಗಿದುವು, 'ಕಾಲಾಗ್ನಿ! ಯೆಂದು ಹನುಮನನ್ನು 
ಹೊಗಳಿದುವು. ಊರೆಲ್ಲ ಬೂದಿಯ ರಾಶಿಯಾಗಿ ಬಿದ್ದುದನ್ನು ನೋಡಿದ ಶಕಗ 
“ಕೋಪವು ಈ ರೀತಿಯಲ್ಲಿ ನನ್ನನ್ನು ಅಜ್ಜಾನದಲ್ಲಿ "ಮುಳಗಿಸಿಬಿಟ್ಟಿತು. ಕೋಪವನ್ನು 
ತಮ್ಮಲ್ಲಿಯೇ ಅಡಗಿಸಿಕೊಳ್ಳುವ ಸತ್ತುರುಷರೇ ಈ ಧರೆಯಲ್ಲಿ ಶ್ರೇಷ್ಠರಲ್ಲವೇ; ರೋಷ- 
ನರಕಗಳು ಅಭೇದವೆಂಬುದು ನಿಜ. ಇಂತಹ ರೋಷಕ್ಕೆ ನಾನು ವಶವಾಗಿಬಿಟ್ಟಿನಲ್ಲ, 
ಅಕಟ। ಹಿಂದುಮುಂದು ನೋಡದೆ ಈ ನಗರವನ್ನೆಲ್ಲ ಸುಡುವ ಆತುರದಲ್ಲಿ ನನಗೆ 
ಧರಾನಂದನೆಯ ಕ್ಷೇಮದ ಬಗ್ಗೆ ಹೊಳೆಯದೇ ಹೋಯಿತಲ್ಲ ಸಮುದ್ರವನ್ನು ದಾಟಿದುದು, 
ರಾತ್ರಿ ಅಲೆದುದು “ಮುಂತಾದ. ಕಷ್ಟಗಳೆಲ್ಲ ನಿಷ್ಠಲವಾಯಿತಲ್ಲ! ಈ ಮಟ್ಟಿಗೆ "ನನ್ನ ಬುದ್ದಿಗೆ 
ಏಕೆ ಮಂಕುಕವಿಯಿತು!' ಎಂದು ಸೀತೆಯನ್ನು ನೆನೆದು ಕಳವಳಪಟ್ಟ ಬಾಸ 
ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾಯಿತು. ಆದರೆ ಮುಖ್ಯವಾದುದಕ್ಕೇ 
NE ಹೀಗೆ ಮಾಡಿದ ಪಾತಕಿ ಹೇಗೆ ತಾನೇ ರಾಮಲಕ್ಷ ಣರ 
ಸ ಧಿಗೆ ಹೋಗಲಿ? ನನಗೀಗ ಉಳಿದಿರುವುದು ಸಮುದ್ರದಲ್ಲಿ ಮುಳುಗುವುದು ಅಥವಾ 
ಅಗ್ನಿಗೆ ಆಹುತಿಯಾಗುವುದು; ಹೇಗೆ ತಾನೇ ಮುಖ ಹೊತ್ತು ಹೋಗಲಿ! ಎಂದು 
ಹನುಮನು ಹಲುಬಿದ. "ಇಡೀ ಲಂಕೆಯೇ ಬೆಂಕಿಗಾಹುತಿಯಾಗಿರುವಾಗ ಧರಣಿಜೆ ಹೇಗೆ 
ತಾನೇ ಜೀವದಿಂದಿರುತ್ತಾಳೆ! ನನ್ನ ಕಪಿತನವು ಇಡೀ ಲೋಕಕ್ಕೇ ತಿಳಿಯುವಂತಾಯಿತು! 
ನನ್ನ ರೋಷವೇ ವಾಟ? ಎಂದು ಪವನಜನು ಫನಿಫರಿಯಾಗೆ ಮರುಗಿದ. 
ಸೀತೆಯ ಸಾವಿನ ಸುದ್ದಿ ತಿಳಿದರೆ ರಾಮನು ಗತಜೀವನಾಗುತ್ತಾನೆ, ಲಕ್ಷ್ಮಣನೂ 
ಅವನನ್ನು ಅನುಸರಿಸುತ್ತಾನೆ; ಈ ವಿಷಯ ತಿಳಿದ ಭರತನೂ ಶತ್ರುಘ್ನ ನೊಡನೆ 
ಜೀವವನ್ನು ಕಳೆದುಕೊಳ್ಳುತ್ತಾನೆ; ಅರಮನೆಯ ಮಾತೃ ವರ್ಗದವರೆಲ್ಲ ಇಲ್ಲವಾಗುತ್ತಾರೆ; 
ಪ್ರವಗತತಿಯೂ ಸಾವನ್ನಪ್ಪುತ್ತಾರೆ! ನನ್ನಿಂದ ಎಮ ಅನರ್ಥವಾಗಿ ಹೋಯಿತಲ್ಲ! 
ಆದ್ದರಿಂದ ಈ ನಗರದ "ಸಮುದ್ರತೀರದಲ್ಲಿಯೇ ನೀರು ಎಲೆ ಗಾಳಿಗಳನ್ನು ಸೇವಿಸುತ್ತ 

ಯುಸ್ಸನ್ನು ಕಳೆಯುತ್ತೇನೆ' ಎಂದುಕೊಂಡು ನಿಟ್ಟುಸಿರುಬಿಟ್ಟ 


ಸುಂದರಕಾಂಡ ೬೩೭ 


ಬೆಟ್ಟದ ತುದಿಯಲ್ಲಿ ಕುಳಿತು ಈ ಪರಿಯಲ್ಲಿ ಕೊರಗುತ್ತಿದ್ದ ಮಾರುತಿಗೆ ದೇಹದಲ್ಲಿ 


ಶುಭಸೂಚನೆಗಳು ಕಾಣಿಸಿದವು. ಅಷ್ಟರಲ್ಲಿ, ಗಗನದಲ್ಲಿ ಹೋಗುತ್ತಿದ್ದ ಚಾರಣಸಮುದಾಯವು 
ಮರುತಸುತನ ಚರಿತೆಯನ್ನು ಹೊಗಳುತ್ತ, "ಈ ಭೂಮಿಯಲ್ಲಿನ ಬುದ್ಧಿವಂತರಲ್ಲಿ 


ಹನುಮಂತನು ಶ್ರೇಷ್ಠ, ಲಂಕೆಯನ್ನು ಪ್ರಳಯಾಗ್ನಿಯಂತೆ ಸುಟ್ಟರೂ ಜನಕಸುತೆಯಿದ್ದ 


ಅಶೋಕವನಕ್ಕೆ ಹಾನಿಯಾಗದಂತೆ ಉಳಿಸಿದನಲ್ಲ' ಎಂದು ಮಾತನಾಡಿಕೊಂಡರು. ತನಗೆ 
ಆದ ಶುಭಶಕುನಗಳ ಜೊತೆಗೆ ಚಾರಣರ ಮಾತುಗಳು ಕಿವಿಗೆ ಬಿದ್ದು, ಬೆಳಗಾಗಲು 


ಕತ್ತಲೆ ಹರಿಯುವಂತೆ, ಅಂಜನಾಸುತನ ಚಿಂತೆ ಹರಿಯಲು "ಮತ್ತೊಮ್ಮೆ ಅಶೋಕವನಕ್ಕೆ 


ಹೋಗಿ ನೋಡುತ್ತೇನೆ” ಎಂದುಕೊಂಡು ಭರಭರನೆ ಹೊರಟ. ಆಹಾ! ವನದ ಮಧ್ಯೆ 
ತಾಯಿ ಸೀತೆ ಸುಖವಾಗಿದ್ದಾಳೆ! ಹನುಮನಿಗೆ ದರಿದ್ರನು ನಿಧಿಯನ್ನು ಕಂಡ ಹಾಗೆ 
ಆಯಿತು. ಲಗುಬಗೆಯಿಂದ ಹೋಗಿ ಅವಳ ಕಾಲುಗಳಿಗೆರಗಿ ನಿಂತುಕೊಂಡ. ಸೀತೆಯು 
ಅಮೃತಸಮಾನವಾದ ತನ್ನ ಕಟಾಕ್ಷವನ್ನು ಬೀರುತ್ತ, ಕರುವನ್ನು ಕಂಡ ಎಳಗಂದಿಯಂತೆ 
ಮಾರುತಿಯನ್ನು ನೋಡಿ, “ಮಗನೇ, ವಿಷದ ಮಡುವಿನಿಂದ ಎದ್ದು ಬಂದು ನನ್ನ 
ಮನಸ್ಸಿಗೆ ಮುದವನ್ನಿತ್ತೆ, ನನ್ನ ಭಾಗ್ಯದ ಬೆಳಸಿನಿ೦ದ ರಾಘವನಿಗೆ ಹರುಷದಾಯಕನಾದೆ” 
ಎಂದು ಸವಿನುಡಿಗಳಿಂದ ಉಪಚರಿಸಿದಳು. ಆ ಪ್ರೀತಿಯ ಮಾತುಗಳನ್ನು ಕೇಳಿದ 
ಹನುಮನು ಭಕ್ತಿಯಿಂದ ಅವಳ ಪದದಾವರೆಗಳೀಗೆ ನಮಿಸಿ, “ಅಮ್ಮಾ ತಾಯಿಯ 
ನೋಟದಿಂದಲೇ ಸೃಷ್ಟಿ ಮುಂತಾದ ಕಾರ್ಯಗಳು ನೆರವೇರುವುವು, ದುರುಳದೈತ್ಯರು 
ಸೊಳ್ಳಗಳಂತೆ ಕಾಣುತ್ತಾರೆ, ನಿನ್ನ ಪಾದಸ್ಮರಣೆಯಿ೦ದ ಹದಿನಾಲ್ಕು ಲೋಕಗಳ ಒಡೆತನವು 
ದೊರಕುತ್ತದೆ. ಅಮ್ಮಾ ಅಪ್ಪಣೆಯನ್ನು ಕೊಟ್ಟರೆ ಒಡೆಯರ. ಚರಣಗಳನ್ನು ಕಂಡು 
ಅವರ ಆಣತಿಯಂತೆ” ಬರುತ್ತೇನೆ” ಎಂ ನಮಸ್ಕಾರಪೂರ್ವಕವಾಗಿ ಕೇಳಿಕೊಂಡ 


ಪವನಸುತನನನ್ನು ನೋಡಿದ. ಮಾತೆಯು, “ಅಪ್ಪಾ, ಹೇಳುವುದೇನಿದೆ? ನಾನಿರುವ 


ದುರವಸ್ಥೆಯನ್ನೆಲ್ಲ. ನೀನೇ ಕಣ್ಣಾರೆ ಕಂಡಿರುವೆ, ಮುಂದೆ ಆಗಬೇಕಾಗಿರುವುದನ್ನೂ 
ಸರ್ವಜ್ಞನಾದ ನೀನು ಬಲ್ಲೆ” ಎಂದು ಹೇಳಿ, ಕೊಂಚ ಹೊತ್ತಿನ ನಂತರ, “ದೈತ್ಯಕುಲವನ್ನೆಲ್ಲ | 
ನಾಶಮಾಡಿ ಜಯವಂತನಾದೆ, ಭಯವಿಲ್ಲದೆ ದುರ್ದೆಶೆಗಳನ್ನೆಲ್ಲ ನೀಗಿ ರಾಮನ 
ಪಾದಗಳನ್ನು ಕ೦ಡು ನಮಸ್ಕರಿಸಿ ಮತ್ತೆ ಹದುಳದಿಂದ ಬಾ” ಎಂದು ಹರಸಲು 


ಹನುಮನು ಭಕ್ತಿಯಿಂದ ಸುತಿಸಿ ಅಪ್ಪಣೆ ಪಡೆದು, ನಾಲ್ಕು ಹೆಜ್ಜೆಗಳನ್ನಿಟ್ಟು ಮತ್ತೆ | 


ಹಿಂತಿರುಗಿ ಬ೦ದು ಆಕೆಗೆ ನಮಸ್ಕರಿಸಿ, ಶ್ರೀರಾಮಪುರದರಸನ ಅ೦ಫ್ರಿದರ್ಶನ ಮಾಡುವ 


ಆಕಾಂಕ್ಷೆಯಿಂದ ಅಂಜನಾತನಯನು ಸಂತಸದ ಹೊಳೆಯಲ್ಲಿ ತೇಲಿ, ಧರಣಿಜಾತೆಯ ' 


ದಿವ್ಯಮೂರ್ತಿಯನ್ನು ಹೃದಯದಲ್ಲಿಟ್ಟುಕೊಂಡು ಕಿಷ್ಠಿಂಧೆಯೆಡೆಗೆ ಸಾಗಿದ. 


೬೭೮ ಶ್ರೀರಾಮಕಥಾಮೃತ 


| 


೧೯. ಕಡಲನ್ನು ದಾಟಿ ಬಂದ ಮಾರುತಿಯು ಶುಭಸಮಾಚಾರವನ್ನು 
ಕಪಿಗಳಿಗೆ ತಿಳಿಸಿ ಉಪವನವನ್ನು ಹೊಕ್ಕಿದ್ದು 


ಪಾರ್ವತೀ, ಅಂತರಂಗದಲ್ಲಿ ಅಂಬಿಕೆಯ ಭಜನೆಯನ್ನು ಮಾಡುತ್ತ 
ಪ್ರಭಂಜನತನಯನು ಒಂದು ಮನೋಹರವಾದ ಬೆಟ್ಟಕ್ಕೆ ಬಂದ; ಅದು ಮಂದರದ 
ಸಹೋದರನಂತೆ, ದೇವತೆಗಳ ಆಟದ ಎನೋದಸ್ಥಳದಂತೆ, ನದಿನಿರ್ದುರಗಳಿಂದಲೂ 
ದಟ್ಟ ಹಸಿರಾದ ವನರಾಜಿಯಿ೦ದಲೂ ಖಗಮೃಗಗಳಿ೦ದಲೂ ಕೂಡಿದ್ದಿತು. ಮಾರುತಿಯು 
ಅಲ್ಲಿಗೆ ಬಂದು ಶಿಖರದಲ್ಲಿ ನಿಂತುಕೊಂಡು ಪಕ್ಷಿಗಳ ಕೂಜನ ಮೃಗಗಳ ಗರ್ಜನೆಗಳನ್ನು 
ಕೇಳುತ್ತ ಅಲ್ಲಿಂದ ಹಾರಿ ಸಮುದ್ರದ ಉತ್ತರ ತೀರವನ್ನು ಸೇರುವ ಅಭಿಲಾಷೆಯಿಂದ 
ಹೃದಯದಲ್ಲಿ ವಾಯುವನ್ನಿರಿಸಿಕೊಂಡು, ದೇಹವನ್ನು ತೊನೆದಾಡಿಸಿ, ನಾಲ್ಕು ನಿಟ್ಟುಗಳನ್ನೂ 
ನೋಡಿ, ರಾಘವನ ಚರಣಗಳಿಗೆ ವಂದಿಸಿ, ಧರಣಿಜೆಗೆ ವಂದಿಸಿ ಪುಟನೆಗೆದು ಗಗನವನ್ನು 
ಅಡರಿದ; ಆಗ ಆ ಮಹಾಪರ್ವತವು ತಳಕ್ಕಿಳಿಯಿತು, ದೇವಸಭೆ ಬೆಗಡುಗೊಂಡಿತು. 
ಆಗಸಮಾರ್ಗದಲ್ಲಿ ವಾಯುವೇಗದಿಂದ ಹಕ್ಕಿಯಂತೆ ಹಾರುತ್ತ ಮೋಡಗಳಲ್ಲಿ ಅಡಗುತ್ತ 
ಹೊರಬರುತ್ತ ಎರಡನೆಯ ಚಂದ್ರನಂತೆ ಕಂಗೊಳಿಸಿದ. ಗರುಡನಂತೆ ಹಾರುತ್ತ ಬರಲು 
ಪ್ರಳಯಕಾಲದ ಬಿರುಗಾಳಿಗೆ ಸಮವೆನಿಸುವಂತೆ ಗಾಳಿಯು ಹೆಚ್ಚು ವೇಗದಿಂದ ಬೀಸಿತು. 
ಅತಿವೇಗದಿಂದ ಮಾರುತಿಯು ಬರಲು ಕಡಲ ನೀರು ನಾದಗೈದಿತು, ಮಹೇ೦ದ್ರಶೈಲದಲ್ಲಿದ್ದ 
ಕಪಿಗಳಲ್ಲ ಮಾರ್ದನಿಗೊಟ್ಟವು. ಅದನ್ನು ಕೇಳಿದ ಜಾ೦ಬವನು ಮರುತ್ತುತನು ಮರಳಿ 
ಬರುತ್ತಿರುವನೆಂದರಿತು ಸಂತಸದಿಂದ ಜೊತೆಯಲ್ಲಿದ್ದ ಕಪಿವರರಿಗೆ ತಿಳಿಸಿದ. ಹರ್ಷದಿಂದ 
ಎಲ್ಲರೂ ಆಗಸದತ್ತ ಮುಖ ಮಾಡಿ ನೋಡುತ್ತಿರಲು, ವೇಗವಾಗಿ ಬ೦ದ ಮಾರುತಿಯು 
ಆ. ಗಿರಿಶಿಖರವನ್ನು ಸೇರಿ ನಿಂತುಕೊಳ್ಳಲು ಆ ಕಪಿಗಳಲ್ಲ ಅವನ ಕೈಹಿಡಿದು ಮಾಗಿದ 
ಹಣ್ಣುಗಳನ್ನೂ ಹೂಗಳನ್ನೂ ನೀಡಿ ಸುತ್ತಲೂ ನಿಂತುಕೊಂಡು ಪರಿಪರಿಯಾಗಿ ಉಪಚರಿಸಿದರು. 
ಕುಲವೃದ್ದರು, ಆಪ್ತರು, ಯುವರಾಜ - ಇವರ ಉಪಚಾರದಿಂದ ಸಂತಸಗೊಂಡು ಎಲ್ಲರನ್ನೂ 
ಆಲಂಗಿಸಿಕೊಂಡು ಕೈಕುಲುಕುತ್ತ ತಾನು ನೆಲದಣುಗಿಯನ್ನು ಕಂಡುದನ್ನು ಹೇಳಿದ. ಅಂಗದನು 
ಅದನ್ನು ಕೇಳಿ ಅವನ ಕೈಹಿಡಿದುಕೊಂಡು ಒಂದು ಮರದ ನೆರಳಿಗೆ ಕರೆದೊಯ್ದ 


ಸುತ್ತಲೂ ಸಂತಸದಿಂದ ಕಪಿವೃಂದವು ನೆರೆದಿರಲು ನಡುವೆ ಪವನನಂದನನು 


: ಕುಳಿತುಕೊಂಡಾಗ, ಎಲ್ಲ ಸಂಗತಿಯನ್ನೂ ವಿವರವಾಗಿ ನಿರೂಪಿಸಲು ಜಾಂಬವನು 


ಕೇಳಿಕೊಂಡ. “ನಿಮ್ಮ ಅನುಗ್ರಹದಿಂದ ನಾನು ಈ ಪರ್ವತದಿಂದ ಸಮುದ್ರದ ಮೇಲೆ 
ಹಾರಿ ಹೋದುದು ನಿಮಗೆಲ್ಲ ತಿಳಿದುದೇ ಆಗಿದೆ. ಹೋಗುತ್ತಿರಬೇಕಾದರೆ ಕಡಲ 
ಮಧ್ಯದಲ್ಲಿ ಒಂದು ಗಿರಿ ಮೇಲೆದ್ದು ಎದುರಾಯಿತು; ಅದನ್ನು ದೂರದಿಂದಲೇ ನೋಡಿ 


ನಾನು ಹೊಡೆಯಲು ಅದು ಮನುಷ್ಯಾಕೃತಿಯನ್ನು ತಾಳಿ ತನ್ನಿಂದ ಯಾವುದೇ 


ತೊಂದರೆಯುಂಟಾಗದೆಂದು ಕೂಗಿಕೊಂಡ. "ಹಿಂದೆ ಕೋಪಗೊಂಡ ಇಂದ್ರನು ಬೆಟ್ಟಗಳ 
ರೆಕ್ಕೆಗಳನ್ನು ಕತ್ತರಿಸಿದಾಗ ನಾನು ವಾಯುವಿನ ದಯೆಯಿಂದ ಸಮುದ್ರದಲ್ಲಿ ಮರೆಯಾದೆ, 
ನನ್ನ ಹೆಸರು ಮೈನಾಕ, ನಿನಗೆ ಉಪಚರಿಸಲೆಂದು ವರುಣನೇ ನನ್ನನ್ನು ಕಳಿಸಿದ್ದಾನೆ, ನನ್ನ 


ಸುಂದರಕಾಂಡ ೬೭೯ 


ಆತಿಥ್ಯವನ್ನು ಸ್ವೀಕರಿಸು' ಎಂದು ಕೇಳಿಕೊಂಡ. ನಾನು ಸಂತಸಗೊಂಡು "ಅರಸುಕಾರ್ಯಕ್ಕೆ 
ಹೋಗುತ್ತಿದ್ದೇನೆ, ನೀನಾಡಿದ ಶುಭನುಡಿಗಳು ಸಂತಸ ತಂದಿವೆ' ಎಂದು ಹೇಳಿ 
ಮುಂದುವರಿದೆ. ಹಾಗೆ ಹೋಗುತ್ತಿರುವಾಗ ಸಮುದ್ರದಿಂದ ಸೂರ್ಯನವರೆಗೂ ಬೆಳೆದು 
ನಿಂತಿದ್ದ ಒಂದು ವಿಕಾರ ಸ್ತ್ರೀಯನ್ನು ಕಂಡು ಚಿಂತಿಸುತ್ತಿದ್ದೆ. ನಿಡುಗಾಲದಿಂದ ತಾನು 
ಹಸಿದು ನಿಂತಿರುವುದಾಗಿಯೂ, ತನ್ನ ಬಾಯನ್ನು ಹೊಗಲೂ ಹೇಳಿತು. ವಿನಯದಿಂದ 
ಹೇಳಿದರೂ ಪ್ರಯೋಜನವಾಗದಿರಲು ನನ್ನ ಆಕಾರವನ್ನು ಹಿರಿದಾಗಿಸಿಕೊಂಡರೆ, ಅದನ್ನು 

ನುಂಗಲನುವಾಗುವಂತೆ ತನ್ನ ಬಾಯನ್ಮವಳು ಒಗ್ಗಲಿಸಿಕೊಂಡಳು; ಆಗ ತಕ್ಷಣವೇ 
ದೇಹವನ್ನು ತೀರ ES ಅವಳ ಬಾಯನ್ನು ಹೊಕ್ಕು ಹೊರಬಂದೆ. 

ಆಗ ಸುರಸೆ ಎಂಬ ಹೆಸರಿನ ಆಕೆಯು “ಂತಸಗೂತು. “ನಿನ್ನ " ಶೌರ್ಯವನ್ನು. 

ಪರೀಕ್ಷಿಸಲು ದೇವತೆಗಳು ನನ್ನನ್ನು ಕಳಿಸಿದ್ದಾರೆ, ನಿನಗೆ ಸಮಾನರಿಲ್ಲ; ಷಾ ಹೋತ 

ಕಾರ್ಯವು ಸಿದ್ಧಿಸುತ್ತದೆ' ಫಹ ಇಟ "ಅವಳಿಂದ ಬೀಳ್ಕೊಂಡು ಮುಂದೆ ಹೋದೆ. 

ಆಗಸಮಾರ್ಗದಲ್ಲಿ ಹಾಗೆಯೇ ಹಾರುತ್ತಿರಲು ಆನಂತರ ನಡೆದ ಅದ್ಭುತವನ್ನು ಏನೆಂದು ' 

ಹೇಳಲಿ! ನನ್ನನ್ನು ಯಾರೋ ತಡೆದರು; ಯಾರೆಂದು ಕಾಣುತ್ತಿರಲಿಲ್ಲ. ಗಾಳಿಪಟದಂತೆ | 

ಇದ್ದಲ್ಲೇ ಹಾರುತ್ತಿದ್ದ. ತಡೆದವರಾರಿರಬಹುದೆಂದು ಅಚ್ಚರಿಯಿಂದ ನೋಡುತ್ತಿರಲು ' | 
ಅಸುರೆಯೊಬ್ಬಳು ತಾನಾಗಿ “ಯಾರೂ ನನ್ನನ್ನು ಮೀರಿ ಹೋಗದಂತೆ ನಾನು 

ಬ್ರಹ್ಮನಿಂದ ವರವನ್ನು ಪಡೆದಿದ್ದೇನೆ. ನನ್ನ ಬಾಯಲ್ಲಿ ಹೊಗು' ಎನ್ನಲು ನಾನು ಅವಳ : 

ಬಾಯಲ್ಲಿ ಅತಿವೇಗದಿಂದ ದುಮುಕಿ ನನ್ನ ದೇಹವನ್ನು ಬೃ ಹತ್ತಾಗಿಸಿಕೊಂಡು ಅವಳನ್ನು 

ಸೀಳಿಕೊಂಡು ಹೊರಬಂದೆ. ಆ ಅಸುರೆ ಸತಾರ ತಿಳಿಯೆ ಮುಂದ ಬರುತ್ತಿರಲು , 
ಚಾರಣರು ನನ್ನನ್ನು ಹೊಗಳಿ, “ಅವಳು ರಾಹುವಿನ ತಾಯಿ ಸಿಂಹಿಕೆ, ಎಲ್ಲರ ನೆರಳನ್ನು. 

ಹಿಡಿದು ವ್ಯಕ್ತಿಗಳನ್ನು ಕಬಳಿಸುವ ರಕ್ಕಸಿ; ಲಂಕಾದ್ವೀಪವು ನಿನ್ನ ಕೈವಶವಾಗುತ್ತದೆ. ನಿನ್ನ 

ಒಡೆಯನ ಇಷ್ಟಾರ್ಥ ನೆರವೇರುವುದು" ಎಂದು Sere ಆನಂತರ. ಮುಂದೆ 

ಹೋಗಿ ಸಮುದ್ರಮಧ್ಯದ ಲಂಕಾನಗರಿಯನ್ನು ಕಂಡು “ನಮಃ ಶಿವಾಯ” ಎನ್ನುತ್ತ ' 
ಉಪವನದ ಒಂದು ಮರದ ತುದಿಯನ್ನೇರಿದೆ.. 


“ಸೂರ್ಯನು ಮುಳುಗುವವರೆಗೂ ಕಾದಿದ್ದು ಕತ್ತಲೆಯಲ್ಲಿ ಹೊರಟು 
ಮುಗಿಲಿನೆತ್ತರಕ್ಕೂ ಇದ್ದ ಹೊನ್ನ ಕೋಟೆಯನ್ನೇರಿ ಆಚೆ ಕಡೆ ದುಮುಕಲು ಕಂಡ | 
ಅದ್ಭುತವನ್ನು ಏನೆಂದು" ಹೇಳಲಿ! ಡಾಕಿನೀಸ ಸಮೂಹವನ್ನೇ ಹೆತ್ತವಳು ಬಂದು ನನಗೆ 
ಅಡ್ಡಲಾದಳು; ನಾನು ಆಕೆಗೆ ನಯವಿನಯಗಳಿಂದ ವಿಷಯವನ್ನು ವಿವರಿಸಲು ; 
ಪ್ರಯತ್ನಿ ಸಿದರೂ ಆಕೆ ಸುಮ್ಮನಾಗಲಿಲ್ಲ. ಹೆಂಗಸು ಎ೦ಬ ದಾಕ್ಷಿಣ್ಯದಿಂದ ಬಲಪದರ್ಶಿಸ ಡೆ. 
ಕೇಳಿಕೊಂಡರೂ ಅವಳು ನನಗೆ ಹೊಡೆದಳು, ವಿಧಿಯಿಲ್ಲದೆ "ಜೂ ಮುಷ್ಟಿಯನ್ನು 
ಬಿಗಿಗೊಳಿಸಿ ಅವಳಿಗೆ ಗುದ್ದಲು ಕೆಳಕ್ಕೆ ಬಿದ್ದು ಸಾಯುವ ಸಂದರ್ಭದಲ್ಲಿ ಹೀಗೆಂದಳು: 
“ಈ ನಗರಕ್ಕೆ ಇನ್ನು ಮುಂದೆ ವಿನಾಶ ಕಾದಿದೆ: ಕಪಿಪುಂಗವನೇ, ನಿನ್ನಿಂದ ನಾನು 
ಸಾಯುತ್ತಿದ್ದೇನೆ, ಈಗ ನಿನಗೆ ಈ ರಾಜಧಾನಿಯೇ ವಶವಾಯಿತು; ನಿನ್ನಿಂದಾಗಿ 
ಅಸುರರೆಲ್ಲ ಮಡಿಯುತ್ತಾರೆ. ಅಸಮಬಲನೇ, ಬಹು ಹಿಂದೆ ನಾನು ಬ್ರಹ್ಮನಿಂದ ವಿಶಿಷ್ಟ 


ಲ್ಲ 


೬೮೦ ಶ್ರೀರಾಮಕಥಾಮೃ ತ | 


ವರವನ್ನು ಪಡೆದ ನಗರಾಧಿದೇವತೆ. ರಾತ್ರಿಯ ಹೊತ್ತು ಕಪಿಯೊಬ್ಬನು ಬಂದು ನಿನ್ನನ್ನು 
ಧಿಕ್ಕರಿಸಿದಾಗ ಲಂಕಾನಗರವು ಅಸುರಕುಲಸಹಿತವಾಗಿ ನಾಶವಾಗುತ್ತದೆ ಎ೦ದು ಬ್ರಹ್ಮನು 
ಹೇಳಿದ್ದ. ಅದು ನಿಜವಾಯಿತು, ತಡೆಯದೆ ಹೋಗಿ ಧರಣಿಜಾತೆಯನ್ನು ಕಂಡು ಬಾ' 
ಎ೦ದು ಹೇಳಿ ಪ್ರಾಣಬಿಟ್ಟಳು. ನಾನು ಅಲ್ಲಿಂದ ಹೊರಟು ದಾನವರನ್ನು ವಂಚಿಸಿ 
ಮನೆಮನೆಗಳನ್ನೂ ಹುಡುಕುತ್ತ ಹೋದೆ, ರಾಜಗೃಹಗಳೆಲ್ಲವನ್ನೂ ಅನ್ವೇಷಿಸಿ ಅರಮನೆಯ 
ಬಳಿಗೆ ಬಂದೆ. ಆ ರಾಕ್ಷಸೇಂದ್ರನ ಭವನದ ವೈಭವವನ್ನು ಏನೆಂದು ಹೇಳುವುದು! 
ಅದನ್ನೆಲ್ಲ ಅವನು ಬ್ರಹ್ಮನನ್ನು ಕುರಿತ ತಪಸ್ಸು ಮಾಡಿ ಗಳಿಸಿಕೊಂಡದ್ದು, ಅಂತಹ ಸಿರಿ 
ಜಗತ್ತಿನಲ್ಲಿ ಬೇರಾರಿಗೂ ಇಲ್ಲ. ರಾವಣನಾದರೋ ಮಹಾಪರಾಕ್ರಮಿ, ಅವನಿಗೆ ಅಸಂಖ್ಯ 
ಸೇವಕರು, ಆನೆಕುದುರೆಗಳನ್ನೇರಿ ಬರಸಿಡಿಲಂತೆ ಗರ್ಜಿಸುತ್ತ ಮೂರು ಹೊತ್ತೂ ನಗರವನ್ನು 
ಕಾಪಾಡುತ್ತಿದ್ದರು. ಗಾಳಿ ಸುಳಿಯುವುದೂ ಅಸಾಧ್ಯವಾದೆಡೆಗಳಲ್ಲಿ ನಾನು ಅಣುತ್ತದಿಂದ 
ಮೆಲ್ಲನೆ ಒಳಹೊಕ್ಕು ಭೂಜಾತೆಗಾಗಿ ಅಲ್ಲಿನ ಅಂತಃಪುರವನ್ನೆಲ್ಲ ಜಾಲಾಡಿದೆ. ಹೀಗೇ 
ಹುಡುಕುತ್ತಿರುವಾಗ ಒಂದು ಕಡೆ ರಾಜನು ರಾಣಿಯೊಡನೆ ಮಲಗಿದ್ದುದನ್ನು ಕಂಡು 
ಅವಾಕ್ಕಾದೆ. ಆ ಹೆಂಗಸು ಸೀತೆಯಿರಬಹುದೇ ಎ೦ಬ ಅನುಮಾನದಿಂದ ಹತ್ತಿರ ಹೋಗಿ 
ನೋಡಿದೆ, ಆದರೆ ಅವಳ ಕೈಕಾಲುಗಳಲ್ಲಿ ಅಮಂಗಳಕರವಾದ ರೇಖೆಗಳಿದ್ದುದನ್ನು 
ಕಂಡು ನನ್ನ ಊಹೆಗೆ ಕಸಿವಿಸಿಗೊಂಡು ಅಲ್ಲಿಂದ ಹೊರಬಿದ್ದು ಕುಬೇರನ ಪುಷ್ಪಕ 
ವಿಮಾನದ ಬಳಿ ಬಂದೆ. 


“ಒಂದು ಸಲ ಸುತ್ತಾಡಿ ನೋಡಿದಾಗ ಸೀತೆ ಕಾಣಲಿಲ್ಲ, ಮತ್ತೊಮ್ಮೆ ಸುತ್ತುವೆನೆಂದು 
ಇಡೀ ಹಗಲು ನಗರವನ್ನೆಲ್ಲ ಸುತ್ತಿಯೂ ಪ್ರಯೋಜನವಾಗದಿರಲು, ರಾತ್ರಿಯಾಗಲು 
ರಾವಣನಿಗೆ ಪ್ರಿಯವಾಗಿದ್ದ ಅಶೋಕವನವನ್ನು ಸೇರಿದೆ. ಆ ವನದ ಸೌಂದರ್ಯವನ್ನು 
ಹೊಗಳಲು ಯಾರಿಗೂ ಸಾಧ್ಯವಾಗದು, ದೇವೇಂದ್ರನ ನಂದನಕ್ಕೂ ಆ ವೈಭವವಿಲ್ಲ, 
ಚೈತ್ರರಥಕ್ಕೂ ಇಲ್ಲ. ಹಾಗೆಯೇ ಮೂಲೆಮೂಲೆಗಳಲ್ಲಿ ಹುಡುಕಿ ಕೊನೆಗೆ ಅಶೋಕವೃಕ್ಷದ 
ಕೆಳಗೆ ಕೃಶದೇಹಿಯಾದ ಧರಣಿಜಾತೆಯನ್ನು ಕಂಡೆ. ಬಿದಿಗೆಯ ಚಂದ್ರನಂತೆ 
ಮಿತಕಳೆಯಿಂದ ಕೂಡಿದ್ದ ಜನಕಜೆಯನ್ನು ಕಂಡು ಸಂತಸಗೊಳ್ಳುತ್ತಿರುವಷ್ನರಲ್ಲಿ, 
ಅಲ್ಲಿಗೆ ದಶಕಂಠನು ಸ್ತ್ರೀಸಮೂಹದೊಡನೆ ಕುಂಡು ಸೀತೆಯನ್ನು ಒಲಿಸಲು ನಾನಾ 
ವಿಧವಾಗಿ ಪ್ರಯತ್ನಿಸಿದೆ. ಆದರೆ ಆಕೆ ಒಪ್ಪದಿರಲು ಕೋಪಗೊಂಡು ಕೈಯೆತ್ತಿದಾಗ 
. ಅವನ ಮಡದಿ ವನಿಂಯೋದರಿಯು ಸಮಾಧಾನ ಮಾಡಿ ಅರಮನೆಗೆ ಕರೆದೊಯ್ದಳು. 
ಆದರೆ ಕಾವಲುಗಾತಿಯರಾದ ರಕ್ಕಸಿಯರು ಸೀತಾಮಾತೆಗೆ ಬುದ್ಧಿ ಹೇಳತೊಡಗಿದಾಗ, 
ತ್ರಿಜಟೆ ಎ೦ಬ ರಕ್ಕಸಿಯು ತನಗೆ ಬಿದ್ದ ಕನಸನ್ನು ವಿವರಿಸಿ ಎಚ್ಚರಿಸಲು ಮಿಕ್ಕವರು 
ಮರೆಯಾದರು. ಅಪಾರ ಬೇಸರ ಹತಾಶೆಗಳಿಂದ ಕೂಡಿದ್ದ ಭೂತನಯೆಯು 
ಪ್ರಾಣವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ನಾನು ರಾಮಸ ಕೀರ್ತನೆ ಮಾಡಲು 
ತೊಡಗಿದೆ. ಅದನ್ನು ಕೇಳಿ ಸಂತಸಗೊಂಡ ಆಕೆಯ ಬಳಿ ಹೋಗಿ ನಮಸ್ಕರಿಸಿದಾಗ, 
ನನ್ನನ್ನೂ ರಕ್ಕಸರ ವಂಚನೆ ಎಂದು ಮೊದಲಿಗೆ ಅನುಮಾನಿಸಿದಳು. ತಕ್ಷಣವೇ 
ನಾನು ಶ್ರೀರಾಮಚಂದನಿತ್ತಿದ್ದ ಮುದ್ರೆಯುಂಗುರವನ್ನು ಸಮರ್ಪಿಸಿದೆ; ಆಗ ಆಕೆಯ 


ಸುಂದರಕಾಂಡ ೬೮೧ 


ಚಿತ್ತದನುತಾಪ ಮರೆಯಾಯಿತು, ಕೋಮಲತೆಯಿಂದ ತನ್ನ ಹಿಂದಿನ ಚರಿತ್ರೆಯನ್ನೆಲ್ಲ 
ಬಿತ್ತರಿಸಿದಳು. ಆನ೦ತರ ತನ್ನ ದಿವ್ಯವಾದ ಚೂಡಾಮಣಿಯನ್ನು ರಘುವರನಿಗೆ ಕೊಟ್ಟು 
ತನ್ನನ್ನು ಕಾಪಾಡಲು ಕೇಳಿಕೊಳ್ಳುವಂತೆ ಹೇಳಿ ನೀಡಿದಳು. 


“ಆಮೇಲೆ ಆಕೆಯಿಂದ ಬೀಳ್ಕೊಂಡು ಒಂದು ಕಡೆ ಕುಳಿತು ರಾವಣಾಸುರನನ್ನು 
ಕಾಣಬೇಕೆಂಬ ಕಾತರದಿ೦ದ ಅಶೋಕವನವನ್ನೆಲ್ಲ ಧ್ವಂಸಮಾಡಿದೆ. ಅದನ್ನು ಕಂಡು 
ನನ್ನನ್ನು ದಂಡಿಸಲು ಬಂದ ರಕ್ಕಸಪಡೆಯ ತಲೆಗಳನ್ನು ಚೆಂಡಾಡಿದೆ; ಆನಂತರ 
ಜಂಬುಮಾಲಿಯೆ೦ಬ ಮಹಾರಾಕ್ಷಸನು ಬರಲು ಅವನನ್ನು ತುಂಡರಿಸಿದೆ; ಆ ಬಳಿಕ 
ಐವರು ಮಂತ್ರಿಸುತರು ಬಂದರು, ಅವರನ್ನೂ ಸೀಳಿಟ್ಟೆ; ಆಮೇಲೆ ಏಳು ಮಂದಿ 
ಸೇನಾಪತಿಗಳು ಬ೦ದರು, ಅವರನ್ನೆಲ್ಲ ತರಿದುಹಾಕಿದೆ. ಇದನ್ನು ಕೇಳಿದ ರಾವಣನು 
ತನ್ನ ಮಗ ಅಕ್ಷಕುಮಾರನನ್ನೇ ಅಪಾರ ಸೈನ್ಯದೊಡನೆ ಕಳಿಸಿದ; ರುದ್ರಕದನದಲ್ಲಿ 
ನಾನು ಅವನನ್ನೂ ಒರೆಸಿಹಾಕಿಬಿಟ್ಟೆ ಆಮೇಲೆ ಬಂದವನು ರಾವಣನ ಮತ್ತೊಬ್ಬ ಮಗ 
ಇಂದ್ರಜಿತು ಅಯಿ ಮೇಘನಾದ. "ಅವನು ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ: 
ಆದರೆ ಆ ಅಸ್ತ್ರ ನನ್ನ ಬಳಿ ಬರಲು ಹಿಂದೆಗೆದು "ನಿಂತುಬಿಟ್ಟಿತು: 'ಹೆಮಿಲಜನೇ ನನ್ನ ಬಳಿ 
ಬಂದು ಕಂಡ ಮೇಲೆ ಖಯಷಿಯ ವಾಕ್ಯವನ್ನು ಸರಿಸುತ್ತ ಅವನ ಕೋರಿಕೆಯನ್ನು 
ಮನ್ನಿಸಿದಾಗ ಅಸ್ತವು ನನ್ನನ್ನು ಬಂಧಿಸಿತು. ತಕ್ಷಣವೇ ರಕ್ಕಸಸೈನ್ಯ ವೆಲ್ಲ ನನ್ನನ್ನು ಸುತ್ತುಗಟ್ಟ 
ದಶಕಂಠನ ಬಳೆಗೆ ಕರೆದೊಯ್ದರು. ನಾನು ಅವನ ಮುಂದೆ ಬಂದು ವಿವರವನ್ನೂ 
ಮರೆಮಾಚದೆ ಇದ್ದ ಸಂಗತಿಯನ್ನೆಲ್ಲ ಹೇಳಿದೆ; ಸೂರ್ಯವಂಶದ ಸಿರಿ, ಸುಗೀವನ ಪರಿ, 
ಧರಣಿಜಾತೆಯ ಸುಳಿವನ್ನು ತಿಳಿಯಲು ನನ್ನನ್ನು ಕಳಿಸಿದುದು - ಎಲ್ಲವನ್ನೂ ಹೇಳಿದೆ. 
ಎಲ್ಲವನ್ನೂ ಕೇಳಿದ ರಾವಣನು ಕ್ರೋಧೋನತ್ತನಾಗಿ ನನ್ನನ್ನು ಕೊಲ್ಲಿಸುವಂತೆ ಸೇವಕರಿಗೆ 
ಆಜ್ಞೆಯಿತ್ತ. ಆದರೆ ಮಹಾ ಬುದ್ದಿವಂತನೂ ಧರ್ಮಿಷ್ಟನೂ ಆದ ವಿಭೀಷಣನೆಂಬ 
ರಾಜನ ತಮ್ಮನು ಬುದ್ಧಿ ಹೇಳಲು, ನನ್ನ ಬಾಲಕ್ಕೆ ಬೆಂಕಿಯಿಡಲು ಆಜ್ಞಾಪಿಸಿದ. ಆದರೆ 
ನಾನು ಬೆಂಕಿಯನ್ನು ಇಡೀ ನಗರಕ್ಕೆ ಹಬ್ಬಿಸಿ, ಜಗಳಕ್ಕೆ ಬಂದವರನ್ನೆಲ್ಲ ತರಿದು ಹಾಕಿ, 
ಮತ್ತೆ ಜಾನಕಿಯನ್ನು ಕ೦ಡು ನಮಸ್ಕರಿಸಿ, ಆಕೆಯ ಅಪ್ಪಣೆ ಪಡೆದು ಬೀಳ್ಕೊಂಡು 
ಕಡಲನ್ನು ದಾಟಿ ವಾಪಸು ಬಂದೆ” ಎಂದು ಸಂಕ್ಷೇಪವಾಗಿ ನಡೆದುದೆಲ್ಲವನ್ನೂ ಹೇಳಿದ. 
“ಯಾವುದನ್ನೂ ಬಚ್ಚಿಟ್ಟುಕೊಳ್ಳದೆ ಎಲ್ಲವನ್ನೂ ಹೇಳಿದ್ದೇನೆ, ಮು೦ದಿನ ಕಾರ್ಯವು ನಿಮ್ಮ 
ಚಿತ್ರಕ್ಕೆ ಬಿಟ್ಟದ್ದು, ನಿಮಗೆ ತಿಳಿಯದ್ದು ಏನಿದೆ?” ಎಂದು ಮಾತನ್ನು ಕೊನೆಗೊಳಿಸಿದಾಗ, ಎಲ್ಲ 
ಕಪಿವೀರರೂ ಹರುಷದಲ್ಲಿ ಓಲಾಡಿದರು. ಅಂಗದನು ಸಂತಸದಿಂದ ಆಂಜನೇಯನನ್ನು 
ಪ್ರೀತಿಯಿಂದ ಅಪ್ಪಿಕೊಂಡು ಹೊಗಳಿದ. “ಕಾರ್ಯವನ್ನು ಬುದ್ದಿವಂತಿಕೆಯಿಂದಲೂ 
ಅತಿಶಯ ಶ್ರದ್ಧೆಯಿ೦ದಲೂ ಮಾಡಿ ಮುಗಿಸಿದ್ದೇನೆ; ಮುಂದೆ ರಾಜನ ಆಜ್ಞೆಯನ್ನು 
ನೆರವೇರಿಸಲು ನೀಲ ನಳ ಮೊದಲಾದ ಫ್ಷವಗಸಮೂಹವೆಲ್ಲ ಯುವರಾಜನೊಡನೆ 
ಸೇರಿ ಯುದ್ಧಮಾಡಲು ಸಿದ್ಧರಾಗಿದ್ದು, ಅರೆನಿಮಿಷದಲ್ಲಿ ಅಲ್ಲಬುದ್ದಿಯ ದಶಾಸ್ಕನನ್ನು 
ಮಟ್ಟಹಾಕುತ್ತಾರೆ” ಎಂದು ಹೇಳಿ ಪವಮಾನತನಯನು ಸುಮ್ಮನಾದ. 

ಎಲ್ಲ ಕಪಿಗಳು ಬ೦ದು ಹನುಮನ ಕೈಗೆ ಮುತ್ತಿಟ್ಟು, ಬಾಲವನ್ನು ಚುಂಬಿಸಿ, 


೬೮೨ ಶ್ರೀರಾಮಕಥಾಮೃತ ' 


ಅಪ್ಪಿಕೊಂಡು, ಕೈಮುಗಿದು ಸ್ತುತಿಸಿ ತಮ್ಮ ಸಂತೋಷ-ಅಭಿಮಾನಗಳನ್ನು ತೋರಿದರು; 
“ಮರುತಸುತನೇ, ಶ್ರೀರಾಮ, ಲಕ್ಷ್ಮಣ, ಸುಗ್ರೀವ. ಅಂಗದ, ಕಪಿಕುಲವು ನಿನ್ನಿಂದಾಗಿ 
ಉಳಿಯುವಂತಾಯಿತು” ಎಂದು ಕೊಂಡಾಡಿದರು. “ಶ್ರೀರಾಮನ ಸ್ಮರಣೆಯಿಂದೆಲ್ಲ 
ಇಷ್ಟೆಲ್ಲ ಸಿದ್ದಿಸಿದೆ, ನಮ್ಮ ಮಧ್ಯೆ ಅವತಾರ ಮಾಡಿ ನಮ್ಮನ್ನು ಸಲಹುತ್ತಿರುವವನು 
ಜೊತೆಯಲ್ಲಿಯೇ ಇರಬೇಕಾದರೆ ಅಖಿಲಾರ್ಥಸಿದ್ಧಿಯಾಗುವುದರಲ್ಲಿ ಏನಾಶ್ಚರ್ಯ?” 
ಎಂದು ಸ್ತುತಿಸಿದರು. ಆಗ ಅಂಗದನು, “ಹನುಮಂತನೇ, ಶಾಖಾಮೃಗದ ಕುಲದ 
ಏಳಿಗೆಗೆ ಬದ್ಧ ಕಂಕಣ ಎಂಬ ಬಿರುದಿಗೆ ನೀನು ಪಾತ್ರನಾಗಿ, ನಮ್ಮೆಲ್ಲರನ್ನೂ 
ಉದ್ದರಿಸಿದ್ದೀಯೆ. ಮುಂದೆ ಆಗಬೇಕಾದ ಕಾರ್ಯಗಳ ಬಗ್ಗೆ ಆಲೋಚಿಸಲು ನಾವು 
ಆದಷ್ಟು ಬೇಗ ಹೋಗಿ ರಘುನ೦ದನನನ್ನು ಕಾಣುವುದು ಉಚಿತವಾದುದು” ಎಂದು 
ಹೇಳಲು ಎಲ್ಲರೂ ಆ ಮಾತಿಗೆ ಒಪ್ಪಿಗೆಯಿತ್ತರು. “ಶತ್ರುಗಳ ನಡುವೆ ಸಿಕ್ಕಿಕೊಂಡಿರುವ 
ರಾಮನರಸಿಯು ಸಂಕಟಪಡುತ್ತಿರುವಳೆಂಬ ಚಿಂತೆಯಿಂದ ರಘುನಾಥನು ಕೂಡಿದ್ದಾನೆ; 
ರಾಮಲಕ್ಷ್ಮಣರನ್ನು ನೋಡುತ್ತ ಸೂರ್ಯಸುತನು ತವಕಕ್ಕೊಳಗಾಗಿದ್ದಾನೆ. ಆದ್ದರಿ೦ದ 
ನಾವು ಬೇಗ ಕಿಷ್ಠಿಂಧೆಗೆ ಮರಳಿ ಅವರನ್ನು ಸಂತಸಗೊಳಿಸಬೇಕು” ಎಂದು ಅಂಗದನು 
ಹೇಳಲು ಎಲ್ಲರೂ ಉತ್ತುಕರಾದರು. ಆಗ ಜಾಂಬವಂತನು ಅಂಗದನನ್ನು ಕುರಿತು, 
“ಮತಿವಂತ ಯುವರಾಜನೇ, ನಿನ್ನ ಮಾತಿನಿಂದ ನಮಗೆ ತುಂಬ ಸಂತೋಷವಾಗಿದೆ. 
ಬೇಗ ಹೋಗಿ ಮಹಾರಾಜನ ಅಡಿದಾವರೆಗಳನ್ನು ಕಾಣಬೇಕು” ಎ೦ದು ಬೆಂಬಲಿಸಲು 
ಎಲ್ಲರೂ ಆಕಾಶಮಾರ್ಗದಲ್ಲಿ ಸಾಗುತ್ತಿರಲು ಎಲ್ಲರನ್ನು ಅನುಸರಿಸಿ ಪವಮಾನನ೦ದನನು 
ಹೋದ. 


ಕಪಿವೀರರೆಲ್ಲರೂ ವಾಯುಪಥವನ್ನು ಹಿಡಿದು ಬರಲು ಸಂಜೆಯಾಯಿತು; 
ಬರಬರುತ್ತ ಕತ್ತಲೆ ಆವರಿಸಿತು. ಅವರಾಗ ಹಣ್ಣುಹೂಗಳಿಂದ ತುಂಬಿ ತೊನೆಯುವ 
ಮರಗಳಿದ್ದ ಉದ್ಯಾನವೊ೦ದನ್ನು ಕ೦ಡರು; ಕಪಿನಾಯಕರು ಭೂಮಿಗಿಳಿದು ವನವನ್ನು 
ನೋಡುವ ಉತ್ಸಾಹ ತಾಳಿದರು. ಪರಿಮಳಭರಿತ ತಂಗಾಳಿ, ಗಿಳಿಕೋಗಿಲೆಗಳ ಕೂಜನ, 
ರುಚಿಕರವಾದ ಹಣ್ಣುಕಾಯಿಗಳ ತೌರೆನಿಸಿ, ಭ್ರಮರಾಳಿಯ ನೆಲೆಯೆನ್ನಿಸಿ, ಸದಾಕಾಲವೂ 
ನೆರಳನ್ನೀಯುತ್ತ ದಾರಿಹೋಕರಿಗೆ ಶ್ರಮನಿವಾರಕವಾಗಿ ವಸ೦ತನ ಆಡುಂಬೊಲದಂತೆ 
ಆ ಮಧುವನವು ಕಾಣಿಸಿತು. ಇಂತಹ ಲೋಕಾನಂದಕರವೂ ದೇವತಾನಿಕರದ 
ಮನೋರಥವನ್ನು ನೆರವೇರಿಸುವಂಥದೂ ಆದ ಆ ಮಹೋದ್ಯಾನಕ್ಕೆ ಬಂದು ಎಲ್ಲರೂ 
ಭಕ್ತವತ್ಸಲನಾದ ರಾಮಪುರದರಸನ ಪಾದಗಳನ್ನು ಸುಕುಮಾರರಚನೆಗಳಿಂದ ಸ್ತುತಿಸುತ್ತ 
ಮರಗಳ ಅಡಿಯಲ್ಲಿ ವಿಶ್ರಮಿಸಿಕೊಂಡರು. 


ಸುಂದರಕಾಂಡ ೬೮೩ 


೨೦. ರಘುಜನಿಗೆ ಸೀತೆಯ ಬಗ್ಗೆ ಅರಿಕೆ ಮಾಡಿಕೊಂಡುದು 


ಗಿರಿಜಾತೆಯೇ ಅವಧರಿಸು, ಪವಮಾನಸುತ ಯುವರಾಜನಾದ ಅಂಗದ 
ಮುಂತಾದ ಪ್ರಮುಖರು ಸುಖದ ಬೀಡಾದ ಹಾಗೂ ವಿವಿಧ ಹಣ್ಣುಹೂಮಧುಗಳಿಂದ 
ಕೂಡಿ ಭೂವನಿತೆಯ ತಲೆಮಣಿಯಂತೆ ಕಂಗೊಳಿಸುವ ಆ ಉದ್ಯಾನಕ್ಕೆ ಬಂದರು; 
ಕಪಿವೀರರು ಅದರಲ್ಲಿ ವಿಹರಿಸಲು ಆಲೋಚಿಸಿ ಅಂಗದನ ಅಪ್ಪಣೆ ಬೇಡಿದರು. 
“ಯುವರಾಜರೇ, ಈ ವನದಲ್ಲಿ ಅಪಾರವಾದ ಹಣ್ಣುಗಳು ಮಧುವೂ ದೊರಕುತ್ತವೆ, 
ನೀವು ಅಪ್ಪಣೆಯಿತ್ತರೆ ವನದಲ್ಲಿ ಸಂತೋಷದಿಂದ ಸುತ್ತಾಡಿ ಅವುಗಳನ್ನು ಸೇವಿಸಿ 
ಆನಂತರ ಸುಗ್ರೀವ ಮಹಾರಾಜರ ಬಳಿಗೆ ಬರುತ್ತೇವೆ” ಎಂದು ಕೇಳಿಕೊಂಡರು. 
ಇದನ್ನು ಕಾಯುತ್ತಿರುವವನು ಸುಗ್ರೀವನ ಸೋದರಮಾವನಾದ ದಧಿಮುಖ 
ಎಂಬುದನ್ನು ತಿಳಿದ ಅಂಗದನು ಮಧುಪಾನಕ್ಕೆ ಕಪಿಗಳಿಗೆ ಅಪ್ಪಣೆಯನ್ನಿತ್ತ. ಅದರಿಂದ 
ಮುದಗೊಂಡ ಕಪಿನಾಯಕರು ಹೃದಯದಲ್ಲಿ ತುಂಬಿದ್ದ ಹರ್ಷವನ್ನು ಹೊರಹಾಕುವಂತೆ 
ಯಥೇಷ್ಟವಾಗಿ ಕುಡಿದು ಕುಣಿಯತೊಡಗಿದರು; ಕೆಲವರು ಹಾಡಿದರು, ಮತ್ತೂ ಕೆಲವರು 
ಅಮೃತವನ್ನು ಕ೦ಡ ದೇವತೆಗಳಂತೆ ನಮಸ್ಕರಿಸುತ್ತಿರಲು, ಮತ್ತೆ ಹಲವರು ನೆಲದ ಮೇಲೆ 
ಹೆಜ್ಜೆಯೂರದೆ ಆಗಸದಲ್ಲಿಯೇ ಪುಟನೆಗೆಯುತ್ತ ತೇಲಾಡತೊಡಗಿದರು. ಒಬ್ಬರೊಬ್ಬರು 
ಮುಖಗಳನ್ನು ನೋಡಿಕೊಂಡು ಕೈಗಳಿಂದ ಕೈಗಳನ್ನು ಹೊಡೆಯುತ್ತ. ಗಹಗಹಿಸಿ ನಗುತ್ತ. 
ನಗೆನುಡಿಗಳಿಂದ ಬಾಲಗಳನ್ನು ಮೂಸಿನೋಡುತ್ತ. ಮೇಲೆಕ್ಕೆ ಏರಿ ಮರದಿಂದ ಮರಕ್ಕೆ 
ನೆಗೆಯುತ್ತ, ನೆಲಕ್ಕೆ ದುಮುಕುತ್ತ ಕುಣಿದಾಡಿದರು. ಹೀಗೆ ನಾನಾ ಬಗೆಯ ಚೇಷ್ಟೆಗಳಿಂದ 
ಆ ಕಪಿಪ್ರವರರು ಮಧುಪಾನ ಮಾಡಿ ಓಲಾಡುತ್ತ ಜೇನನ್ನು ಕುಡಿಯಲು ಹೋದರು. 


ಕಪಿಸಂಕುಲವು ಹೀಗೆ ಮರದ ಮೇಲೆ ಕುಳಿತು ಹಾರಿ ಜೇನನ್ನು ಹೀರಿ 
ಹಣ್ಣುಗಳನ್ನು ತಿಂದು ನೆಲದ ಮೇಲೆ ಚೆಲ್ಲಿ ದಾಂಧಲೆ ಮಾಡಿತು. ಇದನ್ನು ಕಂಡ 
ವನದ ಕಾವಲುಗಾರರು "ಮಹಾರಾಜರಿಗೆ ಇಷ್ಟವಾದ ವನವನ್ನು ಯಾರು ಯಾರೋ 
ಹೊಕ್ಕರಲ್ಲ' ಎಂದು ಕಪಿಚೇಷ್ನೆಗಳನ್ನು ತಡೆಯಲು ಬಂದರು. ಆದರೆ ಇವರಾರೂ 
ಕಾವಲುಗಾರರನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಸ೦ತಸದಲ್ಲಿ ಮುಳುಗಿ ತೇಲುತ್ತಿದ್ದರು. 
ಕಾವಲುಭಟರು ಮುಖ್ಯ ವನಪಾಲಕನಾದ ದಧಿಮುಖನ ಬಳಿ ಹೋಗಿ ದೂರಿದರು. 
ಆಗ ಅವನು ಕಪಿಗಳನ್ನು ಹೊಡೆದು ಓಡಿಸುವಂತೆ ಅಪ್ಪಣೆಯಿತ್ತ. ಅಂತೆಯೇ 
ಹೊಡೆತಬಡಿತಗಳಿಂದ ವಾನರರನ್ನು ಅಟ್ಟಲು ಪ್ರಯತ್ನಿಸಲು, ಕಪಿವೀರರು ಕೋಪದಿಂದ 
ಒರಟಾಗಿ ನಡೆದುಕೊಂಡು ತಾವೂ ಕಾವಲುಗಾರರನ್ನು ಹೊಡೆದಿಕ್ಕಿದರು. ಪಾನಮತ್ತರಾದ 
ಕಪಿಗಳ ಹೊಡೆತವನ್ನು ತಿಂದ ದಧಿಮುಖನ ಸೇವಕರು ಮನಬಂದಂತೆ ಫ್ಲವಗತತಿಯನ್ನು 
ಬಡಿದು, ಉಗುರು ದಾಡೆಗಳಿಂದ ಕಚ್ಚಿ ಪರಚಿ ನಾನಾ ಬಗೆಯಲ್ಲಿ ಹಿ೦ಸಿಸಲು 
ಅದನ್ನು ತಡೆಯಲಾರದೆ ಕಪಿವೀರರು ಹನುಮಂತನ ಬಳಿ ಬಂದು ದೂರಿತ್ತರು. 
ಆಗ ಅವನು, “ಯುವರಾಜ, ಮಧುಪಾನಕ್ಕೆ ಅಪ್ಪಣೆಯಿತ್ತಿರಬೇಕಾದರೆ ಇವರದೇನು? 
ದಧಿಮುಖನ ಚರರ ಉಪಟಳಕ್ಕೆ ಹೆದರಬೇಡಿ, ನಾನು ಅವರನ್ನು ಎಚಾರಿಸಿಕೊಳ್ಳುತ್ತೇನೆ, 


೬೮೪ ಶ್ರೀರಾಮಕಥಾಮೃತ 


ನಿಮ್ಮ ಪಾಡಿಗೆ ನೀವು ಮಧುಪಾನ ಮಾಡಿ ಸುಖವಾಗಿರಿ” ಎಂದು ಅಭಯವನ್ನಿತ್ತ. 
ಅದನ್ನು ಕೇಳಿದ ಅಂಗದನೂ, “ಭಯಪಡಬೇಡಿ, ಪ್ರಭಂಜನತನಯನು ಹೇಳಿದಂತೆ 
ಸಂತೋಷದಿಂದಿರಿ. ಮರುತಸುತನು ಹೇಳಿದುದು ಅಕಾರ್ಯವಾದರೂ ಮಾಡಬೇಕು, 
ಹಾಗೆ ಮಾಡಿದವರಿಗೆ ಅಪಜಯವೆಂದಿಗೂ ಬಾರದು” ಎಂದು ಅಪ್ಪಣೆಯಿತ್ತ. ಆಗ 
ಕಪಿವೀರರೆಲ್ಲ ದಧಿಮುಖನ ಸೇವಕರ ಬಳಿ ಬ೦ದು ಅವರನ್ನು ಕಾಲು ಮಂಡಿಗಳಿಂದ 
ತದೆದು ತಮ್ಮ ಪಾನಕಾರ್ಯವನ್ನು ಮುಂದುವರಿಸಿದರು. ಕೆಲವರು ವನಪಾಲಕರನ್ನು 
ಹೊಡೆದು ವನದಿಂದ ಹೊರಗಟ್ಟಿದರು. ವಾನರರ ಉಪಟಳವನ್ನು ತಾಳಲಾರದೆ 
ಅವರೆಲ್ಲ ಬಾಡಿದ ಮುಖದಿಂದ ಹೋಗಿ ದಧಿಮುಖನಲ್ಲಿ ನಡೆದುದನ್ನೆಲ್ಲ ವಿಸ್ತಾರವಾಗಿ 
ವಿವರಿಸಿದರು. ಪಾನೋನತ್ತರಾದ ಕೆಲವು ಕಪಿಗಳು ಮರಗಳ ಕೊಂಬೆಗಳನ್ನು ಹಿಡಿದು 
ಜಗ್ಗಾಡಿದರು, ಕೆಲವರು ಮಲಗಿಕೊಂಡರೆ, ಮತ್ತೆ ಕೆಲವರು ಪರಸ್ಪರ ಅಪಿಕೊಂಡು 
ಗಹಗಹಿಸಿ ನಗುತ್ತಿದ್ದರೆ, ಮತ್ತೂ ಕೆಲವರು ಜೋರಾಗಿ ಹಾಡಲು ತೊಡಗಿದರು. ಆಗ 
ದಧಿಮುಖನು ಕೋಪದಿಂದ, “ಸುಗೀವ ಮಹಾರಾಜರ ಬಳಿ ಹೋಗಿ ಅಂಗದನು 
ಮಾಡಿದ ದಾಂಧಲೆಯನ್ನೆಲ್ಲ ವಿವರಿಸಿ ಕೆಲವು ಕಪಿಗಳಿಗೆ ಮರಣಶಿಕ್ಷೆಯಾಗುವಂತೆ 
ಮಾಡುತ್ತೇನೆ” ಎಂದು ತನ್ನ ಸೇವಕರನ್ನೊಡಗೊಂಡು ನಡೆದ. 


ವನಪಾಲಕ ಸೇವಕರಿಂದೊಡಗೂಡಿದ ದಧಿಮುಖನು ರಾಮ ಲಕ್ಷ್ಮಣ 
ಸುಗೀವರು ಇದ್ದ ಜಾಗಕ್ಕೆ ರೋಷಾವೇಶದಿಂದ ಹೋದರೂ, ರಾಜನ ಬಳಿ ತಲೆ 
ಬಾಗಿ ಮ್ಲಾನವದನನಾಗಿ ನಿಂತುಕೊಳ್ಳಲು, ಸುಗ್ರೀವನು ವಿಶ್ವಾಸದಿಂದ ಉಪಚಾರದ 
ಮಾತುಗಳನ್ನಾಡಿ ವಿಷಯವೇನೆಂದು ಬೆಸಗೊಂಡ. “ಮಹಾಪ್ರಭು, ಯುವರಾಜರು 
ಕೆಲವು ಕಪಿವೀರರ ಸಮೇತ ಮಧುವನಕ್ಕೆ ಪ್ರವೇಶಿಸಿ ಕಪಿಗಳಿಗೆ ಮಧುಪಾನಕ್ಕೆ 
ಅಪ್ಪಣೆಯಿತ್ತರು. ಅವರೋ ಅತ್ಯುತ್ಸಾಹದಿಂದ ನುಗ್ಗಿ, ಬಾಳೆಯ ತೋಟಕ್ಕೆ ದಾಳಿಯಿಡುವ 
ಮದ್ದಾನೆಗಳಂತೆ, ಮರಗಿಡಬಳ್ಳಿಗಳನ್ನೆಲ್ಲ ಕಿತ್ತು ವನವನ್ನೆಲ್ಲ ಹಾಳುಮಾಡಿದರು. ನಮ್ಮ 
ವನಕ್ಕೆ ಗಾಳಿಯೂ ಪ್ರವೇಶಿಸಲು ಹಿ೦ಜರಿಯುತ್ತದೆ, ಸೂರ್ಯನೂ ಒಳಗಹೊಗಲಾರ, 
ದೇವೇಂದ್ರ ಮುಂತಾದ ದಿಕ್ಬಾಲಕರೂ ಸುಳಿಯಲಾರರು, ಅಂದ ಮೇಲೆ ರಾಜಾಜ್ಞೆಯಿಲ್ಲದೆ 
ಬೇರೆಯವರು ಬಂದಾರೆಯೇ? ತಮ್ಮ ತಂದೆತಾತಂದಿರ ಕಾಲದಿಂದ ನಳನಳಿಸುತ್ತಿದ್ದ 
ವನವೆಲ್ಲ ಧ್ವಂಸವಾಯಿತು; ಅದಕ್ಕೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು, 
ಇಲ್ಲದಿದ್ದರೆ ಶಾಸನವು ಕೆಡುತ್ತದೆ” ಎಂದು ಬಿನ್ನವಿಸಿಕೊ೦ಡ. ಅವನ ಮಾತುಗಳನ್ನೆಲ್ಲ 
ಕೇಳಿಸಿಕೊಂಡ ಸುಗ್ರೀವನು ದಧಿಮುಖನನ್ನು ಸಮಾಧಾನಪಡಿಸಿ, “ಬಂ೦ಧುಜನಗಳೊಡನೆ 
ಯುವರಾಜರು ಬಂದು ಹಣ್ಣುಗಳನ್ನು ತಿಂದು ಮಧುವನ್ನು ಸೇವಿಸಿ ಸಂತಸಪಡುವುದನ್ನು 
ಕೇಳಿ ಸಂತೋಷವಾಯಿತು. ಮರುತಸುತನಿಗಿಂತಲೂ ಹೆಚ್ಚಾದುದು ಏನಿದೆ? ತಮ್ಮ 
ಕರ್ತವ್ಯ ನಿರ್ವಹಿಸಿದ ಶಾಖಾಮೃಗಗಳು ಅಂಗದನ ಅಪ್ಪಣೆ ಪಡೆದು ಸ್ವಲ್ಪ ಹೆಚ್ಚು 
ಮಧುಪಾನ ಮಾಡಿದ್ದರೆ ನಮಗೆ ಅದು ಸಮ್ಮತವೇ ಹೊರತು ಕೋಪವಿಲ್ಲ. ಯಾರೇ 
ಆಗಲಿ ಸಂಪಾದಿಸಿದ ಆಸ್ಲಿಯು ಬಂಧುಭ್ಯತ್ಯರಿಗೆ ಉಪಭೋಗ್ಯವಾಗುವುದಾದರೆ ಅದೇ 
ಅದರ ಸಾರ್ಥಕತೆ ಎಂಬುದು ಹಿರಿಯರ ಮಾತು, ಅದನ್ನು ನೀನು ಕೇಳಿಲ್ಲವೇ? 


ಸುಂದರಕಾಂಡ ೬೮೫ 


ಅಂಗದ ಜಾಂಬವ ಮುಂತಾದ ಕಪಿಮುಖ್ಯರು ಬಂಧುವರ್ಗದ ಜೊತೆ ಬಂದು 
ಮನಬಂದಂತೆ ಹಣ್ಣುಗಳನ್ನು ತಿ೦ದು ಮಧುಪಾನ ಮಾಡಿದುದು ನಮಗೆ ಸಂತಸ ತರುವ 
ವಿಷಯ. ಪ್ರಿಯಜನರಿಗೆ ಪ್ರಿಯವಾದುದು ನಮಗೂ ಪ್ರಿಯವೇ” ಎಂದು ಸುಗ್ರೀವನು 
ದಧಿಮುಖನಿಗೆ ಹೇಳುತ್ತಿರುವಷ್ಟರಲ್ಲಿ ಬಂದ ಲಕ್ಷ್ಮಣನು ವಿಚಾರವೇನೆಂದು ಕೇಳಿದ. “ನಿಮ್ಮ 
ಸೋದರಮಾವನು ಬಂದುದೇಕೆ? ಆಗಿರುವ ತೊಂದರೆಯೇನು? ಇಷ್ಟು ಆತುರವಾಗಿ 
ಬರಲೇನು ಕಾರಣ? ವನವನ್ನು ಹೊಕ್ಕ ಕಪಿಗಳು ಯಾರು? ಅಣ್ಣನು ಒಂದೇ ಸಮನೆ 
ಸೀತೆಯನ್ನು ನೆನೆದು ಚಿ೦ತೆಯಿ೦ದ ಕೊರಗುತ್ತಿದ್ದರೆ ಇವರು ಹೀಗೇಕೆ ಮಾಡಿದರು?” 
ಎಂದು ಪ್ರಶ್ನೆಗಳನ್ನು ಸುರಿದ. ಆಗ ಸುಗ್ರೀವನು, “ಆತಂಕಕ್ಕೆ ಕಾರಣವಿಲ್ಲ, ದಕ್ಷಿಣದಿಕ್ಕಿಗೆ 
ಹೋದ ಅಂಗದನ ನೇತೃತ್ವದ ಕಪಿವೀರರು ನಂದನಕ್ಕೆ ಬ೦ದಿರುವರಂತೆ; ಹನುಮಂತನ 
ಅಪ್ಪಣೆ ಪಡೆದು ಅ೦ಗದನು ಅವರಿಗೆಲ್ಲ ಮನಸೋ ಇಚ್ಛೆ ವನದಲ್ಲಿ ಆತಿಥ್ಯಗೈದನಂತೆ, 
ಅದರಿಂದ ಕೋಪಗೊಂಡ ದಧಿಮುಖನು ದೂರುಕೊಡಲು ಬಂದಿದ್ದಾನೆ. ಅವನ 
ಕೋಪವನ್ನು ನಾನು ನಿವಾರಿಸುತ್ತೇನೆ. ಆರಂಭದಿಂದಲೂ ದೇವಾಸುರರು ಯಾರೂ 
ವನವನ್ನು ಹೊಗುವ ಧೈರ್ಯಮಾಡಿರಲಿಲ್ಲ; ಈಗ ಅಂಗದನ ಅಪುಣೆಯಿಂದ 
ಕಪಿನಾಯಕರೆಲ್ಲ ಮಧುಪಾನ ಮಾಡುತ್ತಿರುವುದೇತಕ್ಕೆ ಎಂದು ಆಲೋಚಿಸಿದರೆ ಒಂದು 
ಅತಿಶಯವು ಗೋಚರಿಸುತ್ತದೆ. ಪತಿಕಾರ್ಯವನ್ನು ಪೂರೈಸಿ ವನವನ್ನು ಹೊಕ್ಕಿದ್ದಾರೆ 
ಎಂಬುದು ಸ್ಪಷ್ಟ ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದ ಸಂತಸದಿಂದ ಈ 
ರೀತಿ ಕಪಿಗಳು ಮಾಡಿದ್ದಾರೆಯೇ ಹೊರತು ಸ್ಟೇಚ್ಛೆಯಿಂದಲ್ಲ. ಖಂಡಿತವಾಗಿಯೂ 
ಮರುತಾತ್ಮಭವನು ಸೀತಾದೇವಿಯ ಚರಣಪಂಕಜಗಳನ್ನು ನೋಡಿ ಬಂದಿದ್ದಾನೆ; ಅವನ 
ಒಪ್ಪಿಗೆಯಿ೦ದಲೇ ಎಲ್ಲರೂ ಹೀಗೆ ಆನಂದದಿಂದಿದ್ದಾರೆ, ಇದರಲ್ಲಿ ಸಂದೇಹವೇ ಇಲ್ಲ. 
ಪವಮಾನನಂದನನು ಕೈಗೆತ್ತಿಕೊಂಡ ಕಾರ್ಯಕ್ಕೆ ಎಂದೂ ಕುಂದು ಬಾರದು” ಎಂದು 
ಎವರಿಸಲು, ಲಕ್ಷ್ಮಣನು ಸಂತೋಷದಿಂದ, “ಹಾಗಾದರೆ ಆ ಕಪಿವೃಂದವನ್ನು ಆದಷ್ಟು 
ಬೇಗ ಬರಮಾಡಿಕೋ” ಎನ್ನಲು ರವಿತನಯನು ದಧಿಮುಖನನ್ನು ಕರೆದು, “ಜಾಂಬವ 
ಮುಂತಾದವರನ್ನು ಕಾಣಲು ನಾನು ತವಕದಿಂದಿದ್ದೇನೆ. ಅವರನ್ನೆಲ್ಲ ಪ್ರೀತಿಗೌರವಗಳಿಂದ 
ಕಳುಹಿಸಿಕೊಡು” ಎಂದು ನೇಮಿಸಿದ. 


ಅದನ್ನು ಕೇಳಿದ ದಧಿಮುಖನು ನೆಲದ ಮೇಲೆ ನಡೆಯದೆ ಆಗಸಮಾರ್ಗದಿಂದ 
ವನದ ಕಡೆ ಬರುತ್ತಿರಲು, ಇತ್ತ ಅಂಗದನು ಎಲ್ಲ ಕಪಿವರರನ್ನೂ ಕರೆದು, “ದಧಿಮುಖನು 
ಹೋಗಿ ವನವನ್ನೆಲ್ಲ ಹಾಳುಮಾಡಿದ ಬಗ್ಗೆ ದೂರು ಕೊಡಲು ಸುಗ್ರೀವನು ಕ್ರೋಧದಿಂದ 
ಕೂಡಿ ಏನು ಆಜ್ಞಾಫಿಸುತ್ತಾನೆಯೋ, ಆದ್ದರಿಂದ ನಾವೆಲ್ಲ ಶ್ರೀರಾಮನ ಬಳಿಗೆ ಹೋಗಿ 
ಶರಣಾಗಿ ಪ್ರಾಣ ಉಳಿಸಿಕೊಳ್ಳೋಣ” ಎ೦ದು ಹೇಳಿದ. ಆ ಸಲಹೆಯನ್ನು ಎಲ್ಲರೂ ಒಪ್ಪಿ 
ರಘುವರನ ಬಳಿ ಹೋಗಿ ಮ೦ಗಳವಾರ್ತೆಯನ್ನು ಹೇಳಲೆಂದು ಸಿದ್ಧರಾಗಲು, ಅಷ್ಟರಲ್ಲಿ 
ಆಗಸದಲ್ಲಿ ಭಾರಿ ಶಬ್ದವುಂಟಾಯಿತು. ಎಲ್ಲರೂ ಕಣ್ಣುಗಳನ್ನರಳಿಸಿ ಗಗನಾಂಗಣದ 
ಕಡೆ ನೋಡಲು, ಸಿಂಗರದ ಸಮೂಹದಂತೆ ದಧಿಮುಖನು ಮೇಲಿನಿಂದ ಕೆಳಕ್ಕೆ 
ಇಳಿಯುವುದನ್ನು ಕಂಡರು. ಬಂದವನೇ ಅ೦ಗದನ ಚರಣಕಮಲಗಳಿಗೆ ನಮಸ್ಕರಿಸಿ 


೬೮೬ ಶ್ರೀರಾಮಕಥಾಮೃತ 


ಕೈಮುಗಿದು ಅತ್ಯಂತ ವಿನಯದಿಂದ, “ದೊರೆ, ನಮ್ಮನ್ನು ಪೊರೆಯುವ ದಯಾಪರನಾದ 
ಮಹಾರಾಜನ ಮಗ ನೀನು ಎಂದು ತಿಳಿದೂ ರಾಜರ ಬಳಿ ದೂರಿದುದು ತಪ್ಪಾಯಿತು, 
ದಯವಿಟ್ಟು ಕಾಪಾಡಿ” ಎಂದು ಬೇಡಿಕೊಂಡ. ಆಗ ಯುವರಾಜನು ಅವನನ್ನು 
ಸಮಾಧಾನಗೊಳಿಸಿ ಏನಾಯಿತೆಂದು ಕೇಳಿದ. “ರಾಜರ ಬಳಿ ಹೋಗಿ ನೀನು ಏನೆಂದು 
ದೂರಿದೆ? ಅವರು ಕೋಪಿಸಿಕೊಳ್ಳದೆ ಕರುಣೆಯಿಂದ ಆಜ್ಞಾಪಿಸಿದುದೇನು? ವಿವರವಾಗಿ 
ತಿಳಿಸು” ಎನ್ನಲು, ದಧಿಮುಖನು, “ನೀವು ಇಲ್ಲಿ ಮಾಡಿದ ಕೆಲಸಗಳನ್ನೆಲ್ಲ ರಾಜನ ಬಳಿ 
ದೂರಲು ಹೋದೆ, ನನ್ನ ಮಾತುಗಳನ್ನೆಲ್ಲ ಕೇಳಿದ ಬಳಿಕ ಸುಗ್ರೀವ ಮಹಾರಾಜರು 
ತು೦ಬ ಸ೦ತಸಗೊಂಡು, "ನೀನು ರಕ್ಷಿಸುತ್ತಿರುವ ನಮ್ಮ ಆಸ್ತಿಯು ಇಂದು ಬಂಧುಮಿತ್ರರಿಗೆ 
ಉಪಯೋಗವಾಗಿ ಸಾರ್ಥಕವಾಯಿತು, ಮಗು ಅಂಗದ ಮೊದಲಾದವರನ್ನೆಲ್ಲ ಬೇಗ 
ಕಳಿಸು' ಎ೦ದು ಆಜ್ಞೆ ಮಾಡಲು ಇಲ್ಲಿಗೆ ವಾಪಸಾದೆ” ಎಂದು ಹೇಳಿದ. ಸುಗ್ರೀವನಿಗೆ 
ಹೇಳಿದ ವಾರ್ತೆಯನ್ನು ಕೇಳಿದ ಲಕ್ಷ್ಮಣನು ಸೀತೆಯ ಗುರುತು ಸಿಕ್ಕಿದ ವಿಷಯವನ್ನು 
ಅಣ್ಣನಿಗೆ ತಿಳಿಸಿ, ಎಲ್ಲವನ್ನೂ ವಿವರವಾಗಿ ಕೇಳುವ ಉತ್ಸಾಹದಲ್ಲಿರುವ ವಿಚಾರವನ್ನು 
ಕೇಳಿ ಕಪೀಶ್ವರರೆಲ್ಲ ಸಂತಸಗೊಂಡರು. 


ವನಪಾಲಕಮುಖ್ಯನು ನಿರೂಪಿಸಿದುದನ್ನು ಕೇಳಿದ ಹನುಮಂತನೇ ಮೊದಲಾದ 
ಮುಖ್ಯರು ಗರುಡರಂತೆ ಆಕಾಶಮಾರ್ಗದಲ್ಲಿ ಹೊರಟರು. ಇತ್ತ ರಘುನಾಥನು 
ಜನಕಜೆಯನ್ನು ನೆನೆಸಿಕೊಂಡು ವಿರಹದಿಂದ ಕಂದಿ ಕು೦ದಿರಲು ಸುಗ್ರೀವನು ಅವನಿಗೆ 
ಸಮಾಧಾನವನ್ನು ಹೇಳಲು ನಿರ್ಧರಿಸಿದ. ಹಾಗೆಯೇ ಅವನು ರಾಮನ ಬಳು ಹೋಗಿ, 
“ಸ್ವಾಮಿ, ನನ್ನ ಮಾತನ್ನು ಕೇಳು. ಕಪಿವೀರರು ಭೂಮಿಜಾತೆಯನ್ನು ಕಂಡು ಆಕೆಯ 
ಸ್ಥಿತಿಗತಿಗಳನ್ನು ತಿಳಿದಲ್ಲದೆ ವಾಪಸ್ಸು ಬರುವ ಧೈರ್ಯ ಮಾಡುವುದಿಲ್ಲ; ಅಲ್ಲದೆ 
ಅಂಗದನು ಕಪಿವೀರರಿಗೆ ಮಧುಪಾನ ಮಾಡಲು ಅನುಮತಿಯಿತ್ತಿರುವುದನ್ನೂ, 
ಕಪಿವರರೆಲ್ಲ ಓಲಾಡುತ್ತಿರುವುದನ್ನು ನೋಡಿದರೆ ಕಾರ್ಯವು ಕೈಗೂಡಿರುವುದು ನಿಶ್ಚಿತ. 
ಆದ್ದರಿಂದ ಆ ಕುರಿತು ನೀನು ಖಿನ್ನನಾಗಿರುವುದು ಇನ್ನು ಅಗತ್ಯವಿಲ್ಲ” ಎಂದು ಸಾಂತ್ಸನದ 
ನುಡಿಗಳನ್ನಾಡಿದ. ಅಷ್ಟರಲ್ಲಿ ಹನುಮಂತನೇ ಮುಂತಾದ ಕಪೀಶ್ವರರೆಲ್ಲ ಜಯಕಾರ 
ಹಾಕುತ್ತ ನೆಲಕ್ಕಿಳಿದು ರಘುವೀರನಿಗೆ ನಮಸ್ಕರಿಸಿ ಜನಕಜೆಯ ಶುಭವಾರ್ತೆಯನ್ನು ತಿಳಿಸಿ 
ಕೈಮುಗಿದರು. ಅವರು ಹೇಳಿದ ಅಮೃತದಂತಹ ಸುದ್ದಿಯು ಕಿವಿಯನ್ನು ಮುಟ್ಟಲು 
ಸುಗ್ರೀವನು ಆನ೦ದಮಯನಾದ, ಸೌಮಿತ್ರಿಯು ಸಂತೋಷದಿಂದ ಪುಳಕಗೊಂಡ, 
ರಘುರಾಮನಂತೂ ಹಿಗ್ಗುತ್ತ ಕಪಿವರರನ್ನು ಹೊಗಳಿ ಪ್ರಸವಣಗಿರಿಗೆ ಬಂದು ಮರದ 
ನೆರಳಿನಲ್ಲಿ ಆಮೋದದಿಂದ ಎಲ್ಲರನ್ನೂ ಮನ್ನಿಸಿದ. 


ಜನಕಜೆಯ ಕ್ಷೇಮವಾರ್ತೆಯನ್ನು ಕೇಳಿದ ಶ್ರೀರಾಮನು ಹರ್ಷದಿಂದ, 
ಅವನಿಜೆಯನ್ನು ಕಂಡ ಪರಿಯನ್ನು ವಿವರವಾಗಿ ಹೇಳಲು ತಿಳಿಸಿದ. ಆಗ ಕಪೀಶ್ವರರೆಲ್ಲ 
ಹನುಮಂತನನ್ನು ತೋರಿಸಿದರು. ಆಗ ಹನುಮನು ಭೂಮಿಜಾತೆಯಿದ್ದ ದಿಕ್ಕಿಗೆ 
ನಮಸ್ಕರಿಸಿ, ಆಕೆಯಿತ್ತಿದ್ದ ಚೂಡಾಮಣಿಯನ್ನು ರಘುರಾಮನಿಗೆ ಅರ್ಪಿಸಿ, “ದೇವ 
ಲಾಲಿಸು, ನಿನ್ನ ಅಪ್ಪಣೆಯಂತೆ ದಕ್ಷಿಣ ದಿಕ್ಕಿನ ಭೂಮಿಯನ್ನೆಲ್ಲ ಸಂಚರಿಸುತ್ತ, ಒಂದು 


ಸುಂದರಕಾಂಡ ೬೮೭ 


ಕಡೆಯಿದ್ದ ಬಿಲವನ್ನು ಹೊಕ್ಕು ಹಲವಾರು ದಿನಗಳನ್ನು ಕಷ್ಟಪಟ್ಟು ಕಳೆದೆವು. ಆನಂತರ 
ಜಟಾಯುವಿನ ಸೋದರನಾದ ಸಂಪಾತಿಯ ಮಾರ್ಗದರ್ಶನದಂತೆ ಮಹೇಂದ್ರಪರ್ವತದ 
ಕಡೆ ಬಂದೆವು, ಅಂಗದ ಜಾಂಬವ ಮುಂತಾದ ಹಿರಿಯರ ಅಪ್ಪಣೆಯಂತೆ ನಾನು 
ಸಮುದ್ರವನ್ನು ದಾಟಿ ಬರುತ್ತಿರಲು ಎದುರಾದ ಮೈನಾಕನಿಗೆ ವಿಷಯವನ್ನು ತಿಳಿಸಿ, 


ಸುರಸೆಯನ್ನು ಸಂತೈಸಿ, ಛಾಯಾಗ್ರಾಹಿಯನ್ನು ಸಂಹರಿಸಿ, ತ್ರಿಕೂಟದ ಹತ್ತಿರವಿದ್ದ 
ವನದಲ್ಲಿ ಸೂರ್ಯಾಸ್ತದವರೆಗೂ ಕಾದಿದ್ದು, ರಾತ್ರಿಯ ಹೊತ್ತು ಲಂಕಿಣಿಯನ್ನು 


ಬೀಳ್ಕೊಟ್ಟು ಲಂಕಾನಗರವನ್ನು ಹೊಕ್ಕು ನಗರದಲ್ಲಿ ಸುತ್ತಾಡಿದೆ. ರಾವಣನ ಅ೦ತಃಪುರದ 
ನಾರಿಯರ ನಡುವೆ ಹುಡುಕಾಡಿ ಸಿಗದೆ, ಅಶೋಕವನದಲ್ಲಿ ಮರವೊಂದರ ಕಳಗೆ 
ಕಣ್ಣೀರು ಸುರಿಸುತ್ತಿದ್ದ ಧರಣೀಸುತೆಯನ್ನು ಕಂಡು ದೇವನಿತ್ತ ಉಂಗುರವನ್ನಿತ್ತೆ; ಆಕೆ 
ನೀಡಿದ ಶಿರೋಮಣಿಯನ್ನು ತೆಗೆದುಕೊಂಡು ವಾಪಸ್ಸಾಗಲು ಅಪ್ಪಣೆಯನ್ನು ಬೇಡಿದೆ. 
ಆಗ ಮಾತೆಯು, ದಾನವಿಯರು ತನಗೆ ನೀಡುತ್ತಿರುವ ಕಿರುಕುಳವನ್ನು ವಿವರವಾಗಿ 
ತಿಳಿಸಿ, ಕಾಕಾಸುರನ ದುರಾಚಾರಕ್ಕೆ ಪ್ರತೀಕಾರವಾಗಿ ಬ್ರಹ್ಮಾಸ್ತವನ್ನು ಪ್ರಯೋಗಿಸಿ 
ತನ್ನನ್ನು ಮೊರೆವೊಗಲು ಅವನನ್ನು ಕಾಪಾಡಿದ ತಾಸಿನ ತನ್ನನ್ನು 
ಕಡೆಗಣಿಸಬಾರದೆಂದು ತಿಳಿಸಲು ಅಯಯ ಬೇಡಿಕೊಂಡಳು. “ಎಷ್ಟೇ ಕಷ್ಟಗಳು 
ಬಂದರೂ ಶ್ರೀರಾಮನ ಚರಣಗಳನ್ನು ಮನಸಿನಲ್ಲಿರಿಸಿಕೊಂಡು ಒಳ್ಳಯ ದಿನವು 
ಬರುವುದೆಂಬ ಆಶಾಭಾವನೆಯಿಂದ ಜೀವಿಸುತ್ತಿದ್ದೇನೆ; ರಾವಣನು ಕೊಟ್ಟಿರುವ ಎರಡು 
ತಿಂಗಳ ಕಾಲವನ್ನೂ ಹಾಗೆಯೇ ಕಳೆಯುತ್ತೇನೆ. ಬೇಗನೆ ಬಂದು ನನ್ನ ಮಾನರಕ್ಷಣೆ 
ಮಾಡು' ಎಂದು ಕೇಳಿಕೊಳ್ಳುವಂತೆ ಹೇಳಿ ಬೀಳ್ಕೊಟ್ಟಳು” ಎ೦ದು ವಿಸ್ತಾರವಾಗಿ ತನ್ನ 
ಅನುಭವಗಳನ್ನೆಲ್ಲ ವಿವರಿಸಿದ. 


ಹನುಮಂತನ ಮಾತುಗಳನ್ನು ಕೇಳಿಸಿಕೊಂಡ ರಘುನಾಥನು ಸೀತೆಯ 
ಶಿರೋರತ್ನವನ್ನೇ ನಿಟ್ಟಿಸುತ್ತ ದುಃಖಿಸುತ್ತಿರಲು, ಅದನ್ನು ಕಂಡ ಲಕ್ಷ್ಮಣನೂ ಖಿನ್ನನಾದ, 
ಸುಗ್ರೀವನೂ ವಿಷಾದಭರಿತನಾದ. ಆಗ ರಾಮನು, ಆ ಶಿರೋರತ್ನವನ್ನು ಜನಕ 
ಮಹಾರಾಜನು ಮದುವೆಯ ಕಾಲದಲ್ಲಿ ಸೀತೆಗಿತ್ತುದನ್ನೂ. ಇದು ಆತನಿಗೆ ದೇವೇಂದನಿಂದ 
ಬಳುವಳಿಯಾಗಿ ಬ೦ದದ್ದನ್ನೂ, ಅಂದಿನಿಂದ ಸೀತೆಯು ಅದನ್ನು ತನ್ನ ಬೈತಲೆಯಲ್ಲಿ 
ಧರಿಸುತ್ತಿದ್ದುದನ್ನೂ, ಅದರ ಬಗ್ಗೆ ಆಕೆಗೆ ಎಷ್ಟು ವ್ಯಾಮೋಹವೆಂಬುದನ್ನೂ ಹೇಳಿ, “ಇಂದು 
ನಾನು ಸೀತೆಯನ್ನು ಬಿಟ್ಟು ಇದೊಂದನ್ನೇ ಕಾಣುತ್ತಿರುವುದು ಕಾಲವಶದಿಂದ” ಎಂದು 
ಸಂತಾಪಗೊಂಡು, “ಸೀತೆಯು ಆನಂತರ ಏನು ಹೇಳಿದಳೆಂಬುದನ್ನು ವಿಸ್ತಾರವಾಗಿ ತಿಳಿಸು” 
ಎನ್ನಲು ಪವಮಾನನಂದನನು, ಭಕ್ತಿಯಿಂದ ಜನಕಜೆ ಹೇಳಿದ ಮಾತುಗಳನ್ನೊಂದನ್ನೂ 
ಮರೆಮಾಚದೆ, “ಹದಿನಾಲ್ಕು ಲೋಕಗಳಲ್ಲಿಯೂ ಎದುರಿಲ್ಲದಂತಹ ಅತಿಬಲರೂ 
ಕದನಕರ್ಕಶರೂ ದಿವ್ಯಾಸ್ತಯುತರೂ ಆದ ಶ್ರೀರಾಮಲಕ್ಷ್ಮಣರು ಅದೇನು ಕಾರಣ 
ನನ್ನನ್ನು ಇಷ್ಟು ದಿನಗಳು "ಮರೆತಿದ್ದಾರೆಂಬುದು ಆಶ್ಚರ್ಯಕರವಾಗಿದೆ, ನನ್ನ ಭಾಗ್ಯವೇ 
ಅಷ್ಟೋ. ಅವರು ಕೃಪಾಹೀನರಾದರೋ, ಅಥವಾ ನನ್ನ ಪ್ರಾರಬ್ಧವೋ!' ಎಂ ಮತ್ತೆ 
ಮತ್ತೆ ಕೇಳಿಕೊಂಡರು”; “ಜಗತ್ತಿನಲ್ಲಿ ಧರ್ಮವೂ ಪತಿವತಾನಿಷ್ಠೆಯೂ ಸತ್ಯವಾದುದಾದರೆ 


೬೮೮ ಶ್ರೀರಾಮಕಥಾಮೃತ 


| 


ಖಾ 
4 


ರಘುನಾಯಕನಿಗೆ ಕರುಣೆಯುಂಟಾಗಲಿ, ನನ್ನನ್ನು ದುಃಖಸಾಗರದಿಂದ ದಾಟಿಸುವಂತಾಗಲಿ, 
ಇಲ್ಲದಿದ್ದರೆ ಈ ದುಷ್ಪಜನರು ಉಳಿಯಲು ಬಿಡುವುದಿಲ್ಲ ಎಂದು ಸಗರಕುಲಲಲಾಮನಿಗೆ 
ಎಚ್ಚರಿಸು. ಮಗುವೆ, ಇಷ್ಟು ದಿನ ನಾನು ಶಿರೋರತ್ನವನ್ನು ನೋಡುತ್ತಲಿದ್ದೆ, ನೀನು 
ಬಂದು ನನ್ನ ಮನಸಿಗೆ ಹರ್ಷವನ್ನಿತ್ತೆ, ಇನ್ನು ನನ್ನ ಒಡೆಯನು ಬರುವವರೆಗೂ ಹೇಗೆ 
ಈ ದುರುಳೆಯರ ಕೋಟಲೆಯಲ್ಲಿರುವೆನೋ ಎಂದು ಹೇಳಿ ಬೇಗ ಅವರೊಡನೆ ಬಂದು 
ನನ್ನನ್ನು ಕಾಪಾಡು' ಎಂದು ಪರಿಪರಿಯಾಗಿ ದುಃಖಿಸಿ ಕಣ್ಣೀರು ಹಾಕುತ್ತ ಬೀಳ್ಕೊಟ್ಟಳು; 
“ಸುಗ್ರೀವನಿಗೂ ಲಕ್ಷ್ಮಣನಿಗೂ ಕಪಿಕುಲೋತ್ತಮರಿಗೂ ಸಗರಕುಲೋತ್ತುಂಗನಿಗೆ ನನ್ನ 
ಕಷ್ಟಗಳನ್ನೆಲ್ಲ ವಿವರಿಸಿ ಈ ಕ್ಷೇಶಸಾಗರದಿಂದ ಪಾರುಮಾಡಲು ತಿಳಿಸು' ಎಂದು ಬಗೆ 
ಬಗೆಯಾಗಿ ಬಿನ್ನವಿಸಿಕೊಂಡರು. ಸುಗುಣರನ್ನೆಯಾದ ಆಕೆಗೆ ನನಗೆ ತಿಳಿದ ಮಾತುಗಳಿಂದ 
ಸಮಾಧಾನ ಮಾಡಿ ಕೈಮುಗಿದು ಬಂದೆ. ಸ್ವಾಮಿ, ಕರುಣೆಯಿಂದ ಕಾಪಾಡಿ” ಎಂದು ಹೇಳಿ 
ಮತ್ತೆ, “ನಿತ್ಯೋಪವಾಸ, ನಿಮ್ಮ ಚರಣಧ್ಯಾನ, ಕೊಳಕು ಬಟ್ಟೆ, ಸಣಕಲಾದ ಶರೀರ, ಮನಸ್ಸಿನಲ್ಲಿ 
ನೋವುಗಳಿಂದ ಕೂಡಿದ ಸಾಧ್ವೀಮಕುಟಮಣಿ ಸೀತಾದೇವಿಯನ್ನು ಕಾಪಾಡಬೇಕೆಂದು 
ನನಗೆ. ತಿಳಿದ ಮಟ್ಟಿಗೆ ಬಿನ್ನವಿಸಿಕೊಂಡಿದ್ದೇನೆ. ಪತಿವ್ರತೆಗೆ ಸ೦ತಸವನ್ನೀಯುವ ರೀತಿಯಲ್ಲಿ 
ಪರಿಪಾಲಿಸುವುದು” ಎಂದು ಪವಮಾನತನಯನು ಸುಮ್ಮನಾದ. ಈ ಕರ್ಣಾಮೃತಕರವಾದ 
ಏವರಗಳನ್ನು ಕೇಳಿದ ಕಪಿವರರೆಲ್ಲರೂ ಕ್ಷಿತಿನಂದನೆಯನ್ನು ಹೊಗಳಿದರು. ಸ೦ತಸಭರಿತನಾಗಿದ್ದ 
ಶ್ರೀರಾಮಪುರದರಸನು ಸತಿಸಹಿತ ಆನಂದಸಾಮ್ರಾಜ್ಯದಲ್ಲಿರುವ ಕಲ್ಪನೆಯಲ್ಲಿ ಮುಳುಗಿದ್ದ. 


೨೧. ರಘುವರನು ಮಾರುತಿಗೆ ಮುಕ್ತಿಸೋಪಾನದ 
ಉಪದೇಶ ಮಾಡಿದುದು 


ಗಿರಿತನೂಜೆಯೇ ಕೇಳು, ಪ್ರಿಯಕರವಾದುದನ್ನು ಹೇಳಿದ ಪವಮಾನತನೂಭವನ 
ಮುಖವನ್ನು ಸಂತಸದಿಂದ ನೋಡುತ್ತ ರಾಮಭದ್ರನು ಪ್ರೀತಿಯಿಂದ, 
“ಸೂರ್ಯವಂಶರಕ್ಷಕನಾದ ನಿನಗೆ ಹದಿನಾಲ್ಕು ಲೋಕಗಳನ್ನಿತ್ತರೂ ಕಡಿಮೆಯೇ; 
ಆದ್ದರಿಂದ ನಾನು ಸರ್ವಸ್ವವನ್ನೂ ಕೊಡುತ್ತೇನೆ” ಎಂದು ಅಪ್ಪಿಕೊಂಡ. ಸ್ಮರಣೆಮಾತ್ರದಿ೦ದ 
ವೈಕು೦ಠವೇ ಮೊದಲಾದ ಪುರುಷಾರ್ಥಗಳು ದೊರಕುವುದೆಂದು ತಿಳಿದು ಹರ ಬ್ರಹ್ಮ 
ಮೊದಲಾದ ಪರಮ ಯಷಿಗಳ ಅಭ್ಯಾಸ ನಿರ್ಮಲಚಿತ್ತಗಳಿಗೆ ಸಿಲುಕದ ಪರಬ್ರಹ್ಮನು 
ಮನುಷ್ಯರೂಪದಲ್ಲಿ ಧರೆಗಿಳಿದು ಬಂದು ಕರುಣೆಯಿಂದ ಆಲಿಂಗನ ಮಾಡಿದನೆಂದರೆ 
ಮರುತಸುತನು ಅದೆಷ್ಟು ಧನ್ಯನೋ! ಅಂತಹ ರಾಮಚಂದ್ರನು ಆಂಜನೇಯನನ್ನು 
ಬರಸೆಳೆದು ಅಪಿಕೊಂಡು, ಗಲ್ಲಗಳನ್ನು ಅಲುಗಿಸಿ, ಕೈಯಿಂದ ತಲೆಯ್ದು ನೇವರಿಸಿ 
ಕುಳ್ಳಿರಿಸಿ ಬ್ರಹ್ಮಪಟ್ಟವನ್ನು ನೀಡಿ ಮುದದಿಂದ, “ಎಣೆಯಿಲ್ಲದ ಧೈರ್ಯ ಬುದ್ಧಿಮತ್ತೆಗಳನ್ನು 
ಹೊಂದಿ ಸೃಷ್ಟಿಕರ್ತನೆನ್ನಿಸಿಕೊ೦ಡು ನನ್ನ ಆಜ್ಞೆಯಂತೆ ನಡೆದುಕೋ” ಎಂದು 
ಮತ್ತೆ ನಿರೂಪಿಸಿದ: “ಯಾವ ರೀತಿಯಲ್ಲಿ ನನ್ನನ್ನು ಸ್ಮರಣೆಮಾಡುತ್ತಾರೆಯೋ, 
ಯಾವೆಡೆಯಲ್ಲಿ ಕೈಗಳನ್ನು ಮುಗಿದುಕೊಂಡು ನನ್ನನ್ನು ಆರಾಧಿಸುತ್ತಾರೆಯೋ ಅಲ್ಲಲ್ಲ 


ಸುಂದರಕಾಂಡ ಓರ್ಲ 


ಭಕ್ತಿಭಾವದಿ೦ದ ನಿತ್ಯಸುಖವನ್ನು ಅನುಭವಿಸುತ್ತ. ಪಾವನಕ್ಕೆ ಪಾವನಸ್ಪರೂಪನಾಗಿ 
ಮೆರೆಯುತ್ತಿರು. ರುದ್ರಾವತಾರಿಯಾದ ಹನುಮನು ಭಕ್ತಿಸೇವೆಗಳಿ೦ದ ನನ್ನನ್ನು ಮೆಚ್ಚಿಸಿ 
ಗಳಿಸಿದ ಬ್ರಹ್ಮಪದವಿಗೆ ಮಹಿಮಾತಿಶಯವನ್ನು ಹೆಚ್ಚಿಸಲೆಂದು ಬಹು ಹಿಂದೆ ಶಿವನಿಗೆ 
ಉಪದೇಶ ಮಾಡಿದ ರೀತಿಯಲ್ಲಿಯೇ ದಿವ್ಯಮಂತ್ರವನ್ನು ಈ ರೂಪದಲ್ಲಿ ನಾನು ನಿನಗೆ 
ಬೋಧಿಸುತ್ತೇನೆ” ಎಂದು ಉಪದೇಶಿಸಿದ. 


“ವೇದಕ್ಕೂ ಮಿಗಿಲಾದ ಈ ಮಂತ್ರವನ್ನು ವಾರಣಾಸಿಯಲ್ಲಿ ಶಿವನು ಮೋದದಿಂದ 
ಎಲ್ಲ ಜ೦ತುಗಳಿಗೂ ಉಪದೇಶಿಸುವ ಮಾರ್ಗವನ್ನು ತೆರಪಿಲ್ಲದೆ ತೋರಿಸುವನು; 
ಈ ಮಂತ್ರದ ಹಾದಿಯಲ್ಲಿ ಸಾಗದಿದ್ದರೆ ಯೋಗೀಂದ್ರರಿಗೆ ನಿರ್ವಾಣಪದವಿಯು 
ದೊರಕುವುದಿಲ್ಲ. ಆದ್ದರಿಂದ ಇದನ್ನು ಸರ್ವಾರ್ಥಸಾಧಕವೆಂದು ಸದಾ ಜಪಿಸುತ್ತಿರು. 
ಈ ರಾಜಮಂತ್ರದ ಮಹಿಮೆಯಿಂದಾಗಿ ಬ್ರಹ್ಮ ಇಂದ್ರ ಚಂದ್ರ ಮುಂತಾದವರು 
ಸೃಷ್ಟಿಕರ್ತೃತ್ವವೇ ಮುಂತಾದ ಸಾಮರ್ಥ್ಯವನ್ನು ಹೊಂದಿ ಸುಖದಲ್ಲಿದ್ದಾರೆ. ಈ ಮಂತ್ರವನ್ನು 
ಬ್ರಹ್ಮನು ತನ್ನ ಮಗನಿಗೆ ಬೋಧಿಸಿದ್ದರಿ೦ದ, ಕೌಶಿಕ ನಾರದ ಮುಂತಾದ ಮಹಾಮುನಿಗಳಿಗೆ 
ಅಖಿಲೇಷ್ಠಗಳೂ ಸಿದ್ದಿಸಿದವು. ನನ್ನನ್ನು ಉಪಾಸಿಸುವವರು ದೇವಾಸುರರೂ ಮುನಿಗಳೂ 
ಸ್ತೀವೈಶ್ಯಪಾಪಕುಲದಲ್ಲಿ ಹುಟ್ಟಿದ ಸಮಸ್ತರೂ ಮತ್ತಿತರರೂ ಈ ಮಂತ್ರದಲ್ಲಿ ಭಕ್ತಿಯನ್ನಿಟ್ಟರೆ 
ಪರಮಪದವನ್ನು ಸೇರುತ್ತಾರೆ, ಇದರಲ್ಲಿ ಸಂದೇಹವಿಲ್ಲ. ಕಾಮಧೇನುವನ್ನು ಮನೆಯಲ್ಲಿ 
ಹೊಂದಿದ್ದು ಇತರ ಪ್ರಾಣಿಗಳ ಸೇವೆ ಮಾಡುವವರಿಗೆ ಈ ವಿದ್ಯೆಯು ಕೈಗೂಡುವುದಿಲ್ಲ. 
ಇಷ್ಟಾರ್ಥಗಳು ನೆರವೇರುವುದಿಲ್ಲ. ಚತುರ್ಮುಖ ಶಂಕರ ವಸಿಷ್ಠ ಕಾಶ್ಯಪ ಪರಾಶರ 
ಭರದ್ವಾಜ ಕೌಶಿಕ ಅಕ್ಷಪಾದ ವಾಲ್ಮೀಕಿ ವ್ಯಾಸ ಸುತೀಕ್ಷ್ಮ ಮುಂತಾದ ಮುನಿಗಳೆಲ್ಲರೂ. 
ಜಾಂಬವ ಸುಗ್ರೀವ ಜಟಾಯು ಶಬರಿ ಜಾನಕಿ ಸೌಮಿತ್ರಿ - ಈ ಎಲ್ಲರೂ ಅತಿಭಕ್ತಿಯಿಂದ 
ಕೂಡಿ ನನ್ನ ಭಾವಪೂಜೆಯನ್ನು ಮಾಡುವ ಮುಕ್ತರು ಎಂದು ತಿಳಿ. ಪಶು ಪಕ್ಷಿ ಕೀಟ 
ಮಾನವ ಮುಂತಾದವರೆಲ್ಲ ನನ್ನ ಭಕ್ತಿಗೆ ವಶವಾದರೆ ಮುಕ್ತಿಪಥದಲ್ಲಿ ಸಾಗುವುದು ಅಂಗೈ 
ನೆಲ್ಲಿಯಂತೆ ಸುಸ್ಪಷ್ಟವಾಗುತ್ತದೆ. ನನ್ನ ಭಕ್ತಿಯನ್ನು ಬಿಟ್ಟು ಬಗೆ ಬಗೆಯ ಕರ್ಮಗಳನ್ನು 
ಮಾಡಿದರೆ ಕೇವಲ ಬಸವಳಿವುದಲ್ಲದೆ ಅದರಿಂದ ಬಂಧ ಹೋಗುವುದು ಹುಸಿ; 
ಭವಬಂಧ ಮುಕ್ತಿಗೆ ನನ್ನ ಭಕ್ತಿಯೇ ಕಾರಣ. "ಜಗದೀಶ ಸರ್ವಜ್ಞ ಕರುಣಾಸ್ಪದ' ಎನ್ನುತ್ತ 
ಬರಿ ಎಲೆಹೂಹಣ್ಣುನೀರುಗಳನ್ನಷ್ಟೇ ಭಕ್ತಿಯಿಂದ ಅರ್ಪಿಸಿದರೆ ಅದರಿಂದ ಅಗಣಿತ 
ಸಂತೃಪ್ತಿ ಹೊಂದಿ ಕೈವಲ್ಯವನ್ನು ನೀಡುವ ಸರ್ವಾತ್ಮನು ನಾನು ಎಂಬುದನ್ನು ಮೂಢರು 
ತಿಳಿಯರು. ಕಿಂಚಿತ್ತಾದರೂ ಕಷ್ಟಪಡದೆ ಭಕ್ತಿಯಿಂದ ನನ್ನ ಮೊರೆವೊಕ್ಕು ಜನನಾದಿಗಳನ್ನು 
ಕಳೆದುಕೊಳ್ಳಬಹುದೆಂಬುದನ್ನರಿಯದೆ, ಆಯಾಸಪಟ್ಟು ಯಾಗಯೋಗ ಮುಂತಾದ 
ಅನುಷ್ಠಾನಗಳ ಬಲೆಯಲ್ಲಿ ಸಿಲುಕಿದ ಪಾಮರರು ನರಳಿ ಕೊನೆಯಿಲ್ಲದ ಈ ಭವಸಾಗರದಲ್ಲಿ 
ಸದಾ ಮುಳುಗೇಳುತ್ತಿರುತ್ತಾರೆಯೇ ಎನಾ ಚಿತ್ತಶುದ್ಧಿಯಿಂದ ನನ್ನ ಪಾದಪದ್ಮಗಳಿಗೆ 
ಶರಣಾಗಿ ಆನಂದಮಯರಾಗುವ ಮಾರ್ಗವನ್ನು ಅರಿಯರು. ವೇದಗಳಂಬ ದಟ್ಟ 
ಕಾಡಿನಲ್ಲಿ ಸಿಕ್ಕಿಕೊಂಡು, ಬುದ್ದಿಗೆ ಸಾಧ್ಯವಲ್ಲದ ಸ್ಮೃತಿಪುರಾಣಗಳಲ್ಲಿ ತೊಳಲಾಡಿ 
ಕಂಗಾಣದೆ ಹಲವಾರು ಮಾರ್ಗಗಳನ್ನು ಹಿಡಿದು ಧಾವತಿಯಿ೦ದ ಬಳಲುತ್ತಾರೆಯೇ 


೬೯೦ ಶ್ರೀರಾಮಕಥಾಮೃತ 


ಹೊರತು ಈ ದುಷ್ಕರ್ಮಸಂತತಿಯಿಂದ ಏನೇನೂ ಪ್ರಯೋಜನವಿಲ್ಲ ಎಂಬುದನ್ನು 
ಅರ್ಥಮಾಡಿಕೊಂಡು ನನ್ನ ಮೊರೆವೊಕ್ಕರೆ ನಾನು ಅಂಥವರನ್ನು ಉದ್ಧರಿಸುವುದರಲ್ಲಿ 
ಸ೦ಶಯವೇ ಇಲ್ಲ. ಆದ್ದರಿ೦ದ ಬಾಲಕನೇ ನನ್ನನ್ನು ಮನಃಪೂರ್ವಕವಾಗಿ ಭಜಿಸಿ ನನ್ನ 
ಮಹಿಮೆಯನ್ನು ತಿಳಿಯುವ ಬಗೆಯನ್ನು ಹೇಳುತ್ತೇನೆ. 


“ಸೃಷ್ಟಿ ಮಾಡುವಲ್ಲಿ ನಾನು ಬ್ರಹ್ಮ ಪಾಲಿಸುವುದರಲ್ಲಿ ವಿಷ್ಣು ಎನಾಶಗೈಯುವುದರಲ್ಲಿ 
ರುದ್ರ; ವಿದ್ಯಾವಂತರ ವಿದ್ಯೆ, ಯೋಗಗಳಲ್ಲಿನ ಯೋಗರೂಪ, ಮನಸ್ಸಿನ ಚಾಂಚಲ್ಯ. 
ಜಗತ್ಪಾಲನೆಯಲ್ಲಿನ ದಯೆ, ಶತ್ರುಸಂಹಾರದಲ್ಲಿ ನಿರಹಂಕಾರ, ಜ್ಞಾನದಲ್ಲಿ ಸ್ಪಸ್ತರೂಪೈಕಚಿತ್ರ; 
ಕತ್ತಲೆಯಲ್ಲಿನ ಅ೦ಧಕಾರ, ಭಕ್ತಸಮೂಹದಲ್ಲಿನ ಶಂಕರ; ಭರತಲಕ್ಷ್ಮಣ ವಸಿಷ್ಠರೂ 
ನಾನೇ; ಭಾರವನ್ನು ವಹಿಸುವುದರಲ್ಲಿ ಆಮೆ (ಕೂರ್ಮ), ಬೆಳಗಿಗೆ ಬೆಳಗು, ಬಂಧುಗಳಲ್ಲಿ 
ಗುರು, ಚಿತ್ತಶುದ್ಧಿಗೆ ಶುದ್ಧಿ, ಶಕ್ತಿಯ ಶಕ್ತಿ ನಾನು; ವಿನಯಕ್ಕೆ ವಿನಯ, ಮರಗಳಲ್ಲಿ ಅಶ್ವತ್ಥ 
ನಾನು ಎಂದು ತಿಳಿ. ವಿದ್ಯೆಗಳಲ್ಲಿ ವೇದ, ಮತಿಗೆ ಮತಿ, ಭಕ್ತಿಗೆ ಭಕ್ತಿ, ಜಗದೇಕಕಾರಣನು 
ನಾನು; ಆಶ್ರಮಗಳಲ್ಲಿ ಸನ್ಯಾಸ, ಭೀಕರಕ್ಕೆ ಭೀಕರ, ಕವಿಗಳಲ್ಲಿ ವಾಲ್ಮೀಕಿ ನಾನು; ಶ್ರೇಷ್ಟ 
ಪರ್ವತಗಳಲ್ಲಿ ಮೇರು, ವೃಕ್ಷಗಳಲ್ಲಿ ಆಲ, ಮಾರ್ಗಗಳಲ್ಲಿ ನಿವೃತ್ತಿಮಾರ್ಗ ನಾನು - 
ಎಂದು ತಿಳಿ. ಮಣ್ಣಿನ ಕಣಗಳನ್ನಾದರೂ ಎಣಿಸಬಹುದು, ಆದರೆ ನನ್ನ ಮಹಿಮೆಗಳನ್ನು 
ಎಣಿಸಲಾಗದು; ಒಂದರಲ್ಲಿ ಅನೇಕವಾಗಿ, ಅನೇಕಗಳಲ್ಲಿ ಒಂದಾಗಿ ನಾನಿರುತ್ತೇನೆ ಎಂದು 
ತಿಳಿದುಕೊಂಡು ಎಲ್ಲ ಬಗೆಯಿಂದಲೂ ನನ್ನ ಚರಣಗಳಿಗೆ ಶರಣಾಗಬೇಕು. ಆದರೆ 
ಭಕ್ತಿಯನ್ನು ಅನುಷಾಷ್ಠಾನಗೊಳಿಸುವ ಮುನ್ನ ಗುರುವಿನಿಂದ ನಿಖಿಲ ಶಾಸ್ತ್ರಗಳನ್ನು 
ಅರಿತುಕೊಳ್ಳಬೇಕು. ಹಾಗೆ ಗುರುವಿನಿಂದ ಲಬ್ಧವಾದ ಅರಿವನ್ನು ಮನಸ್ಸಿನಲ್ಲಿರಿಸಿಕೊ೦ಡು, 
ವಾಯುವನ್ನು ನಿಗ್ರಹಿಸಿ, ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡು, ಬೇರಾವುದನ್ನೂ 
ಪರಿಗಣಿಸದೆ ನೇಮದಿಂದ ಪ್ರತಿನಿತ್ಯವೂ ಮನಸ್ಸಿನಲ್ಲಿಯೇ ಜಪಿಸುತ್ತಿದ್ದರೆ 
ಅಭ್ಯಾಸಬಲದಿಂದ ಗುರುದೇವತಾಭಕ್ತಿಯು ಹುಟ್ಟುತ್ತದೆ. ಅದರಿಂದ ಅಜ್ಞಾನವು 
ಹರಿಯುತ್ತದೆ, ಕತ್ತಲು ಹರಿದು ಚಿದಾದಿತ್ಯನ ಉದಯವಾಗುತ್ತದೆ. ಪದ್ಮಾಸನದಲ್ಲಿ 
ಕುಳಿತು, ನಿಯಮವನ್ನು ಸ್ವಲ್ಪವೂ ಮೀರದೆ ಅತಿರೇಕಗಳಿಲ್ಲದಂತೆ, ಕಿವುಡುಮೂಕು 
ಮಂತ್ರಗಳನ್ನು ದೂರೀಕರಿಸಿ, ಗುರುಮಾರ್ಗವನ್ನು ಹಿಡಿದು ಸಾಗಬೇಕು. ಗುರುಮಂತ್ರ 
_ ನೇಮವನ್ನು ಬಿಟ್ಟರೆ ವ೦ಶವೇ ನಾಶವಾಗುತ್ತದೆ ಎಂಬುದನ್ನು ನೆನಪಿನಲ್ಲಿರಿಸಿಕೊ೦ಡು, 
ಸ್ನಾನವನ್ನು ಮಾಡಿ, ಊರ್ಧ್ವಪುಂಡ್ರಗಳನ್ನಿಟ್ಟುಕೊ೦ಡು ನನ್ನನ್ನು ಭಕ್ತಿಯಿಂದ ಪೂಜಿಸಿ, 
ಗುರುದೇವತಾ ಭಜನೆಯನ್ನು ಮುದದಿಂದ ಮಾಡುತ್ತ. ನಿಷಿದ್ದಕರವಾದ ಅನ್ಯರ 
ಅನ್ನವನ್ನು ಬಿಟ್ಟು, ನನ್ನ ನಾಮಸ್ಕರಣೆಯಲ್ಲಿದ್ದರೆ ಮುಕ್ತಿಯೊದಗುವುದು. ಸೋರೆಕಾಯಿ 
 ಮಗ್ಗೆಕಾಯಿಗಳಂತಹವನ್ನು ಅಹಿತಕರವೆಂದು ವರ್ಜಿಸಿ, ಗಾಳಿ ಬೀಸಿಕೊಳ್ಳುವುದನ್ನು 
' ಬಿಡಬೇಕು; ಕಾರ್ತಿಕಮಾಸದಲ್ಲಿ ರತಿಯನ್ನು, ಅಷ್ಟಮಿಯಂದು ತೆಂಗಿನಕಾಯನ್ನು, 
ಭಾನುವಾರಗಳಂದು ನೆಲ್ಲಿಕಾಯನ್ನೂ ವರ್ಜಿಸಬೇಕು; ಹರಿದಿನಗಳಂದು ಎರಡು ಹೊತ್ತು 
ಊಟವನ್ನು ಬಿಡುವುದು ನಿಷಿದ್ಧ. 


“ಈ ರೀತಿಯಲ್ಲಿ ವೈಷ್ಣವೀಧರ್ಮಗಳನ್ನು ಹಿಡಿದು ಪ್ರತಿದಿನವೂ ಸಾವಿರದ 


ಸುಂದರಕಾಂಡ ೬೯೧ 


ನೂರು, ಸಾವಿರದ ಮುನ್ನೂರು ಬಾರಿ ಪಾವನನಾಮವನ್ನು ಪುನಶ್ಚರಣೆ ಮಾಡುತ್ತಿದ್ದರೆ 
ಭಾವಶುದ್ಧಿಯುಂಟಾಗುತ್ತದೆ. ಜಪದ ಪ್ರತಿ ಹತ್ತನೇ ಒಂದು ಭಾಗವಾದ ಮೇಲೆ 
ಹೋಮಾಧಿಕಗಳನ್ನು ಮಾಡುತ್ತ, ಸ್ತೀಶೂದ್ರರ ಶಬ್ದವಿಲ್ಲದ ರೀತಿಯಲ್ಲಿ ನನ್ನ ಭಜನೆಯನ್ನು 
ಮಾಡುತ್ತ, ಹಾಡುಕುಣಿತಗಳನ್ನೂ ಇಟ ಮಾತುಗಳನ್ನೂ ತೊರೆದು ದೇಹದಂಡನೆಯಿಂದ 
ಮನೋವ ೈತ್ತಿಗಳನ್ನು ತಡೆಹಿಡಿದು ನನ್ನ ಮಂತ್ರವನ್ನು "ಕಾಲಗಳಲ್ಲಿಯೂ ನೇಮದಿಂದ 
ಜಪಿಸಿದರೆ ಪ್ರಕೃತಿಸಂಬಂಧ oo ಚಿತ್ರಶುದ್ದಿಯಾಗಿ. ಹುಟ್ಟುಸಾವುಗಳು ಬರಿ 


ಹುಸಿಯೆನ್ನಿಸುವ ಆನಂದಸಾಮ್ರಾಜ್ಯವು ದೊರೆಯುತ್ತದೆ. ಹನುಮಂತನೇ, ನನ್ನ 


ಮಂತ್ರವು ಇಹಪರಗಳನ್ನೀಯುವುದು ಮಾತ್ರವಲ್ಲದೆ ಬ್ರಹ್ಮಪದವಿಗೂ ಮೀರಿದ 
ಐಸಿರಿಗಳನ್ನೂ, ಬಯಸದೆಯೇ ಹಲವು ವಿಧವಾದ ಆಕಾಂಕ್ಷೆಗಳನ್ನೂ ತಾನಾಗಿಯೇ 
ಪೂರೈಸುತ್ತದೆ. ಚಿಂತಾಮಣಿಯನ್ನು ಜತನವಾಗಿ ಇರಿಸಿಕೊಂಡು ಭಕ್ತಿಯನ್ನು ಮಾಡಿದರೆ 
ಎಲ್ಲ ಸಂಪತ್ತುಗಳೂ ದೊರಕುತ್ತವೆ. ಮೊದಲು ಗುರುವಿನಿಂದ ಕ್ರಿಯಾಕಾಂಡವನ್ನು 
ತಿಳಿದುಕೊಂಡು, ಆನಂತರ ಸುಜ್ಞಾನದಿಂದ ಭಾವೋಪಾಸನೆಯನ್ನು ಸ್ವೀಕರಿಸಬೇಕು; ಅದು 
ಹೇಗೆ ಎಂಬುದನ್ನು ವಿವರಿಸಿ ಹೇಳುತ್ತೇನೆ. ಕೇಳು: ಶ್ರವಣ ಮನನ ನಿಧಿಧ್ಯಾಸ ಎಂಬ 
ಮೂರು ರೀತಿಗಳನ್ನು ತಿಳಿಯದೆ ಆತ್ಮಜ್ಞಾನ ಸಿದ್ಧಿಸುವುದಿಲ್ಲ; ಶ್ರವಣ(ಕೇಳುವಿಕೆ)ದಿಂದ 
ತಿಳಿದುದನ್ನು ಚಿಂತನೆ ಮಾಡುವುದೇ ಮನನ, ಆಗ ನವಕ ದೇಹಾತ್ಮಭಾವವು ಹೋಗಿ, 
ಪ್ರಾಪಂಚಿಕ ಚಟುವಟಿಕೆಗಳು ನಿಂತು, "ರಾಮೋಹಂ' ಎ೦ಬ ವಿವೇಕದಿಂದ ಕೂಡಿರಲು 
ವಾಸನಾಕ್ಷಯವಾಗುತ್ತದೆ. ಇದನ್ನೇ ವೇದಾಂತಿಗಳು "ವಾಸನಾಕ್ಷಣತತ್ನ' ಎಂದು 
ಕರೆಯುವುದು. ಈ ಪರಿಯನ್ನು ಗುರುಮುಖದಿಂದ ತಿಳಿದು ತತ್ವಜ್ಞಾನದ ಸರಣಿಯನ್ನು 
ಅನುಸರಿಸಿ ನಿಯಮದಿಂದ ಕೂಡಿ, ಪ್ರತಿದಿನವೂ ಬೆಳಿಗ್ಗೆ ನಾಮಸ್ಮರಣೆಯೊಡನೆ ಮೇಲೆದ್ದು, 
ಗಂಗೆಯೇ ಮೊದಲಾದ ನದಿಗಳನ್ನು ಧ್ಯಾನಿಸಿ, ಹುಬ್ಬುಗಳ ನಡುವ ನೋಟವನ್ನು ನೆಟ್ಟು 
ಗಂಗೆಯುಮುನೆಸರಸ್ವತಿಯರ ಕೂಟದಲ್ಲಿ. ಬೇಗ ಸ್ನಾನವನ್ನು ಮಾಡಬೇಕು; ಪ್ರತಿನಿತ್ಯವೂ 


ಜ್ಞಾನಹೃದಯದಲ್ಲಿ 'ಸುಜ್ಜಾನವೆಂಬ ನೀರಿನಿಂದ ಸ್ನಾನಮಾಡಿ ಸುಖ ದುಃಖ ಪ್ರತಿ | 


ಅಸೂಯೆ. ಲೋಭ ಮುಂತಾದ ಮಲಗಳನ್ನು: ಹೋಗಲಾಡಿಸಿಕೊಂಡು, ವೈರಾಗ್ಯ 
ಉಪಶಮ ಎಂಬ ವಸ್ತವನ್ನು ಧರಿಸಿ ಆನಂದದಿಂದ ನಾಮವನ್ನೇ ಆಚಮನ ಮಾಡಿ, 


' 


ಮನಸ್ಸಿನಲ್ಲಿ ಅಜಪಾಗಾಯಿತ್ರಿ (ಸೋಹಂ)ಯಿಂದ ಸೂರ್ಯನಾದ ನನ್ನನ್ನು ಸ್ಮರಿಸಬೇಕು; : 


ಪ್ರಾರಬ್ಧವಶದಿ೦ದ ನಿದ್ದೆಯಲ್ಲಿ ಕಾಣಿಸುವ ಶುಭಾಶುಭ ಕ್ರಿಯೆಗಳನ್ನು ಕರ್ಮವೆಂದು 
ಭಾವಿಸಿ, "ಬೇರಾರೂ ಇಲ್ಲ ಇರುವವನು ತಾನೊಬ್ಬನೇ' ಎಂದು ಏಕಾಂತದಲ್ಲಿದ್ದು, 
ಶ್ರೀರಮೇಶನ ಧ್ಯಾನ ಮಾಡುತ್ತ ಹೃದಯಪದ್ಮದಲ್ಲಿ ಬ್ರಹ್ಮಾಂಡಮಂಟಪವನ್ನು ರಚಿಸಿ 


ನಕ್ಷತಗಣಗಳನ್ನು ಹೂಗಳನ್ನಾಗಿ ಮಾಡಬೇಕು. ಮಹತ್ತಿನಲ್ಲಿ ಮಹತ್ತು ಅಣುವಿನಲ್ಲಿ ಅಣು : 


ಎನ್ನಿಸುವ ಹರಿಯನ್ನು ಪೀಠದಲ್ಲಿರುವಂತೆ ಭಾವಿಸಬೇಕು; ಸರ್ವಭೂತಸಖತ್ವ ಎನ್ನಿಸುವ 
ರೀತಿಯಲ್ಲಿ ಆವಾಹನೆಯನ್ನು ಮಾಡಿ ಪ್ರಾರಬ್ಧವಶವಾದ ದೇಹಮುದ್ರೆಯನ್ನು ತೋರಿಸಿ 
ವಿನಯದಿಂದ ನಿರ್ಮಲತೆ ಎಂಬ ಪಾದ್ಯಾರ್ಫ್ಯವನ್ನು ನೀಡಿ, ಶುದ್ಧತ್ತದ ಆಚಮನಗಳನ್ನು 
ಸಮರ್ಪಿಸಿ ಭೂರೂಪದ ಗಂಧವನ್ನು ಮನಸ್ಸಿನಲ್ಲಿ ಭಾವಿಸಬೇಕು. ಆಕಾಶವನ್ನೇ 


೬೯೨ ಶ್ರೀರಾಮಕಥಾಮೃತ 


ಮನ 


ಹಣ್ಣನ್ನಾಗಿಸಿಕೊ೦ಡು, ದಿಕ್ಕು ಎಂಬ ವಸ್ತವನ್ನರ್ಪಿಸಿ, ವಾಯು ಎಂಬ ಧೂಪ, ದೀಪವೆಂಬ 
ಬೆಳಗನ್ನು ನೆನೆಯುತ್ತ, ಅಮೃತದ ಆರೋಗಣೆಯನ್ನರ್ಪಿಸಿ ಪ್ರಕೃತಿಯನ್ನೇ ಶ್ರೀವತ್ತಪುರುಷನ 
ಕೌಸ್ತುಭರತ್ನವೆಂಬಂತೆ ಭಾವಿಸುತ್ತ, ಉದಾತ್ತ ಮುಂತಾದ ಸ್ವರಸಮೂಹವನ್ನೇ ಆತ್ಮ 
ಎಂದು ತಿಳಿದು ಅಹಂಕಾರವೆಂಬ ಪಾ೦ಚಜನ್ಯವನ್ನು ನೆನೆಸಿಕೊಳ್ಳಬೇಕು. ಮನಸ್ಸನ್ನು 
ಚಕ್ರವನ್ನಾಗಿ ಮಾಡಿ, ಸ್ವಾನಂದಭರಿತ ಬುದ್ಧಿಯನ್ನು ಕೌಮೋದಕಿ (ವಿಷ್ಣುವಿನ ಗದೆ) 
ಯನ್ನಾಗಿಯೂ, ಚಿಚ್ಛಕ್ತಿಯಾದ ಜಾನಕಿಯನ್ನು ವಿನಾಶರಹಿತಳಾದ ಲಕ್ಷಿ ಯನ್ನಾಗಿಯೂ 
ಭಾವಿಸಿಕೊಂಡು, ವಿಶ್ವಾತ್ಮನ ಎಡೆಯಲ್ಲಿ ಆನಂದದಿಂದ ವಿನಯದಿಂದ ವಾಚ್ಯತ್ವವನ್ನೇ 
ಪೂಜೆಯೆಂದು ಭಾವಿಸಿ, ಲೇಪನ ಧೂಪಗಳನ್ನರ್ಪಿಸಿ ಸ್ಪಪ್ರಭೆಯನ್ನು ದೀಪವೆಂದು 
ಭಾವಿಸಬೇಕು. ಸಂತೋಷರಸ ಸವನ್ನು ನೈವೇದ್ಯ ಮಾಡಿ, ಅಮಲ ಮಂಗಳರೂಪವೆಂಬ 
ತಾಂಬೂಲವನ್ನು ಕೊಟ್ಟು, ಭ್ರಮೆಯಿಲ್ಲದ ಜ್ಞಾನೇಂದ್ರಿಯಗಳನ್ನು ನೀರಾಜನವನ್ನಾಗಿ 
ಮಾಡಿ ಶ್ರೀರಾಮನ ಮನಸ್ಸನ್ನು ಮಂತ್ರಪುಷ್ಪದಿ೦ದ ಭಾವಿಸಿ, ಪ್ರದಕ್ಷಿಣೆ ನಮಸ್ಕಾರ 
ಶಯನಗಳನ್ನು ಮಾತಿಗೆ ನಿಲುಕದ್ದಂದು ಭಾವಿಸಿ ನಿಶ್ಚಲನಾಗಿ ಸ್ತೋತ್ರಮಾಡಬೇಕು. 
ಆ ಬಳಿಕ “ಜಡವೂ ನಶ್ಚರವೂ ಆದ ಶರೀರಾತ್ಮಭಾವವನ್ನೂ ಜಾತಿವರ್ಣಆಶ್ರಮ 
ಹೆಂಡತಿ ಮಕ್ಕಳು ಕ ಅಭಿಮಾನದ ಅಪರಾಧಗಳನ್ನು ಮರಕಲ್ಲುಲೋಹ 
' 830ಕಾದಪುಗಳಂದಾ ಪ್ರತಿಮೆಗಳನ್ನು ನೀನು ಎಂದು ಭರಿ ತಪ್ಪನ್ನು ಕ್ಷಮಿಸು; 
ತನ್ನಲ್ಲಿಯೇ ಇರುವ ಪರಮಾತ್ಮನ ಜೀವರೂಪನನ್ನು ಗುರುತಿಸದೆ "ಅಜ್ಞಾನದಿಂದ 
ಹೊರಗೆ ಹುಡುಕಿದ ಅನ್ಯಾಯವನ್ನು ಮರೆತುಬಿಡು” iris ಬಿನ್ನಹ ಮಾಡಿಕೊಂಡು 
ಆನಂದದಿಂದ ದೇಹವೇ ನ, ಇಂದ್ರಿಯಗಳೇ ಕುದುರೆಗಳು, ಮಲಿ ಸಾರಥಿ 

ಸೇ ಹಗ್ಗ ಎಂದು ಭಾವಿಸಿ ತಾನೇ ರಧಿಕನೆಂಬ ಭಾವನೆಯನ್ನು ಹೊಂದಬೇಕು. 
ಹ ಬಿಲ್ಲು, ಬ್ರಹ್ಮೋಹ೦ ಎಂಬ ಬಾಣವನ್ನು ಇಂದ್ರಿಯಗಳಂಬ ಕಾಡಿನ 
ನಡುವೆಯಿರುವ ಮಾಧವನ ಸುತ್ತ ಗುರುವಾಕ್ಯವೆಂಬ ಬಲೆಯನ್ನು ಹರಡಿ, ತೊಳಲಿ 
ನೋಡಿ ಭೇದವಿಲ್ಲದ ಚಿದಾತ್ಮಕತೆಯಿಂದ ಕೂಡಿರಲು ಅಳಿದುಳಿದ ಸಂಶಯರಾಶಿಯು 
ತೊಲಗಿ ಹೋಗಲು ಸುಖಮಯನು ಅಖಂಡಾತ್ಮತೆಯಲ್ಲಿ ಪೊರೆಯುತ್ತಾನೆ” ಎಂದು 
ಉಪದೇಶಿಸಿದ. 


ಆಗ ಮರುತಾತ್ಮಜನು, “ಭವರೋಗವು ಹುಟ್ಟಿದುದು ಯಾವಾಗ, ಅದು ಹೆಚ್ಚಾಗಿ 


! ಆವರಿಸಿಕೊ೦ಡದ್ದು ಎಂದು, ಅದಕ್ಕೆ ಮಾಡಬೇಕಾದ ಚಿಕಿತ್ಸೆಗಳಾವುವು? ಎಂಬುದನ್ನು 


ವಿವರಿಸಬೇಕು” ಎಂದು ಬಿನ್ನವಿಸಿಕೊಂಡ. ಆಗ ಶ್ರೀರಾಮನು, “ಮಗನೆ ಕೇಳು, 
ವಿದೇಹರಾಷ್ಟದಲ್ಲಿ ಒಬ್ಬ ಬ್ರಾಹ್ಮಣನು ಹುಟ್ಟಿದಂದಿನಿಂದ ಪರಾನ್ನ ವನ್ನುಂಡೇ ದಿನಗಳನ್ನು 


ಕಳೆಯುತ್ತಿದ್ದ. ಹದಿನಾಲ್ಕು ವಷ ೯ಗಳ ಕಾಲ ಜಾತಿಕರ್ಮಗಳನ್ನು ಬಿಟ್ಟು ಬದುಕಿದ್ದ ಈ 
ಬ್ರಾಹ್ಮಣಬಂಧುವನ್ನು 085 ಒಬ್ಬನು ಅವನಿಗೆ ಉಪನಯನವನ್ನು. ಮಾಡಲು ಆ 


ವಟುವು ಅಷ್ಟಿಷ್ಟು ಶ್ರುತಿ ಮುಂತಾದವುಗಳನ್ನು ಕಲಿತ. ದ್ವಿಜಾಧಮನೆಂಬ ಕಾರಣದಿಂದ 
ಅವನನ್ನು ಆ ಹಳ್ಳಿಯಲ್ಲಿ ಯಾರೂ ಯಾವುದಕ್ಕೂ ಕರೆಯುತ್ತಿರಲಿಲ್ಲ, ಹೇಗೋ ಹಣ 


ಸಂಪಾದನೆ ಮಾಡಿ ಕಷ್ಟದಿಂದ ಬದುಕಿ, ಅಸಾತ ತನ್ನ ಜಾತಿಯ ಒಂದು ಕನ್ನೆಯ 


ಸುಂದರಕಾಂಡ ೬೯೩ 


ಜೊತೆ ಮದುವೆಯಾದ. ಅಂದಿನಿಂದ ಸುಖದ ಬೆನ್ನಟ್ಟಿ ಶಿಶ್ನೋದರಪರಾಯಣನಾಗಿದ್ದ. 
ಹೀಗೆ ಕೆಲವು ಕಾಲ ಕಾಮಲೋಲುಪನಾಗಿರಲು, ಸತಿಸುತರನ್ನು ಸಲಹಲೋಸುಗ 
ನೀಚವಾದ ಭಿಕ್ಷೆ ಕಳ್ಳತನ ಮುಂತಾದವುಗಳನ್ನು ಅನುಸರಿಸುತ್ತ ಊರಿಂದೂರಿಗೆ 
ಅಲೆದು ದುರ್ದಾನ ಮುಂತಾದವನ್ನು ತೆಗೆದುಕೊಂಡು ತನ್ನ ಕುಟು೦ಬರಕ್ಷಣೆ ಮಾಡುತ್ತ 
ಬರಬರುತ್ತ ಕ್ರೋಧಾದಿಗಳಿಗೆ ವಶವಾದ. ಕೆಲ ಕಾಲದ ಬಳಿಕ ಅವನಿಗೆ ಮುಪ್ಪು ಆವರಿಸಿ 
ವ್ಯಾಧಿಯೇ ಮೊದಲಾದ ಉಪದ್ರವಗಳಿಂದ ಜರ್ಜರಿತನಾಗಿ ನಿಲ್ಲಲು ನೆಲೆಯಿಲ್ಲದೆ 
ಅರಣ್ಯದಲ್ಲಿ ಬರುತ್ತಿರಲು ಮುಂದೆ ಕಾಳ್ಗಿಚ್ಚು ಕಾಣಿಸಿ ಭಯದಿಂದ ವಿಪಸಮೂಹದ 
ಬಳಿಗೆ ಬಂದ. ಯಾವನೋ ಮುದಿ ಬ್ರಾಹ್ಮಣನು ಬರುತ್ತಿರುವುದನ್ನು ಕಂಡ 
ಸಭಾಸದರಲ್ಲಿ ಕೆಲವರು ಅವನು ಭವರೋಗದಿಂದ ನರಳುತ್ತಿರುವನೆಂದು ಹೇಳಿದರೆ, 
ಕೆಲವರು ದೇಹ ಕೃಶವಾಗಿದೆ ಎಂದರು. ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತಿದ್ದು 
ನೀರನ್ನು ಕುಡಿದು ಸುಧಾರಿಸಿಕೊಳ್ಳುವಂತೆ ಆ ವಿಪ್ರರು ವಿಪ್ರಾಧಮನಿಗೆ ಉಪಚಾರ 
ಮಾಡಿದರು. ಅಷ್ಟರಲ್ಲಿ ಉನ್ನತೋನ್ನತ ಭವರೋಗವೈದ್ಯನಾದ ದತ್ತಾತ್ರೇಯನು 
ಅಲ್ಲಿ ಕಾಣಿಸಿಕೊಳ್ಳಲು ವಿಪ್ರರೆಲ್ಲ ಅಚ್ಚರಿಗೊಂಡರು. ಅಖಂಡ ತೇಜೋನಿಧಿಯಾದ 
ಆ ವೇದಧರನ ಅವಧೂತ ರೂಪವನ್ನು ಕಂಡು ಎಪ್ರಾಧಮನ ಕಿಲ್ಲಿಷವೆಲ್ಲ ಕರಗಿ 
ಹೋಗಿ ಸಾಧುಬುದ್ದಿಯಿಂದ ಬಂದು ಅವನ ಪಾದಗಳಿಗೆರಗಿ, “ಭವರೋಗಕ್ಕೆ ಈಡಾಗಿ 
ಬಾಧೆಗೊಳ್ಳುತ್ತಿದ್ದೇನೆ, ದಯೆ ತೋರಿ ಇದಕ್ಕೆ ಔಷಧಿಯನ್ನಿತ್ತು ಕಾಪಾಡಬೇಕು' ಎಂದು 
ಬಿನ್ನವಿಸಿದ. ಆಗ ಆ ಸಿದ್ದಪುರುಷನು ಕೃಪಾರಸದಿಂದ, "ಮೊದಲು ನಾಡೀಪರೀಕ್ಷೆಯನ್ನು 
ಮಾಡಿ ರೋಗಸ್ಪರೂಪವನ್ನರಿತು ಅದಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು" ಎಂದು ಹೇಳಿ 
ಆನಂತರ, "ನೋಡಿದರೆ ಕರ್ಮಯುತ ಜ್ಞಾನನಾಡಿಯು ಜೋರಾಗಿ ಬಡಿದುಕೊಳ್ಳುತ್ತಿದೆ. 
ವಿವೇಕನಾಡಿಯು ಕಾಣಿಸುತ್ತಲೇ ಇಲ್ಲ. ಆ ನಾಡಿ ಗೋಚರಿಸದಿದ್ದರೆ ಕಷ್ಟಗಳು ಸೇರಿ ಚಿಕಿತ್ಲೆ 
ಸಾಧ್ಯವಾಗುವುದಿಲ್ಲ. ಪ್ರಾರಬ್ಧವಶದಿ೦ದ ದೇಹವಿದೆ, ಅದನ್ನೇ ವಿಚಾರಿಸಲು ಸ೦ಸಾರ, 
ಅದರಲ್ಲಿ ಅವಿವೇಕ, ಮಂ೦ದಾಗ್ನಿಯುದಿಸಿ, ಅದು ವೃದ್ಧಿಯಾಗಲು ಆ ರೋಗವು ಎಲ್ಲ 
ಪ್ರಾಯಗಳ ಸಾರವನ್ನೂ ಸಡಿಲಿಸುತ್ತ ಆ ಶರೀರವನ್ನು ನಾನಾ ಬಗೆಯಾಗಿ ತಿಕ್ಕುತ್ತದೆ; 
ಮೊದಲು ಉತ್ಪತ್ತಿಯಾಗುವುದು ಕಾಮಜ್ಜರ, ಅದನ್ನು ಕಡಿಮೆ ಮಾಡಲು ವಧೂದುಷ್ಟ 
ನದಿಯೊಳಗೆ ಮುಳುಗಿದರೆ ಮನಸ್ಸಿನ ಧೃತಿ ಎಂಬ ಪರ್ವತವನ್ನೊಡೆದು ನರಕ ಎಂಬ 
ಸಮುದದಲ್ಲಿ ಬೀಳಿಸುತ್ತದೆ, ಅದೇ ನದಿಯಲ್ಲಿ ಸಂತಸಗೊಂಡು ಸಾಗಿದರೆ ಮೋಹದ 
ಕತ್ತಲೆ ಆವರಿಸುತ್ತದೆ ಎಂಬುದನ್ನು ಅರಿತ ವಿವೇಕಿಗಳು ಅದನ್ನು ನೆನೆಸಿಕೊಳ್ಳುವುದಿಲ್ಲ. 
ಕಾಮಿನಿ ಎಂಬ ನದಿಯು ಧೈರ್ಯಪರ್ವತವನ್ನು ಒಡೆದು ಕೊಚ್ಚಿಕೊಂಡು ಹೋಗುತ್ತದೆ. 
ಆ ನದಿಯ ಪರಿಚರ್ಯೆಯನ್ನು ಮಾಡಿದರೆ ಸನ್ನಿಪಾತದಂತೆ ಮೂರ್ಛೆ-ಅ೦ತದಂತಹ 
ಹತ್ತು ಅವಸ್ಥೆಗಳು (ದೃಕ್‌ಸ೦ಗ, ಮನಸ್ಸಂಗ, ಸಂಕಲ್ಪ, ಜಾಗರ, ಕೃಶತೆ, ಅರತಿ, ಹ್ರೀತ್ಯಾಗ, 
ಉನ್ಮಾದ, ಮೂರ್ಛೆ, ಅಂತ) ಉಂಟಾಗುತ್ತವೆ. ಜ್ಞಾನವನ್ನು ನಾಶಮಾಡಿ ಮಹಾಮೋಹ 
ಎ೦ಬ ಮಡುವಿನಲ್ಲಿ ಬೀಳಿಸಿ ಮುಖವನ್ನು ಕಂದಿಸಿ ಮ್ಲಾನದಿ೦ದ ಕೂಡುವಂತಾಗುತ್ತದೆ; 
ಆದ್ದರಿಂದ ಆ ನದಿಯ ಹೆಸರು ಹೇಳುವುದೂ ಅನುಚಿತ. ಜ್ಞಾನಿಯಾದವನು 


೬೯೪ ಶ್ರೀರಾಮಕಥಾಮೃತ 


೯ ್ಚ್ಪ್ಮಟಚ_ಚ್ರ್ಟ್ಮ*ಟ್‌್ಮ 


ತರುಣಿಯನ್ನು ನೋಡಿದರೂ ಕರಗಿಹೋಗುತ್ತಾನೆ; ಅದರಿಂದಾಗಿ ಬುದ್ದಿವಂತರು 
ಅದನ್ನು ಬಿಟ್ಟು ಬೇಗನೇ ವಿರಾಗ ಎಂಬ ದೋಣಿಯ ಮೂಲಕ ದಾಟಬೇಕು. 
ಅದನ್ನು ನೆನೆಸಿಕೊಂಡು ಮುಟ್ಟಿದರೆ ಮಹಾವ್ಯಾಧಿಯುಟಾಗುತ್ತದೆ, ಅದಕ್ಕೆ ಏನು ಚಿಕಿತ್ಸೆ 
. ಎ೦ಬುದನ್ನು ಹೇಳುತ್ತೇನೆ, ವಿಪ್ರನೇ, ಗಮನವಿಟ್ಟು ಕೇಳು: ಮೊದಲಿಗೆ ಚಿದಚಿದಾತ್ಮಕವಾದ 
ಚಿತ್ತವು ಹುಟ್ಟುತ್ತದೆ, ಅದರಲ್ಲಿ ಕಾಮ ಮುಂತಾದ ಕೀಟಗಳು ಬಂದು ಸೇರಿಕೊಳ್ಳುತ್ತವೆ, 
ಅವುಗಳಿಂದ ಭವರೋಗವುಂಟಾಗುತ್ತದೆ, ಅದರ ತಾಪದಿಂದ ನನ್ನದು ನಾನು ಎಂಬ 
ಭ್ರಾಂತಿ ಉದಿಸುತ್ತದೆ, ಅದರಿಂದ ದುರ್ಮಾರ್ಗವೆಂಬ ಸನ್ನಿಯುಂಟಾಗಿ ದುರ್ವಿಧಿ ಎಂಬ 

' ನಾಲಗೆ ಕಪ್ಪಾಗಿ ಮನೋಭ್ರಮೆಯಲ್ಲಿ ಮುಳುಗಿಸುವುದು. ಸಾಧುಸೇವೆಯ ಅಭಾವ 
ಮತ್ತು ಬುದ್ಧಿಮಾಂದ್ಯತೆಗಳು ಹುಟ್ಟಿ, ತಾಪದ ತೀವ್ರತೆಯಿಂದ ರೋಷ-ಚಿಂತೆಗಳು 
ಭಕ್ತಿಯಿಲ್ಲದಿರುವಿಕೆ ಎಂಬ ಹಸಿವು ನೀರಡಿಕೆಗಳುಂಟಾಗುತ್ತವೆ. ಮಾಧವಪಾದಸ್ಮರಣೆ 
ಎ೦ಬ ಅನ್ನದಲ್ಲಿ ಅರುಚಿಯುಂಟಾಗಿ, ಶುಭಕಥಾಶ್ರವಣಗಳಿಲ್ಲದೆ ಪುತ್ರಮಿತ್ರಕಳತ್ರಸಂಬ 
೦ಧಿಯಾದ ಹುಡಗಿ ತಳ್ಳುತ್ತದೆ. ಮೂರವಸ್ಥೆ ೈ(ಕಾರ್ಶ್ಯ, ಜಾಗರಣ, ಸಂತಾಪನ)ಗಳನ್ನುವ 
ದುಃಸ್ಪಪ್ನದಿ೦ದಾಗಿ ತೇಜಸ್ಸು ಜಾರಿ, ದುವೃ ಕಿ ನೀಚತೆ ದೈನ್ಯತೆಗಳು ಸೇರಿ ಕನ್ಯ 
ನೀರಡಿಕೆಯಿಂದ ಪಥ್ಯವು ರುಚಿಸದೆ. ಅಜಂನಿತವಾದ ಉಪರೋಗಗಳುಂಟಾಗುತ್ತವೆ - 
ಹಣವಿಲ್ಲ ಎಂಬ ಪಿಶಾಚಿ ಬಂದು ಸೇರುತ್ತದೆ, ವನಿತಾಚಾಪಲ್ಯವೆಂಬ ಸನ್ನಿಪಾತವುಂಟಾಗಿ, 

' ಮಹಾತಾಪದಿಂದ ಒದ್ದಾಡುತ್ತ ಮುಂದೇನೂ ತೋಚದೆ ಅನುಗಾಲವೂ ಬಳಲುತ್ತ, 
ಮನಸಿನಲ್ಲಿ ಸದಾ ಸಂಸಾರದ ಚಿಂತೆ, ಮಡದಿಮಕ್ಕಳು ಬಂಧುವರ್ಗದ ಚಿಂತೆಯೇ 
ತುಂಬಿಕೊಂಡು ಭವರೋಗದಲ್ಲಿ ಸಿಕ್ಕಿ ನರಳುವಂತಾಗುತ್ತದೆ. 


“ಭವರೋಗವನ್ನು ಹೋಗಲಾಡಿಸುವ ಔಷಧಿಯು ಯಾವುದೆಂಬುದನ್ನು 
ಹೇಳುತ್ತೇನೆ: ವಿವೇಕಶಾಲಿಯಾಗಿ ಗುರುವನ್ನು ಆಶ್ರಯಿಸಿ, ನಾನಾ ಬಗೆಯಲ್ಲಿ ಭಕ್ತಿಯನ್ನು 
ಅನುಸರಿಸಿ, ಮೊದಲಿಗೆ ರಾಮನಾಮ ಎಂಬ ಕಷಾಯವನ್ನು ಸೇವಿಸಬೇಕು; ಆಗ 
ಮನಸ್ಸಿನ ಕೊಳೆ ಹೊರಟುಹೋಗುತ್ತದೆ, ಆ ನಿಮ್‌೫6ಖಂದ ಶಾಸ್ತಕ್ಕನುಗುಣವಾಗಿ 
ಶಾಂತಿಕರ್ಮಗಳನ್ನು ಮಾಡಿದರೆ "ರೋಗದ ತೀವ್ರತೆಯು ತಗ್ಗುತ್ತದೆ; ಆನಂತರ 
ಸಾಧನಚತುಷ್ಟಯ (ದರ್ಶನ, ಶ್ರವಣ, ಮನನ, ನಿಧಿಧ್ಯಾಸನ) ಎಂಬ. ಮೂಲಿಕೆಗಳನ್ನು 
ತೆಗೆದುಕೊಂಡು ಗುರುವಿನ ಉಪದೇಶದಿಂದ ಲಭಿಸಿದ ಶ್ರವಣ ಎಂಬ ಚೂರ್ಣವನ್ನು 
ತೆಗೆದುಕೊಳ್ಳಬೇಕು, ಸರ್ವಸ್ಪದಾನದಿಂದ ಚಿತ್ತಶುದ್ಧಿಯನ್ನು ಮಾಡಿಕೊಳ್ಳಬೇಕು; ಆನ೦ತರ 
| ಹೋಮವನ್ನು ಮಾಡಿ ಕಾಮವೇ ಮುಂತಾದವನ್ನು ಸಾಧನೆ ಎಂಬ ತಪೋಗ್ನಿಯಲ್ಲಿ 
ಹಾಕಿ, ಸಾ ತೃಪ್ತಿ ಸುಖ ಎಂಬಿವುಗಳನ್ನು ಹೃದಯದಲ್ಲಿ ಇಡಲು ಪಿಶಾಚವು 
ಹೊರಟುಹೋಗುತ್ತದೆ. "ಮಾನ ದಂಭ ಮನಡಿವೆ ತತ್ವಾಭ್ಯಾಸ ಬಲದಿಂದ ನೀಗಿ 
ಕಾಮಿನೀಗ್ರಹವು ಹೊರಟುಹೋಗಿ ಭ್ರಮೆಗಳೆಲ್ಲವೂ ಕೊನೆಗೊಳ್ಳುತ್ತವೆ: ಜ್ಞಾನಾಂಜನದಿ೦ದ 
ಹಿತ-ಅಹಿತಗಳ ವಿಚಾರವೆಂಬ ಲೇಪನದ ಎದುರು ನಿಲ್ಲದೆ ಕಾಮಜ್ಜರವು ಬಿಟ್ಟು ಎಲ್ಲ 
ದೋಷಗಳೂ ತೊಲಗಿ ಮನಸ್ಸು ಶುಚಿಯಾಗುತ್ತದೆ. ವಿವೇಕ ಎಂಬ ಔಷಧವನ್ನು 
ಕ್ರಮವಾಗಿ ಸೇವಿಸುತ್ತ, ಗುರೂಪದೇಶ ಎ೦ಬ ಮಾತ್ರೆಗಳನ್ನು ನುಂಗುತ್ತಿದ್ದರೆ ರೋಗಗಳಲ್ಲ 


' ಸುಂದರಕಾಂಡ ೬೯೫ 


ಮಾಯವಾಗುವುವು. ಸಾಧನಚತುಷ್ಟಯಗಳು ಅಳವಡುವವರೆಗೂ ಯುವತಿಯರ 
ಹೆಸರು, ಅವರ ಸಾಮೀಪ್ಯ-ಮಾತುಕತೆಗಳು, ಪರಿಮಳಲೇಪನ, ನಿದ್ರೆ, ಆಲಸ್ಯ, 
ಮೃಷ್ಟಾನ್ನಭೋಜನ ಮುಂತಾದವುಗಳನ್ನು ತೊರೆಯಬೇಕು. ಭೋಗೇಚ್ಛೆ, ಶುಷ್ಕತರ್ಕ, 
ಅಭಿಮಾನ, ಸ್ವಜನಸ೦ಪರ್ಕ, ಪ್ರಾಯಶ್ಚಿತ್ತ, ನಿಗ್ರಹ-ಅನುಗ್ರಹಗಳನ್ನು ತ್ಯಜಿಸಬೇಕು; 
ನಾಸಿಕತ್ತ ಹುಸಿಗಳು ನುಸುಳದಂತೆ ದೂರಮಾಡಿ, ಹಿಂಸೆ ಮುಂತಾದುಗಳನ್ನು 
ತೊರೆದು, ವ್ಯರ್ಥಾಲಾಪ ದೈನ್ಯ ಮೊದಲಾದುವನ್ನು ಪಕ್ಕಕ್ಕೆ ಸರಿಸಬೇಕು. ಭೂತದ್ರೋಹ, 
ವಂಚನೆ, ಅಶುಚಿ, ಚಾಪಲ್ಯಗಳಿಗೆ ಎಡೆಕೊಡದೆ, ಶಿಶ್ನೋದರಗಳ ಅನುಸರಣೆ 
ಮಾಡದೆ, ಅಮಂಗಳಗಳನ್ನು ಯೋಚಿಸದೆ, ಗೋತ್ರ ಜಾತಿಗಳ ಅಭಿಮಾನವನ್ನು 
ಬಿಡಬೇಕು. ದುರಾನ್ನ-ಏಕಾನ್ನಗಳನ್ನು : ಬಿಟ್ಟು, ವಾಣಿಜ್ಯ ಕೆಟ್ಟ ಮಾತುಗಳನ್ನು 
ತೊರೆದು, ಚಾಡಿಕೋರತನ-ಪರನಿಂದೆಗಳನ್ನು ಮಾಡದ ಪಥ್ಯವನ್ನು ಅನುಸರಿಸಿದರೆ 
ಭವರೋಗ ನಾಶವಾಗುತ್ತದೆ; ಆನಂತರ ಗುರುದೇವತಾಭಕ್ತಿ ಯಜನ, ಭೂತಹಿತ, 
ಸುಖದುಃಖಸಮತ್ತಗಳಿಂದ ಕೂಡಿ ನಿಯಮವನ್ನು ಪಾಲಿಸಬೇಕು. ಹೊಗಳಿಕೆ-ತೆಗಳಿಕೆ, 
ಅವಮಾನ-ಸನ್ಮಾನ, ಹಿತ-ಅಹಿತ, ಕಬ್ಬಿಣಚಿನ್ನಗಳನ್ನು ಸಮಾನವೆಂದು ಭಾವಿಸುತ್ತ, 
ಆರಾಧನೆ-ಪೂಜನೆಗಳಲ್ಲಿ ತೊಡಗಿಕೊಂಡು, ವೇದಾಂತಪರಿಚರಣೆ, ಭಗವಂತನ ಧ್ಯಾನ. 
ತಂದೆತಾಯಿಯರ ಸೇವೆಗಳು ಸೇರಿದರೆ ಭವರೋಗವು ಹೋಗುತ್ತದೆ. ಶ್ರವಣ ಮನನ 
ಧ್ಯಾನ ಏಕಾ೦ತಸೇವೆಗಳು; ಗುರುಮಾರ್ಗ, ಆಚಾರವಿರಹತ್ವ, ಕ್ಷೇತ್ರಜ್ಞ-ಚೈತನ್ಯರ ಐಕ್ಯದ 
ಬಗೆಗಿನ ಅನುಸಂಧಾನಗಳನ್ನು ಅಳವಡಿಸಿಕೊಂಡರೆ ಅಜ್ಞಾನವು ನಾಶಗೊಂಡು, ತೃಷ್ಣ 
ಎ೦ಬ ಜ್ವರವು ತಣ್ಣಗಾಗಿ, ವಾಸನೆಗಳು ಸುವಿವೇಕದ ಬಿಸಿಯಿ೦ದ ಕರಗುತ್ತವೆ; ಆಗ 
ಭವರೋಗದ ಲೇಶವೂ ಉಳಿದಿರುವುದಿಲ್ಲ' ಎಂದು ಹೇಳಿ, 'ಶಾಸ್ತ್ರವೆಂಬ ಹಾಲುಗಡಲನ್ನು 
ಕಡೆಯಲು ಹುಟ್ಟಿದ ಘನಸುಖವನ್ನು ನೀಡುವ ಗುರುವಾಕ್ಕ ಎ೦ಬ ಅಮೃತವನ್ನು ಕುಡಿದು 
ರಾಜೀವಾಕ್ಷನ ಭಕ್ತಿ ಎಂಬ ಮೂಲಿಕೆಯನ್ನು ತೇಯ್ದು ನಾಲಗೆಗೆ ಬಳಿದುಕೊಂಡು, 
ದೇಹಮನಸ್ಸುಗಳನ್ನು ಒಂದುಗೂಡಿಸಿಕೊಂಡು ಸುಖವಾಗಿರಬೇಕು' ಎಂಬ 
ದಿವ್ಯೌಷಧವನ್ನು ಕೊಡಲು ವಿಪ್ರಾಧಮನ ಭವರೋಗವು ವಾಸಿಯಾಗಿ ಚಿದಾತ್ಮವೆನ್ನಿಸುವ 
ಸುಖಾನುಭವವು ಉಂಟಾಗಲು ಭೇದಜ್ಞಾನ ಎ೦ಬ ಕಾಳ್ಗಿಚ್ಚು ತಣ್ಣಗಾಗಿ, ಅವನು 
ದೃಢಭಕ್ತಿಯಿ೦ದ ಶ್ರೀರಾಮನನ್ನು ಸೇವಿಸುತ್ತ ಜೀವಾತ್ಮ ಸಾಮರಸ್ಯದಿಂದ ಅಲುಗಾಡದ 
ದೀಪದ ಕುಡಿಯಂತೆ ನಿಶ್ಚಲನಾಗಿದ್ದ” ಎಂದು ಶ್ರೀರಾಮನು ಕತೆಯನ್ನು ಮುಗಿಸಿದ. 
ಹಿ೦ದುಮುಂದುಗಳಿಲ್ಲದ ಚಂದನ ಬೆಳಕಿನಂತೆ ನಿರಾಲಂಬವಾದ ಅಂತಃಕರಣದಿಂದ 
ಕೂಡಿದ ಮರುತ್ಸುತನು ಅಲೆಗಳಿಲ್ಲದ ನದಿಯಲ್ಲಿ ಮುಳುಗಿದ ಕಳಶದ ಹಾಗೆ, ಎಲ್ಲ 
ಜೀವಿಗಳೂ ತಾನೇ ಎಂಬ ಸರ್ವಾತ್ಮಭಾವದಿಂದ ರಘುವರನನ್ನು ಸೇವಿಸುತ್ತಿದ್ದ. ಈ 
ರೀತಿಯಲ್ಲಿ ಅಖಂಡಭಾವವನ್ನು ಉಪದೇಶಿಸಿದ ರಾಮಪುರದರಸನು ಹನುಮಂತನನ್ನು 
ಉಪಾಧಿರಹಿತ ನಿತ್ಯಾನಂದ ಸಾಮ್ರಾಜ್ಯರೂಪನೆಂದೆನಿಸಿದ. 


೬೯೬ ಶ್ರೀರಾಮಕಥಾಮೃತ 


ಶಿ; ತತ್ವಸ್ಪರೂಪವನ್ನು ಉಪದೇಶಿಸಿ ಮರುತಾತ್ಮಜನನ್ನು 
ಶ್ರೀರಾಮನು ಬ್ರಹ್ಮಪದವಿಯಲ್ಲಿ ಕುಳ್ಳಿರಿಸಿದುದು 


ಅಗಜೆಯೇ, ಭವರೋಗವಿರುವವರೆಗೂ ದೇಹದಲ್ಲಿ ವಾಸನೆಗಳು ಅ೦ಟರುತ್ತವೆ, 
ಆ ರೋಗ ವಾಸಿಯಾದ ಕ್ಷಣವೇ ಆತ್ಮಜ್ಞಾನವುಂಟಾಗುತ್ತದೆ, ಆಗ ಹೃದ್ಧಂಥಿ ಹರಿದು 
ಹೋಗುತ್ತದೆ; ಆನಂತರ ವ್ಯಕ್ತಿಯು ಮಂಗಳಕರವಾದ ಹಾದಿಯನ್ನು ಹಿಡಿದು ನಿಜವಾದ 
ತತ್ವಾನುಭವದ ತಿಳಿವಿನಿಂದ. ಆತ್ಮಾರಾಮನಾಗಿ ಅವಧೂತನಾಗುತ್ತಾನೆ. ಮನುಷ್ಯರಲ್ಲಿ 
ಆತ್ಮಜ್ಞಾನವನ್ನು ತಿಳಿಯಲು ಇಚ್ಛಿಸುವವನು ಸಾವಿರದಲ್ಲಿ ಒಬ್ಬ; ಅವನು ಹಿ೦ದೆ ಹೇಳಿದ 
ಸಾಧನಗಳ ಬಗ್ಗೆ ಒಲವನ್ನು ಮೂಡಿಸಿಕೊಳ್ಳಲು ಸಿದ್ಧನಾಗಿ ನಿತ್ಯಮುಕ್ತತೆಯಿ೦ದ ಪ್ರಾರಬ್ಧವು 
ಇರುವವರೆಗೂ ಅವಧೂತಮಾನಸದಿಂದ ಕೂಡಿ, ಪ್ರಪಂಚವನ್ನು ಇಂದ್ರಜಾಲದಂತೆ 
ಎಂದು ಭಾವಿಸಿ ಮಾನಾವಮಾನ ಸ್ತುತಿನಿಂದೆಗಳನ್ನು ಸಮಾನವಾಗಿ ತಿಳಿದು 
ಮನುಷ್ಯನಂತೆಯೇ ಇರುತ್ತಾನೆ. ಸುಜ್ಞಾನಬೋಧೆಯಿಂದ ಉನ್ಮತ್ತ ಬಾಲಪಿಶಾಚಿಯಂತೆ 
ಕಾಣಿಸುತ್ತಾನೆ; ಅವನು ಭ್ರಮೆಗೆ ಅಂಟಿಕೊಳ್ಳದೆ. ರಘುವರನ ಪಾದಕಮಲಗಳನ್ನು 
ಮೊರೆವೊಕ್ಕು, ಘೋರ ಕರ್ಮಗಳನ್ನು ಕಳೆದುಕೊಂಡು ಮುಕ್ತಿಗೆ ಅರ್ಹನಾಗುತ್ತಾನೆ, 
ಇದು ಸತ್ಯ. ಕಲಿಯುಗದ ಪಾಪಿಗಳ ನಡುವೆ ಶ್ರೀರಾಮಪದಚಿಂತಕನಾದ ವೀತರಾಗನು 
ಸುಲಭನಾಗಿ ಸಿಕ್ಕಿಕೊಳ್ಳುತ್ತಾನೆ, ಪಾತಕಗಳೆಲ್ಲ ಹೋಗಿ, ನಿರ್ವಾಣಲಕ್ಷ್ಮಿಯು 
ಒಲಿಯುವ ಉಪಾಯವೆಂದರೆ ಶ್ರುತಿಶಾಸ್ತಸಮ್ಮತವಾದ ರಾಮನಾಮ ಮಾತ್ರ; 
ಸತ್ಯಧರ್ಮಜ್ಞಾನಗಳಿಲ್ಲದೆ ಈತಿಬಾಧೆಗಳು ಉಂಟಾಗಿ ಸುಖವು ದೊರಕುವುದಿಲ್ಲ; 
ಸೀತಾಪತಿಯ ದಿವ್ಯನಾಮಕೀರ್ತನೆಯಿಂದ ಪಾಪಗಳು ಓಡಿಹೋಗಿ ಸುಜ್ಜಾನಕರವಾದ 
ಅತಿಶಯವುಂಟಾಗುತ್ತದೆ; ಆದ್ದರಿಂದ ಕಲಿಯುಗದಲ್ಲಿ ನಾಮಸ್ಕರಣೆಯ ಹೊರತು ಬೇರೆ 
ಉಪಾಯವಲ್ಲ ಎಂದು: ಪವನತನಯನು ಆಲೋಚಿಸಿದ. 


ಕೃತಯುಗದಲ್ಲಿ ಧರ್ಮವು ನಾಲ್ಕು ಕಾಲುಗಳ ಮೇಲೆ ನಿಂತಿರುತ್ತದೆ, ಆಗ 
ಎಲ್ಲರೂ ಹರಿಭಕ್ತಿ ಶಾಂತಿ ವೈರಾಗ್ಯ ತಪಸ್ಸು ದಾನ ಮುಂತಾದುವುಗಳಲ್ಲಿ ನಿಷ್ಠೆಯನ್ನು 
ಹೊಂದಿರುತ್ತಾರೆ; ತ್ರೇತಾಯುಗದಲ್ಲಿ ನಾಲ್ಕರಲ್ಲಿ ಒ೦ದು ಪಾದಕ್ಕೆ ಚ್ಯುತಿಯು೦ಟಾಗಿ ಮದ 
ಹುಸಿ ಹಿಂಸೆ ಅತಿಲೋಭಗಳು ಹುಟ್ಟಿಕೊಳ್ಳುತ್ತವೆ, ಆ ಯುಗದಲ್ಲಿ ವಿಷ್ಣುಭಕ್ತಿಯನ್ನು 
ಬಿಟ್ಟು ಜನರು ಯಾಗವೇ ಮೊದಲಾದ ಕರ್ಮಗಳ ಬೆನ್ನುಹತ್ತುತ್ತಾರೆ; ಮೂರನೆಯ 
ಯುಗದಲ್ಲಿ ಧರ್ಮವು ಅರ್ಥ ಮಾತ್ರ ನಿಂತಿರುತ್ತದೆ, ಆಗ ಜನರು ಸದಾಚಾರವಿಲ್ಲದ 
ವಂಚಕರಾಗಿ, ಶಾಸ್ತ್ರಹಿತವನ್ನು ಅರಿಯದೆ ಕೀರ್ತಿಕಾಮುಕರಾಗಿ ಶೌರ್ಯಕ್ಕೆ ಅನುಗುಣವಾದ 
ಚಿತ್ತವೃತ್ತಿಯನ್ನು ಹೊಂದುತ್ತಾರೆ: ಕಲಿಯುಗದಲ್ಲಿ ಧರ್ಮವು ಒಂಟಿ ಕಾಲಲ್ಲಿ ನಿಂತು 
ಶೌಚ. ಅಚಾರ. ದಾನ ದಯೆ ದಾಕ್ಷಿಣ್ಯ ನಾರಾಯಣಪಾದಸೇವೆಗಳನ್ನು ಅನುಸರಿಸದೆ 
ಮತಾಚಾರ ವಶರಾಗುತ್ತಾರೆ. ಕೃತಯುಗವು ಸತ್ಚಪ್ರಧಾನವಾಗಿ ಬ್ರಾಹ್ಮಣಜಾತಿ ಅತ್ಯಂತ 
ಶ್ರೇಷ್ಠವಾಗಿರುತ್ತದೆ; ಎರಡನೆಯ ಯುಗದಲ್ಲಿ ರಾಜನಿಗೆ ಮುಖ್ಯವಾದ ಸ ಸ್ಥಾನ; ದ್ವಾಪರದಲ್ಲಿ 
ವೈಶ್ಯರಿಗೆ ಹೆಚ್ಚು ಮಾನ್ಯತೆ, ಕಲಿಯುಗದಲ್ಲಿ ಶೂದ್ರ ಮತ್ತಿತರ ಮಿಶ್ರಜಾತಿಗಳಿಗೆ ಪ್ರಾಧಾನ್ಯ. 


ಸುಂದರಕಾಂಡ ೬೯೭ 


ಈ ಯುಗದಲ್ಲಿ ಹುಟ್ಟಿನಿಂದ ವಿಪ್ರರಾದರೂ ವಿಪ್ರಧರ್ಮಗಳನ್ನು ಅನುಸರಿಸುವುದಿಲ್ಲ. 
ಜಾತಿಮಾತ್ರೋಪಜೀವನವಲ್ಲದೆ ಯಾಗಯೋಗಾದಿಗಳ ಅನುಸರಣೆಯಿಲ್ಲದೆ, ವಿಪ್ರರು 
ದುರ್ದಾನ, ಕೆಟ್ಟದ್ದನ್ನು ಸ್ವೀಕರಿಸುವುದು, ದುಷ್ಟಸೇವನೆ, ಮಾತಾಪಿತೃದ್ರೋಹ, 
ಗುರುಧಿಕ್ಕರಣೆ, ಪ್ರೀತಿರಾಹಿತ್ಯ, ದಯಾರಹಿತತೆ, ಲೋಭ, ದಂಭ, ವಂಚನೆಗಳಿಂದ 
ಕೂಡಿರುತ್ತಾರೆ. ಅಂತರಂಗದಲ್ಲಿ ಮಿತಿಯಿಲ್ಲದಷ್ಟು ಪಾತಕಗಳನ್ನು ಬಚ್ಚಿಟ್ಟುಕೊಂಡು 
ಎಲ್ಲರಿಗೆ ತತ್ತಜೋಧೆ ಮಾಡುತ್ತ, ಪರದ ಬಗ್ಗೆ ಕನಸಿನಲ್ಲಾದರೂ ಲೇಶವೂ ಚಿಂತಿಸದೆ, 
ಆಹಾರಮೈಥುನಗಳ ಭ್ರಾಂತಿಯಿ೦ದ ಕೂಡಿ ಬೇರೆಯವರ ಹಣವನ್ನು ಹೊಡೆಯುವುದರಲ್ಲಿ 
ನಿರತರಾಗಿ, ಕಾಂತಾಚಿಂತೆಗಳಿಂದ ಕೂಡಿ ಅಧ್ಯಯನವನ್ನು ಬಿಟ್ಟು ಬ್ರಾಹಣರು ದುಷ್ಟ 
ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಅವರು ವೇದಗಳನ್ನು ಓದುವುದಿಲ್ಲ, ಓದಿದರೂ 
ಅದನ್ನು ಮಾರಿಕೊಳ್ಳುತ್ತಾರೆ; ವೇದಾಂತಸಾರವನ್ನು ಮನಃಪೂವಕವಾಗಿ ಚಿಂತಿಸದೆ 
ವಾದವನ್ನು ಕಲಿತು ವಿದ್ವಾಂಸರೆ೦ಬ ಹೆಮ್ಮೆಯಿಂದ ಬೇರೆಲ್ಲ ದ್ವಿಜರನ್ನು ತಿರಸ್ಕರಿಸುತ್ತಾರೆ. 
ನಿತ್ಯನೈಮಿತ್ತಿಕಗಳ ಆಚರಣೆಯನ್ನು ಬಿಟ್ಟು ದ್ವಿಜವೇಷದಿಂದ ಓಡಾಡಿಕೊಂಡಿರುತ್ತಾರೆ. 
ವೇದವಿಕ್ರಯ, ಕೃಷಿ, ಕುದುರೆವ್ಯಾಪಾರ ಮುಂತಾದವುಗಳಲ್ಲಿ ತೊಡಗಿಕೊಂಡಿದ್ದರೂ 
ಇತರರು ಮಾತ್ರ ಇವರನ್ನು ಭೂದಿವಿಜರೆಂದೂ ಪರತತ್ವವೇತ್ತರೆಂದೂ ಭಾವಿಸುತ್ತಾರೆ. 
ಕಲಿಯುಗದಲ್ಲಿ ಹಾರುವರು ಯಾವುದೇ ತತ್ವಸಂಬೋಧೆಯಿಲ್ಲದೆ ಕೃಪಣತೆಯಿಂದ 
ಶಿಶ್ನೋದರಸಾಧನೆ ಮಾಡುತ್ತ ಬದುಕುತ್ತಾರೆ. ಇಂತಹವರು ದಾನಧರ್ಮ, ತತ್ವಬೋಧೆ, 
ದೇವಾನುಸಂಧಾನ, ಗೌರವ, ಧರ್ಮಚಿ೦ತನೆ, ಯೋಗಾಭ್ಯಾಸಗಳನ್ನು ಅನುಸರಿಸುವವರನ್ನು 
ಹಳಿಯುತ್ತಾರೆ. ಕನ್ನಿಕೆಯರನ್ನು ಮಾರಾಟ ಮಾಡಿ, ವೇದಾಧ್ಯಯನ ಸುಳ್ಳೆಂದು ಹೇಳುತ್ತ, 
ನೀಚಾಚಾರರತರೆನ್ನಿಸಿಕೊಂಡು, ಧರ್ಮವನ್ನು ಬಿಟ್ಟು, ಕೀಳು ದೇವತೆಗಳ ಪೂಜೆಯನ್ನು 
ಮಾಡುತ್ತ ವೈದಿಕವಿದ್ಯಗಳನ್ನು ತ್ಯಜಿಸಿ ಬದುಕುತ್ತಾರೆ. ಕಲಿಯುಗದಲ್ಲಿ ಬ್ರಾಹ್ಮಣರು ಸ್ವಲ್ಪ 
ವಿದ್ಯೆಯು ಕೈವಶವಾದ ಬಳಿಕ ಗುರುವನ್ನೇ ಧಿಕ್ಕರಿಸುತ್ತಾರೆ, ಮಕ್ಕಳಾಗುವ ಮುಂಚೆಯೇ 
ಹೆಣ್ಣುಮಕ್ಕಳು ಗಂಡಂದಿರನ್ನು ಧಿಕ್ಕರಿಸುತ್ತಾರೆ, ಕಾಯಿಲೆ ವಾಸಿಯಾದಮೇಲೆ ವೈದ್ಯನನ್ನು 
ಬೈದು ಕಳಿಸುತ್ತಾರೆ. ಭರ್ತಿ ತಿನ್ನುತ್ತ ಮೈಬಲ ಕಳೆದುಕೊಂಡು ಬದುಕುತ್ತಾರೆ. 
ಬ್ರಾಹ್ಮಣ ಹೆಣ್ಣುಮಕ್ಕಳು ಗಂಡನನ್ನೇ ಬೈದು. ತಂದೆತಾಯಿ ಬಂಧುಗಳಿಗೆ ಅಹಿತರಾಗಿ 
ಅತ್ತೆಯನ್ನು ಬೈಯುತ್ತ ದಂತ ಆಟವಾಡುತ್ತ, ಕೆಲವೇ ಮಕ್ಕಳನ್ನು ಹೆತ್ತರೂ 
ಮುದುಕಿಯರಂತೆ ಕಾಣುತ್ತಾರೆ. 
ಹಸಿವು ನೀರಡಿಕೆ ಭಯ ಮೋಹ ದುರ್ಭಿಕ್ಷ ಅಲ್ಪಾಯುಷ್ಯ ಅಲ್ಲಬಲ ಶೂದ್ರಾಚಾರ 
ಗುರುದೇವತಾನಿಂದೆಗಳನ್ನು ಮಾಡುವ ಹಾರುವರು ಕಲಿಯುಗದಲ್ಲಿ ತುಂಬಿರುತ್ತಾರೆ. 
ರಾತ್ರಿಯಲ್ಲಿ ಮದ್ಯಪಾನ ಮಾಡಿ ಕಾಮವಶರಾಗಿ ವೇಶ್ಯೆಯರ ಮನೆಗಳಲ್ಲಿ ಮಲಗಿದ್ದು, 
ಬೆಳಗಾಗಲು ಮಹಾ ನೇಮನಿಷ್ಠರಂತೆ ನಟಿಸುತ್ತ, ತಾವು ಸುಳ್ಳನ್ನೇ ಕಾಣದ ಮಹಾಪ್ರಾಜ್ಯರು 
ದೀಕ್ಷಿತರು ಸರ್ವಜ್ಞರು ಅಗ್ನಿಹೋತ್ರಿಗಳೆ೦ದು ಹೇಳಿಕೊಂಡು ಓಡಾಡುತ್ತಾರೆ. ಇತರರ 
ಹಣವನ್ನು ಕಸಿದುಕೊಳ್ಳುವುದೇ ಇವರ ನೇಮ, ಸದಾ ಇತರರನ್ನು ಮೂದಲಿಸುವುದೇ 
ಜಪ, ಅನ್ಯರ ಮನಸ್ಸು ನೋಯಿಸುವುದೇ ತಪ, ಒಡಕು ಹುಟ್ಟಿಸಿ ರಹಸ್ಯಗಳನ್ನು 


೬೯೮ ಶ್ರೀರಾಮಕಥಾಮೃತ 


ತಿಳಿದುಕೊಂಡು ನರಳಿಸುವುದೇ ಧ್ಯಾನ, ಅನ್ಯಕಾಂತಾಸಕ್ತಿಯೇ ಬ್ರಹ್ಮಚರ್ಯ - 
ಹೀಗೆ ಕಲಿಯುಗದ ವಿಪ್ರರು ಕೇವಲ ಜಾತಿಮಾತ್ರೋಪಜೀವಿಗಳು. ಅಹಂಕಾರ ಮದ 
ಮಾತ್ಸರ್ಯ ದಂಭ ಹಿ೦ಸಾಕೃತ್ಯ ಹೀನಸಂಸರ್ಗ ಶೂದಸ್ತೀಸಹವಾಸ ಶೂದ್ರಸನ್ಮಾನ, 
ಅವರನ್ನು ಹಿಂಬಾಲಿಸುವುದರಲ್ಲಿ ಸಂತೋಷಪಡುವುದು, ವೇಶ್ಯೆಯರ ಸಹವಾಸ 
ಇವುಗಳಿಂದ ಕೂಡಿ : ಕಪಟೋಪಾಯನಿಲಯರಾದ ವಿಪುರಲ್ಲಿ "'ವೇಷವೊಂದಲ್ಲದೆ 
ಬೇರೇನೂ ಇರುವುದಿಲ್ಲ. 


ಕಲಿಧರ್ಮಗಳನ್ನು ಅಷ್ಟು ಇಷ್ಟು ಎಂದು ಹೇಳಲು ಸಾ ಸಾಧ್ಯವಿಲ್ಲ, ಇವುಗಳಿಗೆ ಪ್ರಾಯಶ್ಚಿತ್ತ 
ಮಾಡುವುದು ಹೇಗೆ ಮಂದಾ ಯೋಚಿಸಿದ ಬ್ರಹ್ಮನು ತಪ ಪಸ್ತನ್ನು ಮಾಡಲು, ವಿಷ್ಣುವು 
ಕರುಣೆಯಿಂದ ಮೈದೋರಿ, “ನೀನು ಬೇಡಿದ್ದನ್ನು ಕೊಡುತ್ತೇನೆ, ಬೇಡು” ಎಂದಾಗ 
ಬ್ರಹ್ಮದೇವನು ಹರುಷದಿಂದ ಸಾಷ್ಟಾಂಗವೆರಗಿ ತನ್ನ ಮನಸ್ಸಿನಲ್ಲಿದ್ದ ಆಲೋಚನೆಗಳನ್ನು 
ಹೀಗೆ ನಿವೇದಿಸಿಕೊಂಡ: “ಕಲಿಯುಗದಲ್ಲಿ ಪಾಪಕೋಪಗಳು ಹೆಚ್ಚಾದುವು, ಮಂತ್ರಗಳು 
ಕಿಲ್ಲಿಷಗೊಂಡುವು, ಅಲ್ಲಜನರು ಹೆಚ್ಚಾಗಿ ವಿಪ ಪ್ರಪೂಜ್ಯತೆ ಹಾಳಾಗಿದೆ, ಶೂದ್ರವರ್ಣಕ್ಕೆ ಹೆಚ್ಚು 
ಗೌರವವುಂಟಾಗುತ್ತದೆ. ಜಗತ್ತು ಕಲಿಯ ಮನೆಯಾಗುತ್ತದೆ. ಯಾವ ಪ್ರಾಯತ್ನಿತ್ರವೂ 
ಉಪಯುಕ್ತವಾಗಲಾರವು. ಇಂತಹ ಪರಿಸ್ಥಿತಿಯಲ್ಲಿ ಲೋಕವು ಉಳಿಯುವುದು ಹೇಗೆ?” 
ಬ್ರಹ್ಮನ ಮಾತಗಳನ್ನು ಕೇಳಿ ವಿಷ್ಣುವು, “ತರಳ, ನೀನು. ಹೇಳುವುದೆಲ್ಲವೂ ನಿಜ, 
ಪಾತಕವನ್ನು ಕೊನೆಗಾಣಿಸುವ ಯಾವುದೇ ಕರ್ಮವೂ ಇರದು, ಆ ಮಹಾಪಾಪದ 
ಯುಗದಲ್ಲಿ ಶಾಸ್ತ್ರಸ೦ತತಿಗಳು ಬುದ್ಧಿಹೇಳಲು ಅಶಕ್ತವಾಗುತ್ತವೆ. ಇದಕ್ಕೆಲ್ಲ ಅತ್ಯಂತ 
ಪರಿಣಾಮಕಾರಿಯಾದ ಔಷಧವೊಂದನ್ನು ಹೇಳುತ್ತೇನೆ, "ಕೇಳು, ಅಡವಿಯಲ್ಲೆಲ್ಲ 
ಹುಡುಕಾಡಿ ತಂದು ಕಷಾಯವನ್ನು ತಯಾರಿಸಬೇಕಾಗಿಲ್ಲ, ಕಹಿಯಾದ ಮದ್ದನ್ನು ಸೇವಿಸಿ 
ಸಂಕಟಪಡಬೇಕಾದ್ದಿಲ್ಲ, ಕೈಯಲ್ಲಿರುವ ಕಾಸನ್ನು ಕಳೆದುಕೊಳ್ಳಬೇಕಾದ್ದಿಲ್ಲ, ದೇಹದಂಡನೆ 
ಮಾಡಿಕೊಳ್ಳುವ ಅವಶ್ಯಕತೆಯಿಲ್ಲ, ಪಥ್ಯತಥ್ಯಗಳ ಅನುಸರಣೆಯಿಲ್ಲ, ಮತ್ತೆ ಮತ್ತೆ 
ಸೇವಿಸಬೇಕಾದ ಅಗತ್ಯವಿಲ್ಲ, ಆದರೂ ಪಾತಕರಾಶಿಯನ್ನು ಕರಗಿಸಿ ನಿರ್ಮಲಗೊಳಿಸುವ 
ದಿವ್ಯವಾದ ಔಷಧಿಯೊಂದಿದೆ: ಗುರುವಿನಿಂದ ಕಲಿತು ಮೂಲಿಕೆಯನ್ನು ಹಿಡಿದ ಮಾತ್ರಕ್ಕೇ 
ಕಲಿಪಿಶಾಚಿಯು ಭೂತಳದಲ್ಲಿ ನಿಲ್ಲದೆ ಕರಗಿಹೋಗುತ್ತದೆ; ಪರಮಪದವು ಅಂಗೈಯ 
ನೆಲ್ಲಿಯ ಹಾಗೆ ಕಾಣಿಸುವುದರಲ್ಲಿ ಸಂದೇಹವಿಲ್ಲ; ಆ ಆಗಮಗಳ ಸಾರವನ್ನು ಹೇಳುತ್ತೇನೆ, 
ಕೇಳು: “ರಾಮ' ಎಂಬ ಎರಡು ಅಕ್ಷರದ ಮಂತ್ರವನ್ನು ಗುರುಮುಖೇನ ಭಕ್ತಿಯಿಂದ 
ಕಲಿತು, ನಿತ್ಯನೈಮಿತ್ತಿಕವೆನಿಸುವ ಕರ್ಮಗಳನ್ನು ಬಿಟ್ಟು ನಾಮಸ್ಮರಣೆ ಮಾಡುತ್ತಿದ್ದರೆ 
ಪಾತಕಸ್ತೋಮವೆಲ್ಲ ಕೆಟ್ಟು ಓಡಿ ಜನ್ಮವು ನಿತ್ಯನಿರ್ಮಲಧಾಮವಾಗುತ್ತದೆ; ಕಲಿಯುಗದಲ್ಲಿ 
ಕರ್ಮಗಳೆಂಬ ರೋಗಕ್ಕೆ ಸಿಲುಕಿಕೊಂಡು ಕೋಟಲೆಗೊಂಡರೆ ಜನ್ಮವು ವಿಫಲವಾಗುತ್ತದೆ. 
ನಾಮಸಂಕೀರ್ತನೆಯನ್ನು ಮಾಡುವವರಿಗೆ ಪಾತಕವೆಂಬ ರೋಗವು ಸೋಂಕಲಾರದು, 
ಜಗತ್ತು ಮುಕ್ತಿಯ ಆಡುಂದೊಂ ಎನ್ನಿಸುತ್ತದೆ. ಇದನ್ನು ಶಾಸ್ತಸಮ್ಮತ ಎಂದು ತಿಳಿದು 
ನೀನು. ಹರುಷದಿಂದ ಇರು” ಎಂದು ಹೇಳಿದ ಎಷ್ಟುವು ತಾಮರೌಛವನಿಂದ ಬೀಳ್ಕೂಂಡು 
ಹೋದ. ಆನಂತರ ಬ್ರಹ್ಮದೇವನು ಈ ಗೋಪ್ಯತರಮಂತ್ರವನ್ನು ಲೋಕಕ್ಕೆ ಉಪದೇಶ 


ಸುಂದರಕಾಂಡ ೬೯೯ 


ಮಾಡಿದ. “ಹೀಗಾಗಿ ರಾಮನಾಮಸ್ಮರಣೆಯು ಕಲಿಯುಗದ ಕಲ್ಪತರು ಕಾಮಧೇನು 
ಚಿಂತಾಮಣಿ, ಸುಲಭವಾಗಿ ಮುಕ್ತಿಯನ್ನು ನೀಡುವಂತಹುದು, ಸಕಲಸಂಪದಗಳನ್ನು 
ಪ್ರೀತಿಯಿಂದ ನೀಡುವಂತಹುದು” ಎಂದು ನಳಿನಾಕ್ಷನು ಉಪದೇಶಿಸಲು ಮರುತಾತ್ಮಜನು 
ಸಂಭ್ರಮದಿಂದ ಕೂಡಿ ನಿತ್ಯಸುಖಮಯನೆನ್ನಿಸಿ ಹಲವು ಬಗೆಯಿ೦ದ ಶ್ರೀರಾಮಪುರದರಸನ 
ಸಂಕೀರ್ತನೆಯನ್ನು ಮಾಡುತ್ತ ಆನಂದದಿಂದಿದ್ದ. 


ಮಂಗಳ ಮಹಾಶ್ರೀ 
ಇದು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಿರುವ ಪವನನಂದನನಾದ 
ೆ ಹನುಮಂತನ ವರಪ್ರಸಾದವನ್ನು ಹೊಂದಿದವನೂ, 
ಸರಸ್ವತಿಯ ಸಾಹಿತ್ಯ ಸಾಮ್ರಾಜ್ಯವನ್ನೆಲ್ಲ ಪಡೆದವನೂ, 
ಚತುರ್ವಿಧ ಕವಿತಾವಿಶಾರದನೂ, ಆತ್ಮನಿಷ್ಟಾಗರಿಷ್ಠನೂ, ಸಂಗೀತಕಲಾವಿದನೂ, 
ವಿವಿಧ ವಿದ್ವಜ್ಜನರ ಪ್ರೀತಿಪಾತ್ರನೂ ಆದ ಹಂಪೆಯಾಮಾತ್ಯನ ಮಗ ವೆಂಕ ಎಂಬ 
ಹೆಸರಿನವನಿಂದ ರಚಿತವಾದ ಶ್ರೀಮದ್ರಾಮಾಯಣ ಮಹಾಪ್ರಬಂಧದಲ್ಲಿ 
ಸುಂದರಕಾಂಡವು ಮುಗಿಯಿತು. 


೭೦೦ ಶ್ರೀರಾಮಕಥಾಮೃತ 


ಯುದ್ಧಕಾಂಡ 


೧. ಕಪಿಸೈನ್ಯಸಹಿತ ಶ್ರೀರಾಮಚಂದ್ರನು ಸಮುದ್ರ 
ತೀರಕ್ಕೆ ಬಂದುದು 


ಅಗಜಾಸುತೆಯೇ ಕೇಳು, ಸೀತೆಯನ್ನು ಕಂಡು ಕುರುಹನ್ನು ಕೊಂಡು ಬಂದ 
ಮರುತಾತ್ಮಜನನ್ನು ಕಂಡು ರಘುನಾಥನು ಮನ್ನಿಸುತ್ತ ಹತ್ತಿರಕ್ಕೆ ಕರೆದು ರವಿತನೂಜನಿಗೆ 
ಹೀಗೆಂದ: “ಸಮುದ್ರವನ್ನು ಹಾರಿ ಯಾರೂ ಹೊಗಲಾರದಂತಹ ಲಂಕಾಪುರವನ್ನು 
ಹೊಕ್ಕು ಸೂಕ್ಕಿದ ಆರಿಗಳನ್ನು ನಿಗ್ರಹಿಸಿ ಅಲ್ಲಿಂದ ಹೊರಬರುವ ಸಾಮರ್ಥ್ಯದಲ್ಲಿ 
ಪವನತನೂಜನು ಏಕೈಕವೀರ. ಕಾರ್ಯತತ್ಪರನಾದ ಈತನು ನನ್ನ ಚಿಂತೆಯನ್ನು 
ಹೋಗಲಾಡಿಸಿ ನಮ್ಮ ವಂಶದ ಮರ್ಯಾದೆಯನ್ನುಳಿಸಿದವನು. ಯಜಮಾನನು ಕಠಿಣ 
ಕಾರ್ಯವನ್ನು ಹೇಳಲು ಅದನ್ನೊಪ್ಪಿ ಕೈಗೂಡಿಸುವವನು ಪುರುಷೋತ್ತಮ; ಪತಿಯು 
ಹೇಳಿದುದನ್ನು ಒಪ್ಪಿದರೂ ಅದನ್ನು ಮಾಡಲಾರದೆ ಬೇರೊಂದನ್ನು ಮಾಡುವವನು 
ಮಧ್ಯಮ; ತನ್ನ ಹೊಟ್ಟೆಹೊರೆಯುವುದನ್ನು ಮಾತ್ರ ಯೋಚಿಸುತ್ತ ಪತಿಕಾರ್ಯಕ್ಕೆ 
ಊನ ತರುವವನು ಅಧಮ ಎಂಬುದು ನೀತಿಜ್ಜರ ಅಭಿಪ್ರಾಯ. ಈತನಾದರೋ 
ಪತಿಕಾರ್ಯವನ್ನು ನೆರವೇರಿಸಿ ತಾನೂ ಕ್ಷೇಮದಿಂದ ವಾಪಸಾಗಿರುವ ಮಹಾಕಪೀಶ” 
ಎಂದು ಹೊಗಳಿದ. ಧರಣಿಜಾತೆಯ ಕುರುಹನ್ನು ತಂದಿತ್ತು ನಮ್ಮ ವಂಶವನ್ನು 
ಕಾಪಾಡಿದ ಹನುಮನಿಗೆ ಏನನ್ನು ತಾನೇ ನೀಡಬಲ್ಲೆ ಎ೦ದು ಮನಸ್ಸಿನಲ್ಲಿಯೇ ಚಿಂತಿಸಿ 
ಸರ್ವಾಂಗದಾನವನ್ನೇ ಮರುತಾತ್ಮಜನಿಗೆ ಇತ್ತ ಶ್ರೀರಾಮನು, ಈ ಕಾರ್ಯವನ್ನು 
ವಾನರಸೈನ್ಯದ ನೆರವಿನಿಂದ ಹೇಗೆ ಪೂರೈಸುವುದು ಎಂದು ಸುಗ್ರೀವನನ್ನು ಕೇಳಿದ. 
ಅದನ್ನು ಕೇಳಿದ ತರಣಿಸುತನು, “ಇದಕ್ಕೆ ಯೋಚನೆ ಮಾಡಬೇಕೇಕೆ? ಹನುಮಂತನು 
ಅಂಬುಧಿಯನ್ನು ಗೋಷ್ಟದವಾಗಿಸಿ ಹಾರಿದನಲ್ಲವೇ? ಧೀರನಾದ ಅಂಜನಾಸುತನಲ್ಲದೆ 
ಬೇರಾರಿಂದ ಈ ಕಾರ್ಯವು ಕೈಗೂಡಲು ಸಾಧ್ಯ?” ಎಂದನು. ಅದನ್ನು ಕೇಳಿದ 
ರಾಘವನು, “ಆದರೆ ಪ್ರಮತ್ತನಾದ ರಾವಣನ ಶೌರ್ಯವನ್ನು ಯಾರು ಬಲ್ಲರು? 
ಹಾಗಾಗಿ ಈ ಕಾರ್ಯವು ಹೇಗೆ ಕೈಗೂಡುವುದು ಎಂಬುದನ್ನು ಕುರಿತು ನನಗೆ ಚಿಂತೆ” 


ಎ೦ದು ಉತ್ತರವಿತ್ತ. ಅದನ್ನು ಕೇಳಿದ ಸುಗ್ರೀವನು, “ದೇವ, ಚಿಂತೆಯನ್ನು ಬಿಡು, 
ಮುಂದಾಗಲಿರುವ ಸವಾರ್ಥನಾಶವನ್ನು ಅರಿಯದ ದುರ್ಮತಿಯಾದ ರಾವಣನನ್ನು 
ಆಶ್ರಯಿಸಿರುವವರು ಅನಿಷ್ಟಜರು. ಕಪಿಬಲವು ನೀರಧಿಯನ್ನು ದಾಟಿ ರಕ್ಕಸರನ್ನು 
ಸಂಪೂರ್ಣರವಾಗಿ ನಿರ್ನಾಮಗೈದು ಸೀತೆಯನ್ನು ನಿನಗೆ ಒಪುಗಿಸುವ ವೀರರು, ಇದರಲ್ಲಿ 
ಸಂದೇಹವಿಲ್ಲ. ಮರೆಯಾಗಿ ಹೋಗಿರಲಿ, ಮರೆಯಲ್ಲಿರಲಿ, ಅಥವಾ ಯಾವುದೇ ಜಾಗದಲ್ಲಿ 
ಅಡಗಿಕೊಂಡಿರಲಿ ಓಡಿ ಹೋಗಿ ಆ ವಸ್ತುವಿನ ಬಗ್ಗೆ ಚಿಂತಿಸದೆ, ಅರಸನೇ, ಯುದ್ಧದಲ್ಲಿ 
ಗೆಲ್ಲಲಾಗದು; ಸರ್ವಾಸ್ತಕೋವಿದರೂ ಸಕಲ ಶಸ್ತಾರ್ಥಯುತನೂ ಪರಮಪುರುಷನೂ 
ನರೋಪಮತೆಯಿಂದ * ಈ ವಿಧದಲ್ಲಿ ಕಾರ್ಯಸ್ಥಿತಿಯ ಸ್ವರೂಪವಕ್ಕನುಗುಣವಾಗಿ 
ಸಾಧಿಸಬೇಕು, ಇದು ನೀನರಿಯದುದೇನಲ್ಲವಲ್ಲ. ಗುಣದಿಂದಲೂ ಪ್ರತಾಪದಿಂದಲೂ 
ಈ ಕಾರ್ಯವು ಕೈವಶವಾಗುವುದಲ್ಲದೆ, ಸಾಮದಿಂದ ಸಾಧ್ಯವಾಗದು. ಸಮುದ್ರದಲ್ಲಿ 
ಸೇತುವೆಯನ್ನು ಕಟ್ಟಿ ಈ ದಾನವವಿದಾರಣ ಮಾಡುವರು. ಜೊತೆಗೆ ಲಂಕಾನಗರವು 
ಯಾವ ರೀತಿಯಿದೆಯೋ ಆ ರೀತಿಯಲ್ಲಿಯೇ ದಾಟಲಾರನೇ?” ಎಂದು ಮಾರುತಿಯು 
ಕಾಲುಗಳಿಗೆರಗಿ ಕೈಮುಗಿದುಕೊಂಡು ಮಧುರವೂ ವಿನಯಯುತವೂ ಆದ ಮಾತುಗಳಿಂದ 
ನೈರುತ್ಯದ ಆ ನಗರಿಯ ವಿವರವನ್ನು ಅಂಜನಾಸುತನು ವಿನಯದಿಂದ ತಿಳಿಸಿದ: 
“ನೃಪವರನೇ ಲಾಲಿಸು, ವರುಣಾಲಯವು ಒಂದು ಲಕ್ಷ ಯೋಜನ ವಿಸ್ತಾರವಾದುದು; 
ಅಲ್ಲಿಂದ ಶತಯೋಜನ ದೂರದಲ್ಲಿ ದೈತ್ಯನ ನೆಲೆಯು ತ್ರಿಕೂಟಾದ್ರಿಯಾಗಿದೆ, ಅದಕ್ಕೆ 
ಏಳು ಪ್ರಾಕಾರಗಳಿವೆ. ಅಲ್ಲಿ ಶೂಲಧರನಿಟ್ಟಿರುವ ಅಸಾಧ್ಯವೆನಿಸುವ ಗಜತುರಗಬಲವೂ 
ಮಿಗಿಲಾದ ಮಹಾ ಯೋಧರೂ ಇದ್ದಾರೆ. ಅವರಾದರೋ ಯಮದೂತರಂತೆ ಆ 
ನಗರವನ್ನು ಕಾಯುತ್ತಾರೆ. ಆ ಬಗೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆ ನಗರದಲ್ಲಿ 
ನವರತ್ನಮಯವಾದ ಹೊನ್ನಿನ ಆನಂದಕರವಾದ ಮನೆಗಳಿರುವ ಒಂಬತ್ತು ಲಕ್ಷ 
ಬೀದಿಗಳಿವೆ. ನಗರದಲ್ಲಿ ಅಷ್ಟೇ ಸಂಖ್ಯೆಯ ಕಾಸಾರಗಳೂ ಉದ್ಯಾನಗಳೂ ಇವೆ. ಅದು 
ಬುವಿಯ ಮೇಲಣ ಸ್ವರ್ಗವೇ ಸರಿ: ಅಲಕಾಪುರಿಗಿಂತಲೂ ಇಮ್ಮಡಿಯಾದ ಆ ನಗರದ 
ಸಿರಿಯನ್ನು ವರ್ಣಿಸಲು ಸರಸಿಜೋದ್ಭವನಿಗೂ ಸ ಸಾಧ್ಯವಿಲ್ಲ. ಆ ನಗರವನ್ನು ಮೂಡಲ 
ಬಾಗಿಲಲ್ಲಿ ಹತ್ತು ಸಾವಿರ ಮಂದಿ - ಖಡ್ಗವೇ ಮೊದಲಾದ ಶಸ್ತ್ರಾಸ್ತಗಳೊಡನೆ 
-  ಮಹಾದ್ಯೈತ್ಯರು ಕಾಯುತ್ತಾರೆ; ಹಾಗೆಯೇ ಪಡುಬಾಗಿಲಲ್ಲಿ ಇಪ್ಪತ್ತು ಸಾವಿರ 
ಮಹಾರಥಿಕರಾದ ರಕ್ಕಸರು ನಿಯುಕ್ತರಾಗಿದ್ದಾರೆ; ತೆಂಕಣ ದ್ವಾರದಲ್ಲಿ ಅಷ್ಟೇ ಸಂಖ್ಯೆಯ 
ರಾಕ್ಷಸರು ನಿರಂತರವಾದ ರಕ್ಷಣೆಗೆ ಆಯೋಜಿತರಾಗಿದ್ದಾರೆ. ಭೈರವನ ಹಲ್ಲುಮುರಿದು. 
ಯಮನ ಗಂಟಲನ್ನು ಅಮುಕಿ ನುಂಗಲೆಳಸುವ ಅಗಣಿತ ಶೂರಗಣವು ಸಿಡಿಲಿನ 
ಮರಿಗಳಂತೆ ಕಾಯುತ್ತಾರೆ. ಈ ಧಾರಿಣಿಯಲ್ಲಿ ಆ ನಗರವನ್ನು ಯಾರಿಂದಲೂ 
ದಿಟ್ಟಿಸುವುದೂ ಅಸಾಧ್ಯ. ಎಂತಹ ವೀರರೂ ರಾವಣನ ಹೆಸರು ಕೇಳಿದರೇ ನಡುಗುತ್ತಾರೆ, 
ಅವನನ್ನು ದಿಟ್ಟಿಸಿ ನೋಡಲೂ ದೇವಾಸುರರಿಗೆ ಅಳವಡದು. ಪೌರುಷದಿಂದಾಗಲೀ, 
ಮಾಯಾಸಮೂಹದಿಂದಾಗಲೀ ತ್ರಿಕೂಟಾಚಲವನ್ನು ವಶಪಡಿಸಿಕೊಳ್ಳುವುದು ಅಶಕ್ಕ; 
ರಘುನಾಥ, ದೇವಾಸುರಾಧೀಶರೂ ಅದರ ಹೆಸರು ಹೇಳಿ ಬಾಳಲಸಾಧ್ಯ. ಹಲವು 


೭೦೨ ಶ್ರೀರಾಮಕಥಾಮೃತ 


ಮಾತಿನಿಂದೇನು; ಉಳಿದವರಾರಿಗೂ ಆ ಪಟ್ಟಣವು ನಿಲುಕದು ಎಂಬುದು ಪ್ರಸಿದ್ಧವೇ 
ಆಗಿದೆ” ಎಂದು ನಿರೂಪಿಸಿದ. 


ಹೀಗೆ ಹೇಳಿದ ಮಾರುತಿಯ ಕುಶಲವಾದ ಮಾತುಗಳನ್ನು ಕೇಳಿದ 
ರಘುಕುಲತಿಲಕನು ರಾಜಧರ್ಮವನ್ನು ನೆನೆಸಿಕೊಂಡು, ಶೌರ್ಯೋಚ್ಚದಿಂದ 
ಕೂಡಿದ ಅನುಭಾವಪೂರ್ವಕವಾದ ಮಾತುಗಳಿಂದ, “ಈ ದಿನ ಮಧ್ಯಾಹ್ನದಲ್ಲಿ 
ವಿಜಯಮುಹೂರ್ತದಲ್ಲಿ ಸಮುದವಿದ್ದಡೆಗೆ ಹೋಗಿ ಸೇತುವೆಯನ್ನು ಕಟ್ಟಿ ಲಂಕೆಗೆ 
ಹೋಗಿ, ರಾಕ್ಷಸಕುಲವನ್ನು ತರಿದು ಹಾಕಿ ಸೀತೆಯನ್ನು ಕರೆತರುತ್ತೇನೆ, ಇದು ಸಿದ್ಧ” 
ಎಂದು ಘೋಷಿಸಿದ. “ಶುಭಶಕುನಗಳು ಕಾಣಿಸುತ್ತಿವೆ, ಮನಸ್ಸು ಅಮಿತವಾಗಿ 
ಸಂತಸವನ್ನು ತಾಳಿದೆ, ಉತ್ತರಾಫಲ್ಲುನಿಯು ಹಸ್ತಾನಕ್ಷತ್ರದಲ್ಲಿ ಸೇರುತ್ತಿದೆ. ಸುಗ್ರೀವನೇ, 
ನಿನ್ನ ಸೇನಾಪತಿಗಳಿಗೆ ಈ ಬಗ್ಗೆ ಆಜ್ಞೆಯನ್ನು ಮಾಡಬೇಕು” ಎಂದು ರಾಮನೆನ್ನಲು, 
ಆ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಪ್ರಸ್ತಾಪಭೇರಿಯನ್ನು ಹೊಡೆಸಿ ಸೈನ್ಯವನ್ನು 
ನಡೆಸಲು ಸುಗ್ರೀವನಿಗೆ ನಗುತ್ತ ಹೇಳಿದ. ಆಗ ಆತನು ಸಮುದ್ರದ ಕಡೆಗೆ ಸಾಗಲು 
ಸಮಭೂತಳವಿರುವ ಹಾಗೂ ದಾರಿಯಲ್ಲಿ ಬೇಕಾಗುವ ಹಣ್ಣುಹಂಪಲು ನೀರುಗಳು 
ದೊರಕುವ ದಾರಿಯನ್ನು ತೋರಿಸಲು ಕೆಲವು ಮಂದಿ ಸೈನಿಕ ಪಡೆಯ ನಾಯಕರಿಗೆ 
ಆಜ್ಞಾಪಿಸಿದ. ಅದರಂತೆ ಗಂಧಮಾದನ ವೃಷಭ ಸುಷೇಣ ಮುಂತಾದ ಹಲವರು 
ದಕ್ಷಿಣ ದಿಕ್ಕಿಗೆ ಹೋಗಿ ಸಮುದ್ರದತ್ತ ಸಾಗುವ ದಾರಿಯ ಶೋಧನೆ ನಡೆಸಿದರು. ಹೀಗೆ 
ಶ್ರೀರಾಮಚಂದ್ರನ ಆಶಯದಂತೆ ಸುಗ್ರೀವನು ಏರ್ಪಾಟುಗಳನ್ನು ಮಾಡಿದ. 


ಲೋಕಹಿತಮೂರ್ತಿಯಾದ ರಘುವರನು ಅರಿನಿಗ್ರಹಕ್ಕೆಂದು ಪ್ರಸ್ತಾವ ಮಾಡಲು 
ಎಪ್ರರು ಸಂತರು ಸಂತಸಪಟ್ಟರು, ಅಪ್ಸರೆಯರು ಹೂಮಳೆಯನ್ನು ಸುರಿಸಿದರು, ಅಖಿಲ 
ಪ್ರಾಣಿಗಳಿಗೂ ವ್ಯಾಕುಲವು ದೂರವಾಯಿತು. ಹೀಗೆ ವಾನರಾನೀಕವು ಭೂಮಿಯು 
ಬೆಸಲಾದಂತೆ ಮುಂದೆ ಸಾಗಿತು. ಪಡೆಯು ಸಾಗುತ್ತಿರಲು ಪದಾಘಾತದ ಧೂಳು 
ಆಗಸದವರೆಗೂ ಹಬ್ಬಿತು; ವೀರವಾದ್ಯಗಳ ಸದ್ದಿನೊಡನ ಸಮುದ್ರವು ತುಳುಕುವ 
ರೀತಿಯಲ್ಲಿ, ಬೆಟ್ಟಗಳು ಕುಸಿಯುವ ಹಾಗೆ, ವಾಸುಕಿಯ ಹೆಡೆಯು ಓಲಾಡುವಂತೆ 
ಮುನ್ನಡೆಯಲು ಅಸುರರೆದೆ ಜರ್ಜರಿಸಿತು. ನೀಳ ವೃಷಭರ ನೇತೃತ್ವದ ಸೈನ್ಯವು 
ಮಾರ್ಗಶೋಧನೆ ಮಾಡುತ್ತ ಸುಗ್ರೀವ ರಾಮಲಕ್ಷ್ಮಣಸಹಿತ ಸಡಗದಿಂದ ಮುಂದೆ 
ಸಾಗಿತು. ಅದರ ಹಿಂದೆ ಜಾಂಬವ ಸುಷೇಣ ನೀಲ ಮುಂತಾದವರ ಸೈನ್ಯವು 
ಶೌರ್ಯಾಡಂಬರದಿಂದ ವೇಗವಾಗಿ ಮುನ್ನಡೆಯಿತು. ಗಿರಿದರಿಗಳನ್ನು ಬಿಟ್ಟು, 
ಕೆರೆಕು೦ಟೆಗಳನ್ನು ನಿವಾರಿಸಿಕೊಂಡು, ಬಾವಿ ಹಳ್ಳಗಳನ್ನು ಪಕ್ಕಕ್ಕಿರಿಸಿಕೊಂಡು 
ನಡೆದರು. ಕಪಿಸೈನ್ಯದ ಮುನ್ನಡೆಯಿ೦ದ ಅಗಣಿತ ಸರೋವರಗಳು ಕದಡಿಹೋದವು, 
ಕೋಲಾಹಲದಿಂದ ನಿದ್ದೆ ಮಾಡುತ್ತಿದ್ದ ಸಿ೦ಹಗಳು ಎಚ್ಚೆತ್ತವು, ಹಕ್ಕಿಗಳು ಎ೦ಟು ದಿಕ್ಕುಗಳಿಗೆ 
ಹಾರಿ ಹೋದವು. ಅಂಗದ ಸೌಮಿತ್ರಿಯರೊಡನೆ ದೇವೇಂದನಂತೆ ರಘುವೀರನು 
ಬರುತ್ತಿರಲು ಸೈನ್ಯವು ವೇಗದಿ೦ದ ಸಮುದ್ರದ ಕಡೆಗೆ ಸಾಗಿತು. ನಾನಾ ಬಗೆಯಲ್ಲಿ 
ಮಾತನಾಡುತ್ತಿದ್ದ ಕಪಿಸೈನ್ನದ ಜೋರಾದ ಮಾತು ದಿಕ್ಕುಗಳನ್ನು ಸೇರುತ್ತಿತ್ತು. ಗರುಡನು 


ಯುದ್ಧಕಾಂಡ ೭೬೦೩ 


ಬಲಗಡೆಯಲ್ಲಿ ಬರುತ್ತಿರಲು, ಸೂರ್ಯಬಿಂಬವು ನಿರ್ಮಲತೆಯನ್ನು ಹೊಂದಿತು, ಶುಕ್ರ 
ಆಂಗೀರಸರು ರಾಜಿಸಲು, ವೈನವಾಗಿ ಭರದ್ವಾಜ ಹರಿಣ ಹಂಸ ಮೊದಲಾದವು ಶುಭವನ್ನು 
ಸೂಚಿಸುತ್ತ ಬರಲು, ಆಕಾಶವು ನಿರ್ಮಲವಾಗಿ ಶೋಭಿಸಿತು. "ಮೃಗಸಮೂಹವೂ 
ಪಕ್ಷಿಗಣವೂ ಸವ್ಯಾಪಸವ್ಯ ಗಮನದಿಂದ ಶುಭಾಶುಭಗಳನ್ನು ಸೂಚಿಸುತ್ತಿವೆ; ನಮ್ಮ 
ಸೈನ್ಯಕ್ಕೆ ಹರ್ಷವು೦ಟಾಗುವುದನ್ನೂ ರಕ್ಕಸಸಂದೋಹವು ನಾಶವಾಗುವುದನ್ನೂ ಸೌಮಿತ್ರಿ 
ರಘುನಾಥರಿಗೆ ಸ್ಪಷ್ಟವಾಗಿ ಸೂಚಿಸುತ್ತಿವೆ' ಎಂಬ೦ತಹ ತರುಣರು ಆಡಿಕೊಳ್ಳುತ್ತಿದ್ದ 
ಶುಭೋದಯದ ಮಾತುಗಳನ್ನು ಕೇಳಿ ಮರುತಜನ ದಿವ್ಯಸುಂದರ ಮೂರ್ತಿಯ ಮೇಲೆ 
ನಸುನಗೆಯ ದಿವ್ಯತೇಜಸ್ಸು ಆವರಿಸಿತು; ಕಪಿಸೈನಿಕರು ರಘುನಾಯಕನ ಎಡಬಲಗಳಲ್ಲಿ 
ತ್ವರಿತವಾಗಿ ಹಾರುವ ರೀತಿಯಲ್ಲಿ ಬರುತ್ತಿದ್ದರು. ಬೆಟ್ಟದಿಂದ ಬೆಟ್ಟಕ್ಕೂ, ಮರದಿಂದ 
ಮರಕ್ಕೂ ಲಂಫಿಸುತ್ತ ದುಮುಕಿ ಬಾಲಗಳನ್ನಾಡಿಸುತ್ತ. ತಮ್ಮ ಬಾಲಸೂರ್ಯಸಮಾನ 
ತೇಜಸಿನಿಂದಲೂ ಲವಲವಿಕೆಯಿಂದಲೂ ಆಲಸ್ಯವಲ್ಲದೆ ಅತಿವೇಗದಿಂದ ಭೂಲಲನೆಯು 
ಕಂಪಿಸುವ ರೀತಿಯಲ್ಲಿ ಸಮುದ್ರದ ಬಳಿಗೆ ಸಾಗಿದರು. ಉತ್ತರ ಸಮುದ್ರವು ದಕ್ಷಿಣ 
ನೀರಧಿಯನ್ನು ಪ್ರೀತಿಯಿಂದ ಆಲಂಗಿಸಲು ಬರುತ್ತಿದೆಯೋ, ಆಗಸವನ್ನು ಸೇರಿ 
ಸೂರ್ಯಚಂದ್ರರೊಡನೆ ಈಶ್ವರನನ್ನು ನೋಡಲು ಭಕ್ತಿಯಿಂದ ಹೋಗುತ್ತಿದೆಯೋ 
ಎಂಬಂತೆ ಎಲ್ಲೆಲ್ಲಿಯೂ ಕಪಿವೃಂದವೇ ತುಂಬಿಹೋಗಿತ್ತು. ಸೈಂಧ್ಯಾಚಲವನ್ನು 
ದಾಟಿ ಮಲಯಗಿರಿಯನ್ನು ಮೀರಿ, ನದಿ ಸರೋವರಗಳನ್ನು ಸುಲಭವಾಗಿ ಕಳೆದು 
ವೇಗವಾಗಿ ಬಂದ ಪ್ಲವಗಸೇನೆಯು ಮಹೇಂದ್ರಪರ್ವತದ ತುದಿಯಲ್ಲಿ ನಿಂತಿತು. 
ಆಗ ರಘುನಾಯಕನು ಸುಗ್ರೀವ ನಳ ಗವಯ ಮುಂತಾದವರೊಡನೆ ನಿಂತು 
ಭೋರ್ಗರೆಯುವ ಸಮುದ್ರವನ್ನು ನೋಡಿದನು; ಗಗನವು ಭೂತಳದೊಂದಿಗೆ 
ಆಟವಾಡುವ ಆಡುಂಬೊಲವೋ ಎಂಬಂತಿದ್ದ ಸಮುದ್ರದತ್ತ ರಘುನಾಥನು 
ಹರ್ಷಾಶ್ಚರ್ಯಗಳಿಂದ ನೋಡಿದನು. ಸುಗ್ರೀವನನ್ನು ನೋಡಿ ಶ್ರೀರಾಮನು, 
“ರವಿತನಯನೇ ಕೇಳು, ಅವಿರಳವಾದ ನೀರಧಿಯನ್ನು ದಾಟಿ ಹೋಗುವ ಬಗ್ಗೆ 
ವಿವರವಾಗಿ ಆಲೋಚಿಸಬೇಕಾದುದೇನೋ ಸರಿಯೇ, ಆದರೆ ಯುವರಾಜನಾದ ಅಂಗದ 
ನಳ ನೀಲ ಮೊದಲಾದವರೊಡನೆ ಸಮಾಲೋಚಿಸಬೇಕಾದುದು ರಾಜಧರ್ಮಸಾರಕ್ಕೆ 
ಅನುಗುಣವಾದುದು. ಎತ್ತರತಗ್ಗುಗಳಿಲ್ಲದ ಸಮತಟ್ಟಾದ ಒಂದು ಶುಭ್ರ ಜಾಗದಲ್ಲಿ 
ಬಲವನ್ನಿರಿಸು” ಎ೦ದು ಹೇಳಿದ. ಅದರಂತೆ ಮಾಡಲು ಸುಗ್ರೀವನು ಅತ್ತ ಹೋಗಲು, 
ಶ್ರೀರಾಮನು ಉದಧಿಯ ಕಡೆ ನೋಡಿದ. ಲೋಪಾಮುದ್ರೆಯರಸನಾದ ಅಗಸ್ವ್ಯನು 
ಎಶ್ವಾಕಾರವನ್ನು ತಾಳಿ ಬಂದನೋ, ಮಹಾ ಪ್ರತಾಪಿಯಾದವನೂ ಅಗ್ನಿತನಯನೂ 
ಆದ ಕುಮಾರಸ್ವಾಮಿಯೇನಾದರೂ ಕಪಿರೂಪದಿಂದ ಬಂದಿರುವನೋ ಎಂದು 
ಸಮುದರಾಜನು ಚಿಂತೆಗೊಳಗಾದಂತೆ ತೋರಿತು. 

ಸೈನ್ಯವನ್ನು ಸೂಕ್ತವಾದ ಜಾಗದಲ್ಲಿ ಬೀಡು ಬಿಡಿಸಿ ಬಂದ ಸೂರ್ಯಪುತ್ತನು 
ಎಜ್ಞಾಪನೆ ಮಾಡಿದಾಗ, ರಘುಜನು ಮಹೇಂದಪರ್ವತದ ತುದಿಯಲ್ಲಿ ಕುಳಿತು 
ಸಮುದ್ರದತ್ತ ದಿಟ್ಟಿ ಹಾಯಿಸಿದಾಗ, ನೀರಾನೆ ಮೊಸಳೆ ಆಮೆ ನೀರ್ಗುದುರೆಗಳೂ ಮೇಲೆ 


೭೦೪ ಶ್ರೀರಾಮಕಥಾಮೃತ 


ನೆಗೆಯುವ ಕೆಂಮೀನುಗಳು ಮತ್ತು ಹೇರಲೆಗಳಿಂದ ಕೂಡಿದ ಸಮುದ್ರವು ಉಕ್ಕೇರಿ 
ಸೂರ್ಯಮಂಡಲವನ್ನು ಸೇರಿತೋ ಎಂಬಂತೆ ಅಚ್ಚರಿಯುಂಟುಮಾಡಿತು. ಪಕ್ಕದಲ್ಲಿದ್ದ 
ಲಕ್ಷ್ಮಣನತ್ತ ತಿರುಗಿದ ರಘುಪತಿಯು, “ಲಕ್ಷ್ಮಣಾ, ಸಮುದ್ರವನ್ನು ನೋಡಿದರೆ ಅದರ 
ದಡವೇ ಕಾಣಿಸದಲ್ಲ! ಘೋರ ದಾನವಸಮೂಹವನ್ನು ಸೇವಿಸುತ್ತಿರುವ ಇನ್ನೊಂದು 
ದಡವನ್ನು ಕಾಣುವುದು ಹೇಗೆ? ಕೋಗಿಲೆಯ ಕೂಜನವನ್ನು ಕೇಳುತ್ತಿದ್ದರೆ ನನ್ನ 
ಮದನಮದವೇರುತ್ತದೆ; ರಕ್ಕಸಗಣದ ಎರುದ್ಧ ಪ್ರತೀಕಾರವನ್ನು ಹೇಗೆ. ತೀರಿಸಿಕೊಳ್ಳುವುದು? 
ಈ ರಾಕ್ಷಸ ಗಣದ ನಡುವೆ ಸೀತೆಯು "ಜೀವದಿಂದಿರುವಳೇ ಹೇಗೆ ಎಂಬುದನ್ನು 
ತಿಳಿಯುವ ಬಗೆಯನ್ನು ನನಗೆ ತಿಳಿಸು” ಎಂದು ಕೇಳಿಕೊಂಡ. ನಧಿನಮುಖಂಯನು 
ಹರಿಣಾಕ್ಷಿಯೂ, ಸಂಜನ ಸಂಪಗೆಮೂಗಿನವಳೂ, ಬಂದುಗೆಯ ಬಾಯಿಯವಳೂ 
ಕುಂದದ ಮೊಗ್ಗುಗಳಂತಹ ಹಲ್ಲುಗಳವಳೂ, ಶಂಕುವಿನಂತ ಕತ್ತುಳ್ಳವಳೂ, 
ಕೋಮಲವಾದ ಲತೆಯಂತಹ ಬಾಹುಗಳವಳೂ, ಮೃದುವಾದ ಕರಪಲ್ಲವಗಳವಳೂ 
ಆದ ಜಾನಕಿಯನ್ನು ನಾನೆಂದಿಗೆ ನೋಡುತ್ತೇನೆಯೋ, ದಶಗಳನನ್ನು ಕೊಂದು 
ಅವಳನ್ನು ನಮ್ಮ ನಗರಿಗೆ ಎಂದು ಕರೆದೊಯ್ದು ಬಂಧುರಪ್ರೇಮದಿಂದ ಕಾಣುವೆನೋ?” 
ಎಂದು ರಾಘವನು ಚಿಂತೆಗೊಳಗಾಗಿ ಹಲುಬಿದ. “ಸೂರ್ಯಕುಮಾರನೇ, ಕಾಮನು 
ಬಲು ಕೆಟ್ಟವನು; ಗಿಳಿ ಕೋಗಿಲೆ ದುಂಬಿಗಳ ರವದಿಂದಲೂ, ಮಲಯಾನಿಲನ 
ತೀಡುವಿಕೆಯಿ೦ದಲೂ, ಕಾಮಿನೀಜನರ ಗ೦ಧವಿಲ್ಲದೆ ವೈರಾಗ್ಯಪರನಾಗಿ ಅಲೆಯುತ್ತಿರುವ 
ನನ್ನನ್ನು ಗೋಳಾಡಿಸುವನು; ಸಾಮಜಗಮನೆಯಾದ ಸೀತೆಯನ್ನು ಕಾಣುವುದು ಹೇಗೆ 
ಎ೦ಬುದನ್ನು ತಿಳಿಸು” ಎಂದು ಗೋಗರೆದ. ಲೋಕದ ನಡೆಯನ್ನು ತೋರಿಸುವವನ 
ಹಾಗೆ ಕೆ೦ಂದಾವರೆಗಣ್ಗಳ ಸೀತೆಯನ್ನು ನೆನೆಸಿಕೊಂಡು ಅಳಲುತ್ತ ಅವಳ ಶ್ರೀಕರ 
ಗುಣಗಳನ್ನು ಹೊಗಳುತ್ತ ಇದ್ದ ರಘುನಾಥನನ್ನು ಸುಗ್ರೀವನು ನಾನಾ ಬಗೆಯಲ್ಲಿ 
ಸಮಾಧಾನಪಡಿಸಿದ, ಲಕ್ಷ್ಮಣನೂ ಸಾಂತ್ವನದ ನುಡಿಗಳನ್ನಾಡಿದ. ಅಷ್ಟು ಹೊತ್ತಿಗೆ 
ಸೂರ್ಯಾಸ್ತ ಸಮಯವು ಸನ್ನಿಹಿತವಾಯಿತು; ಆಗ ಕಪಿಸೈನ್ಯದ ಕಲರವವನ್ನು ಕೇಳಿ 
ರಘುಜನು ಸ್ವಲ್ಪ ಮಟ್ಟಿಗಿನ ಸಮಾಧಾನವನ್ನು ತಾಳಿದ. 

ರಾತ್ರಿಯಲ್ಲಿ ಸೇನಾಪತಿಯು ಅಡಿಗಡಿಗೆ ಸೈನ್ಯದ ವಿಷಯವನ್ನು ರಾಜನಿಗೆ ವರದಿ 
ಮಾಡುತ್ತ ಎಚ್ಚರದಿಂದಿದ್ದ. ಇತ್ತ ದಾನವೇಶ್ವರನು ರಕ್ಕಸಮುಖ್ಯರನ್ನು ಹೆಸರು ಹಿಡಿದು 
ಕರೆದು ಕುಳ್ಳಿರಿಸಿ ಘೋರವೃತ್ತಾಂತವನ್ನು ವಿವರಿಸಲು ಅನುವಾದ: “ಹುಲುಕಪಿಯೊಂದು 
ಬ೦ದು ನಮ್ಮ ನಾಡನ್ನು ಹೊಕ್ಕು ನೆಲದಣುಗಿಯನ್ನು ಕಂಡು, ದೈತೇಯ ಜನರನ್ನು 
ತರಿದು, ಮನೆಮಠಗಳನ್ನು ಮುರಿದು, ವನಗಳನ್ನು ನಾಶಮಾಡಿದುದನ್ನು ನೀವೆಲ್ಲರೂ 
ಕ೦ಡಿರುಎರಷ್ಟೇ. ಈಗ ತಮ್ಮ ಕಡೆಯವರ ಜೊತೆಯಲ್ಲಿ ಬ೦ದು ಸಮುದ್ರದ ತಡಿಯಲ್ಲಿರುವ 
ವಿಷಯವನ್ನೆಲ್ಲ ಗೂಢಚಾರರ ಮುಖೇನ ತಿಳಿಯುತ್ತಿರುವಿರಲ್ಲ. ಈಗ ಎದುರಾಗಿರುವ 
ವಿಷಮ ಪರಿಸ್ಥಿತಿಯನ್ನು ಎದುರಿಸಲು ನಾವೇನು ಪ್ರತಿಯತ್ನ ಮಾಡಬೇಕೆಂಬ ಬಗ್ಗೆ 
ತಿಳಿಸಬೇಕು” ಎ೦ದು ಕೇಳಿ ಆಮೇಲೆ, “ಜನರಲ್ಲಿ ಉತ್ತಮರು ಅಧಮರು ಮಧ್ಯಮರು 
ಎಂದು ಮೂರು ಬಗೆ; ಅವರ ಗುಣದೋಷಗಳನ್ನು ಮುಂಚಿತವಾಗಿಯೇ ತಿಳಿದು 


ಯುದ್ಧಕಾಂಡ ೭೦೫ 


ಮುಚ್ಚುಮರೆ ಮಾಡದೆ ಮುಂದೆ ಏನು ಮಾಡಬೇಕೆಂಬುದನ್ನು ತಿಳಿಸಿರಿ” ಎಂದು 
ಆಪ್ತಜನರನ್ನು ಕೇಳಿದ. “ಅಖಿಲಾಗಮಜ್ಜರು ಮಂತ್ರಿಗಳು ಮುಂತಾದವರ ಸಭೆ ಸೇರಿಸಿ 
ಸಮಾಲೋಚನೆ ಮಾಡಿ, ನಾನಾ ನಿಟ್ಟಿನಲ್ಲಿ ನೋಡಿ, ಒಮ್ಮತವನ್ನು ಪಡೆದು ಮಿತ್ರ 
ರಾಜರ ಸಲಹೆ ಪಡೆದು ನಡೆಯುವವನು ಉತ್ತಮ ಪುರುಷನೆನಿಸುತ್ತಾನೆ; ಅಂತಹವನಿಗೆ 
ಊಣಯವು ಸಂಭವಿಸುವುದೇ? ಬಂಧುಜನರು ಮತ್ತು ಮಂತ್ರಕೋವಿದರು ಹೇಳುವ 
ಮಾತುಗಳನ್ನು ಒತ್ತಟ್ಟಿಗಿರಿಸಿ, ಹಿತವಾವುದು ಅಹಿತವಾವುದು ಎಂದು ತಿಳಿಯದೆ 
ಆತ್ಮಹಿತವನ್ನು ಮರೆತು, ಕಾಲೋಚಿತವಾದುದನ್ನು ಕಡೆಗಣಿಸಿ ದಂದುಗಕ್ಕೆ ಸಿಲುಕಿದಾಗ 
ದಂಡನೆಯಿಂದ ಜನರಿಗೆ ಅಪ್ಪಣೆ ಮಾಡುವವನನ್ನು ಮಧ್ಯಮ ಎನ್ನುತ್ತಾರೆ; ಧೀಯುತರು 
ಮಂತ್ರಿಗಳು ಮುಂತಾದವರಿಗೆ ಹೇಳದೆ ತನ್ನ ಮನಸಿಗೆ ಬಂದಂತೆ ಆಲೋಚನೆಯನ್ನು 
ಮಾಡಿ ಔದ್ಧತ್ಯದಿ೦ದ ತನಗೆ ತಾನೇ ತೀರ್ಮಾನವನ್ನು ಕೈಗೊಂಡರೆ ಕಾರ್ಯವು 
ಕೆಡುತ್ತದೆಂಬುದನ್ನು ಅರಿತುಕೊಳ್ಳದೆ ಕೆಲಸ ಮಾಡುವವನು ಅಧಮನೆನಿಸಿಕೊಳ್ಳುತ್ತಾನೆ. 
ಅಂತಹವನ ಬಳಿ ಆಳುತನ ಮಾಡುವವನಿಗೆ ಕ್ಷೇಮವಿಲ್ಲ. ಇದನ್ನಾಲೋಚಿಸಿ 
ಸಾಧುವಾದುದನ್ನು ನನಗೆ ಬೇಗ ತಿಳಿಸಿರಿ. ಮಂತ್ರಾಲೋಚನೆಯ ಅರತಿಯಿಂದ 
ತನಗೆ ಇಷ್ಟವಾದ ರೀತಿಯಲ್ಲಿ ಮಾಡುವ ಕಾರ್ಯಗಳು ಅನಿಷ್ಟಕರವಾದುವು; 
ಯಾರಿಗೂ ತಿಳಿಯದಂತೆ ಕಾರ್ಯವೆಸಗುವುದು ನೀಚ ನೃಪಶಾಸ್ತವಲ್ಲವೇ? ಆದ್ದರಿಂದ 
ತನ್ನ ಮಕ್ಕಳು ಬಾಂಧವರು ಅಮಾತ್ಕರು ಮಿತ್ರರು ಸಚಿವರು ಮುಂತಾದವರನ್ನು ಸೇರಿಸಿ 
ಸಮಾಲೋಚನೆ ಮಾಡುತ್ತಿದ್ದೇನೆ. ನಾನು ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸೂಕ್ತ 
ಉಪಾಯಗಳನ್ನು ಸೂಚಿಸಿರಿ. ಮನುಷ್ಯರೊಡನೆ ಸೇರಿ ಶಾಖಾಮೃಗಗಳು ಸಮುದದ 
ತಟಕ್ಕೆ ಬಂದಿದ್ದಾರೆ, ಅದನ್ನು ದಾಟುವ ಯತ್ನ ಮಾಡದೇ ಬಿಡುವುದಿಲ್ಲ. ಅವರು 
ಮುಂಬರಿದ ಮೇಲೆ ಕಾರ್ಯಾವಾವುದೆಂದು ಆಲೋಚಿಸುವುದು ಸಮಂಜಸವಲ್ಲ; ಅವರು 
ಮುಂದೆ ಮಾಡುವುದನ್ನು ಅರಿತು ಅದನ್ನು ನಿಗ್ರಹಿಸುವ ಸನ್ನಾಹಗಳನ್ನು ಭರದಿಂದ 
ಮಾಡಬೇಕಾಗಿದೆ” ಎಂದು ಮಹಾಪ್ರತಾಪಿಯಾದ ದಶಶಿರನು ಹೇಳಲು ಕುಂಭಕರ್ಣನೇ 
ಮುಂತಾದ ಆಪ್ತರೆಲ್ಲರೂ ರಾಜನ ಮುಂದೆ ಪರಾಕ್ರಮದ ಮಾತುಗಳನ್ನಾಡಿದರು: 
“ದೇವೇಂದ್ರನೇ ಮೊದಲಾದ ದಿಕ್ಷಾಲಕರೂ ದೇವತೆಗಳ ಸಮೂಹವೂ ನಿನ್ನ ಹೆಸರು 
ಕೇಳಿದರೇ ಓಡಿಹೋಗುತ್ತಾರೆ, ಯಕ್ಷರೇ ಮೊದಲಾದವರು ಅಳುಕುತ್ತಾರೆ ಎಂದ ಮೇಲೆ 
ಉಳಿದ ಕಪಿಕೋಡಗಗಳೂ ನರರೂ ಏನು ತಾನೆ ಮಾಡಬಲ್ಲರು? ಇದನ್ನರಿಯದೆ 
ಅವರು ಸಮುದ್ರ ತೀರಕ್ಕೆ ಬಂದಿದ್ದಾರೆ. ನಮಗೆ ಅಪ್ಪಣೆಯನ್ನು ಕರುಣಿಸಿದರೆ ಒಂದು 
ಇರುಳಿನಲ್ಲಿಯೇ ಅವರನ್ನೆಲ್ಲ ಗೆಲ್ಲುವುದು ಖಂಡಿತ. ದೇವನಾಗ ಮಹಾದೇವನಾಗಲೀ 
ಮಾದೇವಿಯರಸನಾದ ರಾಮಪುರದರಸನಾಗಲೀ ತಮ್ಮ ಪಾವನಾ೦ಪ್ರಿಯ ನೇಮವನ್ನು 
ಹಿಡಿದು ನಿಮಿಷಾ೦ತರದಲ್ಲಿ ತರಿದಿಟ್ಟು ನಿರ್ವೈರವನ್ನು ಮಾಡುವುದು ನಿಶ್ಚಿತ. ರಾಜನೇ, 
ಈ ವಿಷಯವು ಗಂಭಿರವಾಗಿ ಯೋಚಿತಕ್ಕದ್ದೇ ಅಲ್ಲ” ಎಂದು ರಕ್ಕಸಕುಲವೆಲ್ಲ 
ದಶಶಿರನಿಗೆ ಬೋಧಿಸಿದರು. 


೭೦೬ ಶ್ರೀರಾಮಕಥಾಮೃತ 


೨. ಕದನವು ಬೇಡವೆಂದು ವಿಭೀಷಣನು ದಾನವರ 
ಅರಸನಿಗೆ ತಿಳಿಹೇಳಿದುದು 


ನಗಜೆ ಕೇಳು,  ರಾಕ್ಷಸರೆಲ್ಲರೂ ಕೈಮುಗಿದುಕೊಂಡು ರಾವಣನನ್ನು 
ಮುದಗೊಳಿಸಲೆಂದು ನಾನಾ ಬಗೆಯ ವೀರವಾಕ್ಕಗಳನ್ನಾಡಿದರು. ಶತ್ರುಬಲವನ್ನು 
ಅರಿಯದೆ ದುರ್ಮೇಧರು ತಮ್ಮ ಬಲವನ್ನು ನಗೆಗೀಡಾಗುವಂತೆ ಆಲೋಚಿಸುತ್ತ 
ಅಗಣಿತ ರೀತಿಯಲ್ಲಿ ಉತ್ಪೇಕ್ಷ ಮಾಡುತ್ತಿದ್ದಾರೆ. “ಪರಿಘ ಶಕ್ತಿ ಪಟ್ಟಸ ಶೂಲ ಕರವಾಳ 
ಶರಚಾಪಗಳನ್ನು ಪಡೆದ ಮಹಾಬಲರು ಎಡಬಲಗಳಲ್ಲಿ ಕೈಕಟ್ಟಿಕೊಂಡು ನಿನ್ನನ್ನು 
ಓಲೈಸುತ್ತಿದ್ದಾರೆ. ಸುರರು ಮತ್ತು ಅಸುರರ ನೆರವಿಯಲ್ಲಿ ನೀನು ಅಧಿಕನೆನಿಸಿದ್ದೀಯೆ. 
ಒಮ್ಮೆ ನಾಕಲೋಕವನ್ನು ಜಯಿಸಿ, ಹರನ ಗಿರಿಯನ್ನು ಒಂದೇ ಕೈಯಲ್ಲಿ ಗಿರಗಿರ 
ತಿರುಗಿಸಿ, ಕುಬೇರನ ಬಲವನ್ನು ಬಗ್ಗುಬಡಿದ ಏಕೈಕ ವೀರ ನೀನು; ನಿನಗೆ ಈ ಜಗತ್ತಿನಲ್ಲಿ 
ಪಾಸಟಿಯಾದವರು ಇದ್ದಾರೆಯೇ, ಅರಸನೇ। ಹರಿ ರುದ್ರ ಸೂರ್ಯ ಚಂದ್ರ ಮರುತ 
ಮುಂತಾದವರು ನಿನ್ನೆದುರು ನಿಂತು ನಿಟ್ಟಿಸಲಾರರು; ಮಯಾಸುರನು ಭಯಗೊಂಡು 
ನಿನ್ನ ದಯೆಯನ್ನು ಸಂಪಾದಿಸಲೋಸುಗ ತನ್ನ ಮಗಳನ್ನು ನಿನಗೆ ಒಪ್ಪಿಸಿದ; ವಾಸುಗಿ 
ತಕ್ಷ ಧೃತರಾಷ್ಟ್ರಮುಂತಾದ ಮುಖ್ಯರು ಸಮರಾಂಗಣದಲ್ಲಿ ನಿನಗೆ ಹೆದರಿ ಓಡಿಹೋದುದು 
ಹುಸಿಯೇ? ಅಗಸ್ತ್ಯನ ಮಕ್ಕಳು ಎಷ್ಟು ಸಾಹಸಪಟ್ಟು ಬಲಗುಂದಿ ಹಿಂಜರಿದರು; 
ಇಂದ್ರಸಮಾನ ರಾಜರು ಎಷ್ಟು ಮಂದಿ ಎದುರು ನಿಂತು ಹೋರಾಡಲಾರದೇ 
ಪ್ರಾಣಬಿಟ್ಟುದನ್ನು ಯಾರು ತಾನೇ ಅರಿಯರು? ಅಂದಮೇಲೆ ವಾನರಸೈನ್ಯವು ಬಂದು 
ನಿನ್ನನ್ನು ಏನು ತಾನೇ ಮಾಡಬಲ್ಲುದು? ಜೀಯ, ಚಿಂತೆ ಯಾಕೆ? ಹರನಿಂದ ಅನೇಕ 
ಅಸಮ. ವರಗಳನ್ನು ಪಡೆದು ನಾನಾ ಅಸ್ತ್ರಗಳನ್ನು ಕೈವಶ ಮಾಡಿಕೂಂಡ ಅಮರರನ್ನು 
ಅಂತಕನಿಗೊಪ್ಪಿಸುವ ರಾವಣನು ಶ್ರೀರಾಮ ಮಕಾ ಸೈನ್ಯವನ್ನು ಯಮನಿಗೆ 
ಒಪ್ಪಿಸುತ್ತಾನೆ, ನಡುವೆ ಬರುವ ಮಾನವಸೈನ್ಯವನ್ನು ನಿಮಿಷದಲ್ಲಿ ಶಾಂತಗೊಳಿಸುತ್ತಾನೆ. 
ಹಿ೦ದು ಮುಂದನ್ನರಿಯದ ಅಜ್ಞಾನಿಗಳು ರಣಭೀತಿಯಿಂದ ಮಾತನಾಡಿಕೊಂಡರೆ 
ಅದನ್ನು ಮನಸ್ಸಿಗೆ ತಂದುಕೊಳ್ಳಬಾರದು” ಎಂದು ಕೆಲವರು ಹೇಳಿದರು. ಅವರಲ್ಲಿ 
ಪ್ರಹಸ್ತನು, “ಇಂದುಧರ ದೇವೇಂದ್ರ ಗಾ೦ಧರ್ವರಿಗೆ ನಿನ್ನ ಪರಾಕ್ರಮವು ಅಸದಳವೆಂದ 
ಮೇಲೆ ಈ ಕಪಿಗಳಿಂದ ಏನು ತಾನೇ ಆದೀತು? ನೀನು ಅಸಮನೆಂಬ ವಿಷಯ 
ಜಗದ್ದಿಖ್ಯಾತವಾದುದಲ್ಲವೇ? ಒಂದು ಕಪಿ ಈ ಮೊದಲು ಬಂದು ವಂಚನೆಯಿಂದ 
ಎಲ್ಲರನ್ನೂ ದಿಗ್ಭಮೆಗೊಳಿಸಿದುದನ್ನು ನೆನಪಿಸಿಕೊಂಡು ಅವನು ಮಹಾಶೂರನೆಂಬ 
ಭಾವನೆ ತಮ್ಮ ಮನಸಿಗೂ ಬಂದಂತಿದೆ. ತಾವು ಅಪ್ಪಣೆಯನ್ನಿತ್ತರೆ ಸಮುದ್ರದವರೆಗಿನ 
ಪ್ರದೇಶದಲ್ಲಿರುವ ಎಲ್ಲ ಕಪಿಸಮೂಹವನ್ನು ಸದೆಬಡಿದು ಬಂದು ತಮ್ಮಲ್ಲಿ ಬರುತ್ತೇನೆ” 
ಎಂದ. ಅಷ್ಟರಲ್ಲಿ ಅತೀವ ಕೋಪದಿಂದ ತುಂಬಿದ ದುರ್ಮುಖನು ಹೀಗೆ ಹೇಳಿದ: 
“ಮೋಸದಿಂದ ಕಪಿಯು ಮಾಡಿದ ಕೆಲಸವನ್ನು ಮನಸಿನಲ್ಲಿಟ್ಟುಕೊಳ್ಳದೆ ನನಗೆ 
ನಿರೂಪವನ್ನಿತ್ತರೆ ಕಪಿಸೈನ್ಯವನ್ನು ಒಂದು ಬಾಣದಿ೦ದಲೇ ನಿರ್ನಾಮ ಮಾಡಿಬಿಡುತ್ತೇನೆ, 
ಇದರಲ್ಲಿ ಸಂದೇಹವಿಲ್ಲ” ಎಂದು ಹೇಳಲು, ವಜ್ರದ೦ಷ್ಟನು ಕೋಪಾವೇಶದಿಂದ 


ಯುದ್ಧಕಾಂಡ ೭೦೭ 


ದನುಜಪತಿಯನ್ನು ಕುರಿತು, “ಶತ್ರುವಿನ ಬಲವೇನೆಂದು ಯೋಚಿಸದೆ ನಾನು ಲಕ್ಷ್ಮಣ 
ಸುಗ್ರೀವ ಮುಂತಾದವರ ಸಹಿತ ಕಾತುತ್ತ್ಮನನ್ನು ಕೊಂದು ಕಪಿಸೇನೆಯನ್ನು ತರಿದು 
ಬರುತ್ತೇನೆ. ಹಿಂದೆ ಕೋಡಗವೊಂದು ನಮ್ಮನ್ನು ವಂಚಿಸಿದ ಪರಿಯನ್ನು ಕುರಿತು 
ಯೋಚಿಸುವುದರಿಂದೇನು ಫಲ? ಮತ್ತೊಂದು ಬಗೆಯ ಉಪಾಯ ನನಗೆ 
ಹೊಳೆಯುತ್ತಿದೆ, ಅದನ್ನೀಗ ಬಿನ್ನವಿಸುತ್ತೇನೆ, ಮನಸ್ಸಿಟ್ಟು ಕೇಳಿ: ಯಾವಯಾವುದೋ 
ಉಪಾಯದಿಂದ ಅರಿಕುಲವನ್ನು ನಾಶಮಾಡುವುದು ಅಸಾಧ್ಯ; ಅಂತಹ 
ಆಲೋಚನೆಯನ್ನು ಬಿಟ್ಟು, ವಿಭಾವಸುವಿನ ಮಗನ೦ತಹ ರಕ್ಕಸರಲ್ಲಿ ಕಾಮರೂಪ 
ಧರಿಸಬಲ್ಲ ಕೆಲವರು ಮಹಾ ಕೋವಿದರನ್ನು ಕಳಿಸಿದರೆ ಅವರು ಮಾನವ ರೂಪವನ್ನು 
ತಾಳಿ ರಾಜನೊಡನೆ ಮಾತನಾಡುವ ರೀತಿಯಲ್ಲಿ ಹೋಗಿ, "ಬೇಕಾದಷ್ಟು ಕರಿತುರಗ 
ಕಾಲಾಳುಗಳನ್ನು ಸಂಗ್ರಹಿಸಿಕೊಂಡು ಬರುವೆನೆಂದು ಬಿನ್ನಪಗೈದು ನಮ್ಮನ್ನು ಈ 
ಕಾರ್ಯಸಾಧನೆಗೆಂದು ಭರತನು ಕಳಿಸಿದ್ದಾನೆ' ಎಂದು ಹೇಳಿದರೆ ಎಲ್ಲರೂ 
ಮರುಳುಗಳಂತೆ ನಂಬಿಬಿಡುತ್ತಾರೆ; ಇವರು ಒಂದು ಕಡೆ ಉಳಿದುಕೊಂಡಿದ್ದು ರಾತ್ರಿಯ 
ವೇಳೆ ಬಿಲ್ಲುಬಾಣ ಕತ್ತಿಗಳಿ೦ದ ಅವರ ಸೈನ್ಯವನ್ನೆಲ್ಲ ಸವರಿ, ರಾಮಲಕ್ಷ್ಮಣರೆ೦ಬ ಇಬ್ಬರು 
ನರರನ್ನು ಕೊಂದು ಬರುವಂತೆ ಮಾಡುವ ಒಂದು ಉಪಾಯವು ನನಗೆ ಹೊಳೆಯುತ್ತಿದೆ” 
ಎಂದು ಹೇಳಿ ನಿಲ್ಲಿಸುವಷ್ಟರಲ್ಲಿ ಕುಂಭನು ಕೋಪಾವಿಷ್ಠನಾಗಿ, “ರಕ್ಕಸರರಸನೇ, 
ಬಂಧುರ ಪರಾಕ್ರಮಿಯಂತೆ ನಾನೊಬ್ಬನೇ ಈ ಕ್ಷಣದಲ್ಲಿ ಹೋಗಿ ಆ ಮಂದಮತಿಯಾದ 
ರಾಮ ಸೌಮಿತ್ರಿ ಮತ್ತು ಮರುತಸುತನೂ ಸೇರಿದಂತೆ ಕಪಿಗಳನ್ನೆಲ್ಲ ಈಡಾಡಿಕೊಂಡು 
ಬರುತ್ತೇನೆ” ಎಂದ. ಆಗ ವಜ್ರಹನು ಕೋಪಭರಿತನಾಗಿ ರಾವಣನನ್ನು ಕುರಿತು ಹೀಗೆಂದ: 
“ಮನುಜರೂ ವಾನರರೂ ಗಣನೆ ಮಾಡಬೇಕಾದವರು ಎಂದು ಮತಿವಿಕಲರಂತೆ 
ಭಾವಿಸುವುದೇಕೆ ಮಹಾರಾಜ, ನೀವು ಧಾರಿಣೀತನೂಜೆಯೊಡನೆ ಸುಖವಾಗಿರಿ, 
ನಾನೊಬ್ಬನೇ ಹೋಗಿ ವಾನರಬಲವನ್ನೆಲ್ಲ ತಿಂದು ಹಾಕುತ್ತೇನೆ. ನೀವೆಲ್ಲರೂ 
ವಾರುಣೀಯವನ್ನು ಅನುಸರಿಸಿ ಸಂತಸದಿಂದಿರಿ” ಎಂದಾಗ, “ದೇವೇಂದ್ರನು ಎಲ್ಲಿಗೆ 
ಹೋದ, ಅಗ್ನಿಯು ಏನಾದ, ತರಣಿಸುತನು ಏನು ಮಾಡಿದ, ನಿರುತಿಯು ಯಾರು, 
ವರುಣನು ಯುದ್ಧದಲ್ಲಿ ಹೇಗೆ ನಿಂತ, ಮರುತನ ಕಥೆ ಏನಾಗಿಹೋಯಿತು, ಹರನ 
ಸಖನು ಮೂರ್ಚೆಹೋಗಿ ಹಳವಳಿಸಿದನಲ್ಲವೇ, ಈಶಾನ ಉರಗಪತಿಗಳು ಅಸುರಪಡೆಯ 
ಆರ್ಭಟಕ್ಕೆ ನರಶಿಶು ಯಾವ ಮಹಾ! ಜೀಯ, ಅಪ್ಪಣೆ ಕೊಟ್ಟರೆ ನಾವು ಈ ಕ್ಷಣದಲ್ಲಿ 
ಅವರೆಲ್ಲರನ್ನೂ ತರಿದಿಡುತ್ತೇವೆ. ರಾಮ ಲಕ್ಷ್ಮಣ ಸುಗ್ರೀವ ನೀಲ ನಳ ಮೊದಲಾದ 
ಭೀಮಬಲರನ್ನು ಸದೆಬಡಿಯುತ್ತೇವೆ” ಎಂದು ಇಂದ್ರಜಿತು ಮೊದಲಾದ ರಕ್ಕಸಪಡೆಯು 
ಮೇಲೆದ್ದು ನಾನಾ ಆಯುಧಗಳನ್ನು ರುಳಪಿಸುತ್ತ ಗಜಬಜಿಸಿದರು. ಆಗ, ಈ ಮಹಾ 
ದುಷ್ಟ ಮಂತ್ರಗಳನ್ನು ನೋಡುತ್ತಿದ್ದ ಖಳನ ತಮ್ಮನು ಪ್ರೇಮದಿಂದ ಬಂದು ಕೈಮುಗಿದು 
ಎಲ್ಲರನ್ನೂ ಧಿಕ್ಕರಿಸಿ ಈ ಮಹತ್ಕಾರ್ಯದ ಸ್ವರೂಪವನ್ನು ತಿಳಿಸಲು ಅನುವಾದ. 
“ಉಪಾಯಗಳಿಂದ ಕಾರ್ಯವನ್ನು ಸಾಧಿಸುವುದರ ಬದಲು ವೀರಬಲದಿಂದ 
ಪ್ರಮತ್ತರಾದವರು ದೈವಹತರಾಗುತ್ತಾರೆಯೇ ಹೊರತು ಮನದಿಷ್ಟವು ಸಾಧಿತವಾಗದು. 


೭೦೮ ಶ್ರೀರಾಮಕಥಾಮೃತ 


ಪರಿಣಾಮವನ್ನು ಆಲೋಚಿಸದೆ ಆವೇಶದಿಂದ ಬಲಪ್ರಮತ್ತರು ಏನೇನನ್ನೋ 
ಹೇಳುತ್ತಿದ್ದಾರೆ. ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿದರೆ, ಒಂದು ಕೋಡಗವು 
ಕಂಗೆಡಿಸಿದ ಆ ಮಹಾ ಸಾಹಸಿಗಳೆಲ್ಲರೂ ಕ್ಷಣಮಾತ್ರರು; ಅಮಿತವಾದ ಸಾವಿನ 
ಮೃತ್ಯುವಿನ ಬೀಡಿನಂತೆ ಅವರೆಲ್ಲ ಸೇರಿದ್ದಾರೆ, ಅಂತವಹರ ನಡುವೆಯಿರುವ 
ನಾಡೊಡೆಯನನ್ನು ಗೆಲ್ಲುವುದು ಹೇಗೆ? ಕಂಗಾಣದೆ ಸುಮ್ಮನೆ ಹಲುಬಿದರೆ ಏನು ಫಲ, 
ಜೀಯ? ವಿರಾಧನು ಶಕ್ತಿಹೀನನೇ? ಖರನೇನು ಬಲವಿಲ್ಲದವನೇ? ಆ ಕಬಂಧನೇನು 
ಕಡಿಮೆ ಪರಾಕ್ರಮಿಯೇ? ಅವರು ಸತ್ತದ್ದು ಯಾವ ಕಾರಣದಿಂದ ಎಂಬುದನ್ನು ತಿಳಿದು, 
ಇದೆಲ್ಲ ಜಾನಕಿಯ ಕಾರಣದಿಂದಾದುದು ಎಂಬುದನ್ನು ಅರಿತು ಅವರೊಡನೆ ಬೆರೆತು 
ಕುಲ ಚಲ ಜೀವಗಳನ್ನು ರಕ್ಷಿಸಿಕೊಳ್ಳುವುದು ಲೇಸು ಎಂಬುದನ್ನು ಅರ್ಥಮಾಡಿಕೊಳ್ಳದೆ, 
ಯಾತುಧಾನಾಗಗಣ್ಯನೇ, ಈ ಕೇಡುಗರಾಡುವ ಮಾತುಗಳನ್ನು ಹಿತಕರವೆಂದು 
ಬಗೆಯಬೇಡ. ಪರವನಿತಾಮೋಹವೆಂಬುದು ಧನನಾಶ ಅಪಕೀರ್ತಿ ನಶ್ಚರಾಯುಷ್ಯ 
ಘನತೆಯ ನಾಶ ಸೋಲುಗಳ ಮೂಲ ಎಂಬುದನ್ನರಿತು ದುರ್ಬೋಧೆಗಳನ್ನು ಮರೆತು, 
ಪರಿಣಾಮವನ್ನು ಊಹಿಸಿಕೊ೦ಡು ಜನಕಜೆಯನ್ನು ರಾಮನ ಬಳಿ ಕಳುಹಿಸಿ 
ಯುದ್ಧವನ್ನು ನಿವಾರಿಸಿ, ಮುನಿಗಳನುಮತದಂತೆ ಸಂಪತ್ತನ್ನನುಭವಿಸುತ್ತ ಬಾಳುವುದೇ 
ಹಿರಿಯರ ಮತ ಹಾಗೂ ಲೋಕಸಮ್ಮತವಲ್ಲವೇ? ಆನೆ ಕುದುರೆ ಕಾಲಾಳುಗಳು, 
ಗಿರಿಶಿಖರದ ಅರಮನೆಗಳನ್ನು ಅರಿಯದ ಈ ಕುರಿಹಿಂಡಿನಂತಹ ಅಸುರಜಾಲದ 
ಆರ್ಭಟವು ಬಾಣವು ಬ೦ದು ಸೋಕುವವರೆಗೂ, ಅಷ್ಟೆ ಎಂಬುದನ್ನು ಅರಿತು 
ಧರಣಿಸುತೆಯನ್ನು ಸುಖವಾಗಿ ಕಳುಹಿಸಿ ಕೊಡುವುದು ಲೇಸು. ಅಸುರಾಧಿನಾಥ, 
ನಿಷ್ಕಾರಣವಾದ ಕಲಹದಿಂದ ಬರುವುದೇನು? ನನ್ನ ಬಿನ್ನಹವನ್ನು ಒಪ್ಪಿ, ಈ 
ದುರ್ಮಾರ್ಗವಚನಗಳಿಂದ ಮೋಸ ಹೋಗದೆ ದಯವಿಟ್ಟು ಕುಲರಕ್ಷಣೆಯನ್ನು 
ಮಾಡು. ಕಲಹಕೇತಿಗಳಂತೆ ಕ೦ಡವರನ್ನು ಕೆಣಕುತ್ತ ಹಲುಬುವ ಈ ರಕ್ಕಸ ಪಡೆಯು 
ಶಸ್ತ್ರಾಸ್ತಗಳನ್ನು ಕಂಡರಿಯದವರು, ಅದರಿಂದಾಗಿಯೇ ಅವರು ಬಾಯಿಗೆ ಬಂದಂತೆ 
ಬೊಗಳುತ್ತಾರೆ. ಈ ಸುಲಭಮತಿಗಳ ನುಡಿಗಳಿಂದಾಗಿ ಬಾಂಧವಲೋಕವೇ ತೊಂದರೆಗೆ 
ಸಿಲುಕುತ್ತದೆ. ಆದ್ದರಿಂದ ಅರಸನೇ, ಆತ್ಮಹಿತವಾವುದೆಂಬುದನ್ನು ಚಿತ್ತದಲ್ಲಿ ಸೈಪಿಟ್ಟು ಈ 
ದುರ್ಮತಿಗಳನ್ನು ಕೈಬಿಡು. ಕನಸಿನಲ್ಲಿಯೂ ಕಂಡು ಕೇಳದ ಈ ಯುದ್ಧವು ಬಂದ 
ಹಾಗಾಯಿತು; ಕುಲವಿನಾಶಿನಿಯಾದ ಶೂರ್ಪನಖಿಯು ಕ್ರೋಧವನ್ನು ಹೆಚ್ಚಿಸಿ 
ಅಸುರಾನ್ವಯವೇ ಎಷವನ್ನುಣ್ಣುವಂತೆ ಮಾಡಿದಳು; ಮನ್ನಥನ ಮದದಿಂದ 
ಮುಂದಾಗುವುದನ್ನು ಅರಿಯದೆ ಈ ಸನ್ನಿವೇಶವುಂಟಾಗಿದೆಯಾದರೂ, ಸ್ವಾಮಿ, ಈಗಲೂ 
ಹಿತ ಅಹಿತಗಳನ್ನು ಆಲೋಚಿಸಿ ಘನತೆ ಸಂಪತ್ತು ಪ್ರಾಣಗಳನ್ನು ಉಳಿಸಿಕೊಳ್ಳುವುದು 
ಲೇಸಾದ ಕೆಲಸ. ಬುದ್ಧಿವಂತರಾದರೂ ಒಮ್ಮೊಮ್ಮೆ ದುಷ್ಠಸಹವಾಸದಿಂದ ಕೆಟ್ಟ ಕೆಲಸ 
ಆಗಿಬಿಡುತ್ತದೆ; ಆಗ ಒಳ್ಳೆಯ ಸಹವಾಸದಿ೦ದ ಸನ್ಮಾರ್ಗವಿಡಿದು ಕಾರ್ಯಾಕಾರ್ಯಗಳನ್ನು 
ವಿವೇಚಿಸಿ ಅದನ್ನು ಪರಿಹರಿಸಿಕೊಳ್ಳುವುದರಲ್ಲಿಯೇ ನಿಜವಾದ ಅರಸುತನವಿರುವುದು; 
ಸಹಜಭ್ರಾಂತಿಯಿಂದ ಅದು ಉಂಟಾದರೂ ಅದನ್ನು ನಿವಾರಿಸಿಕೊಳ್ಳುವುದರಲ್ಲಿ ಹಿತವು 


ಯುದ್ಧಕಾಂಡ ೭೦೯ 


ಅಡಗಿದೆ. ಕಾಮವಶದಿ೦ದಲೋ ಪಾನಮತ್ತತೆಯಿಂದಲೋ ಆದ ಅಚಾತುರ್ಯವನ್ನು 
ಹೋಗಲಾಡಿಸಲು ಮೂರು ಲೋಕಗಳಲ್ಲಿರುವ ವೀರರ ಸಂತೆಗೂ ಅಸಾಧ್ಯ; ರಾಮನ 
ಹೆಸರು ಹಿಡಿದು ಶತ್ರುಭಾವದಿಂದ ಅವನನ್ನೆದುರಿಸುವುದು ಸುತ್ರಾಮನಿಗೂ ಅಳವಲ್ಲ 
ಎಂದ ಮೇಲೆ ಈ ಭೂಮೀತಳದಲ್ಲಿ ಯಾರಿಗಾದರೂ ಶಕ್ಕವಾಗುವುದುಂಟೆ? 
ಚಂಡಬಲದ ಉದ್ದಂಡರಾದ ಪ್ರವಗತಂಡದ ಗಂಡುಗಲಿತನವು ಶರಧಿಗೆ ಸೇತುವೆಯನ್ನು 
ಕಟ್ಟ ರೋಷಡಿಂಡ' ಲಂಕಾನಗರವನ್ನು ಹೊಕ್ಕು ರಕ್ಕಸಕುಲವನ್ನು ಅರೆಯದೆ 
ಬಿಡುತ್ತದೆಯೇ? ಈ ಯುದ್ಧವನ್ನು ನಿವಾರಿಸಿಕೊಂಡು ಕಾರಣವಿಲ್ಲದ ವೈರವನ್ನು 
ಪಡೆದರೇನು ಫಲ? ಅದರ ಬದಲು ಅವರ ಗೆಳೆತನವನ್ನು ಗಳಿಸಿಕೊಳ್ಳುವುದು 
ಉಚಿತವಲ್ಲವೇ? ಹಗರಣದ ಮಾತುಗಳಂತಿರುವ ಈ ರಕ್ಕಸರ ಮಾತುಗಳನ್ನು 
ಕೇಳಿಕೊಂಡು ಸಂಪಾದಿಸಿದ ಶೌರ್ಯವನ್ನು ನೀನು ನಗೆಪಾಟಲಾಗಿಸಿಕೊಳ್ಳಬೇಡ; 
ನಾನಾಸ್ತಗಳಿಗೆ ಈಡಾಗಿ ಅಖಿಲ ಪಡೆಯು "ಮರಣಕ್ಕೊಳಗಾಗುತ್ತದೆ. ರಕ್ಕಸವರೇಣ್ಯ 
ಉಗುರಿನಿಂದ ಆಗುವುದಕ್ಕೆ ಕೊಡಲಿಯನ್ನು ಒಡಿಯಾ ತರವೇ? ಸೀತೆಯನ್ನು 
ಕಳಿಸಿ ಸುಖದಲ್ಲಿರುವುದು ತಕ್ಕುದು ತಾನೇ? ತನ್ನ ಬಲಾಬಲಗಳನ್ನು ಪರಿಗಣಿಸದ 
ಕಾಕಪೋಕರ ನುಡಿಗಳನ್ನು ಕೇಳಿ ಯಾಗಿ ಆಗುವ ಕೆಲಸವನ್ನು ಬಿಟ್ಟು 
ದೇಶಕಾಲವಿರೋಧವಾದ ದುರ್ಮಾರ್ಗವನ್ನು ಹಿಡಿಯುವುದರಿಂದ ಅರಿಷ್ಟವು 
ಸಾಧಿತವಾಗುವುದೇ ಹೊರತು ಬೇರೇನೂ ಅಲ್ಲ. ಸಭೆಯಲ್ಲಿ ಬಣ್ಣಬಣ್ಣದ 
ಮಾತುಗಳನ್ನಾಡುವವರು ರಂಗಕ್ಕೆ ಬರುವವರಲ್ಲ, ಕ್ರೂರವಾದ ಬಾಣಗಳ 
ಉರುಬೆಯನ್ನೆದುರಿಸಿ ಅಂತಹವರು ಗೆಲವನ್ನು ಕಾಣಲಾಪರೇ? ಏನನ್ನೂ ಅರಿಯದೆ 
ಪ್ರಬಲರಾದ ಶತ್ರುಗಳನ್ನು ಎದುರು ಹಾಕಿಕೊಂಡರೂ ಅಂತಹವರು 
ಯುದ್ಧವನ್ನೆದುರಿಸಲಾರರು. ಹದಿನಾಲ್ಕು ಸಾವಿರ ಕದನಕಲಿಗಳಾದ ಮಹಾ ಅಸುರರನ್ನು 
ಕರೆತಂದ ಖರ ದೂಷಣ ತ್ರಿಶಿರರನ್ನು ರಾಮನು ಕೊಂದದ್ದು ನಿಜ ತಾನೇ? ಆದ್ದರಿಂದ 
ದುಷ್ನರಕ್ಕಸರ ಉಪದೇಶಕ್ಕೆ ಕಿವಿಗೊಡಬೇಡ. ಧರಣಿತನೂಜೆಯನ್ನು ಕಳಿಸಿ ವೈರವಿಲ್ಲದೆ 
ಸಂತಸದಿಂದ ಗೋತ್ತರಕ್ಷಣೆ ಮಾಡುವುದು ಉಚಿತವೇ ಹೊರತು, ಕುಜನರ ನುಡಿಗಳನ್ನು 
ಕೇಳುವುದಲ್ಲ. ಹೀಗಾಗಿ ರಘುವೀರನೊಡನೆ ಸಂಧಿಯನ್ನು ಮಾಡಿಕೊಳ್ಳುವುದು ಸೂ 
ಹಿತಕರವಾದುದು” ಎಂದು ವಿಭೀಷಣನು ಆ ಸಭೆಯಲ್ಲಿ ನಿರ್ಭಯವಾಗಿ ಅಸುರೇಂದನಿಗೆ 
ತಿಳಿಹೇಳಿದ. ಹಿತವನ್ನುಸುರಿದ ವಿಭೀಷಣನಿಗೆ ಉತ್ತರವನ್ನು ಕೊಡದೆ, ರಕ್ಕಸರಾಯನು 
ಅತಿ ದುಗುಡದಿಂದ ಕೋಪಸಂಭ್ರಾಂತಮಾನಸನಾಗಿ ಏನೊಂದನ್ನೂ ಹೇಳದೆ ತನ್ನ 
ಅರಮನೆಗೆ ನಡೆದ; ರಕ್ಕಸವಡೆಯೂ ಕೋಪದಿಂದ ಮನಸ್ಸಿಗೆ ತೋಚಿದಂತೆ 
ಮಾತನಾಡಿಕೊಳ್ಳುತ್ತ ಚದುರಿತು. ದುಷ್ನಚಿಂತನೆಗಳಿಂದ ದೂರಾಗಿ ನಿರ್ಮಲಚಿತ್ತದಿಂದ 
ಕೂಡಿದ್ದ ವಿಭೀಷಣನು ಮಾತ್ರ ಕಳವಳದಿಂದ ದೂರಾಗಿ ಕಾಮಿತಗಳನ್ನೀಯುವ 
ರಾಮಪುರಪತಿಯ ಪದತಾಮರಸಗಳನ್ನು ನೆನೆಯುತ್ತ ಆನಂದಸಾಮಾಜ್ಯದಲ್ಲಿದ್ದ. 


೭೧೦ ಶ್ರೀರಾಮಕಥಾಮೃತ 


೩. ಮುಂದೆ ಮಾಡಬೇಕಾದುದರ ಬಗ್ಗೆ ಮತ್ತೆ 
ರಾವಣನ ಸಮಾಲೋಚನೆ 


ಹೈಮವತಿಯೇ ಕೇಳು, ಮಾರನೆಯ ಬೆಳಿಗ್ಗೆ ವಿಭಿಷಣನು ಅಣ್ಣನ ಬಳಿ ಮುಂದಿನ 
ಕಾರ್ಯದ ಸ್ವರೂಪವನ್ನು ತಿಳಿಸುವೆನೆಂಬ ಆಸೆಯಿಂದ ಬರುತ್ತಿರಲು, ಸೋಮಗಿರಿಯು 
ವಿಶ್ವಶೋಮುಖದಿಂದ ಕಾಣುವಂತೆ ಭೂಮಿಯಿಂದ ಅಂಬರದವರೆಗೆ ಬೆಳಗುವ 
ಕರುಮಾಡಗಳು ಅದ್ಭುತವಾಗಿ ಕಾಣಿಸುತ್ತ ರಕ್ಕಸನಾಥನ ಅರಮನೆಯನ್ನು ಬೆಳಗಿತು. 
ಅರಮನೆಯ ಹೊರಗೆ ಹಲ್ಲಣಗಳನ್ನು ಹಾಕಿ ಸಜ್ಜುಗೊಳಿಸಿದ ಆನೆಕುದುರೆಗಳ 
ಸಾಲಿನಿಂದಲೂ, ಶಸ್ತ್ರಾಸ್ತ್ರಗಳನ್ನು ಓಡಿದು ಮೊರೆಯುವ "ಸೈನಿಕರಿಂದಲೂ ಕೂಡಿದ್ದರೆ, 
ಒಳಗೆ ಮಂತಾಲೊಣಿಸೆಗೆಂದು ಮಹತ್ಕಾರ್ಯವಲ್ಲಭರು ಎಡಬಲಗಳಲ್ಲಿ ಕಿಕ್ಕಿರಿದು 
ಮಂಡಿಸಿದ್ದರು, ಉಲ್ಲಸಿತರಾದ ವಾರಕಾಂತೆಯರು ವಿಲಾಸದಿಂದ ನೆರೆದಿದ್ದರು. 
ಮೊಳಗುವ ಸುಷಿರ ಕಾ೦ಸ್ಕ ಮುಂತಾದ ವಾದ್ಯಗಳ ರವದಿಂದ ಕಳೆಯೇರಿ, ವೀಣೆಗಳನ್ನು 
ಹಿಡಿದ ಲಲನೆಯರು ಸೂಚನೆಯಂತೆ ನುಡಿಸುವ ಶಬ್ದವು ಕೇಳಿಬರುತ್ತಿತ್ತು ವೇದಘೋಷ 
ಮಾಡುವ ಘನಪಾಠಿಗಳು, ಮಂತ್ರೋಚ್ಚಾರಣೆ ಮಾಡುವ 'ಬ್ರಾಹ್ಮಣರಕ್ಕಸ ರು 
ಅತಿಶಯವಾದ ರತ್ನಗಳ ಬೆಳಗಿನಲ್ಲಿ ಮಂಡಿಸಿದ್ದರು. ಇದನ್ನೆಲ್ಲ ದೈತ್ಯೇಂದ್ರನ "೨ನುಜನು 
ಗಮನಿಸಿದ. ಅಲ್ಲಲ್ಲಿ. ಮತ್ತಕಾಶಿನಿಯರು ಗೀತಗಳನ್ನು ವೃತ್ತಾಂತಗಳನ್ನು ಹಾಡುತ್ತಿದ್ದರೆ, 
ಭವನವು ಗಾ೦ಂಧರ್ವನಿಲಯವೋ ಮರುತನ ಸದನವೋ ಭೋಗಿನಿಲಯವೋ 
ಎಂಬಂತೆ ರತ್ನಗಳ ಬೆಳಗಿನಿಂದ ರಾರಾಜಿಸುತ್ತಿತ್ತು ಆನಂದಕರವಾದ ಅಂತಹ 
ಸಭಾಭವನವನ್ನು ಹೊಕ್ಕು ವಿಭೀಷಣನು ಶೋಭಿಸುವ ಮಹಾಸಿಂಹಾಸನದಲ್ಲಿ ಮಂಡಿಸಿದ್ದ 
ದೈತ್ಯನಾಥನನ್ನು ಕಂಡನು. ತಕ್ಷಣವೇ ಅಣ್ಣದೇವರಿಗೆರಗಿದ ವಿಭೀಷಣನಿಗೆ ರಾವಣನು 
ತವಕದಿಂದ ಹೇಮಪೀಠವನ್ನು ತೋರಿಸಲು ಆತನು ಹರ್ಷದಿಂದ ಅದರಲ್ಲಿ ಕುಳಿತನು. 
ಕ್ರಮಿತರು ಪಟ್ಟಣದಲ್ಲಿ ಕಂಡ ದುಶ್ಶಕುನಗಳನ್ನೂ ಸುಕ್ಷೇಮಪಥವನ್ನು ಸೂಚಿಸುವ 
ಸಮಯದಲ್ಲಿ, “ಮಹಾಪ್ರಭುಗಳೇ ಲಾಲಿಸಿ, ಧರಣಿಸುತೆಯನ್ನು ತಂದಂದಿನಿಂದಲೂ 
ಶ್‌ ನಮ್ಮ ಪಟ್ಟಣದಲ್ಲಿ ಮಹಾ ವಿಪ್ರರು ಮಾಡುವ ಉಪಚಾರ ನೇಮಗಳಿಂದ 
ಅಗ್ನಿಯು ತೇಜಸ್ಸಿನಿಂದ ಕೂಡಿದ ಬ್ರಹ್ಮಸ್ಥಳಗಳಲ್ಲ ಭೀಕರರೂಪದ ಸರೀಸೃಪಗಳು, 
ವಿಮಲಧಾಮಗಳ ಹವ್ಯಗಳಲ್ಲಿ ಇರುವೆಗಳು ತುಂಬಿವೆ; ಕಾಮಧೇನುಗಳಂತಿದ್ದ 
ಹಸುಗಳು ಒಣಗಿ ಬರಡಾಗಿವೆ. ಆನೆಗಳ ಮದವಿಳಿದಿದ್ದರೆ, ಕುದುರೆಗಳು ಭಯದಿಂದ 
ಹೇಷಾರವವನ್ನು ಮಾಡುತ್ತಿವೆ; ದಿನದಿನಕ್ಕೆ ಉಭಯ ಸಂಧ್ಯಾಕಾಲಗಳಲ್ಲಿ ಸದಾ ಕೇಳುವ 
ಘೋರವಾದ ಗುಡುಗಿನ ಶಬ್ದಗಳು ಹಾಗೂ ನರಿಗಳ ಊಳಿಡುವಿಕೆ - ಈ ಭೀಕರ 
ಅಶುಭಗಳನ್ನು ಇಷ್ಟೇ ಎಂದು ಹೇಳುವಂತಿಲ್ಲ. ಒಬ್ಬ ಹೆಣ್ಣಿನ ಕಾರಣದಿಂದ ಈ ನಗರವು 
ಹಾಳಾಗುವುದು ಎಂದು ನನಗೆ ತೋರುತ್ತಿದೆ, ಮಹಾರಾಜರು ಪರಾಂಬರಿಸಬೇಕು” 
ಎಂದು ನಿವೇದಿಸಿದರು. “ಮಹಾಪ್ರಭು, ಈ ಘೋರ ಅಶುಭಸೂಚನೆಗಳಿಗೆ 
ಮಾಡಬೇಕಾದ ಶಾಂತಿಯೆಂದರೆ ಬುವಿಯಣುಗಿಯನ್ನು ರಾಮನಿಗೆ ಒಪ್ಪಿಸುವುದು 


ಯುದ್ಧಕಾಂಡ ೬೧೧ 


ಮಾತ್ರ ಎಂದು ಜನರೆಲ್ಲ ದೇಶಕಾಲ ನೀತಿಗಳ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದಾರೆ. 
ನಿನ್ನ ಚಿತ್ತಕ್ಕೆ ಇವೆಲ್ಲವೂ ತಿಳಿಯದವೇನಲ್ಲ. ನನ್ನ ಬುದ್ಧಿಗೆ ತೋಚಿದುದನ್ನು ನಾನು 
ಬಿನ್ನವಿಸಿಕೊಂಡಿದ್ದೇವೆ; ಅತ್ಯಂತ ತ್ವರಿತವಾಗಿ ಕಾರ್ಯಸಂಗತಿಗಳ ಬಗ್ಗೆ ತೀರ್ಮಾನ 
ಕೈಗೊಳ್ಳಬೇಕಾದುದು ಉಚಿತ. ನಿನ್ನ ಚರಣಸೇವಕನಾದ ಕಾರಣದಿಂದ ತೋರಿದನಿತನ್ನು 
ಹೇಳಿ, ಮಹಾಪ್ರಭು, ನಿನ್ನನ್ನು ಎಚ್ಚರಿಸಬೇಕಾಯಿತು. ವಿಜ್ಞಾಪಿಸಿಕೊ೦ಡದ್ದನ್ನು ನಿನ್ನ 
ಮನಸಿನಲ್ಲಿರಿಸಿಕೊಂಡು ಪರಿಪಾಲನೆ ಮಾಡಿ ಕುಲವನ್ನುದ್ದರಿಸಬೇಕು” ಎಂದು ಉರುತರ 
ಪ್ರೇಮದಿಂದ ಅಹಿತಕರವಾದ ಮಾತುಗಳನ್ನು ವಿಭೀಷಣನು ಬಿನ್ನವಿಸಿಕೊಳ್ಳಲು 
ದೈತ್ಯನಾಥನು ಅತಿ ಕೋಪದಿಂದ ಅದಕ್ಕೆ ಉತ್ತರವನ್ನಿತ್ತನು: “ನಿಮಗೆಲ್ಲರಿಗೂ ರಣಭೀತಿ 
ಮೆಟ್ಟಕೊಂಡಿದೆ; ಕೆಂದಾವರೆಗಳನ್ನು ಕಂಡರೂ ನಡುಕವುಂಟಾಗಿ ಹಲುಬುವಂತಾಗಿದೆ. 
ವಿಭೀಷಣ, ಬೇರಾವುದನ್ನೂ ಆಲೋಚಿಸದೆ ನೀನು ಮನೆಯಲ್ಲಿಯೇ ಆನಂದದಿಂದ 
ಇದ್ದುಬಿಡು. ಸೀತೆಯನ್ನು ಒಪ್ಪಿಸಿಬಿಡು ಎಂದು ನಡುಗುವುದರಿಂದೇನು ಫಲ. ನನ್ನ ಕಣ್ಣ 
ಮುಂದಿನಿಂದ ಹೊರಟುಹೋಗು” ಎಂದು ತನ್ನ ತಮ್ಮನನ್ನು ಕಳಿಸಿಬಿಟ್ಟ ಹಾಗೆಯೇ 
ಅತಿ ಕೋಪದಿ೦ದ ಮಂತ್ರಿಗಳನ್ನೂ ಕಳಿಸಿದ. 


ಆನಂತರ ಆ ಖಳಶಿರೋಮಣಿಯು ತನ್ನ ಅಂತಃಪುರವನ್ನು ಹೊಕ್ಕು 
ಕಾಮಕಾತರತೆಯಿಂದ ಸೀತೆಯನ್ನು ನೆನೆನೆನೆದು ಹಲುಬಿದ. ಬೆಳಗಾಗುವುದನ್ನೇ 
ಎದುರುನೋಡುತ್ತ ಯೋಚನೆಯಿಂದ ಕೂಡಿ ಹೊರಳಾಡುತ್ತ ನಳಿನಮಿತ್ರನ 
ಉದಯವಾದ ಕೂಡಲೆ ತನ್ನ ಮಣಿರಥವನ್ನಡರಿ ಸಚಿವರ ಜೊತೆಯಲ್ಲಿ ಆಸ್ಥಾನದತ್ತ 
ಹೊರಟ. ಉದಯಶೈಲವನ್ನೇರಿದ ಸೂರ್ಯನಂತೆ ಮಹಾಭ್ಯುದಯ ಸಿಂಹಾಸನವನ್ನೇರಿದ 
ದಶಕಂಧರನ ಎಡಬಲಗಳಲ್ಲಿ ಕದನಕಾತರದಿ೦ದ ಅಮಾತ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ 
ಕುಳಿತರು. ಮದಹಸ್ಸಿಗಳೂ ಬಿರುಗುದುರೆಗಳೂ ಹೊಂದೇರುಗಳೂ ಸೈನ್ಯಸಂದಣಿಯೂ 
ಆ ಕ್ಷಣವೇ ಬಂದು ನೆರೆದವು; ಇವೆಲ್ಲದರಿಂದ ಭೂತಳವು ಅದುರುತ್ತಿರಲು ದೈತ್ಯೇ೦ದ್ರನ 
ಆಸ್ಥಾನಮಂಟಪವು ರಾಜಿಸಿತು. ಹೊಡೆಯುವ ತಂಬಟ ಭೇರಿಗಳೂ, ಚೀರುತ್ತಿರುವ 
ಕಹಳೆಗಳೂ, ನುಡಿಯುವ ವಾದ್ಯಗಳೂ ಸದ್ದು ಮಾಡುತ್ತಿರಲು, ಅಡಿಗಡಿಗೆ ಹೆಚ್ಚಾಗುವ 
ವೀರಯೋಧರ ಕೇಕೆಗಳು ಅಂಬರದಲ್ಲಿ ಮಾರ್ದನಿಸುತ್ತಿದ್ದವು. ಹೀಗೆ ರಾವಣನ 
ಪಡೆಯು ಮುನ್ನಡೆದು ಬರಲು ಪೊಡವಿ ತಲ್ಲಣಿಸಿತು, ಮೃಡವಿಕ್ರಮರು ಬಂದು 
ಅರಸನಿಗೆ ಪೊಡಮಟ್ಟು ಸೈನ್ಯದಲ್ಲಿ ತಮ್ಮ ಸ್ಥಾನಗಳನ್ನು ಸೇರಿಕೊಂಡರು. ಒಂದು 
ನಿಮಿಷದಲ್ಲಿಯೇ ರಕ್ಕಸಶಿಖಾಮಣಿಯ ಪೆರ್ಬಲವೆಲ್ಲ ಬಂದು ಸೇರಿತು. ರಾಜಪುತ್ರರನ್ನು 
ಕರೆತರುವಂತೆ ರಾವಣನು ಬೆಸಸಲು ಅನುಚರರು ಹೋಗಿ ನೃಪಸುತರನ್ನೆಚ್ಚರಿಸಿದರು. 
ಆಗ ಹೊಂದೇರು ಗಜತುರಗಗಳನ್ನು ಏರಿ ಬಾಂಧವರ ನೆರವಿ ಬಂದು ದಶಶಿರನಿಗೆ 
ವಂದಿಸಿ ಸುವರ್ಣರಚಿತ ಪೀಠಗಳಲ್ಲಿ ಯಥಾಪ್ರಕಾರದಂತೆ ಕುಳಿತರು. ಅಧೀನರಾಜರೂ 
ಮಂತ್ರಿಗಳೂ ಆಯುಧಗಳನ್ನು ಧರಿಸಿ ಬಂದು ರಾವಣನ ಶೌರ್ಯವನ್ನು ಹೊಗಳಲು 
ದೇವಸಭೆ ತಲ್ಲಣಿಸಿತು, ಹರನ ಸಖ ನಡುಗಿದರೆ ಅಮರ್ತ್ಯತತಿ ಕಂಪಿಸಿತು. ಆ 
ಸಮಯದಲ್ಲಿ ವಿಭೀಷಣನು ರಾಜಸಭೆಗೆ ಆಗಮಿಸಿದ. ಬ೦ದವನೇ ರಾಜನನ್ನು ಕುರಿತು 


೭೧೨ ಶ್ರೀರಾಮಕಥಾಮೃತ 


ಮೃದುನುಡಿಗಳಿಂದ ಸಂಸ್ತುತಿಸಿ ಅವನ ಪಕ್ಕದಲ್ಲಿಯೇ ಆಸೀನನಾದ. ದೈತ್ಯವೃಂದದಲ್ಲಿ 
ಎಲ್ಲರೂ ಯಥಾಯೋಗ್ಯವಾಗಿ ಮನ್ನಿಸುತ್ತ ವಂದಿಸಲು, ಪ್ರಹಸ್ತ ಶುಕಸಾರಣರು ಬಂದು 
ವಂದಿಸಿ ಅವನ ಎಡಬಲಗಳಲ್ಲಿ ಮಂಡಿತರಾದರು. ನೆರದ ಆಸುರೀಬಲದ ವೈಭವವನ್ನು 
ನಿಟ್ಟಿಸುತ್ತ ದೈತ್ಯಶಿರೋಮಣಿಯು ಪ್ರಹಸ್ತನನ್ನು ಕುರಿತು ನಗರದಲ್ಲಿ ಯಥಾಯೋಗ್ಯವಾಗಿ 
ರಕ್ಷಣೆಗೆಂದು ಯೋಧರನ್ನು ನೇಮಿಸಲು ಅಪ್ಪಣೆಯಿತ್ತ. ಅರಸನ ಆಣತಿಯಂತೆ 
ಸೇನಾಪತಿಯು ಮಹಾರಾಜನಿಗೆ ವಂದಿಸಿ ಹೊರಟು ನಗರವನ್ನೆಲ್ಲ ಸುತ್ತಿ ತಾಣಗಳನ್ನು 
ಗುರುತಿಸಿ ಭೀಮಬಲರಾದ ರಕ್ಕಸರನ್ನು ಕಾವಲಿಗಿಟ್ಟು ವಾಪಸು ಬಂದು ಮಾಡಿದ್ದ 
ಏರ್ಪಾಟುಗಳನ್ನು ಅರಸನಿಗೆ ಬಿನ್ನವಿಸಿಕೊಂಡು ತನ್ನ ಸ್ಥಾನದಲ್ಲಿ ಕುಳಿತುಕೊಂಡ. 
“ತಮ್ಮಅಪ್ಪಣೆಯಂತೆ ನಗರದಲ್ಲಿಡೆ ಸುತ್ತಿ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಮಾಡಿಬಂದಿದ್ದೇನೆ” 
ಎಂದು ವಿನಮ್ರತೆಯಿಂದ ಬಿನ್ನವಿಸಲು ಮುದಗೊಂಡ ದಶಶಿರನು ಮುಂದಾಗಬೇಕಾದ 
ಕಾರ್ಯವನ್ನು ಎಲ್ಲರ ಮನಸ್ಸಿಗೂ ಸಂತಸವಾಗುವಂತೆ ನುಡಿದ: “ಇಷ್ಟು ದಿನ 
ಸುಖದುಃಖ ಜಯಾಪಜಯಗಳೇನುಂಟೋ, ಲಾಭಾಲಾಭ ಪ್ರಿಯಾಪ್ರಿಯ 
ಕೃತ್ಯಗಳೇನುಂಟೋ ಅವುಗಳನ್ನೆಲ್ಲ ನೀವೆಲ್ಲರೂ ಒಂದೇ ಮನಸ್ಸಿನಿಂದ ಮಾಡಿ ಅದರ 
ಪರಿಯನ್ನು ಅರಿತಿರುವಿರಿ. ಈಗ ನಮಗೆ ಮಾನುಷ್ಯ ದುಮ್ಮಾನ ಎದುರಾಗಿದೆ, ಇದಕ್ಕೆ 
ತಕ್ಕುದಾದುದನ್ನು ಎಲ್ಲರೂ ಒಮ್ಮನದಿಂದ ಯೋಚಿಸಬೇಕಾಗಿದೆ” ಎಂದು ಹೇಳಿ 
ಆನಂತರ, “ಸೂರ್ಯಚಂದ್ರ ಸಪ್ಪರ್ಷಿಗಳು ಶಮ ನಿರುತಿ ವರುಣ ಮರುತ ಕುಬೇರ 
ಈಶಾನ ಇಂದ್ರ ಮುಂತಾದವರನ್ನು ಗೆದ್ದು ಕೀರ್ತಿಯನ್ನು ಪಡೆಯಲು ನಿಮ್ಮ 
ಸಹಾಯದಿಂದ ನನಗೆ ಸಾಧ್ಯವಾಯಿತು. ಈಗ ಒಬ್ಬ ನರಮನುಷ್ಯನು ಕಪಿಕುಲದೊಡನೆ 
ಸಮುದ್ರದ ತಡಿಯಲ್ಲಿ ಬಂದಿಳಿದಿದ್ದಾನೆ. ಈಗ ನೀವೆಲ್ಲರೂ ಶೌರ್ಯವನ್ನು ಹಿಡಿದು 
ಜಯವನ್ನು ತಂದೀಯುವ ಕಾರ್ಯವನ್ನು ಆಲೋಚಿಸಿ ಆಗುಮಾಡಬೇಕಾಗಿದೆ. 
ಶತ್ತುಕುಲವೆಂಬ ಗಿರಿಗೆ ವಜ್ರಾಯುಧಸಮನಾದ, ಕಲ್ಪಾಂತ ಕಾಲರುದ್ರನಾದ 
ಕುಂಭಕರ್ಣನು ಈಗ ಇದಾವುದನ್ನೂ ಅರಿಯದೆ ಆಲಸ್ಕನಿದ್ರೆಯಲ್ಲಿದ್ದಾನೆ. ನಾನು 
ಬಾಲಿಶತೆಯಿಂದ ಜನಸ್ಥಾನದಿಂದ ಬಾಲಕಿಯನ್ನು ಕದ್ದು ತಂದೆನಾದರೂ ಆ 
ತರುಣಿಯನ್ನು ಒಪ್ಪಸಲಾರದ ಮನೋವ್ಯಥೆಯ ಬಾಣವು ನನ್ನನ್ನು ಇರಿಯುತ್ತಿದೆ. 
ಜನಕಜಾತೆಯು ವಿಮುಖಳಾಗಿರುವ ಕತದಿಂದಾಗಿ ನನ್ನನ್ನು ಮನ್ಮಥನು ಬಾಧಿಸುತ್ತಿದ್ದಾನೆ. 
ಅದರಿಂದಾದ ಖಿನ್ನತೆಯನ್ನು ಒಪ್ಪಿಕೊಳ್ಳುವಷ್ಟರಲ್ಲಿ ರಿಪುಬಾಧೆಯು ಸಮುದ್ರತಟವನ್ನು 
ಬಂದು ಸೇರಿದೆ. ವನಿತೆಯನ್ನು ಬಿಟ್ಟುಕೊಟ್ಟರೆ ಅಪಕೀರ್ತಿಸ೦ತತಿಯು ಆವರಿಸುತ್ತದೆ, 
ಕೊಡದಿದ್ದರೆ ಆ ಇಬ್ಬರು ಮನುಜವೀರರು ಕಪಿಸಮೂಹದೊಡನೆ ತಮ್ಮ ಪರಾಕ್ರಮವನ್ನು 
ಮೆರೆಯುತ್ತಾರೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ನಾವೊಂದು ಉಪಾಯವನ್ನು 
ಹುಡುಕಬೇಕಾಗಿದೆ. ಸಮುದ್ರವನ್ನು ದಾಟಿ ಬಂದು ನಮ್ಮ ಈ ರಕ್ಕಸಪಡೆಯನ್ನು 
ಗೆದ್ದುಕೊಂಡು ಹೋಗುವ ಶೌರ್ಯವಂತರು ಈ ಧರೆಯೊಳಗೆ ಇದ್ದಾರೆಯೇ ಎಂಬ 
ನಂಬಿಕೆಯಿ೦ದ ರಿಪುಬಲವನ್ನು ಕ೦ಡು ಸುಮ್ಮನೆ ಕೂರಲು ಸಾಧ್ಯವಿಲ್ಲ, ಆದ್ದರಿಂದ 
ನಿಮ್ಮ ಸೂಕ್ಷ್ಮಬುದ್ದಿಯಿಂದ ಆಲೋಚಿಸಿ ಹೇಳಿ” ಎಂದು ನುಡಿದ. ಆಗ ರಕ್ಕಸತನದ 


ಯುದ್ಧಕಾಂಡ ೭೧೩ 


ಸರಸದಿಂದ ಕುಂಭಶ್ರವಣನು ಈ ರೀತಿ ರೋಷದಿಂದ ಹೇಳಿದ: “ರಾಜನೀತಿಯನ್ನು 
ಬಿಡದೆ, ಶಾಸ್ತ್ರಗಳ ಅರ್ಥವನ್ನು ಅನುಸರಿಸಿ ನ್ಯಾಯಮಾರ್ಗದಲ್ಲಿ ರಾಜಕಾರ್ಯಗಳನ್ನು 
ನಡೆಸುವವನಿಗೆ ಮನೋರಥವು ಸಿದ್ಧಿಸದೆ ಇರದು ಅಂತಹವರು ಉಪಾಯರಹಿತರಾಗಿ 
ಹೆಮ್ಮೆಯಿಂದ ಮುಂದುವರಿಯಬೇಕು, ಪೂರ್ವಾಪರ ವಿಚಾರಗಳನ್ನು ತುಡುಕಿ ಮಾಡಿದ 
ಕಜ್ಯ್ಕೆ ಈ ಧರಾಮಂಡಳದಲ್ಲಿ ಊಣಯವು ಉಂಟಾಗದು. ಚಪಲಗತಿಯನ್ನು 
ಅನುಸರಿಸಿ ಕೃತ್ಯ ಅಕೃತ್ಯಗಳನ್ನು ಆಲೋಚಿಸದೆ, ತನ್ನ ಪರಿಮಿತದ ಅಹಂಕೃತಿಯನ್ನರಿಯದೆ 
ಬಲಾಬಲದ ವಿಪರೀತದಿಂದ ಮಾಡಿದ ಕಾರ್ಯವು ಆಗಸದಲ್ಲಿನ ಕೌಂಚಜೋಡಿಯಂತೆ; 
ಸರಿಯಾದ ಹಾದಿಯನ್ನು ಹಿಡಿದರೆ ಈ ಉಪಮೆಯಂತಾಗದು, ಆ ದೆಸೆಯಲ್ಲಿ 
ನೋಡದೆ, ರಾಜನೇ, ಇದಕ್ಕೆ ಎರುದ್ಧವಾಗಿ ಆಲೋಚಿಸಿದರೆ ಈ ಕೃತ್ಯವು ಅಸಾಧ್ಯವಾದುದು. 
ರಾಮಲಕ್ಷ ರನ್ನು ವಂಟಿಸ ಭೂಮಿಜಾತೆಯನ್ನು ಕದ್ದು ತಂಡುಡು ಯಾವ 
ಬುದ್ಧಿವಂತಿಕೆ? ಬಾಂಧವಸಮೂಹವನ್ನು ವಿಚಾರಿಸಿ ಕಾರ್ಯಾಕಾರ್ಯಗಳನ್ನು ತಿಳಿದು 
ನಡೆಯಬೇಕು. ಶ್ರೀರಾಮಚಂದ್ರನ ಶರಹತಿಗೆ ಬ್ರಹ್ಮ ಕಮಲಾಕ್ಷ ವರುಣ ಸುತ್ರಾಮರೂ 
ಸೇರಿದಂತೆ ಯಾರೂ ಮೈಯೊಡ್ಡಲಾರರು. ಬಾಂಧವರೊಡನೆ ಮೊದಲೇ 
ಹಿತಕರವಾದುದನ್ನು ಆಲೋಚಿಸಿ, ಬುಧ ಮನೋರಂಜನೋಪಾಯದಿಂದ 
ಕಾರ್ಯವನ್ನು ತುದಿಗಾಣಿಸಬೇಕು. ಜೀಯ, ಅವಸರಪಟ್ಟು ಆನಂತರ ತಪ್ಪಾಯಿತೆಂದು 
ಪರಿತಪಿಸಿದರೇನು ಫಲ? ಹದವು ತಪ್ಪಿತಾದರೂ ವೈರವನ್ನೇ ನಚ್ಚಿಕೊಂಡು 
ಕದನಮುಖದಲ್ಲಿ ಸುಗ್ರೀವನೇ ಮೊದಲಾದ ಮುಖ್ಯ ವಾನರರನ್ನೆಲ್ಲ ತದೆದು ಆನಂತರ 
ರಾಮಲಕ್ಷ್ಮಣರನ್ನು ಹುಡುಕಬೇಕು. ಸ್ವಾಮಿ, ನಾನು ಹರನಿಂದ ಪಡೆದ ಅಸ್ತವನ್ನು 
ಮತ್ತು ಗಿರಿಧೈರ್ಯವನ್ನು ವರಗಳನ್ನೂ ಪಡೆದು ನರವಾನರರನ್ನು ಸಂಹರಿಸಲಾಗದಿದ್ದರೆ 
ಈ ದೇಹವನ್ನು ಪಡೆದು ಏನು ಪ್ರಯೋಜನ? ವರುಣ ನಿರುತಿಗಳಾದರೂ ನಾನು 
ಹಿಡಿದು ಭಕ್ಷಿಸುತ್ತೇನೆ ಅಂದ ಮೇಲೆ ಕಪಿಬಲವೇನು ಮಹಾ! ಹಾಗಾಗಿ ಇದರೊಡನೆ 
ವೈಶಿಕಾನಂದದಿಂದ ಸಂತಸದಿಂದ ಕ್ರೀಡಿಸಬೇಕು. ಧರಣಿಪಾಲ, ಚಿಂತೆಯನ್ನು ಬಿಡು, 
ಕಾಮಿತಾನುಮೋದದಿಂದ ಇರು. ನಾನು ಹೋಗಿ ಪುರುಷೋತ್ತಮನನ್ನೂ ಕಪಿಬಲವನ್ನೂ 
ಅರೆನಿಮಿಷದಲ್ಲಿ ಅರೆದು ಬರುತ್ತೇನೆ, ಇದರಲ್ಲಿ ಸಂದೇಹವಿಲ್ಲ” ಎಂದು ಘಟಕರ್ಣನು 
ಉತ್ಸಾಹದಿಂದ ನುಡಿಯಲು, ಪಾರ್ಶ್ವಮತಿಯು ಕೈಮುಗಿದು ಗರ್ವದಿಂದ ಈ ರೀತಿ 
ಬಿನ್ನಪಗೈದ: “ಅತಿ ಕಷ್ಟದ ಅರಣ್ಯವನ್ನು ಹೊಗುವಾಗ ಮುಂಚೆಯೇ ಅದರಲ್ಲಿನ 
ಮೃಗಗಳ ಬಗ್ಗೆ ಆಲೋಚಿಸಬೇಕು; ಹಾಗೆ ಮಾಡದೆ ಪ್ರವೇಶಿಸಿದ ಬಳಿಕ ಆಲೋಚಿಸಿದರೆ 
ಮೂಢತನವಾಗುತ್ತದೆ; ದೇವ, ಇದು ನೀನರಿಯದುದೇ? ನಿನಗಿಂತಲೂ ಬಲಿಷ್ಠರಾದವರು 
ಇದ್ದಾರೆಯೇ? ಹಾಗಾಗಿ ಚಿಂತೆಯನ್ನು ಬಿಟ್ಟು ತ್ವರಿತವಾಗಿ ಭೂಮಿತನೂಜೆಯನ್ನು 
ಅನುಭವಿಸಿ ಸಂತೋಷಗೊಳ್ಳುವುದೇ ಲೇಸು” ಎಂದು ಹೇಳಿದ. “ಸೀತೆಯೆಂದು 
ಹಿಂದುಮುಂದೆ ಯೋಚಿಸಲೇಕೆ, ಚರಣಾಯುಧದ ರೀತಿಯಲ್ಲಿ ಕಾಮಕಾತರತೆಯನ್ನು 
ಶಮನಗೊಳಿಸಿಕೊಳ್ಳುವುದು, ಅದಾದ ಮೇಲೆ ಏನೇ ಎದುರಾದರೂ ಗೆಲ್ಲಬಹುದು; 
ಘಟಕರ್ಣ ಇಂದ್ರಜಿತು ಮುಂತಾದ ಮಹಾಬಲರು ಇಂದ್ರನನ್ನೂ ಎಣಿಸದಂತಹವರು, 


೭೧೪ ಶ್ರೀರಾಮಕಥಾಮೃತ 


ಇನ್ನು ಈ ನರರ ಪಾಡೇನು? ದೈತ್ಯವರ್ಯಾ, ಕೈಗೆ ಸಿಕ್ಕಿರುವ ಪದಾರ್ಥವನ್ನು 
ಬಿಡುತ್ತಾರೆಯೇ? ಮನದಿಷ್ಟವು ನೆರವೇರಿದ ಬಳಿಕ ಏನೇ ಆದರೂ ಅದನ್ನೆಲ್ಲ 
ಎದುರಿಸಬೇಕು; ಅದರ ಬದಲು ವಿನಯದಿಂದ ಎಷಮಗೊಳ್ಳುತ್ತದೆ. ಆದ್ದರಿಂದ 
ಸಂದೇಹವನ್ನುಳಿದು ವನಿತೆಯನ್ನು ರಮಿಸು” ಎಂದು ರಕ್ಕಸನು ಆ ಬೋಧಿಸಿದ. ಆಗ 
ದಶಶಿರನು ತನ್ನ ಚಿತ್ತದ ಅನುತಾಪದ ಕಾರಣವನ್ನು ಹೇಳಿಕೊಂಡ: “ಹಿಂದೆ ನಾನು 
ತಾತನಾದ ಬ್ರಹ್ಮದೇವನ ಮನಗೆ ಹೋಗುತ್ತಿರುವಾಗ ಸುಖವನ್ನು ಒದಗಿಸುವ 
ಪುಂಜಿಕಸ್ಥಲೆ ಎಂಬ ಅಪ್ಸರೆಯನ್ನು ನೋಡಿದೆ; ಆಕಾಶಮಾರ್ಗದಲ್ಲಿ ಜಾಜ್ವಲ್ಯಮಾನವಾದ 
ಅಗ್ನಿಜ್ವಾಲೆಯಂತಿದ್ದ ಅವಳನ್ನು ಮದನಬಲದಿಂದ ಹಿಡಿದು ಏವಸ್ತಗೊಳಿಸಿ ರಮಿಸಿ 
ಮುಂದಕ್ಕೆ ಸಾಗಿದೆ; ಅದನ್ನು ತಿಳಿದ ಸಾರಸಭವನು, “ಇದೇ ಮೊದಲು, ಇದೇ ಕೊನೆ; 
ಮುಂದೆ ಎಂದಾದರೂ ಯಾವುದೇ ಹೆಣ್ಣನ್ನು ಬಲವಂತದಿಂದ ಭೋಗಿಸಿದೆಯಾದರೆ 
ನಿನ್ನ ತಲೆಯು ನೂರು ಹೋಳಾಗುತ್ತದೆ' ಎಂದು ಶಾಪವಿತ್ತ್ವ ಜಲಜಪೀಠನ ಶಾಪದ 
ಭಯದಿಂದ ನಾನು ಸುಮನಿದ್ದೇನೆ, ಸೀತೆಯನ್ನು ಒಲಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿ 
ನೋಡಿದರೂ ಆಕೆ ನೆಲವನ್ನು ನಿಟ್ಟಸುವಳೇ ಹೊರತು ನನ್ನ ಕಡೆ ದೃಷ್ಟಿಯನ್ನೇ 
ಹಾಯಿಸಳು. ಹೀಗಾಗಿ ನಾನು ಅವಳನ್ನು ಮುಟ್ಟದೆಯೇ ಒಲಿಸಿಕೊಳ್ಳಲು ಪ್ರಯತ್ನಿಸಿದೆನೇ 
ಹೊರತು ಮನುಷ್ಯನ ಭಯದಿಂದ ಅಲ್ಲ. ಅಯ್ಯೋ ಮರುಳೇ, ಈ ಜಗತ್ತಿನಲ್ಲಿ 
ಹರಭಕ್ತನಾದ ರಾವಣನನ್ನು ಯಾವನು ತಾನೇ ಎದುರಿಸಿ ಬಾಳುತ್ತಾನೆ? ಆದರೆ ನನ್ನ 
ಈ ಹೃತ್‌ಶಲ್ಯವು ಬ್ರಹ್ಮನಿಂದಾದುದು; ಹೀಗಾಗಿ ಒಲಿಸಿಕೊ೦ಡಲ್ಲದೆ ಹೆಣ್ಣುಗಳನ್ನು 
ಮುಟ್ಟಲಾಗದು; ಈ ರಹಸ್ಯವನ್ನು ನಾನು ಇದುವರೆಗೆ ಮತ್ತಾರೊಡನೆಯೂ 
ಹೇಳಿಕೊಂಡಿರಲಿಲ್ಲ; ನೀನು ಆಪ್ತನಾದ ಕಾರಣ ಇದನ್ನು ಹೇಳಿದೆ. ಮಾನವನ ಶೌರ್ಯಕ್ಕೆ 
ನಾನು ಹೆದರುತ್ತೇನೆಯೇ? ಮೊದಲು ಆ ನರಪಶುವನ್ನು ನನ್ನ ಬಾಣಗಳಿಂದ 
ತರಿದಿಡುತ್ತೇನೆ; ಆ ಬಳಿಕ ಈ ಪ್ರಮದೆಯನ್ನಾಕ್ರಮಿಸುತ್ತೇನೆ” ಎಂದು ರಾವಣನು 
ಹಲ್ಲುಕಡಿದ. ದೈತ್ಯನ ಗರ್ಜನೆಯ ಪರಿಯನ್ನು ನೋಡಿ ಇತರ ರಕ್ಕಸರು ತಮಗೆ 
ತೋಚಿದಂತೆ ವೀರವಾಕ್ಕಗಳನ್ನಾಡುತ್ತಿದ್ದರು. ಇದನ್ನು ನೋಡಿ ಮರುಗಿದ 
ರಾಮಪುರವಾಸನ ಡಿಂಗರಿಗನೆನಿಸಿದ ವಿಭೀಷಣನು ಚಿಂತಿಸುತ್ತ ಮನಸಿನಲ್ಲಿಯೇ 
ಮರುಗುತ್ತ, ಇದಕ್ಕೇನು ಉಪಾಯವಿದೆ ಎಂದು ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸಿದ. 


೪, ತನಗೆ ಬುದ್ಧಿ ಹೇಳಿದ ವಿಭೀಷಣನನ್ನು ರಾವಣನು 
ಗಡೀಪಾರು ಮಾಡಿದುದು 


ಅದ್ರಿಜಾತೆಯೇ ಕೇಳು, ರಾವಣನು ಕಿಡಿಯುಗುಳುತ್ತ ಗರ್ಜಿಸಲು, ಜೊತೆಗೆ 
ಕುಂಭಕರ್ಣನು ಭೋರ್ಮೊರೆಯುತ್ತಿದ್ದ, ಇತರ ಅಸುರರೂ ಅಡಿಗಡಿಗೆ ಕೋಪದಿಂದ 
ಹಲುಬುತ್ತಿದ್ದುದನ್ನು ವಿಭೀಷಣನು ಕಂಡು ಮನಸ್ಸಿನಲ್ಲಿಯೇ ಮರುಗಿದ; ಮಾತನಾಡದೆ 
ಸುಮ್ಮನೆ ಕುಳಿತುಕೊಳ್ಳಲಾರದೆ ಹಿತೋಕ್ತಿಗಳಿ೦ದ ತನ್ನ ಅಣ್ಣನನ್ನು ಒಡಂಬಡಿಸಬೇಕೆಂದು 


ಯುದ್ಧಕಾಂಡ ೭೧೫ 


ನುಡಿಯತೊಡಗಿದ: “ಮಹಾರಾಜನೇ, ನನ್ನ ಬಿನ್ನಪವನ್ನು ಆಲಿಸು, ಸಾಮಾನ್ಯವಾಗಿ 
ಜನರು ಆಪ್ತರೆ೦ಂಬಂತೆ ಅತಿ ಮೃದುನುಡಿಗಳಿಂದ ಆಪ್ತವಚನವೆಂಬಂತೆ ಮಾತನಾಡಿ 
ಹೊಟ್ಟೆಹೊರೆದುಕೊಳ್ಳುತ್ತಾರೆ; ಆದರೆ ಮಹಾಪುರುಷರು ಯಜಮಾನನ ಸುರುಚಿರ 
ಕ್ಷೇಮವನ್ನು ಯೋಚಿಸುತ್ತ ನಿಷ್ಠುರವಚನಗಳನ್ನಾಡುತ್ತಾರೆ. ಆದರೆ ಅಂತಹವರು 
ಸಿಕ್ಕುವುದೂ ಇಲ್ಲ, ಅವರ ಮಾತುಗಳು ಕ್ಷೇಮಂಕರವೆಂದು ಭಾವಿಸುವವರೂ ಇಲ್ಲ. 
ಹಿಂದುಮುಂದರಿಯದ ಆಲೋಚನೆಗಳಿಂದ ಸಮಯಕ್ಕೆ ತಕ್ಕಂತೆ ಬಾಯಿಗೆ ಬಂದ 
ಹಾಗೆ ಮಾತನಾಡಿ ಯಜಮಾನನ ಪ್ರೀತಿಯನ್ನು ಗಳಿಸಿಕೊಂಡು ಸದಾ ಸುಖವನ್ನುಣ್ಣುವ 
ಕುಕ್ಷಿಂಭರಿಗಳು ಇರುತ್ತಾರೆ. ಅಂತಹ ಮಂದಮತಿಗಳ ಮಾತುಗಳಿಂದ 
ಸುಖಸಂತೋಷಗಳು ಬರುತ್ತವೆಯೇ? ಕಾಣಿಸದ ಹಾಗೆ ಗುಂಡಿಯಲ್ಲಿ ಕೆಡಹುವ 
ಜನರಲ್ಲದೆ ಅಂತಹವರಿಂದ ಕೊಂಚವೂ ಲೇಸು ಸಮನಿಸದು, ಮಹಾಪಭು. 
ಯಜಮಾನನ ಮನಸಿನ ರೀತಿಯನ್ನರಿತು ದೊಡ್ಡ ದೊಡ್ಡ ಮಾತುಗಳಿಂದ ಹೊಗಳುತ್ತ 
ಅನುಸರಿಸಿ ಸರಿಯಾದ ಸಮಯದಲ್ಲಿ ಪ್ರಿಯಕರವೆನಿಸುವ ಮಾತುಗಳನ್ನಾಡಿ ತನ್ನ 
ಸೌಖ್ಯ ಸಂಪಾದನೆ ಮಾಡುವವರೇ ಲೋಕದಲ್ಲಿ ಹೆಚ್ಚು ಕೊಂಚ ನಿಷ್ಠುರವಾದರೂ 
ಆಳುವವನಿಗೆ ಒಳಿತಾಗುವಂತೆ ಅಮಾತ್ಕರು ಮಾತುಗಳನ್ನಾಡುತ್ತಾರೆಯೇ? ಇದನ್ನರಿತು 
ನನ್ನ ನುಡಿಗಳಿಗೆ ಕಿವಿಗೊಡು. ಪರಮಾರ್ಥದ ಆಂತರ್ಯವನ್ನು ತಿಳಿದು 
ಪರಹಿತಚಿಂತನೆಯಲ್ಲಿ ತೊಗಿರುವವರು ಲೋಕದಲ್ಲಿ ದುರ್ಲಭ; ಮೂರ್ಯರೂ 
ವಂಚನಾಪರರೂ ಆದ ಅಹಿತರ ಮಾತುಗಳನ್ನು ಕಡೆಗಣಿಸಿದರೆ ಸುಖವುಂಟಾಗುತ್ತದೆ. 
ಮೋಡದ ನೆರಳನ್ನೂ ಬಿಸಿಲನ್ನೂ ನಂಬಿ ಖಳರ ನುಡಿಯಲ್ಲಿ ವಿಶ್ವಾಸವನ್ನು ತಾಳಿದವನಿಗೆ 
ಲೋಕದಲ್ಲಿ ಅಹಿತಕರವಾದುದೂ ಹಿತಕರವೆಂಬಂತೆ ಕಾಣಿಸುತ್ತದೆ. ತುಂಬ ಕಹಿಯಾದ 
ಔಷಧಿಯನ್ನು ಕುಡಿಸುತ್ತ ಕಟ್ಟುನಿಟ್ಟಾದ ಪಥ್ಯಗಳಿಂದ ಸಂಕಟಗೊಳಿಸುವಂತೆ ಕಂಡರೂ 
ವೈದ್ಯನು ರೋಗವನ್ನು ವಾಸಿ ಮಾಡುವಂತೆಯೇ ಆಪ್ತವಚನಗಳು ಕೂಡ. ಕಹಿಯಾದರೂ 
ಸೌಖ್ಯವನ್ನುಂಟುಮಾಡುವುದೆಂಬುದನ್ನು ಅರ್ಥಮಾಡಿಕೊಂಡು ನನ್ನ ಮಾತುಗಳು 
ಕುಟಿಲವಿರಹಿತವಾದವು ಎಂದು ತಿಳಿದು ನಡೆದರೆ ನಿನಗೂ ಕ್ಷೇಮ, ವಂಶಕ್ಕೂ ಹಿತಕರ. 
ತಂದೆ ಮತ್ತು ಗುರುಗಳ ಮಾತುಗಳು ಮಗನಿಗೂ ಶಿಷ್ಯನಿಗೂ ಒಳಿತನ್ನುಂಟು 
ಮಾಡುವುದೆಂದು ಲೋಕವು ನಂಬಿಕೊಂಡಿದೆ. ಅದರಿಂದ ನಿನಗೆ ಕ್ಷೇಮ ಎಂದು 
ತಿಳಿದು ನನ್ನ ಬುದ್ದಿಗೆ ಗೋಚರಿಸುವಷ್ಟನ್ನು ನಾನು ಹೇಳುತ್ತಿದ್ದೇನೆ. ಅದನ್ನು 
ಆಪ್ತವಚನವೆಂದು ಭಾವಿಸಿ, ಜೀಯ, ನಡೆದುಕೊಳ್ಳುವುದು ಸೂಕ್ತ ಮೂವತ್ತರೆಡು 
ಕೋಟಿ ದೇವತೆಗಳೂ ಕಮಲಭವನ ಸನಿಹದಲ್ಲಿ ನಿನ್ನ ಕೋಟಲೆಗಳನ್ನು ತಿಳಿಸಿ ಸಕಲ 
ಸೌಂದರ್ಯದ ಆಕೃತಿಯನ್ನು ಮಾಡಿ ಪ್ರಮದಾವಿಕಾರದಿಂದ ಇತ್ತ ಕಳಿಸಿದ್ದಾರೆ. 
ಮನುಜರದು ಮೂಲೋಕದಲ್ಲಿಯೂ ಉತ್ತಮಾಕೃತಿಯ ದೇಹ, ಸೀತೆಯ ಆಕೃತಿಯನ್ನು 
ನಿನ್ನ ಎಕೃತಿಗೆ ಅನುಗುಣವಾಗಿ ಭಾವಿಸುತ್ತಿದ್ದೀಯೆ. ಆಕೆಯ ಗುರುತನ್ನು ಹೇಳುತ್ತೇನೆ, 
ಮಹಾರಾಜನೇ, ವಾಮೆಯನ್ನು ತಂದು ನಿನ್ನ ಮನೆಯೊಳಗಿಟ್ಟುಕೊಂಡು, ಅಂದಿನಿಂದ 
ನಾನಾ ಬಗೆಯ ದುಶ್ಶಕುನ ಪರಂಪರೆಯು ಭೀತಿಗೊಳಿಸುತ್ತಿದ್ದರೂ, ಜನರು 


೭೧೬ ಶ್ರೀರಾಮಕಥಾಮೃತ 


ಮಂಗಳಕರವಾದ ಮಾತುಗಳನ್ನೇ ಆಡುತ್ತಿದ್ದಾರೆ. ಅರಸನೇ, ಇದನ್ನೆಲ್ಲ ಅರಿತೂ 
ಅರಿಯದಂತಿರುವ ನಿನಗೆ ಭೀತಿಯನ್ನು ತೊರೆದು ಹೇಳುವವರಾರು? ಕುಲವನ್ನು 
ನುಂಗುವ ಕಾಳರಾತ್ರಿಯು ದಿತಿಜಾತಸಂಕುಲವನ್ನೆಲ್ಲ ನಾಶಮಾಡುವ ಮೃತ್ಯು ಎಂದು 
ತಿಳಿದು ವಂಶವನ್ನುಳಿಸಿ, ದೊರಕಿರುವ ಸೌಖ್ಯಗಳನ್ನು ಅನುಭವಿಸುತ್ತ, ನೆಲದಣುಗಿಯನ್ನು 
ದಾಶರಥಿಗೆ ಒಪ್ಪಿಸುವುದು ಉಚಿತವಾದುದು. ಹಿಂದೆ ದೇವಮುನಿಯು ಒಂದು ದಿನ 
ಏಕಾಂತದಲ್ಲಿ ರಹಸ್ಕಕರವಾದ ಒಂದು ಅಚ್ಚರಿಯನ್ನು ನನಗೆ ತಿಳಿಸಿದ; ಲಕ್ಷ್ಮಿಯು 
ವೇದಾವತಿಯ ರೂಪಿನಿಂದ ಮನುಷ್ಕಳಾಗಿ ಪರಮಪುರುಷನ ಪಾದಪದ್ಮಗಳ ಬಗ್ಗೆ 
ಆಲೋಚಿಸುತ್ತ ಸಂತಸದಲ್ಲಿರಲು, ಆ ಮಾರ್ಗದಲ್ಲಿಯೇ ಬಂದ ನೀನು ಆಕೆಯನ್ನು 
ಕೆಣಕಿದಾಗ ಆ ವನಿತೆಯು ಆ ಕ್ಷಣವೇ ತನ್ನ ತಪೋಗ್ನಿಯಿ೦ದ ಪ್ರಾಣಬಿಟ್ಟಳು. ಆನಂತರ 
ಆ ಸತಿಯು ಕ್ರೋಧದಿಂದ ಮಂಡೋದರಿಯ ಗರ್ಭವನ್ನು ಸೇರಿ ಹೆಣ್ಣಿನ ಆಕೃತಿಯಿಂದ 
ಈ ಧರೆಗೆ ಬರಲು, ಭಾರ್ಗವನು ನೋಡಿ "ಇದು ಮೃತ್ಯುಸೂಚಕ' ಎಂದು ಹೇಳಲು, 
ಅದರಿಂದ ಪಾರಾಗಲು ಮಗುವನ್ನು ಒಂದು ಬಂಗಾರದ ಪೆಟ್ಟಿಗೆಯಲ್ಲಿಟ್ಟು ಬೀಗವನ್ನು 
ಹಾಕಿ ತಕ್ಷಣವೇ ಸಮುದ್ರದಲ್ಲಿ ಎಸೆಯಲು ಅದು ದೀರ್ಫ ಕಾಲ ತೇಲಿಕೊಂಡು 
ಮತ್ತೊಂದು ದಡವನ್ನು ಸೇರಿತು. ಸಮುದದಲ್ಲಿ ತೇಲಿಕೊಂಡು ಬಂದು ಕೆಲ ಕಾಲ 
ದಡದಲ್ಲಿ ಬಿದ್ದಿರುವಾಗ, ಭೂಮಿಯನ್ನು ಶುದ್ದಿಪಡಿಸುವ ಉದ್ದೇಶದಿಂದ ಬ೦ದ ಜನಕ 
ಮಹಾರಾಜನಿಗೆ ಆ ಪೆಟ್ಟಗೆಯು ಸಿಕ್ಕಿತು; ಕುತೂಹಲದಿಂದ ಅದರ ಬೀಗವನ್ನು ತೆರೆದು 
ನೋಡಲು ಸುವರ್ಣಪುತ್ಥಳಿಯಂತಹ ಒಂದು ಮಗುವು ಕಾಣಿಸಿತು; ಹರ್ಷದಿಂದ 
ಜನಕನು ಆ ಮಗುವನ್ನು ಸ್ವಂತ ಮಗಳಂತೆ ಸಾಕಿ ಸಲಹಿದ; ಆನಂತರ ಕಾಲಕರ್ಮದ 
ಮಹಾ ಯೋಗದಿಂದ ಆ ಮಗುವು ಮೂಲೋಕಕ್ಕೂ ಅಚ್ಚರಿಯು೦ಟುಮಾಡುವಂತಹ 
ರೂಪವತಿ ಯುವತಿಯಾಗಿ ಬೆಳೆದಳು; ಅವಳನ್ನು ವರಿಸುವವನ ಬಲಾಬಲಗಳನ್ನು 
ಪರೀಕ್ಷಿಸಲೋಸುಗ ಜನಕ ಮಹಾರಾಜನು ಶೂಲಪಾಣಿಯ ಬಿಲ್ಲನ್ನು ಪಣವಾಗಿರಿಸಿ, 
ಅದರಲ್ಲಿ ಗೆದ್ದ ಶ್ರೀ ರಾಮಚಂದ್ರನಿಗೆ ಅವಳನ್ನಿತ್ತು ಮದುವೆ ಮಾಡಿದ. ದೇವತೆಗಳ 
ಪ್ರಾರ್ಥನೆಯಂತೆ ಗೋವಿಪ್ರರನ್ನು ಪೊರೆಯಲೆಂದು ಲಕ್ಷ್ಮೀರಮಣನು ಭೂಮಿಯಲ್ಲಿ 
ಮನುಜಾಕಾರದಲ್ಲಿ ಜನಿಸಿದ ರಾಮನು ಸೀತೆಯೊಂದಿಗೆ ಅಯೋಧ್ಯೆಗೆ ಬಂದ. ಆ 
ಸಮಯದಲ್ಲಿ ವಸಿಷ್ಠನ ಅನುಮತಿಯಿಂದ ದಶರಥನು ಮಗನಿಗೆ ಯುವರಾಜ್ಯಪಟ್ಟವನ್ನು 
ಕಟ್ಟಲು ಏರ್ಪಾಟು ಮಾಡಿದ. ಆದರೆ ಮಂಥರೆಯು ಕೈಕೇಯಿಗೆ ದುರ್ಬೋಧನೆ 
ಮಾಡಿ ರಾಮನು ಸೀತಾಲಕ್ಷ್ಮಣರೊಡನೆ ಕಾಡಿಗೆ ತೆರಳುವಂತೆ ಮಾಡಿದಳು. 
ಅದರಂತೆಯೇ ಕಾಡಿಗೆ ಬಂದ ರಘುವರನು ಭೂತಳವನ್ನು ಪಾವನಗೈದು, 
ನಿಮಿಷಾರ್ಧದಲ್ಲಿ ಖರದೂಷಣತ್ರಿಶಿರರನ್ನು ತರಿದು ಆ ವಿಪಿನದಲ್ಲಿರಲು, ನೀನು ಅಲ್ಲಿಗೆ 
ಹೋಗಿ ಮಾರೀಚನನ್ನು ಕಳಿಸಿ ವಂಚನೆಮಾಡಿ ಧರಣಿಜೆಯನ್ನು ತಂದಿಟ್ಟುಕೊಂಡೆ. 
ದೇವತೆಗಳೆಲ್ಲರೂ ವಾನರರೂಪಿನಿಂದ ಭೂಮಿಗೆ ಬಂದು ನರರೂಪಿನ ಅಚ್ಯುತನನ್ನು 
ಸೇರಿದ್ದಾರೆ; ಸೀತೆಯ ನೆವದಿಂದ ಗೋವಿಪ್ರರನ್ನು ಸಲಹಲು ಬಂದಿರುವುದೇ ಆ 
ದೇವಗೋಪ್ಯ ಎಂದು ದೇವಮುನಿಯು ಕರುಣೆಯಿಂದ ತಿಳಿಸಿದ. ಇದರ ಬಗ್ಗೆ 


ಯುದ್ಧಕಾಂಡ ೭೧೭ 


ಆಲೋಚನೆಯನ್ನು ಮಾಡಿ ಮುಂದಿನ ಕೆಲಸಕ್ಕೆ ಅನುವಾಗಬೇಕೇ ಹೊರತು, 
ಇಲ್ಲಸಲ್ಲದ್ದನ್ನು ಹೇಳುವ ಈ ಖೂಳ ರಕ್ಕಸರ ನುಡಿಗಳಿಂದ ಏನು ಫಲ, ಮಹಾಪಭು? 
ಕದನದಲ್ಲಿ ಆ ಮಹಾಪುರುಷನೊಡನೆ ಕಾದುವವನು ಯಾರಿದ್ದಾನೆ? ಇದನ್ನು ಅರಿಯದೆ 
ರೋಷಾವೇಶದಿಂದ ಸಿರಿ ಆಯುಷ್ಯಗಳನ್ನು ಕಳೆದುಕೊಂಡರೇನು ಪ್ರಯೋಜನ? ಈ 
ಕಾರ್ಯವು ಸಕಲ ದೇವತಾವರ್ಗದೊಡನೆ ಯೋಜಿತವಾದುದು ಎಂಬುದನ್ನು ತಿಳಿದು, 
ಸಂಧಿಯನ್ನು ಮಾಡಿಕೊಂಡು ಕುಲ ಮತ್ತು ಸಂಪದಗಳನ್ನು ಕರುಣೆಯಿಂದ 
ರಕ್ಷಿಸಲೋಸುಗ ಸೀತೆಯನ್ನು ರಾಮನಿಗೊಪ್ಪಿಸು. ಹಗ್ಗವನ್ನು ಹೂಮಾಲೆಯೆಂದು 
ಭ್ರಮಿಸಿದವರುಂಟೆ? ಮೃತ್ಯುವನ್ನು ಹಿಡಿದುಕೊಂಡು ಹೆಣ್ಣು ಎಂದು ಭಾವಿಸಿ 
ಬಾಳಿದವನುಂಟೆ? ವಿಷವನ್ನು ಹಾಲು ಎಂದು ಮೆದ್ದವರುಂಟೇ? ಬಾಲಿಶ ಮಾತುಗಳನ್ನು 
ಕೇಳಿಕೊಂಡು ವಂಶನಾಶವನ್ನು ಮಾಡಿಕೊಳ್ಳದೆ ಜಾನಕಿಯನ್ನು ರಘುನಾಥನಿಗೊಪಿಸು. 
ಸಲೀಸಾದ ಮಾತುಗಳನ್ನು ಕೇಳಿಕೊಂಡು ನಿನ್ನ ಕಡೆಯವರು ಅಜಿತರೆಂದು ಭ್ರಮಿಸಿ 
ಬೆರಗಾಗಿರುವೆ; ಆದರೆ ಶ್ರೀರಾಮನ ಕೆಂಗರಿಗೋಲುಗಳು ಬಂದು ಬೀಳುವಾಗ ಎದುರು 
ನಿಲ್ಲುವವರಾರು? ಆದ್ದರಿಂದ ಜಾನಕಿಯನ್ನು ರಘುಪತಿಗೊಪ್ಪಿಸಿ ಗೋತ್ರರಕ್ಷಣೆ 
ಮಾಡಿಕೊಳ್ಳುವುದು ಕ್ಷೇಮಂಕರ. ಸಂಧಿಯ ಮಾತೆಂದರೆ ಯುದ್ಧಮಾಡಲಾರದ 
ದೌರ್ಬಲ್ಯವೆಂದು ಭಾವಿಸಲಾಗದು; ಕಾನನದಲ್ಲಿ ಸಂಚರಿಸುವ ಬೇಟೆಗಾರನು ಸಿಂಹದ 
ಮುಂದೆ ನಿಲ್ಲುತ್ತಾನೆಯೇ? ಈ ದೈತ್ಯರ ಆಟೋಪದಿಂದ ಲಂಕಾನಗರಿಯು ಬೆಂದು 
ಹೋಯಿತಲ್ಲವೇ? ಹಾಗಾಗಿ ಇವರ ಮಾತುಗಳು ನಿಜವಲ್ಲವೆಂದು ಸ್ವಂತಬುದ್ಧಿಯಿ೦ದ 
ತಿಳಿದು ರಾಘವನಿಗೆ ಮೈಥಿಲಿಯನ್ನು ಒಪ್ಪಿಸುವುದು ಎಲ್ಲ ವಿಧದಿಂದಲೂ ಸಮಂಜಸ, 
ಮಹಾರಾಜ. ಈ ಕುಂಭಕರ್ಣ, ಈ ಇಂದ್ರಜಿತು, ಈ ಅತಿಕಾಯ, ಈ ಕರಾಳಾಸ್ಯ, ಈ 
ನಿಕುಂಭ, ಈ ಕುಂಭ, ಈ ಮಹಾಪಾರ್ಶ್ವರೇ ಮುಂತಾದ ಯೋಧಾಗಗಣ್ಕರು ಹೇಳುವ 
ಕಲ್ಪಕತೆಗಳನ್ನು ಬಿಟ್ಟು, ನಿನ್ನ ಬಲಾಬಲಗಳನ್ನು ಆಲೋಚಿಸು. ಸ್ಪರ್ಗದಲ್ಲಿಯೇ ಇರಲಿ. 
ಪಾತಾಳದಲ್ಲಿರಲಿ, ಬ್ರಹ್ಮ ಇಂದ್ರ ಅಗ್ನಿ ನಿರುತಿಗಳ ಬಾಣಗಳನ್ನು ತಪ್ಪಿಸಿಕೊಳ್ಳಬಹುದೇ 
ಎನಾ ರಾಮಬಾಣವು ಅವರನ್ನು ನೆಗ್ಗಿಸದೆ ಬಿಡುವುದೇ? ಸೃಷ್ಟಿಸ್ಥಿತಿಲಯಗಳನ್ನು 
ಮಾಡುವಾತನ ಮುಂದೆ ಈ ರಕ್ಕಸರು ಏನು ಮಾಡಬಲ್ಲರು ಎಂಬುದನ್ನು ಅರಿತು 
ಜಾನಕಿಯನ್ನು ಕಳಿಸಿಕೊಡು. ಈ ರಾಕ್ಷಸರ ಕೆಡುಮತಿಗೆ ನನ್ನ ಮಾತುಗಳು ವಿಷದಂತೆ 
ಗೋಚರಿಸಬಹುದು; ಮೂಲೋಕ-ದೊಡೆಯನನ್ನು ಎದುರಿಸಿ ಬಾಳುವವರುಂಟೇ, 
ಕುಲನಾಶಕರ ಸಡಗರದ ಮಾತುಗಳನ್ನು ಬಿಟ್ಟು ವಂಶವನ್ನುಳಿಸುವುದು ಸಮಂಜಸ, 
ಹಾಗಾಗಿ ರಾಮನಿಗೆ ಮೈಥಿಲಿಯನ್ನೊಪ್ಪಿಸುವುದು ಉತ್ತಮ” ಎಂದು ವಿಭೀಷಣನು 
ಹೇಳಲು, ಪ್ರಹಸ್ತನು ಅತಿ ಕೋಪದಿಂದ ಹೀಗೆಂದ: “ಸುರಪನು ನಿನ್ನನ್ನು 
ನೆನೆಸಿಕೊಳ್ಳಲೂಲಾರ, ಆ ವರುಣನು ನಿನ್ನನ್ನು ಕನಸಿನಲ್ಲೂ ಊಹಿಸಿಕೊಳ್ಳಲಾರ, 
ಸೂರ್ಯಚಂದ್ರರು ಮರೆತಾದರೂ ನಿನ್ನ ಹೆಸರನ್ನು ಹೇಳರು, ಗಾ೦ಧರ್ವಕಿನ್ನರರು 
ಸಮರದಲ್ಲಿ ಮಿಡುಕುವುದಿಲ್ಲ, ಇನ್ನು ಮನುಷ್ಕರೇನು ಮಹಾ” ಎಂದು ಪ್ರಹಸನು 
ಶೌರ್ಯದಿಂದ ಹೇಳಲು, ವಿಭೀಷಣನು ಕೋಪೋದ್ರೇಕದಿ೦ದ ಹೀಗೆ ಮಾರ್ನುಡಿದ: 


೭೧೮ ಶ್ರೀರಾಮಕಥಾಮೃತ 


“ಈ ರೀತಿಯಲ್ಲಿ ಹೊಗಳಿ ಉದರಂಭರಣೆ ಮಾಡುವ ಮಂತ್ರಿಗಳಿರುವ ತಾಣದಲ್ಲಿ 
ಪ್ರಜಾಧರ್ಮವು ನಿರ್ಭಯದಿಂದ ಎಲ್ಲಿರುತ್ತದೆ?” ಆಗ ಇಂದ್ರಜಿತುವು ಎದ್ದು ನಿಂತು, 
“ಪ್ರಬಲ  ದುರ್ಬಲವೆಂಬ ಮತಿಗೆ ಸೊನ್ನೆಯನಿಟ್ಟು ಶುಭಕರ ನುಡಿಗಳನ್ನು 
ಕುಕ್ತಿಂಭರಣವೆನ್ನುವ ನೀನು ಧೀಮಂತ ಮಂತ್ರಿಶ್ರೇಷ್ಠನಲ್ಲವೇ? ರಾಜನ ಹಿತಾಹಿತಗಳನ್ನು 
ತಿಳಿಯದೆ ತನಗೆ ತಾನೇ ಪ್ರಗಲ್ಲನೆಂದು ಭಾವಿಸಿ, ರಾಜನ ಮನಸ್ಸಿಗೆ ಹಿತವಾದುದನ್ನು 
ಸಮರ್ಪಕವಾದುದೆಂದು ಹೇಳುತ್ತ ಶಿಶ್ನೋದರಗಳನ್ನು ಸಲಹಿಕೊಳ್ಳುವವನು 
ದುರ್ಮಂತ್ರಿ. ರಾವಣಸುರನನ್ನು ಧಿಕ್ಕರಿಸುತ್ತ ದೇವಸೈನ್ಯದೊಡನೆ ಸಮರಕ್ಕೆ ಬಂದ 
ಶೂರನಾದ ಸುತ್ರಾಮನೇನಾದ, ವೈಶ್ರವಣನ ಶೌರ್ಯೋನ್ನತಿಯು ಏನಾಯಿತು? ಯಮ 
ನಿರುತಿ ವರುಣರೇನಾದರು? ಎಂದುದನ್ನು ಪರಿಗಣಿಸದೆ ಮನುಜಕುಲದವರ 
ಶೌರ್ಯವನ್ನು ನೆನೆಸಿಕೊಂಡು ಅಳುಕಿ ನಡುಗುವ ಈ ಪರಿಯು ಯಾರಿಂದ 
ಉಂಟಾಯಿತು, ಜೀಯ? ಬಿಡುಗಣ್ಣರ ಗರ್ವೋನ್ಮೂಲನವನ್ನು ಮಾಡಿ, 
ಅಭ್ರಮಾತಂ೦ಗವನ್ನೊದೆದು, ದಾನವರ ಪಡೆಯನ್ನು ನೆಗ್ಗೊತ್ತಿದ ಅಮರಾರಾತಿ 
ಇಂದ್ರಜಿತುವಿದ್ದೂ ರಿಪುನಿಗ್ರಹಕ್ಕೆ ಮಿಡುಕುತ್ತಾರೆಯೇ? ಮಾನುಷರ ಶೌರ್ಯವು ಯಾವ 
ಮಹಾ, ಗುಡಿಯ ನುಂಗುವವನಿಗೆ ಕೈಯೇನು ಲೆಕ್ಕ” ಎಂದು ಒದರುವ ಇಂದ್ರಜಿತುವನ್ನು 
ನೋಡಿ ಕೋಪಿಸಿಕೊಂಡು ವಿಭೀಷಣನು ಹೀಗೆಂದ: “ಪರಾಕ್ರಮದ ಅಹಂಕಾರದಿಂದಲೂ 
ಚಾ೦ಚಲ್ಯದ ಮತಿಯಿ೦ದಲೂ ಮನಸ್ಸಿಗೆ ತೋರಿದಂತೆ ನಿನ್ನ ಬಲದ ಖ್ಯಾತಿಯನ್ನು 
ಹೊಗಳುತ್ತಿದ್ದೀಯೆ. ರಘೋತ್ತಮನೊಡನೆ ಸೆಣಸಿ ಬಾಳುವೆನೆಂದು ನಿಶ್ಚೈಸಿದ್ದೀಯೆ. 
ನಿನ್ನ ವಿಕಾರಮತಿಯಿ೦ದಾಗಿ ನೀನು ಕುಲವಿನಾಶವನ್ನು ಆಲೋಚಿಸುತ್ತಿಲ್ಲ. ಯಶಸ್ಕರವಾದ 
ಕುಲಪಾಲನೆಯನ್ನೂ ಸುಖವಹವಾದುದನ್ನೂ ಆಲೋಚಿಸಬೇಕಾದ ಸಮಯದಲ್ಲಿ 
ಕುಲಗೆಡುಕ ತೀಕ್ಷ್ಯಸ್ತಭಾವದ ದುರ್ಮತಿ ಮೂರ್ಯತರದ ಮಾತುಗಳನ್ನಾಡುತ್ತಿದ್ದೀಯೆ. 
ತರಳತೆಯಿಂದ ಸುಲಭವಾದುದನ್ನು ಹೇಳಿ ದುರ್ಬಲ-ರೋಧನವನ್ನು ಮಾಡಿ 
ಅನರ್ಥಕ್ಕೆ ಕಾರಣವಾಗುವುದಕ್ಕೆ ಹಲುಬುತ್ತಿದ್ದೀಯೆ; ಇದರಿಂದ ಯಾವ ಫಲವು 
ದೊರಕುತ್ತದೆ? ಮಾತಿನಿಂದೇನಾಗುತ್ತದೆ? ಬ್ರಹ್ಮದಂಡಸಮಾನವಾದ ಶತಕೋಟಿ ಭೀಕರ 
ಕೆಂಗೋಲುಗಳು ಹಾರಿ ಬಂದು ಎದುರಾದರೆ ನಿಲ್ಲುವವಾರು, ಮರುಳೇ? ಒಬ್ಬನಿ೦ದ 
ಇಡೀ ರಕ್ಕಸಕುಲವು ಸವೆದು ಹೋಗುವ ಹಾಗೆ ತೋರುತ್ತದೆ; ಇದಕ್ಕೇನು ಮಾಡುವುದು) 
ಸರ್ವೇಶ್ವರನ ಚಿತ್ತದಲ್ಲಿ ಈ ಕಾಲದಲ್ಲಿ ಇದು ನಡೆಯಬೇಕು ಎಂದು ನಿಶ್ಚಿತವಾಗಿರಬೇಕಾದರೆ 
ಯಾರಿಂದ ಏನು ತಾನೇ ಮಾಡಲು ಸಾಧ್ಯ)” ಎಂದು ವಿಭಿಷಣನು ಹೇಳಲು 
ದಶಮೌಳಿಯು ಹೀಗೆ ನುಡಿದ: “ಕಾಡಿಸಿಕೊಂಡವರನ್ನು ಯಾವುದೂ ಕಾಡುವುದಿಲ್ಲ; 
ಶಸ್ತ್ರಗಳನ್ನು ಹಿಡಿದು ನೋಡಿಲ್ಲದೆ, ರಣವಾರ್ತೆಯನ್ನು ಕೇಳಿಯೇ ಕಂಪನವುಂಟಾಗಿ 
ದುರ್ಯಶದ ಮಂತ್ರವನ್ನು ಆಲೋಚಿಸುವ ದಾಯಾದಿಯ ಒಡನಾಟ ಕಾಳಸರ್ಪದ 
ಕೂಟ ಎಂಬ ಮಾತನ್ನು ನಾನು ಬಲ್ಲೆ; ಮೂಲೋಕದಲ್ಲಿಯೂ ದಾಯಾದ್ಯರ 
ಆಲೋಚನೆಯು ಈ ಪರಿಯದೇ। ಇತರರಿಗಾದ ಅಭ್ಯುದಯವನ್ನು ನೋಡುತ್ತ ತನ್ನಲ್ಲಿ 
ಕೊರಗಿ ಶ್ರೇಯಸ್ಕರವಾದುದನ್ನು ಬಯಸುತ್ತ ತೊಳಲುತ್ತ ಮರುಗುತ್ತ ಅನುದಿನವೂ 


ಯುದ್ಧಕಾಂಡ ೭೧೯ 


ಮನೋವ್ಯಥೆಯಿಂದ ತೊಳಲುವುದು ದಾಯಾದ್ಯಗುಣವೇ ತಾನೇ! ಪಡೆದ 
ಉಪಕಾರಗಳನ್ನು ಮರೆತು ಸಂಕ್ಷೇಶಗಳನ್ನುಂಟುಮಾಡುವ ಬುದ್ಧಿಯ ಜ್ಞಾತಿಗಳು ಈ 
ಧರೆಯಲ್ಲಿರುವರೆಂಬುದು ಲೋಕವಿದಿತವಾದುದು. ಮೃದು ನುಡಿ, ಮುದ್ದು ನಡೆ, 
ಚಿತ್ತಾಕರ್ಷಕವಾದ ಕಾರ್ಯ ಇವುಗಳು ದಾಯಾದ್ಯಸಂತತಿಗೆ ಸಹಜವಾದವು. ನನ್ನ 
ಏಳಿಗೆಯನ್ನು ನೋಡಲಾರದುದಕ್ಕೆ ನಾನಾ ಬಗೆಯ ಅಶುಭಪರಂಪರೆಯನ್ನು 
ಹೇಳುತ್ತೀಯೆ; ನನಗೆ ಶಸ್ತ್ರಾಸ್ತಗಳು ಮರುತ ಅಗ್ನಿ ಬರಸಿಡಲು ಮುಂತಾದವುಗಳ 
ಭೀತಿಯಿಲ್ಲ, ಆದರೆ ದಾಯಾದ್ಯಭೀತಿ ಮಾತ್ರ ಇದೆ. ಭೂಸುರರಲ್ಲಿ ದಮ, ಗೋಕುಲದಲ್ಲಿ 
ಸಂಪದ, ಧರಣಿಕಾಂತೆಯರಲ್ಲಿ ಅತಿಚಪಲವೃತ್ತಿಗಳು ಹೇಗೆ ಸಹಜವಾಗಿರುವುದು 
ಹಾಗೆಯೇ ದಾಯಾದ್ಯರ ಬಗೆಗಿನ ಭೀತಿಯೂ! ಇದನ್ನು ಮರೆತು ಸ್ವಾಭಾವಿಕವಾಗಿ 
ಮೋದದಿಂದ ಬಾಳುವವರುಂಟೇ9 ದಾಯಾದ್ಯರು ಒರೆಯುವ ನೀತಿಯು ಅಗ್ನಿಯಂತೆ. 
ತಾವರೆ ಎಲೆಯ ಮೇಲಿನ ನೀರಿನ ಹನಿಗಳು, ಹೊಳೆಯುವ ಮೋಡಗಳಲ್ಲಿನ 
ಮಿಂಚುಗಳು, ಕನಸಿನಲ್ಲಿ ಪಡೆಯುವ ಸಂಪತ್ತಿನ ಸಂತೋಷ, ಮೊಳಕೆಯ ಸೊಬಗು, 
ಬಿಸಿಲತೊರೆಯ ಮನೋಹರತೆ, ಜ್ಞಾತಿಗಿಳ ಮನಸ್ಸಿನಲ್ಲಿನ ಕರುಣೆ - ಇವುಗಳಲ್ಲಿ 
ಯಾವ ಭಿನ್ನತೆಯೂ ಎಂಬುದು ಈ ಜಗತ್ತಿನ ನಿತ್ಯ ಸತ್ಯ! ತನ್ನ ಮನೆಯನ್ನೇ ಒಪ್ಪಿಸಿ, 
ಪ್ರೀತಿಯನ್ನು ತೋರಿಸಿ, ಬೇರೊಂದನ್ನು ಚಿಂತಿಸದೆ ಅನುದಿನವೂ ಅನುಸರಿಸಿಕೊಂಡಿದ್ದರೂ 
ಜ್ಞಾತಿಗಳ ಮನಸ್ಸಿನಲ್ಲಿ ಕನಲಿಕೆ ಎಂಬುದಿರುತ್ತದೆಯೇ ಹೊರತು ಕಕ್ಕಲತೆಯಲ್ಲ; 
ಘನತೆಯಿ೦ದಿದ್ದರೂ ಜನರು ಕೈಯಲ್ಲಿ ಮಣ್ಣನ್ನು ಹಿಡಿದುಕೊ೦ಡು ದೂಷಿಸುವುದನ್ನು 
ಬಿಡುತ್ತಾರೆಯೇ ಈ ಜಗತ್ತಿನಲ್ಲಿ? ಶರತ್ಕಾಲದ ಮೋಡವು ಗುಡುಗಿದರೂ ಒಂದು 
ಹನಿಯನ್ನೂ ಭೂಮಿಗೆ ಸುರಿಸದೆ ಇರುವುದೋ ಹಾಗೆಯೇ ದಾಯಾದಿಗಳ ಪ್ರೀತಿಯೂ 
ಹರುಷವನ್ನೀಯಬಲ್ಲುದೇ? ಇಷ್ಟು ದಿನ ಈ ನಗರದ ಅರಸಿನಂತೆ ಸುಖವನ್ನನುಭವಿಸಿ 
ಶತ್ರುಕುಲವು ನಮಗೆದುರಾಗಿರಲು ನಮ್ಮನ್ನು ಧಿಕ್ಕರಿಸುತ್ತಿರುವ ಮೂಢನಾದ ಕುಲಘಾತಕ 
ನೀನು; ಒಡಹುಟ್ಟಿದವನೆಂದು ಸಹಿಸಿಕೊಂಡು ನಿನ್ನ ಇಷ್ಟು ನುಡಿಗಳನ್ನು ಕೇಳಿಸಿಕೊಂಡೆ; 
ಇನ್ನೂ ಹೆಚ್ಚಿನ ಮಾತುಗಳನ್ನಾಡಿದರೆ ನಿನ್ನ ತಲೆಯನ್ನಿಳುಹದೆ ಬಿಡುವೆನೇ? ನಿನ್ನ 
ವಿವೇಕಕ್ಕೆ ಬೆಂಕಿ ಬಿತ್ತು ಈಗಲೇ ಸಭೆಯಿಂದ ತೊಲಗಿ ಹೋಗು” ಎಂದು ದಶಕಂಠನು 
ತನ್ನ ಚ೦ದ್ರಹಾಸವನ್ನು ಜಳಪಿಸಿದ. ಅವನ ಕಿಡಿಯುಗುಳುವ ರೌದ್ರಾವೇಶವನ್ನು ಕಂಡು 
ಸಭೆಯು ನಡುಗಿಹೋಯಿತು. 


ಇದನ್ನು ನೋಡಿದ ವಿಭೀಷಣನು ನಾಲ್ವರು ಮಂತ್ರಿಗಳ ಜೊತೆಗೆ ಆಗಸವನ್ನಡರಿ : 
ಹೀಗೆಂದು ನುಡಿದ: “ಗಂಡುಗಲಿಯಾದ ದಶಶಿರನು ರಾಜ, ತಂದೆಗಿಂತಲೂ 
ಮಿಗಿಲಾದ ಅಣ್ಣ ಎಂದು ಭಾವಿಸಿ ನಿನ್ನ ಪ್ರಚಂಡವಾದ ಕ್ರೂರ ನುಡಿಗಳನ್ನು | 
ಸಹಿಸಿಕೊಂಡು ಇಲ್ಲಿಂದ ನಾನು ಹೊರಹೋಗಲಿಲ್ಲ; ಆದರೆ ಕಾಲಾನುಸಾರವಾಗಿ : 
ಹಿತವು ಅಹಿತವಾಗಿದೆ. ಕುಲದ ಪರಿಪಾಲನೆಯಾಗಿ ಸೌಖ್ಯೋನ್ನತಿಯು ಸಾಧ್ಯವಾಗುವ ' 
ರೀತಿಯಲ್ಲಿ ಲೋಕೋಪಕಾರವಾಗುವಂತೆ ನಡೆದುಕೊಳ್ಳೆಂದು ಹಿತವನ್ನು ಹೇಳಿದರೆ : 
ನೀನು ನಿಶಾಚರಬುದ್ಧಿಯಿ೦ದ ಕೂಡಿ, ದುಷ್ಟ ಸಹವಾಸವಿಡಿದು ನನ್ನ ಮಾತುಗಳನ್ನು 


೭೨೦ ಶ್ರೀರಾಮಕಥಾಮೃತ ' 


ದೂರೀಕರಿಸಿದೆ; ಲಘುಮತಿ ಅಧಿಕ ಮದಗಳಿಗೆ ತಕ್ಕ ಪ್ರತಿಕ್ರಿಯೆಗಳು ಉದಿಸದೇ 
ಹೋಗುತ್ತವೆಯೇ? ನರರು ವಾನರರು ನಿನಗೆಣೆಯಲ್ಲ ಎಂಬ ಅಜ್ಞಾನಭರವಸೆಯಿಂದ 
ಇಂದ್ರಸುತನಿಂದ ನರಳಿದುದನ್ನು ಇಷ್ಟು ಬೇಗ ಮರೆತೆಯಾ? ನರವಧ್ಯವೆಂದು ಬ್ರಹ್ಮನಿತ್ತ 
ವರ, ಹರಶರಣನಾದ ನಂದಿಯಿತ್ತ ಶಾಪಗಳನ್ನು ದೈವಯೋಗವು ನೆರವೇರಿಸದೆ 
ಇರುತ್ತದೆಯೇ? ನಾಳೆ ರಘುವೀರನು ಮಾಡುವ ಬಾಣಗಳ ಉರುಬಿನಿಂದ ಹಾಳಾಗಿ 
ಹೋಗುವ ಈ ಲಂಕೆಯಿಂದ ದಾನವರ ವಂಶವು ನಾಶವಾಗುವುದನ್ನು ನಾನು 
ನೋಡಲಾರೆ; ಆದ್ದರಿಂದ ಇಲ್ಲಿಂದ ನಾನು ಮರೆಯಾಗಿ ಹೋಗುತ್ತೇನೆ. ನೀನೇ ಇಲ್ಲಿ 
ಶಾಶ್ವತವಾಗಿ ಬಾಳು, ನಾನು ಹೋಗುತ್ತೇನೆ” ಎಂದು ಹೇಳುತ್ತ ವಿಭೀಷಣನು ಖೂಳ 
ರಕ್ಕಸಕುಲವನ್ನು ಬಿಟ್ಟು ಹೊರನಡೆದ. ಹಾಗೆ ವಿಭೀಷಣನು ಕೈಯಲ್ಲಿ ಗದೆಯನ್ನು ಹಿಡಿದು 
ನಾಲ್ವರು ಮಂತ್ರಿಗಳೂಡನೆ ವಿಷ್ಣುಪದವನ್ನು ಮೊರೆಹೊಗಲು ಆ ದಯಾಪರನಾದ 
ರಾಮಪುರದರಸನನ್ನು ಕಾಣಲೆಂದು ನಡೆತಂದ. ಆ ಭಾಗವತ ಮಕುಟಮಣಿಯು 
ಮುಂದೆ ಆಗಲಿರುವ ವಿಭವಸಂಪದಗಳನ್ನು ನೆನೆದು ಹೃದಯದಲ್ಲಿ ಆನಂದವನ್ನು 
ತುಂಬಿಕೊಂಡ. 


೫. ವಿಭೀಷಣನಿಗೆ ಶ್ರೀರಾಮಚಂದ್ರನು ಆಶ್ರಯವಿತ್ತುದು 


ಗಿರಿಜೆ ಕೇಳು, ಹಿತವನ್ನು ನುಡಿದ ತನ್ನನ್ನು ವಧಿಸಲು ಮುಂದಾದ ರಾವಣನನ್ನು 
ಬಿಟ್ಟು ವಿಭೀಷಣನು ಆಗಸಮಾರ್ಗವನ್ನು ಹಿಡಿದು ಕ್ಷಿತಿಜಾರಮಣನಿದ್ದ ಸ್ಥಳಕ್ಕೆ 
ಬರಲು ಅವನನ್ನು ಸುಗ್ರೀವನೇ ಮುಖ್ಯವಾದ ಫ್ಲವಗಸಮೂಹವು ನೋಡಿತು. 
ಪರ್ವತದಂತಹ ಅವನನ್ನು ಕಂಡ ತರಣಿಸುತನು ಒಂದರೆಕ್ಷಣ ಮಿಡುಕದೆ ನಿಂತ; 
ಅನಂತರ ಹತ್ತಿರವಿದ್ದ ಕಪಿನಾಯಕರನ್ನೆಲ್ಲ ಕರೆದು ಪ್ರೀತಿಯಿಂದ ಹೀಗೆ ನುಡಿದ: 
“ದುರುಳನಾದ ರಾವಣನ ಕಡೆಯಿಂದ ಈ ರಕ್ಕಸರು ಬರುತ್ತಿದ್ದಾರೆ; ಆಯುಧಕ್ಕಿಂತಲೂ 
ಮಿಗಿಲಾಗಿ ಮಾಯಾಧಿಕರಣದಿಂದ ವಂಚಿಸುವುದರಲ್ಲಿ ಇವರು ನಿಸ್ಸೀಮರು, 
ಆದ್ದರಿಂದ ಎಚ್ಚರಿಕೆಯಿಂದಿರಿ.” ಆಗ ತಕ್ಷಣವೇ ಆ ವಾನರರು ಮರಮೊರಡಿಗಳಲ್ಲಿ 
ಸೇರಿ ಹೋರಾಟಕ್ಕೆ ಸಿದ್ಧವಾಗಿ ನಿಂತು, “ಅಪ್ಪಣೆಯಿತ್ತರೆ ಹನುಮಂತನಂತೆ ಈ 
ರಕ್ಕಸರನ್ನು ಸದೆಬಡಿದು ಕಾಡಿನಲ್ಲೆಸೆದು ಬರುತ್ತೇವೆ” ಎಂದರು. ಆ ಮಾತುಗಳನ್ನು 
ಕೇಳಿದ ಸುಗ್ರೀವನು ತನ್ನ ಬಿಡಾರವನ್ನು ಬಿಟ್ಟು ಉತ್ತರದ ದಡಕ್ಕೆ ಹೋದ. 
ಅಲ್ಲಿಗೇ ಆಕಾಶಮಾರ್ಗದಲ್ಲಿ ಬಂದ ವಿಭೀಷಣನು ಆಗಸದಲ್ಲಿ ನಿಂತುಕೊಂಡೇ, 
“ವಾನರೋತ್ತಮನೇ ಕೇಳು, ನಾನು ರಕ್ಕಸಾಧಿಪನಾದ ರಾವಣನ ತಮ್ಮ ವಿಭೀಷಣ; 
ರಮೇಶನ ಅಡಿಗಳನ್ನು ಹಿಡಿದು ಶರಣಾಗಲು ಬಂದಿದ್ದೇನೆ” ಎಂದು ಕೂಗಿ ಹೇಳಿದ. 
“ಜಟಾಯುವನ್ನು ವಂಚನೆ ಮಾಡಿ ಜನಸ್ಥಾನದಿಂದ ರಾಘವನ ಲಲನೆಯನ್ನು 
ಕದ್ದು ತಂದು ಅಶೋಕವನದಲ್ಲಿಟ್ಟುದನ್ನು ಕಂಡು ನಾನಾ ಎಧದಲ್ಲಿ ತಿಳಿಹೇಳಿಲು 
ನನ್ನನ್ನು ಕೊಲ್ಲಲು ಬಯಸಿ ತನ್ನ ಕತ್ತಿಯನ್ನು ಹಿಡಿದು ಜಳಪಿಸುತ್ತ ಬ೦ದ; ಅವನ 


ಯುದ್ಧಕಾಂಡ ೭೨೧ 


ದುರ್ವರ್ತನೆಯನ್ನು ಕಂಡು ನಾನು ಅಣ್ಣನ ಸಂಬಂಧವನ್ನು ಕಡಿದುಕೊಂಡು ಆಪ್ತರಾದ 
ನಾಲ್ವರು ಅಮಾತ್ಕರೊಡನೆ ಅಲ್ಲಿಂದ ಹೊರಟು ಬಂದೆ. ಕಾಲವಶದಿಂದ ದೈತ್ಯರರಸನು 
ಹಿತಕರವಾದುದನ್ನು ಬಿಟ್ಟು ಭೂಜಾತೆಯನ್ನು ಬಯಸಿದ್ದಾನೆ; ಅದರಿಂದ ಇಡೀ 
ದೈತ್ಯಕುಲವೇ ನಾಶವಾಗುವುದೆಂದು ತಿಳಿದ ನಾನು ಜಗದೀಶನೂ, ಕರುಣಾಳುಗಳ 
ದೇವನೂ, ಫಾಲಲೋಚನ ಮೊದಲಾದವರ ಒಡೆಯನೂ ಆದ ರಘುವರನು 
ಶರಣುವೊಗುವವರನ್ನು ಪಾಲಿಸುವನೆಂದು ಮೊರೆವೊಗಲು ಬಂದಿದ್ದೇನೆ; ಇದನ್ನು ಆ 
ಮಹಾತ್ಮನಿಗೆ ದಯವಿಟ್ಟು ತಿಳಿಸು” ಎಂದು ಕೂಗಿ ಹೇಳಿದ. ವಿಭೀಷಣನ ಮಾತುಗಳನ್ನು 
ಕೇಳಿದ ತರಣಿತನಯನು ರಾಫವನೆಡೆಗೆ ನಡೆತಂದು ವಿಭೀಷಣನು ಹೇಳಿದ 
ಮಾತುಗಳೆಲ್ಲವನ್ನೂ ಹೇಳಿ, “ಅವನು ನಾಲ್ವರು ಸಚಿವರ ಜೊತೆಯಲ್ಲಿ ಬಂದಿದ್ದಾನೆ. 
ಹಗೆಯಾದ ಪಾಪಾಚಾರ ದೈತ್ಯಸಂಭೂತನಾದ ಅವನು ನಮ್ಮನ್ನು ಕಾಮರೂಪಿನಿಂದ 
ವಂಚಿಸದೆ ಇರಲಾರ; ಶೂರನೂ ಕೃತಘಫ್ನನೂ ಮಾಯಾವಿಯೂ ಆದ ಈತನು 
ಬ೦ದು ನಮ್ಮ ಪಾಳಯವನ್ನು ಹೊಕ್ಕರೆ ಭೇದೋಪಾಯದಿಂದ ಅರೆಕ್ಷಣದಲ್ಲಿ ನಮ್ಮ 
ಬಲವನ್ನು ಶಿಥಿಲಗೊಳಿಸುತ್ತಾನೆ. ಇವನು ನಮ್ಮ ಬಣವನ್ನು ಸೇರಿದರೆ ಎಂದಾದರೂ 
ನಮ್ಮ ಸೇನೆಯನ್ನು ಬಲಹೀನಗೊಳಿಸುತ್ತಾನೆಂದು ನನಗೆ ತೋರುತ್ತಿದೆ, ಎಷ್ಟಾದರೂ ಈ 
ರಕ್ಕಸರು ಕೃತ್ರಿಮರಲ್ಲವೇ। ರಾವಣಾಸುರನ ಅಪ್ಪಣೆಯಿ೦ದ ಈತನು ನಮ್ಮ ಭೂಮಿಗೆ 
ಬ೦ದಿದ್ದಾನೆಯೇ ಹೊರತು ಸುಮ್ಮಸುಮ್ಮನೆ ತಮ್ಮ ಜಾಗವನ್ನು ಬಿಟ್ಟು ಬಂದಾನೆಯೇ? 
ದೈತ್ಯಬಲವು ನಿಗ್ರಹಯೋಗ್ಯವಾದುದು; ಆದ್ದರಿ೦ದ, ದೇವನೇ, ಅವನನ್ನು ನಂಬದೇ 
ಹಿಡಿದು ತರಿದುಹಾಕಲು ಪ್ಷವಗಕುಲಕ್ಕೆ ಅಪ್ಪಣೆ ನೀಡು” ಎಂದು ಸುಗ್ರೀವನು 
ರಾಘವನಲ್ಲಿ ಬಿನ್ನವಿಸಿಕೊ೦ಡ. “ನಮ್ಮ ಬಲದ ಒಳಹೊಕ್ಕು ಸ್ನೇಹದಿಂದೆಂಬಂತೆ ನಮ್ಮ 
ಗುಟ್ಟುಗಳೆಲ್ಲವನ್ನೂ ತಿಳಿದು ಎಲ್ಲರನ್ನೂ ನೆಗ್ಗಿಹಾಕಲು ಕ್ರೌರ್ಯಧನನಾದ ರಕ್ಕಸನು ತನ್ನ 
ಮಂತ್ರಿಜನಕ್ಕೆ ಅಪ್ಪಣೆ ಮಾಡಿದ್ದಾನೆನ್ನಿಸುತ್ತದೆ. ಶರಣಾಗತನಾಗುವವನಂತೆ ಸೋಗು 
ಹಾಕಿಕೊಂಡು ಬಂದ ಇವನು ನಮಗೆ ಅಪಕಾರಿಯೇ ಸರಿ. ಅವನ ಮಾತುಗಳನ್ನು 
ನಂಬದೆ ಮುಗಿಸಿಬಿಡುವುದೇ ನಮಗೆ ಕ್ಷೇಮಕರ” ಎ೦ದು ಸುಗ್ರೀವನು ಮತ್ತೆ ಹೇಳಿದ. 


ಈ ರೀತಿಯಲ್ಲಿ ತನ್ನ ಆಲೋಚನೆಯನ್ನು ತಿಳಿಸಿದ ತರಣಿಸುತನ ಮಾತುಗಳನ್ನು 
ನರದೇವನು ಕೇಳಿ ಸೇರಿದ್ದ ಕಪಿಕುಲವನ್ನು ಕುರಿತು, “ನೀವೆಲ್ಲ ಸುಗ್ರೀವನು 
ಹೇಳಿರುವುದನ್ನು ಕೇಳಿದ್ದೀರಿ; ನಾನಾ ನಿಟ್ಟುಗಳಿಂದ ಸಮಾಲೋಚಿಸಿ ನೋಡಿ 
ಮುಂದೆ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದನ್ನು ನಿರ್ಧಾರದಿಂದ ತಿಳಿಸಿದರೆ 
ನಾನು ಆ ರೀತಿ ನಡೆದುಕೊಳ್ಳುತ್ತೇನೆ” ಎಂದು ತಿಳಿಸಿದ. ಆಗ ಫ್ಲವಗತತಿಯು, 
“ತ್ರಿಭುವನ ಚೈತನ್ಯಾತ್ಮಕನಾದ ನೀನು ಅರಿಯದುದು ಏನಿದೆ? ಈ ರೀತಿ ಮಾಡಿ 
ಎ೦ದು ನೀನು ಆಜ್ಞಾಪಿಸಿದರೆ ನಾವು ಹಾಗೆ ನಡೆದುಕೊಳ್ಳುತ್ತೇವೆ” ಎನ್ನಲು, ಅವರ 
ನಡುವಿದ್ದ ತಾರೇಯ(ಅಂಗದ)ನು, “ತಮ್ಮ ಸ್ವಭಾವಗಳನ್ನು ಒಳಗೆ ಬಚ್ಚಿಟ್ಟುಕೊಂಡು 
ಸಾಧುಗಳ ರೀತಿಯಲ್ಲಿ ಓಡಾಡಿಕೊಂಡು ಮೃದುವಾದ ಮಾತುಗಳನ್ನಾಡುತ್ತ ಇತರರ 
ಮನಸ್ಸಿನಲ್ಲಿದ್ದುದನ್ನು ತಿಳಿದು ಶಠರು ರಂಧಾನ್ವೇಷಣೆ ಮಾಡುತ್ತಾರೆ; ರಕ್ಕಸನ ತಮ್ಮ 


೭೨೨ ಶ್ರೀರಾಮಕಥಾಮೃತ 


ಮಾಯಾವಿ ಶಸ್ತ್ರಸಜ್ಜಿತ ಮಹಾಬಲನಾದ ವಿಭೀಷಣನು ಎಶ್ವಾಸಯೋಗ್ಯ ಎಂದು 
ಸಂದೇಹಿಸದಿರುವುದು ಸಲ್ಲದೆಂದೇ ನನ್ನ ಮನಸಿಗೆ ತೋರುತ್ತಿದೆ; ಮೊದಲಿಗೆ 
ಅರ್ಥಾನರ್ಥಗಳನ್ನು ಶೋಧಿಸಿ ನೋಡಿ ಏನು ಮಾಡುವುದೆಂದು ನಿರ್ಧರಿಸಬೇಕು. 
ಗುಣವಿದ್ದರೆ ಒಪ್ಪಿಕೊಂಡು ದೋಷವು ಕಂಡುಬಂದರೆ ಬಿಡುವ ಚಾತುರ್ಯವು 
ರಾಜನಾದವನಿಗಿರಬೇಕು. ಮನಸಿಗೆ ಅನುಮಾನವು ತೋರದೆ ಗುಣವೇ ಬಹುವಿಧದಲ್ಲಿ 
ಕಾಣಿಸಿದರೆ ಅದನ್ನೊಪ್ಪಿಕೊಳ್ಳುವುದು ವಿಹಿತವಾದುದು; ಇದು ನನ್ನ ಅಭಿಮತ. 
ಸರ್ವಜ್ಞನಿಧಿಯಾದ ನಿನ್ನ ಚಿತ್ತಕ್ಕೆ ತಿಳಿಯದುದು ಯಾವುದಿದೆ?” ಎಂದು ನಿರೂಪಿಸಿದ. 
ಅನಂತರ ಮುಂದುವರಿದು, “ಒಬ್ಬ ಸೂಕ್ಷ್ಮಮತಿಯಾದ ಚರನನ್ನು ಆತನಿದ್ದೆಡೆಗೆ ಕಳುಹಿಸಿ 
ಅವನ ರೀತಿಯನ್ನು ತಿಳಿದುಕೊಂಡು, ಅವನಲ್ಲಿ ಯಾವ ದೋಷವೂ ಕಾಣಿಸದಿದ್ದರೆ 
ಅವನನ್ನು ಪರಿಗ್ರಹಯೋಗ್ಯನೆಂದು ಸ್ವೀಕರಿಸಬಹುದು. ಅವನು ತನ್ನ ಸುಳುಹುಗಳನ್ನು 
ಬಿಟ್ಟುಕೊಡದಿದ್ದರೆ ಅವನನ್ನು ಬೇಗ ನಿವಾರಿಸಿಕೊಳ್ಳಬೇಕು” ಎಂದು ಅರಸನಲ್ಲಿ 
ವಿನಯದಿಂದ ವಿಜ್ಞಾಪಿಸಿಕೊಂಡ. “ದೇವ, ಪಾಪಕರ್ಮಾಚಾರರತನಾದ ದೈತ್ಯಮುಖ್ಯನು 
ನಮಗೆ ಅಪಕಾರಿ, ಬದ್ಧವೈರಿ, ಅವನ ತಮ್ಮನಾದ ಇವನನ್ನು ಅನುಮಾನವಿಲ್ಲದೆ 
ಹೇಗೆ ನಂಬುವುದು? ಯಾರನ್ನಾದರೂ ಯಾಕೆ ಕೇಳಬೇಕು; ಕೈಯ ಕಂಕಣವನ್ನು 
ನೋಡಲು ಕನ್ನಡಿ ಯಾಕೆ ಬೇಕು? ಈ ವಿಭೀಷಣನು ಸರ್ವದಾ ತ್ಯಾಜ್ಯ ಎಂಬುದರಲ್ಲಿ 
ಸಂದೇಹವೇ ಇಲ್ಲ” ಎ೦ದು ಮೈಂದನು ನುಡಿದ. “ದೈತ್ಯಪತಿಯು ವಿನಯದಿಂದ ನಮ್ಮ 
ಒಳಸೇರಿದ ಬಳಿಕ ಅವನ ಅನುವರಿದು ಮನಸ್ಸಿಗೆ ಒಪ್ಪಿತವಾದರೆ ಒಪ್ಪಿಕೊಳ್ಳಹುದು, 
ಇಲ್ಲವಾದರೆ ಅವನನ್ನು ಹೊರದಬ್ಬಬಹುದು. ಆದರೆ ಇದನ್ನು ತಿಳಿದುಕೊಳ್ಳುವುದು 
ಹೇಗೆ?” ಎಂದ. ಆಗ ಅನಿಲಸುತನು ಈ ರೀತಿ ಬಿನ್ನಪಗೈದ: “ನಾನು ಎಲ್ಲವನ್ನೂ 
ತಿಳಿದ ಎಲ್ಲದಕ್ಕೂ ಉತ್ತರವನ್ನೀಯುವ ಮಹಾಪ್ರಾಜ್ಯನೇನಲ್ಲ, ಆದರೂ ಚಪಲದಿಂದ 
ಒಂದೆರಡು ಮಾತುಗಳನ್ನಾಡಬಯಸುತ್ತೇನೆ. ಮಹಾಪ್ರಭು, ಪರರ ಇಂಗಿತಗಳನ್ನು 
ಅರಿತು ಮಾತನಾಡುವುದು ಬ್ರಹ್ಮ ಬೃಹಸ್ಪತಿ ಮುಖ್ಯರಾದವರಿಗೂ ಸಾಧ್ಯವಾಗದ ಕೆಲಸ; 
ಪರರ ಮನಸ್ಸಿನಲ್ಲಿರುವುದನ್ನು ತಿಳಿದುಕೊಳ್ಳುವುದು ತೀರ ದುಸ್ತರವಾದುದು. ಹಾಗಾಗಿ 
ಅವರ ಕುಲಶೀಲಧರ್ಮಗಳಿಂದ ತಿಳಿದುದನ್ನು ಬಿನ್ನವಿಸುತ್ತೇನೆ. ಸ್ವಭಾವವನ್ನು ಚಾರರ 
ಮೂಲಕ ತಿಳಿಯಲು ಸಾಧ್ಯವಿಲ್ಲ, ಹಾಗೆಯೇ ಶಾಸ್ತ್ರಜ್ಞಾನದಿಂದಲೂ ಹೇಳಲಳವಲ್ಲ. 
ಬೇರೆಯವರ ಚಾರರ ಮೂಲಕ ಪರೀಕ್ಷಿಸಲು ಆಗದು; ಈತನು ದಾರುಣವಾದ ದಶಶಿರನ 
ತಮ್ಮನೇನೋ ಹೌದು, ಈಗ ಇಲ್ಲಿಗೆ ಬಂದಿದ್ದಾನೆ. ಇದು ಸುಖಪಾರವಶ್ಯ ಎಂದು 
ನನ್ನ ಮನಸ್ಸಿಗೆ ತೋರುತ್ತಿದೆ; ಹಾಗೇತಕ್ಕೆ ಎಂಬುದನ್ನು ವಿಸ್ತರಿಸಿ ಹೇಳುತ್ತೇನೆ. ದೈತ್ಯರು 
ವಂಚಿಸಲು ಬರುವವರಾದರೂ ಸ್ವಸ್ತರೂಪದಲ್ಲಿ ಚಾ೦ಚಲ್ಯವನ್ನು ತೊರೆದು ಸಚಿವರ 
ಜೊತೆಯಲ್ಲಿ ಅಕಾಲದಲ್ಲೇಕೆ ಬರಬೇಕು? ಮಾರುವೇಷದಲ್ಲಿ ಬಂದು ನಾನಾ ವಿಧದ 
ಉಪಾಯಗಳನ್ನನುಸರಿಸಿ ಇರಬೇಕಾಗಿತ್ತು. ವಂಚನೆಗೈಯುವವರಲ್ಲಿ ಭೀತಿ ಚಾಂಚಲ್ಯ 
ನಡುಕ ತೊದಲ್ನುಡಿ, ಆಡುವ ಮಾತಿಗೆ ಅನುಗುಣವಲ್ಲದ ಮುಖವೈವರ್ಣ್ಯಗಳಿರುವುದು 
ಸಹಜ, ಪ್ರಭು. ಆದರೆ ಯಾತುಧಾನೇಶನ ಅನುಜನಲ್ಲಿ ಈ ಲಕ್ಷಣವಾವುದೂ ಕಾಣಿಸದು. 


ಯುದ್ಧಕಾಂಡ ೭೨೩ 


ಠಕ್ಕನೇ ಆಗಿದ್ದರೆ ಹಗಲು ಹೊತ್ತಿನಲ್ಲೇಕೆ ಬರುತ್ತಿದ್ದ? ಈತನ ನಡವಳಿಕೆ ವಂಚನೆಯದಾಗಿ 
ಕಾಣುತ್ತಿಲ್ಲ. ಕ್ಷಿತಿಜಾತೆಯನ್ನು ತಂದು ಬಲವದ್ವಿರೋಧ ಸಂಗತಿಯನ್ನು ಮಾಡಿ 
ಕುಲವಿನಾಶವನ್ನು ಮಾಡದೆ, ಸಾಧುಮತಿಯಿಂದ ಸಂಧಾನಗೈದು ಜಾನಕಿಯನ್ನು ಒಪ್ಪಿಸಿ 
ಸುಖವಾಗಿ ಬಾಳು ಎಂದು ಬುದ್ಧಿಯನ್ನು ಹೇಳಲು ದೈತ್ಯನು ಕೋಪಾತಿಶಯದಿಂದ 
ಹೊರವಡಿಸಲು ಖಿನ್ನತೆಯನ್ನು ತಳದು ಸಚಿವರುಗಳ ಜೊತೆಗೆ ಮಂತಿವಂತನಾಗಿ 
ಬ೦ದಿರುವನೇ ಹೊರತು ಈತನ ಭಾವ ದುಷ್ಪವಾದುದಲ್ಲ, ಮಹಾಪ್ರಭು. ಪಾಪಾಚಾರ- 
ಕ್ರೂರಬುದ್ಧಿಗಳಿಂದ ಕೂಡಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಸಾಧುವಿನ ಹಾಗೆ 
ಕಾಣಿಸುವುದು ಕಾಮಮೋಹಾದಿಗಳಿರುವ ಯಾವ ವ್ಯಕ್ತಿಗಾದರೂ ಅಸಾಧ್ಯ ಮನಸ್ಸಿನ 
ಕಲುಷವು ಕಲಕಿ ಹೊರಸೂಸದೇ ಇರದು; ಅವನ ಕಾರ್ಯಸ್ವರೂಪದಿಂದ ಈತನು 
ದುಷ್ಪತೆಯಿ೦ದ ಕೂಡಿದ ಮನಸ್ಸಿನವನಾಗಿರಲಾರ ಎಂದು ನನ್ನ ಮನಸಿಗೆ ತೋರುತ್ತಿದೆ. 
ಖಳನಾದ ವಿರಾಧನು ಮಡಿದ, ಖರನೇ ಮೊದಲಾದ ಭಟರು ಅಳಿದರು, ಈಗ 
ರಘುವರನು ಸುಗ್ರೀವನ ನಾಯಕತ್ವದ ಕಪಿಕರಡಿಸಿ೦ಗಳೀಕಗಳೊಡನೆ ಬ೦ದಿರುವುದರಿ೦ದ 
ಅಣ್ಣನಿಗೆ ವಿವೇಕವನ್ನು ಹೇಳಲು, ತನ್ನ ಖೂಳತ್ವದ ಅತಿಕೋಪದಿಂದ ಅದನ್ನು ಧಿಕ್ಕರಿಸಿ 
ನುಡಿಯಲು, ಈತನು ಉದ್ದೇಶಪೂರ್ವಕವಾಗಿಯೇ ಇಲ್ಲಿಗೆ ಬಂದಿರುವನೆಂದು ನನಗೆ 
ಅನ್ನಿಸುತ್ತಿದೆ. ನಿನಗೆ ಶರಣುವೊಕ್ಕು ಸುಖಸಂಪತ್ತಿನ ಭೋಗಸಿರಿಯನ್ನು ಪಡೆಯಲೆಂದು 
ಬಂದಿರುವುದರಲ್ಲಿ,  ರಘುರಾಮನೇ, ಸಂದೇಹವಿಲ್ಲ. ಶಾಖಾಮೃಗಾಧಿಪರು 
ಬಿನ್ನವಿಸುತ್ತಿರುವುದು ಸರಿಯಲ್ಲ. ಹಾಗೆ ನೋಡಿದರೆ, ಲೋಕದಲ್ಲಿ ನಿನಗೆ 
ಗೊತ್ತಿಲ್ಲದಿರುವುದು ಯಾವುದಿದೆ? ಎಲ್ಲ ಜಂತುಗಳ ಬುದ್ಧಿಸಾಕ್ಷಿಕವಾಗಿ ಮೆರೆಯುವ 
ಸುಜ್ಜಾನಮಯನಿಗೆ ಯಾರು ತಾನೆ ನೀತಿಯನ್ನು ತಿಳುಹಬಲ್ಲರು?” ಎಂದು ನುಡಿದು 
ಕೈಮುಗಿದು ನಿಂತ. 


ಹೀಗೆ ಹೇಳಿದ ಮಾರುತಿಯ ನೀತಿವಾಕ್ಯಗಳನ್ನು ಕೇಳಿದ ರಘುನಂದನನು 
ನಸುನಗುತ್ತ, “ಖಳನ ಈ ತಮ್ಮನನ್ನು ನೋಡಿದರೆ ಇವನು ನಿರ್ದೋಷಿ ಎಂಬ ಭಾವನೆ 
ನನ್ನ ಮನಸ್ಸಿಗೂ ಬರುತ್ತಿದೆ. ಆದರೆ ನಿಮ್ಮ ಮನಸಿನಲ್ಲಿ ಏನಿರುವುದೋ ಎಂದು 
ವಿಚಾರಿಸಿದೆ” ಎಂದು ನುಡಿದ. ಆಗ ರವಿನಂದನನು, “ಹಿತವನಾಗಿರಲಿ ಅಹಿತನಾಗಿರಲಿ 
ಮಹದ್‌ವ್ಯಥೆ ಎದುರಾಗಿರುವಾಗ ಯಾರು ತಾನೇ ಹೀಗೆ ಹಿಂದುಮುಂದನ್ನು 
ನಿಟ್ಟಿಸದೆ ಬಿಟ್ಟು ಬರುತ್ತಾನೆ? ನಿಶ್ಚಯವಾಗಿಯೂ ಈತನು ಕುಟಿಲಮತಿ” ಎಂದು 
ಹೇಳಲು ಶ್ರೀರಾಮಚಂದ್ರನು ಲಕ್ಷಣನ ಮುಖವನ್ನು ನೋಡಿ ಸುಗ್ರೀವನ ಕಡೆಗೆ 
ತಿರುಗಿ ಗಂಭೀರ ಧ್ವನಿಯಿಂದ ಇಂತೆಂದನು: «ಗುರುವಿನ ಸನ್ನಿಧಿಯಲ್ಲಿ ಸಕಲ 
ಶಾಸ್ತ್ರಗಳನ್ನು ಕಲಿಯದೆ, ಸಂಪ್ರದಾಯಗಳನ್ನು ಅರಿಯದೆ ಕಾರ್ಯಕಾಲೋಚಿತಗಳನ್ನು 
ಹೇಗೆ ಹೇಳುವುದು? ನಾನು ಶಾಸ್ತಾನುಮತದಿಂದ ಹೇಳುತ್ತಿದ್ದೇನೆ: ಮತಿವಂತರೂ, 
ಅತಿಮಾನ್ಯರೂ, ಕಾರ್ಯಾಂಶಸಂಗತಿಯರಿತ ಚತುರರೂ, “ಅಸಮಬಲಶೂರರೂ 
ಆದ ಕುಲಪುರುಷರನ್ನು ನಿಟ್ಟಿಸಿದರೆ ರಾಜರಿಗೆ ಬಹು ಸ೦ತೋಷವಾಗುತ್ತದೆ. ಆದರೆ 
ಹಿತವನ್ನು ಮರೆತು ಅಂತಹವರನ್ನು ಹೀಯಾಳಿಸಿದರೆ ಕೋಪ ಬರುವುದು ಸಹಜ; 


೭೨೪ ಶ್ರೀರಾಮಕಥಾಮೃತ 


ಹಾಗೆಯೇ ವಿಭೀಷಣನೂ ಅಣ್ಣನ ನಡತೆಯಿಂದ ಬೇಸತ್ತು ಬಂದಿದ್ದಾನೆ, ಆದ್ದರಿಂದ 
ಅವನು ಪರಿಗಹಿಸಲು ಯೋಗ್ಯನಾಗಿದ್ದಾನೆ. ಕರುಣಾಳುವೂ ಆಪ್ತತೆಯುಳ್ಳವನೂ 
ಆದವನು ಕ್ಷೇಮಂಕರವಾಗುವ ದೃಷ್ಟಿಯಿಂದ ನಿಷ್ಠುರ ನುಡಿಗಳನ್ನಾಡುತ್ತಾನೆ. ಹಿರಿಯರ 
ಅಭಿಪ್ರಾಯದಂತೆ ಜನಕಜೆಯನ್ನು ಒಪ್ಪಿಸಿ ಸುಖವಾಗಿ ಬಾಳು ಎಂದು ನುಡಿದ 
ಕಾರಣದಿ೦ದ ಆ ಖಳನು ತಮ್ಮನನ್ನು ಊರಿನಿಂದ ಗಡೀಪಾರು ಮಾಡಿದ್ದಾನೆ. ಹಾಗಾಗಿ 
ಇವನು ನಮ್ಮ ಕರುಣೆಗೆ ಪಾತ್ರನಾಗಿದ್ದಾನೆ. ಖಳನೇ ಇವನನ್ನು ಮಾಯೆಯಿಂದ ನಮ್ಮ 
ಬಳಿ ಕಳಿಸಿದ್ದಾನೆಂದು ಎಲ್ಲರಿಗೂ ತೋರುವುದು ಸಹಜ, ಆದರೆ ಬಲವದ್ವಿರೋಧವನ್ನು 
ಹೋಗಲಾಡಿಸಿಕೊ೦ಡು ಸುಖವಾಗಿರಲು ಹೇಳಿದರೆ ರಕ್ಕಸನು ಇವನನ್ನು ಊರಿಂದ 
ಹೊರಹಾಕಿದ್ದಾನೆ.' ಹೇಗೆಯೂ ಅಣ್ಣನು ಉಳಿಯಲಾರನೆಂದು ಖಚಿತವಾದುದರಿಂದ 
ಅವನನ್ನು ತೊರೆದು ನೇರವಾಗಿ ನಮ್ಮ ಬಳಿ ಬಂದಿದ್ದಾನೆ, ಹಾಗಾಗಿ ವಿಭೀಷಣನನ್ನು 
ರಕ್ಷಿಸುವುದು ಸೂಕ್ತ. ಅಣ್ಣನೊಡನಿದ್ದರೆ ಮಾನವುಳಿಯದೆಂದು ನಿರ್ಣಯಿಸಿ ಅವನ 
ಸಹವಾಸವನ್ನು ತಿರಸ್ಕರಿಸಿ ಪ್ರೀತಿಯಿಂದ ಕೂಡಿ ಅರಸನಾಗಬೇಕೆಂಬ ಉದ್ದೇಶದಿಂದ 
ಬಂದಿರುವನೆಂಬುದರಿಂದ ಭೇದವೇ ಮೊದಲಾದ ಉಪಾಯಗಳ ತೊಡಕಿಲ್ಲದೆ 
ಇವನನ್ನು ಪರಿಪಾಲಿಸಬೇಕು. ಸಾಮಾನ್ಯರು ಬ೦ದು "ಶರಣಾಗಿದ್ದೇನೆ' ಎಂದರೆ ಅವನಿಗೆ 
ಮನ್ನಣೆಯೀಯುವುದು ಮೂಲೋಕದ ಸತ್ಯ ಶೀಲ. ರಾಜರು ಬೇರೆಯವರ ಶ್ರೇಯಸ್ಸನ್ನು 
ನೋಡದೆ ಅಶ್ರೇಯಸ್ಸನ್ನು ಆಲೋಚಿಸುತ್ತಾರೆಯೇ ಹೊರತು, ಸೂರ್ಯತನಯನೇ, 
ಭರತನಂತೆ ನನ್ನಂತೆ ನಿನ್ನಂತೆ ಜನಕನಂತೆ ಪರಹಿತವನ್ನು ಬಯಸುವವರು 
ಎಷ್ಟು ಜನರಿದ್ದಾರೆ?” ರಘೂತ್ತಮನ ಈ ವಾಣಿಯನ್ನು ಕೇಳಿ ಹರ್ಷಭರಿತರಾಗಿ 
ಸೌಮಿತ್ರಿ ಸುಗ್ರೀವರು ಕೈಮುಗಿದರು. “ಕರುಣಾಳುಗಳ ದೇವನು ಶರಣಾದವರನ್ನು 
ಕಾಯುತ್ತಾನೆಂಬುದು ನಿಜವಾದರೂ, ಖೂಳ ಶತ್ರುವಿನ. ತಮ್ಮನಾದ ಈತನು ದುಷ್ಟ 
ಯೋಚನೆಯಿಂದ. ಬಂದು ಕ್ರೂರಕಾರ್ಯಗಳನ್ನು ಮಾಡದಿರುತ್ತಾನೆಯೇ? ರಕ್ಕಸ 
ದುರಾಚಾರಪರನಾದ ಈತನನ್ನು ನಂಬಿ ಕರೆಯುವುದು ಸಲ್ಲದು” ಎಂದು ರವಿತನಯನು 
ನುಡಿದು ಮೌನವನ್ನು ತಾಳಿದ. ಆಗ. ರಘುನಾಥನು ನಸುನಗುತ್ತ, “ಭಾಸ್ಕರತನಯನೇ 
ಕೇಳು, ಇವನು ದ್ರೋಹವನ್ನು ಬಗೆಯಲಾರ ಎಂದು ನನ್ನ ಮನಸ್ಸು ಹೇಳುತ್ತಿದೆ. 
ಕಾಳರಕ್ಕಸ ಪೈಶಾಚ ದಾನವರನ್ನು ಸೀಳಿ ಹಾಕುವುದೇನು ಮಹಾ, ನನ್ನ ಕಿರಿವೆರಳ 
ತುದಿಯಿಂದ ಖೂಳರನ್ನು. ಸಂಹರಿಸಬಲ್ಲೆ.. ವೈರಿಯು ಶರಣಾದಾಗ ತನ್ನ ದೇಹದ 
ಮಾಂಸವನ್ನು. ಕಿತ್ತು. ಕೊಟ್ಟು ಸತಿಯನ್ನು ಕೊ೦ಡೊಯ್ದ ವ್ಯಾಧನನ್ನು ಕರುಣೆಯಿಂದ 
ಕಾಪಾಡಿದ ಪಾರಿವಾಳದ ಕತೆಯು ನಿನಗೆ ತಿಳಿಯದೇ? ತನ್ನೆರಡೂ ಕೈಗಳನ್ನು ಮುಗಿದು 
“ಶರಣು' ಯಾಚಿಸುತ್ತ ಎರಗಿದವನು ಶತ್ರುವಾಗಲೀ ಆತ್ಮವ೦ಚಕನಾಗಲೀ ಅವನನ್ನು 
ಪೊರೆಯಬೇಕಲ್ಲದೆ. ತಿರಸ್ಕರಿಸುವುದು ಸಲ್ಲದು, ಅದು ರಾಜನೀತಿಯಲ್ಲ. ಕಾಪಾಡದೆ 
ಮೋಹ ಭಯ ಶಂಕೆಗಳಿಂದ ದೂರೀಕರಿಸುವವನು ಪಾತಕಿ; ಶರಣಾದವನು ಯಾರೇ 
ಆಗಲೀ ಅವನು ಕೃಪಾಪಾತ್ರ ವಿಭೀಷಣನು ನಮ್ಮನ್ನು ಮೋಸಗೊಳಿಸಲೆಂದು 
ಬಂದಿದ್ದರೂ. ಒಳ್ಳೆಯ ಉದ್ದೇಶದಿಂದ ಕೂಡಿದ್ದರೂ ಒಳ್ಳೆಯದೇ; ಶರಣಾಗಿ 


ಯುದ್ಧಕಾಂಡ | ೭೨೫ 


ಬ೦ದವನನ್ನು ಪೊರೆಯದಿದ್ದರೆ ಆ ಸುದ್ದಿಯನ್ನು ಇವನು ಹರಡುತ್ತಾನೆ; ಆಗ ನಾನು 
ಇಷ್ಟುದಿನ ಪರಿಪಾಲಿಸಿಕೊಂಡು ಬಂದ ವಾಸವಾರ್ಚಿತ ಧರ್ಮಕ್ಕೆ ಊನವುಂಟಾಗುತ್ತದೆ, 
ರವಿವಂಶದಲ್ಲಿ ಹುಟ್ಟಿ ಪಡೆದ ಕೀರ್ತಿಯು ಮಸುಳಿಸುತ್ತದೆ. ಆದ್ದರಿಂದ ಇವನನ್ನು 
ಪೊರೆಯದೆ ಬಿಟ್ಟರೆ ರಘುತನಯನು ಲಘುತನವನ್ನು ಹೊಂದದಿರುವನೇ? ಇವನು 
ದಶಕ೦ಠನ ತಮ್ಮನಾದರೂ ರಕ್ಷಣೆಯನ್ನು ನೀಡಿದರೆ ಜಗತ್ತನಲ್ಲಿ ನನ್ನ ಕೀರ್ತಿಯು 
ಹೆಚ್ಚುತ್ತದೆ. "ಮೊರೆವೊಕ್ತೆ, ಶರಣಾದೆ' ಎಂದು ದೀನತೆಯಿಂದ ಕೈಮುಗಿದರೆ 
ಯಾರಾದರೂ ಸರಿಯೇ ಅವನನ್ನು ಸಲಹುವುದು ನಮ್ಮ ವಂಶದಲ್ಲಿ ನಡೆದು ಬಂದ 
ರೀತಿ. ಹೀಗಾಗಿ ವಿಭೀಷಣನನ್ನು ಕರೆದು ತಾ” ಎಂದು ರಘುವರನು ಹೇಳಲು 
ಸುಗ್ರೀವನು ನಸುನಗುತ್ತ “ನಿಗಮೋಕ್ತವಾದ ಧರ್ಮದೊಡನೆ ಹುಟ್ಟ, ಕರುಣೆಯಿಂದ 
ಜಗತೀತಳವನ್ನು ಸಲಹಲೆಂದು ಬಂದಿರುವ ನಿನ್ನ ಪರಿಯು ಬೇರಾರಿಗೂ 
ಸಾಧ್ಯವಿಲ್ಲ. ಅಗಣಿತಗುಣಗಳಿಂದ ಕೂಡಿದ ದೈತ್ಯಾನುಜನು ನಿನ್ನ ಮೊರೆವೊಗಲು 
ಬಂದವನೇ ಹೊರತು ವಂಚಿಸುವುದಕ್ಕಲ್ಲ ಎಂಬುದು ನನಗೀಗ ಮನವರಿಕೆಯಾಗಿದೆ. 
ಆನ್ಯಜನ್ಮಗಳಲ್ಲಿ ಗಳಿಸಿಕೂಂಡು ಬಂದ ಪುಣ್ಯದ ಪರಿಪಾಕದಿಂದ ಪುಣ್ಯಮೂರ್ತಿಯಾದ 
ನಿನ್ನ ದರ್ಶನವು ಜಗತ್ತಿಗೆ ಪ್ರಾಪ್ತವಾಯಿತು; ಯಾವ ರೀತಿಯಿಂದಲಾಗಲೀ ನಿನ್ನನ್ನು 
ನೆನೆಸಿಕೊಂಡರೆ ಅವನನ್ನು ಸಲಹುವನೆಂದು ಶ್ರುತಿಗಳೆಲ್ಲವೂ ಸಾರುತ್ತಿವೆ” ಎಂದು 
ನುಡಿದು ವಂದನೆಮಾಡಿದ. ಆನಂತರ ಸಂತೋಷದಿಂದ ಬಂದು ಆಗಸದಲ್ಲಿ 
ಮೋಡದಂತೆ ಮೆರೆಯುತ್ತಿದ್ದ ವಿಭೀಷಣನೊಡನೆ ಅತೀವ ಹರ್ಷದಿಂದ ಹೀಗೆಂದ: 
“ಸೂರ್ಯಕುಲೋದ್ಭವನಿಂದ ನಿನಗೆ ಅಭಯವು ದೊರೆತಿದೆ, ನೀನೀಗ ಸಮುದ್ರದ ಈ 
ದಡದಲ್ಲಿ ಇಳಿಯಬಹುದು.” 


ಸುಗ್ರೀವನು ಹೀಗೆ ಹೇಳಲು ವಿಭೀಷಣನು ಸಚಿವರೊಡನೆ ದಡಕ್ಕೆ ಇಳಿತಂದ. 
ಸ್ನೇಹದಿಂದ ಅವನನ್ನು ಅಪ್ಪಿಕೊಂಡು ಸುಗೀವನು ತಕ್ಷಣವೇ ಅವರನ್ನು 
ರಾಘವನಿದ್ದೆಡೆಗೆ ಕರೆತಂದ. ಶ್ರೀರಾಮನ ದಿವ್ಯ ಸುಂದರ ಮೂರ್ತಿಯನ್ನು 
ದೂರದಿಂದಲೇ ನೋಡಿ ವಿಭೀಷಣ ಮತ್ತು ಸಚಿವರು ಅವನಿಗೆ ಭಯಭಕ್ತಿಯಿಂದ 
ನಮಸ್ಕರಿಸಿದರು. ಆನಂತರ ಕಪಿಸೈನ್ಯದ ಕಲರವದ ನಡುವಿನಲ್ಲಿಯೇ ತಮ್ಮ 
ವೃತ್ತಾಂತವನ್ನು ನಿರೂಪಿಸಲು ತೊಡಗಿದ: “ನಾನು ಪೌಲಸ್ತ್ಯ ವಂಶೋದ್ಧೂತನಾದ 
ದಶಶಿರನ ತಮ್ಮ ನನ್ನ ಹೆಸರು ವಿಭೀಷಣ. ದೈತ್ಯೇಂದ್ರನ ಸಭೆಯಲ್ಲಿ ನಾನು 


ಆಡಿದ ಮಾತುಗಳಂದ ನನಗೆ ಅವಮಾನವಾಯಿತು. ಅದರಿಂದ ಹೆಂಡಿರುಮಕ್ಕಳು, 
ಧನಧಾನ್ಯಗಳ ಆಸೆಯನ್ನು ತೊರೆದು ಕರುಣಾಳುಗಳ ದೇವನೂ ಅಸಮ ವಿಕಮನೂ 


ಆದ ನಿನ್ನ ಚರಣಗಳನ್ನಾಶ್ರಯಿಸಲು ಬಂದಿದ್ದೇನೆ. ನೀನು ಸಕಲಲೋಕಶರಣ್ಯನೂ 
ಸರ್ವಾತ್ಮನೂ ದೈತ್ಯಹರನೂ ಉದಾರಿಯೂ ಧರ್ಮಾತ್ಮನೂ ಇಂದಚಂದ್ರಾದಿಗಳಿಗಿಂತ 
ಅಧಿಕನಾದವನೂ ಆದವನೆಂಬುದು ಶ್ರುತಿಮತ. ಶುಕವಿನತನೇ, ನನ್ನ ಭೀತಿಯನ್ನು 
ಹೋಗಲಾಡಿಸಿ ಅಕಳಂಕವಾದ ಕೀರ್ತಿಯನ್ನು ಪಡೆ” ಎಂದು ಫ್ಲವಗಸೇನೆಯ 
ನಡುವೆ ನಿಂತು ವಿಭೀಷಣನು ಸ್ತುತಿಸಿದ. “ಸೀತಾಸಮೇತನೂ ಶರಣಜನತ್ರಾತನೂ 


೭೨೬ ಶ್ರೀರಾಮಕಥಾಮೃತ 


| 
- 
| 
k 


ಭೀತಾರ್ಥಿನಾಶನನೂ ತರಣಿಕುಲಸಂಭೂತನೂ ಸಕಲ ಜೀವನ ತ್ರಾತನೂ ಸಿರಿವಿಭವ 
ಸುದಾತನೂ ಆಶ್ರಿತಜನಾವನೇತನೂ ಧುರವಿಜಯ ದಂಡಕೋದಂಡಧರನೂ ಆದ 
ನಿನ್ನನ್ನು ನಾನು ಭಕ್ತಿಯಿಂದ ಮೊರೆವೊಕ್ಕಿದ್ದೇನೆ” ಎಂದು ಮುಂತಾಗಿ ಭಯಭರಿತ 
ಭಕ್ತಿಯಿಂದ ಶ್ರೀರಮಣನಿಗೆರಗಿ ಹರ್ಷದಿಂದ ಸ್ತುತಿಸಿದ. ಆಗ ರಘುವರನು ಮೃದು 
ನುಡಿಗಳಿಂದ ಎಭೀಷಣನ್ನು ಸಾಂತ್ಸನಗೊಳಿಸಿ ತನ್ನ ಅಭಯಹಸ್ಮವನ್ನು ನೀಡಿ ಹರಸಿದ. 


ಅನಂತರ ಶ್ರೀರಾಮನು ದಶಶಿರನ ಬಲಾಬಲಗಳ ಸ್ವರೂಪವೆಂತಹುದೆಂಬುದನ್ನು 
ತಿಳಿಸಲು ವಿಭೀಷಣನಿಗೆ ಹೇಳಿದ. ಆಗ ವಿಭೀಷಣನು, “ದೇವತೆಗಳು, ಗಂಧರ್ವರು, 
ಯಕ್ಷರು, ಪೈಶಾಚರು, ವಿಭಾವಸುವೇ ಮೊದಲಾದ ರಕ್ಕಸರೂ ಯಾವುದೇ 
ಆಯುಧಗಳಿಂದ ತನ್ನ ಮರಣ ಸಂಭವಿಸದಂತೆ ರಾವಣನು ಬ್ರಹ್ಮನಿಂದ ವರವನ್ನು 
ಪಡೆದಿದ್ದಾನೆ. ಅವನ ತಮ್ಮನಾದ ಕುಂಭಕರ್ಣನನ್ನು ಕೊಲ್ಲಲು ಬೇರೆ ಯಾರಿಂದಲೂ 
ಸಾಧ್ಯವಲ್ಲ, ಇಂದ್ರಜಿತುವು ಅವನ ಮಗ. ಖೂಳ ರಕ್ಕಸನು ದೈತ್ಯಗುರುವಿನಿಂದ 
ವಿದ್ಯೆಗಳನ್ನು ಸಂಪಾದಿಸಿ ಯುದ್ಧರಂಗದಲ್ಲಿ ಅದೃಶ್ಯನಾಗಿ ಯುದ್ಧಮಾಡಬಲ್ಲ ಶಕ್ತಿಯನ್ನು 
ಗಳಿಸಿದ್ದಾನೆ. ಅವನ ಅಮಾತ್ಯ ಮಹಾಪಾರ್ಶನೂ ಮಹಾಪರಾಕ್ರಮಿ; ಪ್ರಹಸ್ತನು 
ರಾವಣನ ಚಮೂಪತಿ, ಇವರ ನೆರವಿನಿಂದ ರಾವಣನು ದೇವತೆಗಳನ್ನೂ ಗೆದ್ದು 
ಮುನಿಸಂತತಿಯನ್ನು ಬಾಧಿಸುತ್ತ ಅವಧ್ಯತೆಯನ್ನು ಪಡೆದು ಲೋಕಕಂಟಕನಾಗಿದ್ದಾನೆ. 
ಭೂದಿವಿಜಪತಿಯಾದ ನಿನಗೆ ಇವೆಲ್ಲವೂ ತಿಳಿಯದುದೇನಲ್ಲ” ಎಂದು ವಿವರಿಸಿದ. 
ವಿಭೀಷಣನ ಮಾತುಗಳನ್ನು ಕೇಳಿದ ಕಪಿನಾಯಕರೆಲ್ಲ ಸಂತಸಪಟ್ಟರು. ಆಗ 
ಶ್ರೀರಾಮಚಂದ್ರನು ಕೃಪೆಯಿಂದ ವಿಭೀಷಣನನ್ನು ಕುರಿತು, “ನಿನಗೆ ಲಂಕಾಧಿಪತ್ಯವನ್ನು 
ನೀಡಿದ್ದೇನೆ. ದಶಕ೦ಧರನನ್ನು ಸಂಹರಿಸಿ, ಅವನ ಪುತ್ರಮಿತ್ರಾದಿಗಳನ್ನು ವಧಿಸಿ 
ಸಮುದ್ರತಟದವರೆಗಿನ ಎಲ್ಲ ಐಸಿರಿಯನ್ನೂ ನಿನಗೆ ದಯಪಾಲಿಸುತ್ತೇನೆ. ಪಂಕ್ತಿಕಂಧರನ 
ಕುಲವನ್ನು ನಾಶಮಾಡಿ ಲಂಕಾಸಾಮ್ರಾಜ್ಯವನ್ನು ನಿನಗೊಪ್ಪಿಸಿ ಎಲ್ಲರಿಗೂ 
ಸಂತಸವಾಗುವಂತೆ ಕಪಿಸಮೂಹದೊಡನೆ ಅಯೋಧ್ಯೆಗೆ ಹೋಗುತ್ತೇನೆ” ಎಂದು 
ರಘುಕುಲತಿಲಕನು ನುಡಿಯಲು ವಿಭೀಷಣನು ಕೈಮುಗಿದು, “ರಾಕ್ಷಸರ ವಧೆಗೂ 
ನಾನು ವಂಚನೆಯಿಲ್ಲದೆ ಸಹಾಯ ಮಾಡುತ್ತೇನೆ” ಎಂದು ಹೇಳಿದ. ಈ ಮಾತನ್ನು 
ಕೇಳಿದ ರಘುಪತಿಯು ಉತ್ಪಾಹದಿಂದ ಮೇಲೆದ್ದು ಅವನನ್ನು ಆಲಂಗಿಸಿಕೊಂಡು, 
ಸಮುದ್ರತಟದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡುವಂತೆ ಲಕ್ಷ್ಮಣನಿಗೆ 
ಆಜ್ಞಾಪಿಸಿದ. ವನಚರರೆಲ್ಲರೂ ಹೊಗಳುತ್ತಿರಲು, ಸೌಮಿತ್ರಿಯು ಪೌಲಸ್ತ್ಯನಿಗೆ ವನಧಿಯ 
ಉದಕದಿಂದ ಪಟ್ಟಾಭಿಷೇಕವನ್ನು ನೆರವೇರಿಸಲು, ದೇವಕುಲವು ಸಂತಸದಿಂದ 
ಹೂಮಳೆಗರೆಯಿತು. ಹೀಗೆ ವಿಭೀಷಣನು ಪಟ್ಟಾಭಿಷಿಕ್ಷನಾಗಲು ದೇವತೆಗಳು ಆದರದಿಂದ 
ಅವನನ್ನು ಹೊಗಳಿದರು. ಅಷ್ಟರಲ್ಲಿ ರಘುನಾಥನು ಮೋದದಿಂದ “ಬೇಡಿದುದನ್ನು 
ನೀಡುತ್ತೇನೆ, ಬೇಡಿಕೋ” ಎಂದು ವಿಭೀಷಣನಿಗೆ ಹೇಳಿದ. ಆಗ ವಿಭೀಷಣಣು ಅವನ 
ಪಾದಪದ್ಮಗಳಿಗೆ ಎರಗಿ, “ಅನುದಿನವೂ ನಿನ್ನ ದಿವ್ಯಮೂರ್ತಿಯು ನನ್ನ ಚಿತ್ತದಲ್ಲಿ 
ನೆಲಸಿರುವಂತೆ ಅನುಗ್ರಹಿಸು” ಎಂದು ಅತ್ಕಾದರದಿಂದ ಬೇಡಿಕೊಂಡ. “ಸನಕಾದಿ 


ಯುದ್ಧಕಾಂಡ ೭೨೭ 


ಮುನಿಜನಗಳು ಅನುದಿನವೂ ಮಾಡುವ ತಪಸ್ಸಿಗೂ ಸಿಕ್ಕದ ನೀನು ಸದೇಹಿಯಾಗಿ 
ನನಗೆ ಒಲಿದ ಮೇಲೆ ನಾನು ಬೇರೇನನ್ನು ತಾನೇ ಬೇಡಲಿ! ನನಗೆ ನಿನ್ನ ಭಕ್ತಿಯನ್ನು 
ಕರುಣಿಸು. ಪ್ರಜೆಗಳನ್ನು ಕರುಣೆಯಿ೦ದ ಮನಃಪೂರ್ವಕವಾಗಿ ಸಲಹುವ, ಹಾಗೂ ನನ್ನ 
ಮನಸ್ಸು ಅನ್ಯ ವಿಷಯಕ್ಕಳಸದೆ ನಿನ್ನ ಪದಧ್ಯಾನದಲ್ಲಿ ನಿರತವಾಗುವ ಹಾಗೆ ಅನುಗ್ರಹಿಸು. 
ನನ ದೆಂಬುವುದೆಲ್ಲವನ್ನೂ ತ್ಯಜಿಸಿದ ನಾನು ಈಗ ಇಡೀ ನನನ್ನು ನಿನ್ನ ಚರಣಗಳಿಗೆ 
ಅರ್ಪಿತಗೈದಿರುವೆನು, ವಿಷಯವಾಸನೆಗೆ ಬಲಿಬೀಳದೆ ನಿನ್ನ ಮೂರ್ತಿಯನ್ನು 
ಮನಸಿನಲ್ಲಿರಿಸಿಕೊಂಡು ಆನಂದಿಸುವಂತೆ ಕರುಣಿಸು” ಎಂದು ಬೇಡಿಕೊಂಡ. ಆಗ 
ರಾಘವೇಶ್ವರನು, “ಮಗನೇ, ಜೀವರುಗಳಿಗೆ ನನ್ನ ಬಗ್ಗೆ ಭಕ್ತಿಯುಂಟಾಗುವುದು 
ಅತಿಶಯವಾದುದು. ಅದಕ್ಕಿಂತ ಮಿಗಿಲಾದುದು ಜಗತ್ತಿನಲ್ಲಿ ಬೇರಾವುದೂ ಇಲ್ಲ. 
ತನುಮನಧನಗಳನ್ನು ನನಗೆ ಒಪ್ಪಿಸಿ, ವಿಷಯಗಳನ್ನು ಬಯಸದೆ, ಅರೆನಿಮಿಷವಾದರೂ 
ಅಗಲದಂತೆ ಅಭ್ಯಾಸದಿಂದ ಚಿತೆ ತ್ರೈಕಾಗತೆಯಿಂದ ನನ್ನನ್ನು ಧ್ಯಾನಿಸುವವನಿಗೆ ನಾನು 
ನನ್ನನ್ನು ಒಪ್ಪಿಸಿಕೊಳ್ಳುತ್ತೇನೆ. ಕರಗಳನ್ನು ಮುಗಿದು. ನಿಂತವನಿಗೆ ಅಷ್ಟೈಶ್ವರ್ಯ 
ಸುಜ್ಜಾನ ಆನಂದಗಳು ತಾವಾಗಿ ಲಭಿಸುತ್ತವೆ” ಎ೦ದು ವಿಭೀಷಣನನ್ನು ಉಪಚರಿಸಿದ 
ಶ್ರೀರಾಮನು ಅವನಿಗೆ ಶುಭೈಶ್ವರ್ಯವನ್ನು ಪಾಲಿಸಿದನ್ನು ನೋಡುತ್ತಿದ್ದ ದೇವತೆಗಳು 
ಸಂತಸಗೊಂಡು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಇದನ್ನು ನೋಡುತ್ತಿದ್ದ ಭೂಮಿಯ 
ಮೇಲಿನ ಕಪಿವರರೆಲ್ಲ ಹರುಷದಿಂದ ರಾಘವನಿಗೆ ಪೊಡಮಟ್ಟು ಜಯಕಾರವನ್ನು 
ಮಾಡಿ ರಘುಕುಲೋತ್ತಮನನ್ನು ಸ್ತುತಿಸಿದರು. ಆ ಸಂದರ್ಭದ ಔನ್ನತ್ಯವನ್ನು 
ಏನೆಂದು ಬಣ್ಣಿಸಲಿ! ನೆಲಸೂರ್ಯಚಂದ್ರರಿರುವವರೆಗೂ ಶಾಶ್ನತವಾಗಿರುವಂತಹ 
ಚಿರತರೈಶ್ವರ್ಯವನ್ನು ದಯೆಯಿಂದ ನೀಡಿದ ಸುಲಭಭಕ್ತರ ದೇವನೂ ಶರಣಾಗತರ. 
ಕಾವನೂ ಆದ ಶ್ರೀರಾಮಪುರದರಸನ ಒಲವನ್ನು ಕರಕಲಿತವಿಜ್ಞಾನಮುದ್ರಾಂಕನಾದ ' 
ಶಂಕರನು ಮನೋಹರ್ಷದಿಂದ ಗಿರಿಜೆಗೆ ನಿರೂಪಿಸಿದ. ' 


ಲ 


೬. ಶುಕನು ಗೂಢಚಾರನಾಗಿ ಬಂದು ಸಿಕ್ಕಿಬಿದ್ದು _ 
ರಾಮನಿಂದ ಬಿಡುಗಡೆಗೊಂಡದ್ದು | 


ಹಿಮಗಿರಿತನುಜೆಯೇ ಕೇಳು, ರವಿತನಯನ ನಾಯಕತ್ವದಲ್ಲಿನ ಕಪಿಸೇವೆಯ 
ಸ್ವರೂಪವನ್ನು ತಿಳಿದುಬರುವಂತೆ ರಾವಣನು ಶಾರ್ದೂಲನನ್ನು ನೇಮಿಸಿದ. ಆದರೆ | 
ಅವನು ಬಂದು ನೋಡಲು ಸೇನೆಯು ಅಮಿತವಾಗಿದ್ದುದರಿಂದ ಫಾ. 
ತಿಳಿಯಲಾರದೆ ವಾಪಸಾಗಿ ಈ ಎಚಾರವನ್ನು ದೊರೆಗೆ ಬಿನ್ನಎಸಿಕೊಂಡ: ಬಲಿಮುಖರು 
ಭಲ್ಲೂಕರು ಮುಂತಾದವರಿಂದ ಕೂಡಿ ಸಮುದತಟದಲ್ಲಿ ಬಂದಿಳಿದಿರುವ Ha. 
ನೋಡಿದರೆ ಸಾಗರವೇ ಕವಲಾಗಿ ನೆಲದ ಮೇಲೆ ಹೋಗಿದೆಯೋ ಎಂಬಂತೆ ಕಾಣುತ್ತದೆ, 
ಅದು ಬೀಡುಬಿಟ್ಟಿರುವ ಪ್ರದೇಶವು ಹತ್ತು ಯೋಜನದಷ್ಟು ವಿಸ್ತಾರವಾದುದು, ಆ 
ಸೈನ್ಯದಲ್ಲಿ ಇಬ್ಬರು. ರಾಜಕುಮಾರರು ಅಮಿತ ಪ್ರತಾಪದಿಂದ ಕೂಡಿ ಮರೆಯುತ್ತಿದ್ದಾರೆ. ' 


ಒ೨೮ ಶ್ರೀರಾಮಕಥಾಮೃತ 


ಸಾಮಾದಿ ಉಪಾಯಗಳಿ೦ದಲೂ ಪ್ರತಾಪದಿಂದಲೂ ಫ್ಲವಗಸೇನೆಯು ಇಲ್ಲಿಗೆ ಬರುವುದು 
ಖಂಡಿತ, ಆದ್ದರಿಂದ ನಾವು ಎಚ್ಚರದಿಂದಿರಬೇಕಾದುದು ಅವಶ್ಯಕ ಎಂದು ಹೇಳಿದ. 
ಆಗ ದಶಕಂಧರನು ತನ್ನ ಗೂಢಚಾರರಲ್ಲೊಬ್ಬನಾದ ಶುಕನನ್ನು ಕರೆದು, “ನೀನು 
ಹೋಗಿ ನಾನು ಹೇಳಿದೆನೆಂದು ವಿನಯದಿಂದ ಸುಗ್ರೀವನಲ್ಲಿ ಹೀಗೆ ಹೇಳು: “ರಾವಣನು 
ಸತ್ಕುಲದಲ್ಲಿ ಹುಟ್ಟಿದವನು, ಬಲಾಢ್ಯ, ಮಹಾಶೂರರಾದ ವಂಶದಲ್ಲಿ ಹುಟ್ಟಿದವನು, 
ರಾಜನೀತಿಗಳನ್ನು ಬಲ್ಲಾತ; ಅವನ ಸೈನ್ಯದಲ್ಲಿ ಪಿಶಾಚರೂ ಉರಗರೂ ಇದ್ದಾರೆ, 
ಅವರನ್ನು ಮಾನವರು ಎದುರಿಸಬಲ್ಲರೇ? ನೀನು ಯಾವ ಕಾರಣದಿಂದ ಅವನ ಮೇಲೆ 
ಯುದ್ಧಕ್ಕೆ ಬಂದಿದ್ದೀಯಾ? ಅವನು ಮನುಷ್ಯನ ಹೆಂಡತಿಯನ್ನು ತಂದಿಟ್ಟುಕೊಂಡರೆ 
ನಿನಗೆ ಏನು ನಷ್ಟ? ರಾವಣನೊಡನೆ ಅನಿಮಿತ್ತ ವೈರದಿಂದ ನಿನಗೆ ಏನು ಬರುತ್ತದೆ? 
ಆದ್ದರಿಂದ ನೀನು ಸೈನ್ಯಸಮೇತ ನಿನ್ನ ಊರಿಗೆ ವಾಪಸಾಗುವುದು ಕ್ಷೇಮ' ಎಂದು ಹೇಳಿ 
ಅವನು ಏನುತ್ತರ ನೀಡುವನೆಂಬುದನ್ನು ಬಂದು ಹೇಳು” ಎಂದು ಖಳಶಿಖಾಮಣಿಯು 
ಅಪ್ಪಣೆಯಿತ್ತ. 

ಅದರಂತೆ ಶುಕನು ಹಕ್ಕಿಯ ರೂಪವನ್ನು ಪಡೆದು ಅ೦ಬರವನ್ನಡರಿ ರಾಮನ 
ಸೈನ್ಯವು ಬೀಡುಬಿಟ್ಟಿದ್ದ ಜಾಗಕ್ಕೆ ಬಂದ. ಸವಿನುಡಿಗಳಿಂದ ಮಾತನಾಡುತ್ತಿದ್ದ ಇವನನ್ನು 
ಸುಗ್ರೀವನ ಕಡೆಯ ಗುಪ್ತಚರರು ಕಂಡು ಅವನು ರಾವಣನ ಚಾರನೆಂಬುದನ್ನು ತಿಳಿದು 
ಗುದ್ದಿದರು. ಆಗ ದೈತೇಂದ್ರನ ಚರನು ಅಳುಕಿಬಳುಕುತ್ತ ತಾನು ಶ್ರೀರಾಮನ ಬಂಧುವೆಂದು 
ಜೋರಾಗಿ ಕೂಗಿಟ್ಟ “ಶ್ರೀರಾಮನು ಅಖಿಲ ಜೀವರುಗಳ ಬಗ್ಗೆ ಕರುಣೆಯುಳ್ಳವನೆಂದು 
ತಿಳಿದು ಬಂದರೆ ವಿಪರೀತವಾಯಿತು, ನೀನಿದನ್ನರಿತು ನನ್ನನ್ನು ಕಾಪಾಡು. ಪ್ರಭುವಿನ 
ಆಜ್ಞೆಯಂತೆ ಬ೦ದ ನನ್ನನ್ನು ಈ ರೀತಿ ನಡೆಸಿಕೊಳ್ಳುವುದು ಸರಿಯೇ, ಜೀಯ, ನಾನು 
ನಿನಗೆ ಶರಣಾಗಿದ್ದೇನೆ, ಸಲಹು” ಎ೦ದು ತನ್ನರಸನು ಹೇಳಿದ್ದ ಮಾತುಗಳನ್ನು ಮರೆತು 
ಅದರ ಬದಲಾಗಿ ತನ್ನ ಬುದ್ಧಿಗೆ ಹೊಳೆದುದನ್ನು ಹೇಳಿ ಗೋಗರೆದ. ಆಳುತ್ತಿರುವ ರಕ್ಕಸನ 
ದೀನವಚನಗಳನ್ನು ಹೀನಸ್ಟರವನ್ನು ಕೇಳಿದ ರಾಮನು ಅವನ ಬಗ್ಗೆ ಕರುಣೆ ತಾಳಿ 
ಸುಗ್ರೀವನನ್ನು ಕುರಿತು, “ಊಳಿಗಕ್ಕೆ ಬಂದವನನ್ನು ಕೊಲ್ಲುವುದು ಸರಿಯಲ್ಲ, ಇದನ್ನು 
ನಿನ್ನ ಭಟರಿಗೆ ಹೇಳು” ಎಂದು ನುಡಿದ. ಅವನನ್ನು ಬಿಡುಗಡೆಗೊಳಿಸಿದಾಗ ಅವನು 
ಆಗಸಕ್ಕೆ ಹಾರಿ ನಗುತ್ತ, “ಸುಗ್ರೀವ, ಕೆಲವು ಮಾತುಗಳನ್ನು ನಿನಗೆ ಹೇಳಲೆ೦ದು ನಾನು 
ಬಂದೆ, ಅದನ್ನು ಹೇಳುತ್ತೇನೆ, ಕೇಳಿಸಿಕೋ” ಎನ್ನಲು ಸುಗ್ರೀವನು, “ಹೇಳಬೇಕಾದುದನ್ನು 
ಬೇಗ ಹೇಳಿ ಹೋಗು” ಎಂದು ನುಡಿದ. ಆಗ ಶುಕನು, “ದೇವಾಸುರರಲ್ಲೆಲ್ಲ ದಶಾಸ್ಯನು 
ಅತ್ಯಧಿಕನಾದ ಮಹಾವೀರ, ನಿನ್ನ ಬಲವನ್ನು ನಿಟ್ಟಿಸಿ ಹಿತವಚನವನ್ನು ಹೇಳ ಬರಲು 
ನನ್ನ ದೊರೆಯು ಕಳಿಸಿದ, ಮಹಾಸ್ವಾಮಿ. ಅವರಿಗೆ ಏನು ಉತ್ತರವನ್ನು ಹೇಳಲಿ?” 
ಎಂದು ಕೇಳಿದ. ಆಗ ಸುಗ್ರೀವನು, “ರಾವಣನೇ, ನೀನೇನೂ ನನ್ನ ಸ್ನೇಹಿತನಲ್ಲ, 
“ಅಥವಾ ನನ್ನ ಕರುಣೆಗೆ ಪಾತ್ರನಲ್ಲ. ನೀನು ನನ್ನ ಹಿತಚಿ೦ಶಕನಲ್ಲ. ನೀನು ರಾಮನ 
ಶತ್ರು, ಅವನು ವಾಲಿಯನ್ನು ಹೇಗೆ ಕೊಂದನೋ ಹಾಗೆಯೇ. ನಿನ್ನನ್ನೂ ನಿನ್ನ 
ಬಂಧುಬಾ೦ಧವರನ್ನೂ ಕೊಂದು ಹಾಕುವುದರಲ್ಲಿ ಸಂದೇಹವಿಲ್ಲ. ನಾನು ನಿನ್ನ 


ಯುದ್ಧಕಾಂಡ ೭ರ೯ 


ಲಂಕಾನಗರಿಯನ್ನು ನನ್ನ ಬಲಿಷ್ಠ ಸೈನ್ಯದ ಸಹಾಯದಿಂದ ಸುಟ್ಟು ಬೂದಿಮಾಡುತ್ತೇನೆ. 
ನೀನು ರಾಘವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ; ಆಕಾಶಕ್ಕೆ ಹಾರಿದರೂ, 
ಭೂಮಿಯಡಿಯಲ್ಲಿ ಸೇರಿದರೂ, ಮಹಾದೇವನನ್ನು ಮೊರೆವೊಕ್ಕರೂ ನಿನ್ನನ್ನೂ ನಿನ್ನ 
ತಮ್ಮ ಕುಂಭಕರ್ಣನನ್ನೂ ರಾಮನು ಕೊಲ್ಲುವುದು ನಿಶ್ಚಿತ. ನಿನ್ನನ್ನು ಪಿಶಾಚರಾಗಲೀ, 
ಗಾಂಧರ್ವರಾಗಲೀ, ಅಸುರರಾಗಲೀ ರಕ್ಷಿಸಲಾರರು. ನೀನು ವೃದ್ಧ ಗೃಧನಾದ 
ಜಟಾಯುವನ್ನು ಕೊಂದೆ, ರಾಮಲಕ್ಷ್ಮಣರನ್ನು ವಂಚಿಸಿ ಸೀತೆಯನ್ನು ಕದ್ದೊಯ್ದೆ. 
ರಘುಕುಲೋತ್ತಮನಿಂದ ನಿನ್ನನ್ನು ದೇವಾನುದೇವತೆಗಳೂ ರಕ್ಷಿಸಲಾರರು' ಎಂದು 
ಹೇಳು” ಎಂದ. ಆಗ ವಾಲಿಯ ಮಗನಾದ ಕಪಿವರ್ಯ ಅಂಗದನು, “ಚಿಕ್ಕಪ್ಪ, 
ಇವನು ದೂತನಲ್ಲ, ಇವನೊಬ್ಬ ಗೂಢಚಾರನೆಂಬಂತೆ ತೋರುತ್ತಿದೆ. ನಿನ್ನ ಸೈನ್ಯದ 
ಬಲಾಬಲಗಳನ್ನು ಅರಿಯಲು ಬಂದಿದ್ದಾನೆ. ಅವನು ಮತ್ತೆ ಲಂಕೆಗೆ ಹಿಂದಿರುಗಬಾರದು, 
ಅವನನ್ನು ಸೆರೆಹಿಡಿಯದೆ ನಾನಂತೂ ಬಿಡುವುದಿಲ್ಲ” ಎಂದ. ಆಗ ಸುಗ್ರೀವನ ಆಜ್ಞೆಯ 
ಮೇರೆಗೆ ಅವನನ್ನು ಹೆಡೆಮುರಿ ಕಟ್ಟಿ ಕಪಿಭಟರು ಸೆರೆಹಿಡಿದು ಯುವರಾಜನಿದ್ದಲ್ಲಿಗೆ 
ಕರೆತಂದರು. ಶುಕನು ಗೋಳಾಡಿದ; ರಾಮನ ಮೊರೆವೊಕ್ತು “ಓ ರಾಮನೇ, ನೀನು 
ಶರಣಾಗತವತ್ನಲನೆಂದು ಕೇಳಿ ಬಂದರೆ ಇವರು ಸೆರೆಹಿಡಿದು ತಂದಿದ್ದಾರೆ. ನನ್ನ 
ರೆಕ್ಕೆಗಳನ್ನು ಕತ್ತರಿಸುತ್ತಾರೆ, ಕಣ್ಣುಗಳನ್ನು ಕೀಳುತ್ತಾರೆ; ನಾನೇನಾದರೂ ಸತ್ತುಹೋದರೆ 
ನಾನು ಮಾಡಿದ ಪಾಪಕರ್ಮಗಳೆಲ್ಲ ನಿನಗೆ ತಗುಲುತ್ತವೆ” ಎ೦ದು ಮೊರೆಯಿಟ್ಟ ಅವನ 
ಕಿರಿಚಾಟವು ರಾಮನಿಗೆ ಕೇಳಿಸಿತು; ಆಗ ಆತನು ಕಪಿಗಳನ್ನು ಕುರಿತು, “ಭಟರೇ ಅವನು 
ದೂತನಾಗಿ ಬಂದಿದ್ದಾನೆ, ಅವನನ್ನು ಕೊಲ್ಲಬೇಡಿ, ಅವನಿಗೆ ಹಿಂಸೆ ಕೊಡುವುದನ್ನು 
ನಿಲ್ಲಿಸಿರಿ” ಎಂದು ಆಜ್ಞಾಪಿಸಿ ಶುಕನನ್ನು ಬಿಡಿಸಿದ. 

ಆನಂತರ ಸುಗ್ರೀವನನ್ನು ಕರೆದು ತನ್ನ ಸುಮಧುರ ದನಿಯಿಂದ, “ಸಮುದ್ರವನ್ನು 
ದಾಟುವ ಪರಿ ಹೇಗೆ ಎಂಬುದನ್ನು ಆಲೋಚಿಸಿರುವೆಯಾ?” ಎಂದು ಕೇಳಿದ. 
ಇನಕುಲಾಗೇಸರನ ಈ ನುಡಿಯನ್ನು ಕೇಳಿದ ಅವನು ನಸುನಗುತ್ತ ವನಚರಾಧಿಪನಾದ 
ವಿಭೀಷಣನನ್ನು ಕುರಿತು, “ಈ ವನಧಿಯನ್ನು ದಾಟುವ ಬಗೆ ಯಾವುದು?” ಎಂದು 
ಕೇಳಲು ಅವನು ಈ ರೀತಿ ಉತ್ತರವನ್ನಿತ್ತ: “ಇನತನಯರಾದ ಸಗರನಂದನರಿಂದ 
ಈ ಸಾಗರವಾಗಿದೆ. ಇದನ್ನು ದಾಟುವುದು ಇನತನಯ ಮತ್ತು ಮರುತರಿಬ್ದರಿಂದಲ್ಲದೆ 
ಬೇರಾರಿಂದಲೂ ಸಾಧ್ಯವಿಲ್ಲ. ಸಲಿಲರಾಜನನ್ನು ಕುರಿತು ಪ್ರಾರ್ಥಿಸಿದರೆ ಅವನು 
ಕೃಪೆಯಿಂದ ದಯಗೈಯುತ್ತಾನೆ; ಅಷ್ಟಲ್ಲದೆ ಇದು ಆಲೋಚನೆಯಿಂದ ಆಗದ ಕೆಲಸ” 
ಎ೦ದು ದನುಜೇಂದನು ಶ್ರೀರಾಮ ಸೂರ್ಯತನಯರಿಗೆ ಸಲಹೆಯಿತ್ತ. ಆಗ ಶ್ರೀರಾಮನು 
ನಸುನಗುತ್ತ “ಈ ವಿಷಯದ ಬಗ್ಗೆ ಅಲಘುಬಲನಾದ ಸೌಮಿತ್ರಿಯೊಡನೆ ಮಾತನಾಡು” 
ಎನ್ನಲು ಸುಗ್ರೀವ ಮತ್ತು ಲಕ್ಷ್ಮಣರು ಹೀಗೆಂದರು: “ದನುಜೇಂದನು ನೀಡಿದ ಸಲಹೆ 
ಸರಿಯಾದುದು, ಅದು ಬಿಟ್ಟರೆ ಎಷ್ಟು ಆಲೋಚಿಸಿದರೂ ಮತ್ತೊಂದು ಉಪಾಯ 
ಹೊಳೆಯುತ್ತಿಲ್ಲ” ಎಂದರು. “ಎನಯದಿಂದ ಸಾಗರವನ್ನು ಪ್ರಾರ್ಥಿಸಿ ಸೇತುವೆಯನ್ನು 
ಕಟ್ಟಿದಲ್ಲದೆ ಸೇನೆಯು ದಾಟಿ ಹೋಗುವುದು ಅಸಾಧ್ಯ ಎಂಬುದು ಎಲ್ಲರ ಮನಸ್ಸಿಗೂ 


೭೩೦ ಶ್ರೀರಾಮಕಥಾಮೃತ 


ತೋಚುತ್ತಿದೆ. ಆದರೆ ಸರ್ವಜ್ಞನಾದ ನಿನ್ನ ಅಭಿಪ್ರಾಯವೇನೆಂದು ತಿಳಿಯದಲ್ಲ. 
ಯಾವುದೇ ಎಧದಿಂದಲಾದರೂ ವನಧಿಯನ್ನು ಮೊರೆವೊಕ್ಕರೆ ಕರುಣೆಯಿಂದ ದಾರಿ 
ಬಿಡುತ್ತಾನೆ, ಇಲ್ಲದಿದ್ದರೆ ಆಗುವುದಿಲ್ಲ” ಎ೦ದು ಬಿನ್ನವಿಸಿಕೊಳ್ಳಲು ಅದನ್ನು ಒಪ್ಪಿಕೊ೦ಡು 
ಅಂಬುಧಿಯನ್ನು ಪ್ರಾರ್ಥಿಸಿಕೊಳ್ಳುವ ಜಾಗವನ್ನು ಸಿದ್ಧಪಡಿಸಿರೆಂದು ರಘುವೀರನು 
ಕೇಳಲು ವನೇಚರರೆಲ್ಲರೂ ಹರುಷದಿಂದ ಆ ಕ್ಷಣದಲ್ಲಿಯೇ ಪ್ರಾರ್ಥನೆಯ ಸ್ಥಳವನ್ನು 
ಸಂಭ್ರಮದಿ೦ದ ಸಜ್ಜುಗೊಳಿಸಿದರು. 


ಒಂದು ಸಮತಳವಾದ ಜಾಗವನ್ನು ನೋಡಿ ಮರಳರಾಶಿಯನ್ನು ನಿಧಾನವಾಗಿ 
ಸರಿಸಿ, ಕೇದಗೆಯ ಗರಿಗಳಿಂದ ಸುಮನೋಹರವಾದ ಚಪುರವೊಂದನ್ನು ಹಾಕಿ, 
ಅಮಿತವಾಗಿ ಹೂಹಣ್ಣುಗಳನ್ನು ಸಂಗ್ರಹಿಸಿ ತಂದು ರಘುನಾಥನೆಡೆಗೆ ಬಂದು 
ಬಿನ್ನವಿಸಿದರು. ಆಗ ರಾಘವೇಂದನು ಲೋಕಕ್ರಮದಿಂದ ಸ್ನಾನಾಹ್ಲಿಕಗಳನ್ನು 
ಪೂರೈಸಿ ಬಂದ. ಆನಂತರ ಪರಮಪಾವನವಾದ ಕುಶಾಸ್ತರಣದಲ್ಲಿ ಕುಳಿತುಕೊಂಡು 
ವರುಣಸೂಕ್ತಗಳಿಂದ ವನಧಿರಾಜನನ್ನು ಸ್ತುತಿಗೈದು ಹರುಷದಿಂದ ವಾಹನಾದಿ 
ಪೂಜಾಕ್ರಮವನ್ನು ರಚಿಸಿ ನಮಸ್ಕಾರ ಮಾಡಿ, ಪದ್ಮಾಸನದಲ್ಲಿ ಕುಳಿತು ದಿಟ್ಟಿಯನ್ನು 
ಮೂಗಿನ ತುದಿಯಲ್ಲಿ ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡಿ, ಲೋಕಾನುಸಾರವಿಡಿದು 
ಈ ರೀತಿ ಪ್ರಾರ್ಥಿಸಿದ: “ನೀನು ಸಗರಕುಲಸಂಭೂತನೆಂದು ಪ್ರಖ್ಯಾತನಾಗಿದ್ದೀಯೆ. 
ಇಂದ್ರಾದಿ ಅಖಿಲ ದೇವತೆಗಳಿಗೆ ಜೀವನಪ್ರದನೆನಿಸಿಕೊ೦ಡು, ಜಗತ್ತನ್ನು ರಕ್ಷಿಸುತ್ತ 
ಶೋಭಿಸುತ್ತಿದ್ದೀಯೆ. ಓ ಸಾಗರದೇವನೇ, ನಮ್ಮ ಸೈನ್ಯವು ಹಗುರಾಗಿ ದಾಟುವ 
ರೀತಿಯನ್ನು ದಯವಿಟ್ಟು ತಿಳಿಸು” ಎ೦ದು ಕೇಳಿಕೊಂಡ. “ಈ ಪ್ರಪಂಚವು ಉದಿಸುವ 
ಮೊದಲೇ ನೀನಿದ್ದು, ಭೂಮಿ ವಾಯು ಅಗ್ನಿ ಆಕಾಶಗಳನ್ನು ರೂಪುನಾಮಕ್ರಿಯೆಗಳು 
ಉದಿಸುವ ಹಾಗೆ ಜಾಗವನ್ನಿತ್ತು ಅಖಿಲಾಧಾರನೆನಿಸ್ಸಿ ಜೀವನದಾತನಾದ 
ಗಂಭೀರನಿಧಿ ನೀನು” ಎಂದು ಪ್ರಾರ್ಥಿಸಿದ. “ನನ್ನ ಮೇಲೆ ಕೃಪೆಯಿಟ್ಟು ದಾರಿಯನ್ನು 
ತೋರಿಸಲು ಸಮುದ್ರತಟದಲ್ಲಿರುವ ಎಲ್ಲರನ್ನೂ ಪೊರೆದ ಸತ್ಕೀರ್ತಿ ನಿನ್ನದಾಗುತ್ತದೆ. 
ನಿಖಿಲಲೋಕಾನ೦ದಕರನೆಂದು ಸಕಲ ಅಮರತತಿಯೂ ಮನುಮುನಿಗಳೆಲ್ಲರೂ ನಿನ್ನನ್ನು 
ಪರಬ್ರಹ್ಮನೆ೦ದು ಬಗೆದು ಭಕ್ತಿಯಿಂದ ಹೃತ್ಪೂರ್ವಕವಾಗಿ ಪೂಜಿಸುತ್ತಾರೆ. ಭೂಮಿ ಮತ್ತು 
ದೇವತೆಗಳನ್ನು ರಕ್ಷಿಸಲೋಸುಗ ರಾವಣನನ್ನು ವಧೆಗೈಯಲು ಬಂದಿದ್ದೇನೆ; ನನಗೆ 
ಬೆಂಬಲವಾಗಿ ನಿಂತು, ಮುಂದೆ ಅನುಸರಿಸಬೇಕಾದ ಮಾರ್ಗವನ್ನು ತೋರಿಸಿ ನಮ್ಮನ್ನು 
ಸಲಹಿದರೆ ಸಗರಕುಲವು ಕೀರ್ತಿಯ ಪರಮೋನ್ನತಿಯನ್ನು ಪಡೆದು ರಾಜಿಸಿದರೆ ಸಕಲ 
ಲೋಕಕ್ಕೇ ಉಪಕಾರವಾಗುತ್ತದೆ. ದೇವೇ೦ದನಿಗೆ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ 
ಐರಾವತ ಅಪ್ಪರೀಗಣವು ದಯೆಗೈದು ದೊರೆತನವನ್ನು ಹೆಚ್ಚಿಸಿ, ಹರಿಗೆ ಲಕ್ಷ್ಮಿಯನಿತ್ತು. 
ಚಂದ್ರಸೂರ್ಯರನ್ನು ಪಡೆದು, ನಕ್ಷತ್ರಗಳನ್ನು ಹೊಂದಿರುವಂತೆ ಜೀವನವನ್ನು 
ದಯಾಪರನಾದ ನೀನು ನನಗೆ ದಯೆಯಿಂದ ಸಹಾಯ ಮಾಡು” ಎಂದು 
ನಾನಾ ಬಗೆಯ ಮಧುರನುಡಿಗಳಿ೦ದ ಸಮುದ್ರರಾಜನನ್ನು ಸ್ತುತಿಸಿ ಕುಶಾಸ್ತರಣದಲ್ಲಿ 
ಮಲಗಲು ಸಿದ್ಧನಾಗಿ ಪರಿಪರಿಯ ಹರಕೆಗಳನ್ನು ಹೊತ್ತು ಬೇಗ ದೀನಜನಬಂಧುವಾದ 


ಯುದ್ಧಕಾಂಡ ೭೩೧ 


ಇಂದಿರಾಪತಿಯಾದ ರಾಮಪುರದರಸನು ಲೋಕಾನುಗ್ರಹಾರ್ಥವಾಗಿ ಮಾನುಷ 
ರೂಪಿನಿಂದ ವರುಣನನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿದ. 


೭. ಶ್ರೀರಾಮನು ಸಮುದ್ರರಾಜನನ್ನು ಕುರಿತು ಪ್ರಾರ್ಥಿಸುವುದು 


ಅಗಜಾತೆಯೇ, ಶ್ರೀರಾಮನು ದರ್ಭೆಯ ಹಾಸಿನ ಮೇಲೆ ಪೂರ್ವ ದಿಕ್ಕಿಗೆ 
ಅಭಿಮುಖವಾಗಿ ಕುಳಿತುಕೊಂಡು, ಪರಮಭಕ್ತಿಯಿಂದ ಕೈಮುಗಿದುಕೊಂಡು 


ಸಮುದ್ರರಾಜನನ್ನು ಪ್ರಾರ್ಥಿಸಿ ಆನಂತರ ಅದರ ಮೇಲೆಯೇ ಮಲಗಿಕೊಂಡ; 


ಕಪಿವೀರರೆಲ್ಲರೂ ಸೂರ್ಯವಂಶಸಂಭೂತನ ಕೆಲಬಲಗಳಲ್ಲಿ ಕುಳಿತು ಸಂತಸದಿಂದ 
ಶುಭಕರವಾದ ಸ್ತುತಿಗಳನ್ನು ಮಾಡುತ್ತಿದ್ದರು; ಎಲ್ಲ ಇಂದ್ರಿಯಗಳನ್ನೂ ಮನಸಿನಲ್ಲಿ 
ಒಂದೆಡೆಗೆ ಸೇರಿಸಿಕೊಂಡು ಚಾಂಚಲ್ಕವನ್ನು ತೊರೆದು ವರುಣನನ್ನು ಕುರಿತು 
ಪ್ರಾರ್ಥನೆಗೈಯುತ್ತಿದ್ದರು. ತನ್ನ ಸುಕುಮಾರ ದೇಹವನ್ನು ದಂಡಿಸಿ ವಾನರಕುಲದೊಡನೆ 
ಸಮುದವನ್ನು ಇಂದೇ ದಾಟಬೇಕು, ಇಲ್ಲದಿದ್ದರೆ ದೇಹವನ್ನು ನೀಗುವುದೆಂದು 
ನಿಶ್ಚಯಿಸಿದ ರಘುವರನ ಪರಿಯ ಅಚ್ಚರಿಯನ್ನು ಏನು ಹೇಳಲಿ! ಮಹಾಮೌನವ್ರತವನ್ನು 
ಧಾರಣೆ ಮಾಡಿ ತೀವ್ರತರ ಭಕ್ತಿಯಿಂದ ಸಮಾಧಿಸ್ಥಿತಿಯಲ್ಲಿ ರಘುಕುಲಾನ್ವಯಚಂದ್ರನು 
ಮಲಗಿದ. ಹೀಗೆಯೇ ಮೂರು ದಿನಗಳು ಕಳೆದವು; ಆದರೆ ವನಧಿಯು ರಾಮನೊಡನೆ 
ಮಾತನಾಡಲು ಬರಲಿಲ್ಲ, ಗರ್ವದಿಂದ ಮೌನದಿಂದಲೇ ಇದ್ದ ಅದರ ರೀತಿಯನ್ನು 
ನೋಡಿ ರಾಮನು ಸೌಮಿತ್ರಿಯೊಡನೆ, “ಪರಮಭಕ್ತಿಯಿಂದ ಕೂಡಿ ನಾನಾ ನಾನಾ 
ಎಧದ ನೇಮಗಳನ್ನಾಚರಿಸುತ್ತ ಪ್ರಾರ್ಥನೆಗೈಯುತ್ತಿದ್ದರೂ ನನ್ನ ಕಡೆ ನೋಡದೆ 


ಅಂಬುಧಿಯು ತನ್ನ ಜಡತೆಯನ್ನು ಮುರಿಯದಿದೆ. ಅತ್ಯಂತ ಗರ್ವದಿಂದ ನನ್ನನ್ನು ' 
ಸಾಧಾರಣ ಮನುಷ್ಯನೆಂಬಂತೆ ತುಚ್ಛೇಕರಿಸಿರುವನಲ್ಲ. ಕುಜನರೊಡನೆ ಸಾಧುಜನರ ಟೆ 
ಎಫಲತೆಯನ್ನು ಇದು ಸೂಚಿಸುತ್ತದೆ; ಶಮೆ ದಮೆ ತಾಳ್ಕೆ ದಾಕ್ಷಿಣ್ಯ ದೀನಪ್ರಿಯತೆ | 
ಮಮತೆ ಧರ್ಮಾರ್ಜನಪ್ರಿಯವದತೆ ಮುಂತಾದ ಸದ್ಗುಣಗಳು ದುಷ್ಠಜನರೊಡನೆ | 
ನಿಸ್ಪತ್ತಗೊಳ್ಳುತ್ತವೆಯೇ ಹೊರತು ಸಫಲವಾಗುವುದಿಲ್ಲ; ಯಾವನು ಔದ್ದತ್ಯದಿಂದ ' 
ಮೆರೆಯುತ್ತ, ಎಲ್ಲರನ್ನೂ ದಂಡಿಸುತ್ತ ದಾಂಧಲೆ ಮಾಡುತ್ತಾನೆಯೋ ಅವನನ್ನು | 
ಲೋಕವು ಗೌರವಿಸುತ್ತದೆ. ಕುಜನರು ಯಾವುದೇ ಬಗೆಯಲ್ಲಿ ಗಾಸಿಗೊಳ್ಳದೆ ' 
ತಿರುಗುತ್ತಾರೆ. ಸಾಮೋಪಾಯದಿಂದ ಗೆಲವೂ ದೊರೆಯುವುದಿಲ್ಲ. ಕೀರ್ತಿಯೂ | 
ಬರದು. ನಯ ವಿನಯ ಮೃದುತೆ ನೇಮಗಳಿಂದ ಕೂಡಿ ನಡೆಯುವ ಸಜ್ಜನರ | 
ಹೆಸರು ಯಾರಿಗೂ ತಿಳಿಯುವುದಿಲ್ಲ. ನೀತಿಯಿಂದ ಸೌಖ್ಯವುಂಟಾಗುವುದಿಲ್ಲ. 
ಧೀಮಂತನಾದವನನ್ನು ಜನ ಸ್ತೀಕರಿಸುತ್ತಾರೆಯೇ? ಭೀಮಕೋಪಾವಿಷ್ನತೆಗಳಿಂದ ' 
ಕೂಡಿರುವ ಶತ್ರು ಸಾಮಂತರನ್ನು ರಾಜನಾದವನು ದಂಡಿಸದೆ ಹತೋಟಗೆ ' 
ತರಲಾದೀತೇ? ತೊಡೆಯ ಮೇಲೆ ಮಲಗಿಸಿಕೊಂಡು ಪ್ರೀತಿಯಿಂದ ಚಿರಕಾಲ ಸಾಕಿದ | 
ಚೆಂದಮನಿಗೆ ಮೃಗಲಾಂಛನನೆಂಬ ಹೆಸರಾಯಿತೇ ಹೊರತು ಅವನನ್ನು ಸರಸಿ ಎಂದು ! 


೭೩೨ ಶ್ರೀರಾಮಕಥಾಮೃತ ' 
8 


ಕರೆಯಲಿಲ್ಲ. ಕಡು ಕೋಪಗೊಂಡು ದರ್ಪದಿಂದ ಮೃಗಸಂಕುಲವನ್ನು ಬಡಿದಿಡುತ್ತ 
ಬಂದರೆ ಮೃಗರಾಜನೆಂದು ಈ ಲೋಕ ಕರೆಯುತ್ತದೆ; ದೌರ್ಜನ್ಯಕ್ಕೆ ಪೂಜ್ಯತೆಯಲ್ಲದೆ 
ಶಮೆಗೆ ಗೌರವವಿಲ್ಲ. ಬಲಹೀನನೆನೆಸಿ, ಭಯದ ಆಗರವೆನ್ನಿಸಿ, ಸುಲಭತೆಯನ್ನು ಬಿಟ್ಟು 
ಸೌಖ್ಯವನ್ನು ಕೆಡಿಸಿ, ಲಲನಾಯುಜಸಮಾಜನೆಂದೆನಿಸಿ, ಜನರನ್ನು ನಾನಾ ಬಗೆಯ 
ಕೋಟಲೆಗಳಿಗೆ ಸಿಕ್ಕಿಸುವವರನ್ನು ಲೋಕವು ಗೌರವಿಸುವುದಲ್ಲದೆ, ಕ್ಷಮೆ ಪೂಜ್ಯತೆಗಳನ್ನು 
ಗಳಿಸಿದವನಿಗೆ ಬೆಲೆ ನೀಡುವುದಿಲ್ಲ. ದೌಷ್ಟ್ಯವು. ಈ ಜಗತ್ತಿನಲ್ಲಿ ಪೂಜ್ಯತೆ ಹಾಗೂ 
ಸಿರಿಗಳನ್ನು ತಂದುಕೊಡುವುದೇ ಹೊರತು ಧರ್ಮಶಾಸ್ತ್ರಾನುಗತನೆನಿಸುವವನನ್ನು ಪ್ರ 
ಲೋಕ ಉರ್ಪಗತಂಡ ಬಗೆಯುತ್ತದೆ. ಹಾಗಾಗಿ ಯಶಸ್ಸನ್ನು ಎ ನಾತು 
ಶಮೆ ಸತ್ಕಾರ್ಯಗಳನ್ನು ಮರೆತು ದರ್ಪದಿಂದ ಕೂಡಿರಬೇಕು. ವಾ ಉದಿಸಿದ, 
ಜೀವನಪ್ರದಾತನಾದ, ಲೋಕಹ್ಯದಯವನ್ನು ತಿಳಿದವನಾದ ಸಮುದ್ರನನ್ನು ಮೊರೆವೊಕ್ಕು 
ಪ್ರಾರ್ಥನೆ ಮಾಡಿಕೊಂಡರೆ ಈತನು ಅವನ್ನೆಲ್ಲ ಅವಜ್ಞೆ ಮಾಡಿ ಕದಲದೇ ಇದ್ದಾನೆ. 
ಸೌಮಿತ್ರಿ ನೋಡುತ್ತಿರು, ಈ ಜಲಧಿಯನ್ನು ಬತ್ತಿಸಿಬಿಡುತ್ತೇನೆ. ನನ್ನ ಬಿಲ್ಲುಬಾಣಗಳನ್ನು 
ಕೊಡು; ಜಲಜ೦ತುಗಳ ಸಮೇತ ಈ ಕ್ರೂರ ನೀರಧಿಯನ್ನು ಬಡಿದು ದಡಕ್ಕೆ ಎಳೆತಂದು 
ಸಂತಾಪಗೊಳ್ಳುವಂತೆ ಮಾಡುತ್ತೇನೆ” ಎಂದು ಕಿಡಿಯುಗುಳುವ ಕೋಪದಿಂದ 
ಬಿಲ್ಲುಬಾಣಗಳನ್ನು ಹಿಡಿದು ಮೃಡಕಲ್ಪನಾದ; ಅವನ ಕೋಪಾವಿಷ್ಟ ಸ್ವರೂಪವನ್ನು 
ನೋಡಿ ಮೂಲೋಕಗಳೂ ಕಡುಭೀತಿಯಿಂದ ತಲ್ಲಣಗೊಂಡುವು. ಶ್ರೀರಾಮನು ತನ್ನ 
ಬತ್ತಳಿಕೆಯಿಂದ ಒಂದು ಅಂಬನ್ನು ಹೊರತೆಗೆದು ಬಿಲ್ಲಿಗೆ ಹೂಡಲು ಆಗಸದಲ್ಲಿ ನೆರೆದಿದ್ದ 
ದೇವತೆಗಳು ಓಡಿಹೋದರು, ಗಿರಿಗಳು ಅಲ್ಲಾಡಿದುವು, ಸೂರ್ಯಚಂದ್ರನಕ್ಷತ್ರಗಳು 
ಒ೦ದೆಡೆಯೊಳಿರಲಾಗದೆ ಮಿಡುಕಿದವು, ಜಗತ್ತುಗಳು ದಿಗ್ಫ ಮೆಗೊಂಡು ಓಲಾಡಿದುವು, 
ಇಂತಹ ಅದ್ಭುತವನ್ನು ಸೃಷ್ಟಿಸಿದ ರಾಮನ ಪರಾಕ್ರಮವನ್ನೆಂತು ಬಣ್ಣಿಸುವುದು! 


ಬಾಣದ ತಿರುವಿಗೆ ಬಾಣವನ್ನು ಹೂಡಿ ರೋಷಾವೇಶದಿಂದ ಮೊರೆಯುತ್ತ, 
ನಿಟ್ಟುಸಿರು ಬಿಡುತ್ತ “ಈ ದುರಳ ನೀರಧಿಯನ್ನು ಒಂದು ನಿಮಿಷದಲ್ಲಿ ಒಣಗಿಸಿ 
ಪಾತಾಳದಲ್ಲಿರುವ ಅದರ ತಳದಲ್ಲಿರುವ ಉರಗ ಮೊಸಳೆಗಳೆಲ್ಲ ದಡಕ್ಕೆ ಬರುವ ಹಾಗೆ 
ಮಾಡುತ್ತೇನೆ, ಲಂಕಾನಗರವನ್ನು ಮುತ್ತಲು ಬೇಗ ಬೇಗ ಕಪಿಸೈನ್ಯವೆಲ್ಲ ಬರಿಗಾಲಲ್ಲೇ 
ನಡೆದುಕೊಂಡು ಹೋಗಲಿ” ಎಂದು ರಘುವೀರನು ಗರ್ಜಿಸಿದ. “ದುಷ್ಟ ಜಲರಾಶಿಯೇ, 
ನಿನ್ನಂಗವನ್ನೆಲ್ಲ ಬರಿದು ಮಾಡಿ, ನಿನ್ನ ವಂಶವನ್ನೇ ಕಿತ್ತಿಟ್ಟು ಜಂತುಜಾಲವೆಂಬಂತೆ 
ಭೂಮಿಯಲ್ಲಿ ಬಿಸಾಡಿ ಹೊರಳಾಡುವಂತೆ ಮಾಡುತ್ತೇನೆ” ಎಂದು ಹೇಳುತ್ತ 
ಬ್ರಹ್ಮಾಸ್ತವನ್ನು ಮಸೆಯಲು, ಸಮುದ್ರವು ಕ್ಷೋಭೆಗೊಂಡು ` ಉಕ್ಕೇರಿತು, ಬುವಿಯನ್ನೆಲ್ಲ 
ಕಗ್ಗತ್ತತೆ ಕವಿಯಿತು. ಗ್ರಹಗಳೂ ಜೀವಜ೦ತುಗಳೂ ತಾಳದೆ ಕಂಪಿಸಿದುವು. ಕಲಾಂತವು 
ಒದಗಿದಂತೆ ಅ೦ಭೋರಾಶಿಯು ಪಕಪಕನೆ ಕುದಿಯತೊಡಗಿತು, ಶಾಖವನ್ನು ತಾಳದೆ 
ಚಿಪ್ಪುಗಳೆಲ್ಲ ಒಡೆದು ಮುತ್ತಿನ ರಾಶಿಗಳು ಚಟಪಟನೆ ಸಿಡಿದುವು, ಜಲಜರಿತುಗಳು 
ತಾಪವನ್ನು ತಾಳದೆ ಮೊರೆಯಿಟ್ಟುವು, ಉರಗಗಳು ಹೊರಬಿದ್ದುವು, ಅಲೆಗಳು ಮೇಲೆದ್ದು 
ಭೋರಿಟ್ಟು ದಡಕ್ಕೆ ಅಪಳಿಸಿದುವು, ಮಿಂಚುವ ಮೀನುಗಳು ದೆಸೆದೆಸೆಗೆ ಚಿಮ್ಮಿದುವು, 


ಯುದ್ಧಕಾಂಡ ೭೩೩ 


ನೀರಿನಲ್ಲಿ ಕ್ರೀಡಿಸುತ್ತಿದ್ದ ನೀರಾನೆಗಳೆಲ್ಲ ಎಲ್ಲಿ ಹೋದುವೋ, ಕಪಿಸೈನ್ಯವು ದಡದಿಂದ 
ಒಂದು ಯೋಜನ ಹಿಂದೆ ಸರಿಯಿತು. 


ಆಗ ವನಧಿಗೆ ಚಿಂತೆಯುಂಟಾಯಿತು; ನನ್ನನ್ನೀಗ ರಕ್ಷಿಸುವವರಾರೆಂದು 
ಮನಸ್ಸಿನಲ್ಲಿಯೇ ದುಗುಡಗೊಂಡಿತು; ಅಲ್ಲಿಯೇ ನಿಂತರೆ ಶಾಖದಿಂದ ದೇಹವು 
ಬೆಂದುಹೋಗುವುದೆಂದು ಭಾಸವಾಯಿತು; ತನ್ನ ಘನತೆಗೆ ಕುಂದು ಬಂದಿತೆಂದು 
ಯೋಚನೆಯುಂಟಾಯಿತು. ತನ್ನ ಬಲವೆಲ್ಲ ಕರಗಿಹೋಯಿತು, ನನ್ನ ಮೊರೆಯನ್ನೀಗ 
ಕೇಳಿಸಿಕೊಳ್ಳುವವರಾರು ಎ೦ಬ ಅಳಲುಂಟಾಯಿತು. ಯಾರ ಮೊರೆವೊಗಲಿ ಎಂಬುದು 
ಹೊಳೆಯದೆ ಭೀತಿಯಿಂದ ಮುಂದುಗಾಣದೆ ನದೀಶನು ಮಮ್ಮಲ ಮರುಗಿದ. 
ಅಹಂಕಾರ ಸಿರಿ ಆಯುಷ್ಯಗಳು ಶಾಶ್ವತವಲ್ಲ ಎಂದು ತಿಳಿದವರು ನುಡಿಯುವ 
ಮಾತುಗಳನ್ನು ನೆನೆಯದೆ ನನಗೀಗ ಈ ಪರಿಯಲ್ಲಿ ಮರುಗುವಂತಾಯಿತು, ನನಗೀಗ 
ದಾರಿ ಯಾವುದು ಎಂದು ವನಧಿಯು ಪರಿತಪಿಸಿತು. ಹಿಂದುಮುಂದನ್ನರಿಯದೆ 
ಹೆಮ್ಮೆಯಿಂದ ನಡೆಯುವವನು ಒಂದಲ್ಲ ಒಂದು ದಿನ ಹುಲ್ಲಿಗೆ ಸಮನಾಗುತ್ತಾನೆ ಎಂಬ 
ಗಾದೆಗೆ ನಾನು ಪಕ್ಕಾಗುವಂತಾಯಿತಲ್ಲ, ಈಗೇನು ಮಾಡಲಿ ಎನ್ನುತ್ತ ಉದಧೀಶನು 
ಮನನೊಂದು, ಬ್ರಹ್ಮಸ್ತದ ಉಪಟಳದಿಂದ ಆದ ಭರುಪಾರನಂದ ಪಾರಾಗುವ 
ಮಾರ್ಗವಾವುದೆಂಬ ಚರಿತೆಯಲ್ಲಿ ಮುಳುಗಿದ. ಮರುಳಾಗಿ, ಮತಿಗೆಟ್ಟು ಒಳಗೊಳಗೇ 
ಬೆರಗುವಡುತ್ತ ವನಧೀಶನು ಒಂದು ನಿಮಿಷ ಮೌನದಲ್ಲಿದ್ದು, ಆದರೂ ದಾರಿ 
ಕಾಣದೆ ಮನೋವೇಧೆಯಿಂದ ಮಿಡುಕುತ್ತಿದ್ದ. ಅಷ್ಟರಲ್ಲಿ ಹಿಂದಿನ ಪುಣ್ಯವು ನೆರವಿಗೆ 
ಬಂದಿತೆಂಬಂತೆ ಶ್ರೀರಾಮಚ೦ದ್ರನನ್ನೇ ಮೊರೆಹೊಗುವ ಮತಿಯುಂಟಾಗಿ ಭೀತಿ ಜಾರಿತು, 
ಧೈರ್ಯಸಂಚಾರವುಂಟಾಯಿತು. ಆಗ ಅಬ್ಬಿರಾಜನು, ಮೂಲೋಕದಾಧಾರನಾದವನು 
ಕೆರಳಿದರೆ ನನ್ನನ್ನು ಕಾಯುವವರಾರು, ಅವನ ಚರಣಗಳನ್ನಿ ಹಿಡಿದು ಬೇಡಿಕೊಂಡರೆ 
ಖೂಳ ರಾವಣನ ತಮ್ಮನನ್ನು ಪೊರೆದಂತೆ ಸಾರಸಾಸನ ಮೊದಲಾದ ದೇವತೆಗಳಿಂದ 
ವಂದ್ಯನಾದ ರಾಘವನಿಗೆ ದೀನತೆಯನ್ನು ತೋರಿ ಶರಣಾಗಲೆಂದು ನಿಶೆ ಸಿ ಹೊರಟ. 
ಕಣ್ಣುಗಳಲ್ಲಿ ಬೆಂಕಿಯುಗುಳುತ್ತಿರುವ ರಘುವೀರನ ಬಳಿ ಒಬ್ಬನೇ ಹೋಗಲು ಅಂಜಿ 
ಭಾಗೀರಥಿಯನ್ನು ಕಳಿಸಲು, ಆಕೆಯು ಕಡುಗೋಪದಿಂದಿದ್ದ ಅಬ್ದಾಕ್ಷನೆಡೆಗೆ ಬಂದು ಅವನ 
ಕಾಲುಗಳಿಗೆ ಪೊಡಮಟ್ಟು ಕೈಗಳನ್ನು ಮುಗಿದುಕೊಂಡು, “ಹರವಿರಿಂಚಿಗಳೊಡೆಯನೇ., 
ಕಡಲ ಮೇಲೆ ಕಡುಗೋಪಗೊಳ್ಳಲು ಅವನು ಮಾಡಿದ ಅಪರಾಧವಾದರೂ ಯಾವುದು? 
ಅದನ್ನು ಹೇಳಿದರೆ ತಕ್ಷಣವೇ ಅದನ್ನು ನಿಲ್ಲಿಸುತ್ತೇನೆ, ದಯೆಗೈಯಬೇಕು” ಎಂದು 
ನಮಸ್ನ ಸರಿಸಿದಳು. “ಇನಕುಲಾನ್ವಯಚ೦ದ್ರ, ವಿನಮಿತ ವಿರಿಂಚೀಂದ್ರ ಜನಕಜೆಯ 
ಹೃತ್ಯಮಲವಿಕಚಕರುಣಾಸಾಂದ್ರ ಸನಕಾದಿ ನಾರದ ಪ್ರಮುಖ ಮುನಿಪೂಜಿತನೇ, 
ದೀನಜನಬಂಧುವೇ, ನಿನ್ನ ಮಗಳಾದ ನನ್ನನ್ನು ನೋಡಿ ಸಮುದನು ಮಾಡಿದ 
ಅಪರಾಧವನ್ನು ಕೃಪೆಯಿಟ್ಟು ಮನ್ನಿಸಬೇಕು. ಮಗಳು ಕೇಳಿದುದನ್ನು ಮಮತೆಯಿಂದ 
ನೀಡದಿದ್ದರೆ ಜಗತ್ತಿನಲ್ಲಿ ಯಾರು ಮೆಚ್ಚುತ್ತಾರೆ? ಸರ್ವಾತ್ಮಕನೇ, ನಿನ್ನ ಅಡಿದಾವರೆಗಳಿಗೆರಗಿ 
ಮಾಡಿಕೊಂಡ ಮನವಿಯನ್ನು ತಿರಸ ರಿಸಿ” ಅವಳನ್ನು ನಗೆಗೀಡಾಗಿಸದೆ ಅ೦ಬುಧಿಯನ್ನು 


೭೩೪ ಶ್ರೀರಾಮಕಥಾಮೃತ 


ರಕ್ಷಿಸು” ಎಂದು ಕೈಮುಗಿದು ಮತ್ತೆ ಹೀಗೆ೦ದಳು: “ಭೂಮಿ ನೀರು ಬೆಂಕಿ ಗಾಳಿ 
ಆಗಸಗಳನ್ನು ಸೃಷ್ಟಿಸಿ, ಮತ್ತೆ ಅವುಗಳಿಗೆ ಗುಣವನ್ನು ನೀಡಿದೆ; ಅವುಗಳೆಲ್ಲ 
ಒಂದರೊಡನೊಂದು ಸೇರಿ ಈ ಪ್ರಪಂಚವಾಯಿತು. ಎರಕಗೊಂಡಿರುವ ಅವುಗಳಿಲ್ಲದೆ 
ಪ್ರಾಣಿಗಳು ಹೇಗಿರಬಲ್ಲವು? ನಿನ್ನ ಕೃಪೆಯಿ೦ದ ಅವುಗಳನ್ನು ಪರಿಪಾಲಿಸಬೇಕು, ಹೀಗೆ 
ಪರವಶಗೊಂಡರೆ ಗತಿಯೇನು, ಸ್ವಾಮಿ? ನೆಲಕ್ಕೆ ಐದು, ನೀರಿಗೆ ನಾಲ್ಕು, ಅಗ್ನಿಗೆ 
ಮೂರು, ಮಾರುತಕ್ಕೆ ಎರಡು, ಬಾಂದಳಕ್ಕೆ ಒಂದು ಗುಣಗಳನ್ನು ಹಂಚಿಕೆ ಮಾಡಿ 
ನೀನು ನಿರ್ಮಿಸಿದಂತೆ ಭೂತಳದ ಜೀವಜಂತುಗಳು ಅಸ್ತಿತ್ತದಲ್ಲಿವೆ. ಮಹಾದೇವನೇ, 
ಈಗ ಅವನ ತಪ್ಪನ್ನು ಗಣಿಸಿ ಪ್ರಾಣಿಗಳ ನೈಜಸ್ವರೂಪವನ್ನೇ ಕೊಲ್ಲಬಯಸಿರುವೆಯಲ್ಲಾ! 
ಪರಬೊಮ್ಮನೇ, ಇದು ನಿನ್ನ ಚಿತ್ತವು ತಿಳಿಯದುದೇನು? ಕಾರ್ಯಗಳೆಲ್ಲವೂ 
ಕಾರಣಾಧೀನವಲ್ಲವೇ? ಅವಕ್ಕೆ ಬೇರೆ ಗುಣಗಳಿವೆಯೇ? ಮಹಾಪ್ರಭು, ಸೂತ್ರವು ಹೇಗೆ 
ಆಡಿದರೆ ಬೊಂಬೆಗಳು ಹಾಗೆ ಆಡುತ್ತವೆ; ಅವುಗಳ ಮೇಲೆ ಕೋಪಗೊಳ್ಳಲು ಏನು 
ಕಾರಣವಿದೆ, ಮಹಾಸ್ವಾಮಿ? ಸೃಜಿಸುವ ಎಡೆಯಲ್ಲಿ ಜಡಾತ್ಮತೆಯನ್ನುಂಟುಮಾಡಿ 
ಅದರ ರೂಪವನ್ನು ಪೂಜಿಸುವುದು ಎಂದು ತಾಮಸಸಂಗತೆಯ ತ್ಯಜಿಸಲಾರೆನೆನುತ್ತ 
ಕ್ರೋಧದಿಂದ ತರಿದಿಟ್ಟರೆ ಗಜಬಜವು ಕೊನೆಗೊಳ್ಳುವುದೇ, ಅಖಿಲಾಂಡ ಮೂಲರೂಪಾ? 
ಭಜಕಜನರಿಗೆ ನಿನ್ನ ಅನುಗ್ರಹವಿಲ್ಲದಿರಲು ಹರವಿರಿಂಚಿಗಳು ಹೇಗೆ ತಾನೇ 
ಕ್ರಿಯಾತ್ಮಕರಾಗಿರುತ್ತಾರೆ, ಜಗದಾತ್ಮಾ) ಅಗಸ್ತ್ಯಮುನಿಯು ಒಮ್ಮೆ ಮುನಿದು ವನಧಿಯನ್ನು 
ಅಂಗೈಯಲ್ಲಿ ಹಿಡಿದುಕೊಂಡು ಆಪೋಶನವಾಗಿ ಹೀರಿದ, ಭಾರ್ಗವನು ಅಸ್ತವಿಟ್ಟಾಗ 
ಕಂಪಿಸುತ್ತ ಮನದಿಷ್ಟವನ್ನಿತ್ತು ಮತ್ತೆ ಒಮ್ಮೆ ಬಾಡಬದ ಉಪದವದಲ್ಲಿ ತೊಲಗಿದ; 
ಹೀಗೆ ಸಮುದ್ರನು ಅನುದಿನವೂ ನೆನೆನೆನೆದು ಅವಮಾನದಿಂದ ಬಿಸುಸುಯ್ಯುತ್ತ 
ತೊಳಲುತ್ತಿದ್ದಾನೆ. ಈ ರೀತಿ ಅವನು ಭವಬಂಧನದ ರೀತಿಯಲ್ಲಿದ್ದಾನೆಯೇ 
ಹೊರತು ಅವನಿಗೆ ಸ್ವಾತಂತ್ರ್ಯವೇ ಇಲ್ಲ. ನಿನ್ನ ಕೋಪದ ಕಾರಣರಾರು, ನಿನ್ನ 
ಪಾದಗಳಿಗೆ ಶರಣರಾದವರನ್ನು ಪೊರೆಯದಿರುತ್ತಾರೆಯೇ? ಬ್ರಹ್ಮನೇ ಮುಂತಾದ 
ಎಲ್ಲ ದೇವತೆಗಳನ್ನೂ ಹಮ್ಮುಬಿಮ್ಮುಗಳಿಂದ ಕೂಡಿದವರಂತೆ ಸೃಷ್ಟಿಸಿದ್ದರಿ೦ದ ಅವರು 
ತಮ್ಮಿಷ್ಟದಂತೆ ನಡೆಯುತ್ತಾರೆ; ವನಧಿಯೂ ಹಾಗಿದ್ದಾನಲ್ಲವೇ? ಅಂತಹುದರಲ್ಲಿ ಅವನ 
ಮೇಲೆ ಕೋಪಿಸಿಕೊಳ್ಳುವುದು ನ್ಯಾಯವೇ? ನನಗೆ ಮುತ್ತೈದೆತನವನ್ನು ಪಾಲಿಸು” 
ಎಂದು ಉತ್ತಮೋತ್ತಮ ನುಡಿಗಳನ್ನಾಡುತ್ತಿರುವ ಭಾಗೀರಥಿಯ ಮಾತುಗಳ 
ವೈಖರಿಯನ್ನು ನೋಡಿ ಕರುಣಾವನಧಿಯಾದ ರಾಘವನು ಕರೆದು, “ಅಂಬೆ, ಜಲನಿಧಿಗೆ 
ಅಭಯವನಿತ್ತಿದ್ದೇನೆ!” ಎಂದು ನುಡಿಯಲು ಜಾಹ್ನವಿಯು ಭಯವನ್ನು ತೊರೆದು 
ರಘೂತ್ತಮನ ಪಾದಗಳಿಗೆರಗಿ ಪತಿಯ ಬಳಿಗೆ ಬಂದಳು. 


ಬಂದವಳೇ, “ಕರುಣಾಳುಗಳ ದೇವನು ನಿನಗೆ ಅಭಯವನಿತ್ತಿದ್ದಾನೆ” ಎಂದು 
ಭಾಗೀರಥಿಯು ಹೇಳಲು, ಸಂತಸದಿಂದ ಉದಧಿರಾಜನು ತನ್ನ ಮನೆಯಲ್ಲಿದ್ದ ರತ್ನಗಳನ್ನು 
ಕೈಗಳಲ್ಲಿ ಕಾಣಿಕೆಯಾಗಿ ತುಂಬಿಕೊಂಡು ಆನಂದದಿಂದ ಬಂದು ರಾಘವನ ಪಾದಗಳಲ್ಲಿ 
ಸುರಿದು ಕೈಮುಗಿದು ರಘುಪತಿಯ ದಿವ್ಯ ಮೂರ್ತಿಯನ್ನು ಹೃತ್ಪೂರ್ವಕವಾಗಿ ಸ್ತುತಿಸಲು 


ಯುದ್ಧಕಾಂಡ ೭೩೫ 


ಅಮರವೃಂದವು ಸಂತಸಗೊಂಡಿತು. “ಮೂಲಪ್ರಕೃತಿ ವಿಕೃತಿ ಮಹತ್‌ ಮುಂತಾದ 
ವೈಕಾರಜಾಲಸಂಬಂಧವಾದ ಎಂಟು ತನುಗಳಲ್ಲಿ ಬೆಳಗುತ್ತ ವಾಲಾಗ್ರ ಶತಭಾಗೆಯ 
ಲೇಶದಲ್ಲಿ ಒಂದು ಸಂನ್ನಿಕಾಶತೆಯಿ೦ದ ಕೂಡಿ ಲೀಲೆಯಿಂದ ಕ್ಷೇತ್ರಜ್ಞನೆನ್ನಿಸಿ ಇಂದ್ರಿಯ 
ಸುಖತತಿಗಳನ್ನು ಅನುಭವಿಸದೆ - ಬೆಳಕು ಬತ್ತಿಯ ಕೆಳಗಿನಿಂದಲೇ ಎಣ್ಣೆಯನ್ನು 
ಹೀರುವ ಪರಿಯಲ್ಲಿ - ಶೋಭಿಸುವ ರಘುವೀರನೇ ಶರಣು. ಆಧಾರ ಜಾಲಂದಮೆನ್ನಿಸಿ 
ಬಂಧತ್ರಯದಿಂದ ಶೋಭಿಸುತ್ತ ಷಟ್ಟಕ್ರದಲ್ಲಿ ಅಳವರಿತು ಶಾರೀರದ ಆಧಾರವೆನಿಸುವ 
ತನುನಾಡಿಯನ್ನು ಕೊರೆದು ಒಳಗೆ ಹೊಕ್ಕ ಸಹಸ್ರಾರದ ಮಧ್ಯದಲ್ಲಿ ಮತ್ತೊಂದು 
ವಸ್ತುಸಂಬ೦ಧವರ್ಜಿತನಾಗಿ ತಾನೇ ತಾನಾಗಿರುವ ಚಿದ್ರೂಪ ಭೋಗಾತ್ಮ ಭವರೋಗಹರಣ 
ರಘುವೀರ ದೇವೇಶ ಶರಣು ಶರಣು. ಮೂರು ಗುಣಗಳೂ ತಾನೇ ಆಗಿ, ಮೂರು 
ರೂಪಗಳನ್ನು ಧಾರಣೆ ಮಾಡಿ ಜೀವತ್ರಯಾತ್ಮಕತೆಯನ್ನು ತಳೆದು, ಜಾಗ್ರತ್‌ ಸ್ವಪ್ನ 
ಸುಷುಪ್ತಿಗಳಲ್ಲಿ ತೋರುವ ಈತನು ಮೂರರಲ್ಲಿಯೂ ಬೆಳಗಿ, ಕನ್ನಡಿಯು ನೆರಳನ್ನು 
ತೋರಿಸುವಂತೆ ತೋರಿ ದೂರಿಗೊಳಗಾಗದಿರುವ ಶುದ್ಧ ಚೈತನ್ಯನಾದ ರಘುವೀರ, 
ಲೋಕಾಧಾರ ಆಪದೋದ್ಧಾರಕನ ಚರಣವನ್ನು ಮೊರೆವೊಕ್ಕಿದ್ದೇನೆ. ಅರಸುಕುಲದಲ್ಲಿ 
ಹುಟ್ಟಿ, ಸನ್ಮುನಿಯ ಯಜ್ಞವನ್ನು ರಕ್ಷಿಸಿ, ಮುನಿಸಂಕುಲವನ್ನು ಪೊರೆದು, ಹರಚಾಪವನ್ನು 
ನೆಗ್ಗೊತ್ತಿ ಧರಣಿಜೆಯ ಕೈಹಿಡಿದು, ದಾರಿಯಲ್ಲಿ ಭಾರ್ಗವನ ದರ್ಪವನ್ನು ಮುರಿದು, 
ತಾಟಕಿಸುಬಾಹುಗಳ ಬಾಧೆಯನ್ನು ಪರಿಹರಿಸಿದ ರಘುವೀರನೇ, ನಿನಗೆ ಮನದುಂಬಿ 
ವಂದಿಸುತ್ತೇನೆ. ತಂದೆಯ ಆಜ್ಞೆಯನ್ನು ಪರಿಪಾಲಿಸಲೋಸುಗ ಸೀತಾಸಮೇತ 
ಚಿತ್ರಕೂಟಕ್ಕೆ ಬಂದು ವಿರಾಧ ಖರ ಮುಂತಾದ ರಾಕ್ಷಸರನ್ನು ವಧಿಸಿದ ರಘುವೀರನಿಗೆ 
ನಮಿಸುತ್ತೇನೆ. ಸೂರ್ಯಕುಮಾರನನ್ನು ಮನ್ನಿಸಿ ವಾಲಿಯನ್ನು ಪರಿಹರಿಸಿ ಪ್ಲವಗತತಿಯ 
ಜೊತೆಯಲ್ಲಿ ಬಂದು, ಮರುತಾತ್ಮನಿಗೆ ಕರುಣೆದೋರಿ, ವಿಭೀಷಣನಿಗಾಶ್ರಯವಿತ್ತು 
ಅವನಿಗೆ ಸೂರ್ಯಚಂದ್ರರಿರುವ ತನಕ ಸಾಮ್ರಾಜ್ಯಸೌಖ್ಯವನ್ನಿತ್ತು ಪಾಲಿಸಿದ 
ಭವದೂರನಾದ ರಘುವೀರನ ಪಾದಗಳಿಗೆ ಭಕ್ತಿಯಿಂದ ಅಭಿನಮಿಸುತ್ತೇನೆ. ದೇವ 
ಕೇಳು, ನಾನು ಜಲಜ೦ತುಗಳ ನೈಜ ಸ್ವಭಾವಗಳನ್ನು ಎಂತು ದೂರಮಾಡಲಾದೀತು? 
ನಿನ್ನ ಪಾವನಾಂಫಿಗಳನ್ನು ಕಾಣುವ ಉದ್ದೇಶದಿಂದ ನನ್ನ ಮನಸ್ಸು ಮರೆಯಿತು. ನನ್ನ 
ಮನಸ್ಸನ್ನು ನೀನೇ ಬಲ್ಲೆ. ದೇವ, ಅವಗುಣಗಳನ್ನು ಮರೆತು ನನ್ನನ್ನು ಕಾಪಾಡು, ಸ್ವಾಮಿ. 
ತಪ್ಪುಗಳನ್ನು ಗಣಿಸಿ ಕೋಪಿಸಿಕೊಂಡರೆ ನನ್ನನ್ನು ಸಲಹುವವರಾರಿದ್ದಾರೆ? ಆರ್ತನು 
ಆಡುತ್ತಿರುವ ಮಾತುಗಳನ್ನು ಒಪ್ಪುಗೊಂಡು ಸಲಹು” ಎಂದು ಅನಾಥಬಂಧುವಾದ 
ರಘುವೀರನಿಗೆ ವನಧಿನಾಥನು ಸಾಷ್ಟಾಂಗವೆರಗಿ ಅಭಯವನ್ನು ಯಾಚಿಸಿದ. 


ಹೀಗೆ ಪರಿಪರಿಯಾಗಿ ಬಿನ್ನವಿಸಿ ದಯೆಯನ್ನು ಯಾಚಿಸಿದ ಶರಧಿಯ 
ಆಂತರ್ಯವನ್ನು ಅರಿದ ರಘುವೀರನು ಅವನಿಗೆ ಕೃಪೆಯಿಟ್ಟು ಅಭಯವನ್ನು 
ಕರುಣಿಸಿದ: “ಅಬ್ಬಿ ಕೇಳು, ನನ್ನನ್ನು ನಂಬಿದವರಿಗೆ ಭಯತಾಪಗಳುಂಟೇ? ನನ್ನ 
ಮುಂದೆ ಬಂದು ಎರಗಿದವರ ಇಷ್ಟಾರ್ಥಗಳನ್ನು ನೆರವೇರಿಸದೆ ಇರುತ್ತೇನೆಯೇ? 
ಭಯಪಡಬೇಡ” ಎಂದು ಅಭಯವನ್ನಿತ್ತು ಈ ರೀತಿ ನುಡಿದ: “ನಾನು ಹೂಡಿದ್ದು 


೭೩೬ ಶ್ರೀರಾಮಕಥಾಮೃತ 


ಬ್ರಹ್ಮಾಸ್ತ್ರ ಅದು ವ್ಯರ್ಥವಾಗಲಾರದ್ದು. ಇದನ್ನು ಯಾವ ಕಡೆಗೆ ಪ್ರಯೋಗಿಸಿದರೆ 
ಹಾನಿಯಾಗದು ಎಂಬುದನ್ನು ಹೇಳು, ಅಲ್ಲಿಗೇ ಈ ಕಣೆಯನ್ನು ಕಳಿಸುತ್ತೇನೆ.” 
ಕೃಪೆಯಿಂದ ರಾಘವೇಶ್ವರನು ಆಡಿದ ಆ ನುಡಿಯನ್ನು ಕೇಳಿದ ದೇವತಾಸಭೆ ಕೊಂಡಾಡಿ 
ಸುಮವೃಷ್ಟಿಯನ್ನು ಸುರಿಸಿತು; ಆನಂದದಿಂದ ನೀರೊಟ್ಟಿಲಾಣ್ಮನು, “ಉತ್ತರದಲ್ಲಿ ಒಂದು 
ಪ್ರದೇಶವು ಉತ್ತಮ ಮನೋವೃತ್ತಿಯಿಂದಲೂ ಸಂತೋಷಕರವಾದ ವನರಾಜಿಯಿಂದಲೂ 
ಕೂಡಿ ದ್ರುಮಕುಲ್ಕ ಎಂಬ ಹೆಸರಿನಿಂದ ಕಂಗೊಳಿಸುತ್ತಿದೆ. ಅಲ್ಲಿ ಅಭೀರ ಮುಂತಾದ 
ದಸ್ಕುಕುಲದವರು ಸೇರಿಕೊಂಡಿದ್ದಾರೆ, ಅವರು ವನಧಿಯಲ್ಲಿಳಿದು ನನ್ನ ನೀರಿನಿಂದ 
ಮಾಡಬಾರದ್ದನ್ನು ಮಾಡುತ್ತಾರೆ. ಹೀಗಾಗಿ ಆ ಜಾಗವು ನಮಗೆ ಕ್ಷೇಶಕರವಾಗಿದೆ, 
ನಿನ್ನ ಬಾಣವನ್ನು ಅಲ್ಲಿ ಇಳುಹು” ಎಂದು ಬಿನ್ನವಿಸಿಕೊಂಡ. ಆಗ ರಘುನಾಥನು 
ತನ್ನ ಬಾಣವನ್ನು ಸಮುದ್ರರಾಜನು ತೋರಿಸಿದ ಕಡೆಗೆ ಬಿಟ್ಟ ಆ ಶರವು ಸಿಡಿಲಂತೆ 
ಆರ್ಭಟಿಸುತ್ತ ದ್ರುಮಕುಲ್ಯವನ್ನು ಸುಟ್ಟು ಕರಿಕಾಗಿಸಿ ನೆಲವನ್ನು ಅನುವಿ೦ದ ಬಗಿದು 
ರಸಾತಳಕ್ಕೆ ಹೋಯಿತು. ಆಗ ನಡೆದ ಅದ್ಭುತವನೇನೆಂದು ಬಣ್ಣಿಸಲಿ! ಬಾಣವು 
ಮಾಡಿದ ಬಿರುಕಿನಿಂದ ನೀರು ಭುಗ್ಗನೆ ಮೇಲೆ ಚಿಮ್ಮಿತು. ಬಹು ಬೇಗ ಆಭೀರ 
ಕುಲವು ನಾಶವಾಗಿ ರಘುನಾಥನು ಆ ಸ್ಥಳಕ್ಕೆ ಒಂದು ವರವನ್ನು ದಯಪಾಲಿಸಿದ: 
“ಈ ಜಾಗದಲ್ಲಿರುವ ಪಶುಪಕ್ಷಿಸಂಕುಲವೆಲ್ಲವೂ  ಸಂತತವೂ ಸಂತೋಷದಿಂದ 
ನಿರೋಗಿಗಳಾಗಿ ದೀರ್ಫಾಯುಷಿಗಳಾಗಲಿ, ಅಲ್ಲಿ ಸದಾ ಕಾಲ ಸುಗಂಧಪೂರಿತ 
ಹೂಗಳೂ ಪುಷ್ಟಿಕರವಾದ ಹಣ್ಣುಗಳೂ ಯಥೇಚ್ಛವಾಗಿರಲಿ!” ಅಂದಿನಿಂದ ಆ ಜಾಗವು 
ಅಮರಲೋಕಸಮಾನವೆಂದೆನಿಸಿ, ಬಿಡುಗಣ್ಣರ ಮುಖ್ಯನೇ ಮೊದಲಾದ ದೇವತೆಗಳಿಗೆ 
ಆನಂದಕರವಾಗಿದೆ. “ಇಂದಿರೇಶನೇ, ನೀನು ಸಂತುಷ್ಟನಾದೆಯಲ್ಲ! ಲಂಕಾಪುರವನ್ನು 
ಸೇರಲು ಕಪಿವೃಂದವು ದಾರಿಯನ್ನು ನಿರ್ಮಿಸಲಿ, ನಳನು ಎಶ್ವಕರ್ಮನ ಮಗ, 
ತಂದೆಯಿಂದ ಶಿಲ್ಪವಿದ್ಯೆಯನ್ನು ವರವಾಗಿ ಪಡೆದಿದ್ದಾನೆ. ಅವನ ನೇತೃತ್ವದಲ್ಲಿ 
ರಚಿತವಾಗುವ ಸೇತುವೆಯನ್ನು ನಾನು ಹೊತ್ತುಕೊಳ್ಳುತ್ತೇನೆ. ಫ್ಲವಗಸ೦ತತಿಯು 
ಅದರ ಮೇಲೆ ಸರಾಗವಾಗಿ ನಡೆದು ಲಂಕಾಪುರವನ್ನು ಸೇರಿ ದಶಮುಖನೇ 
ಮೊದಲಾದವರನ್ನೆಲ್ಲ ಸಂಹರಿಸಲಿ. ನಳಿನಾಕ್ಷಿ ಜಾನಕಿಯನ್ನು ತಂದು ರಘುರಾಮನು 
ಜಗತ್ತನ್ನು ಪಾಲಿಸುವುದು ದಿಟ” ಎಂದು ವನಧಿಯು ಉತ್ಸಾಹದಿಂದ ಹೇಳಿದನು. 
“ಭೂಮಿಯ ಭಾರವನ್ನಿಳುಹಿ ಗೋವಿಪ್ರಸಂತತಿಯ ಸಲಹಬೇಕೆಂದು ಬ್ರಹ್ಮನೇ 
ಮೊದಲಾದವರು ಪ್ರಾರ್ಥಿಸಿಕೊಳ್ಳಲು ಕರುಣೆಯಿಂದ ಅದನ್ನೊಪ್ಪಿ ನರರೂಪವನ್ನು 
ಪಡೆದು ನೀನು ನಾಟಕವನ್ನು ತೋರಿಸುವವನಲ್ಲದೆ, ಪರಬ್ರಹ್ಮನಾದ ನೀನು ಸಾಧಾರಣ 
ಮನುಜನೇ? ಮಂದಮತಿಯಾದ ನಾನು ಎಸಗಿದ ಅಪರಾಧವನ್ನು ಮರೆತು ಕಾಪಾಡು” 
ಎಂದು ಅಬ್ಬೀಶನು ರಾಮನ ಚರಣಗಳಿಗೆರಗಿ ನುತಿಗೈದ. ಶ್ರೀರಾಮನು ಉದಧಿಗೆ 
ಬೇಡಿದುದನ್ನಿತ್ತು ಬೀಳ್ಕೊಡಲು ಅವನು ಮತ್ತೆ ಖಗಕುಲಾನ್ವಯನಾದ ರಾಮಪುರದರಸನ 
ಕಾಲುಗಳಿಗೆರಗಿ ಸಂತಸದಿಂದ ತನ್ನ ಆಲಯಕ್ಕೆ ಮರಳಿದ; ಅದನ್ನೆಲ್ಲ ನೋಡುತ್ತಿದ್ದ 
ವನಚರರು ಅತ್ಯಾನಂದದಿ೦ದ ಕೂಡಿದರು. 


ಯುದ್ಧಕಾಂಡ ೭೩೭ 


೮. ರಘುರಾಮನ ಅಪ್ಪಣೆಯಂತೆ ನಳನು ಸುಗ್ರೀವನ ಅಪ್ಪಣೆ 
ಪಡೆದು ಸಾಗರಕ್ಕೆ ಸೇತುವೆಯನ್ನು ನಿರ್ಮಿಸಿದುದು 


ಗಿರಿಸುತೆಯೇ, ಸಮುದ್ರನು ಈ ಪರಿಯಲ್ಲಿ ಬಿನ್ನಹವನ್ನು ಮಾಡಲು 
ಅರಿಕುಲಾಂತಕನಾದ ಶ್ರೀರಾಮನು ಅತಿ ಹರುಷದಿಂದ ಮರುತ್ತನಯ ಅಂಗದ 
ಜಾಂಬವ ಮುಂತಾದವರನ್ನೆಲ್ಲ ಕರೆದು ನಯನುಡಿಗಳಿಂದ ಸಾಗರಕ್ಕೆ ಆದಷ್ಟು ಬೇಗ 
ಸೇತುವೆಯನ್ನು ಹೇಗೆ ವಿರಚಿಸುವುದೆಂದು ಆಲೋಚನೆ ಮಾಡಿ ತಿಳಿಸಲು ಹೇಳಿದ. ಆಗ 
ರವಿತನಯನು ರಾಮನನ್ನು ಕುರಿತು, “ರಘುವೀರನೇ ನಿನ್ನ ದಯದಿಂದಾಗಿ ವಿಶ್ವಕರ್ಮನ 
ಮಗನಾದ ನಳನು ಅಂಬುಧಿಗೆ ಸೇತುವೆಯನ್ನು ಕಟ್ಟುವಂತಾಯಿತು. ಈತನು ಕೌಶಲದಲ್ಲಿ 
ತನ್ನ ತಂದೆಗೂ ಇಮ್ಮಡಿಯಾದವನೆಂದು ಕೇಳಿದ್ದೇನೆ. ಆದ್ದರಿಂದ ಅವನನ್ನು ಕರೆದು 
ಸೇತುವೆಯನ್ನು ನಿರ್ಮಿಸಲು ಅಪಣೆ ಮಾಡು” ಎಂದು ಹೇಳಲು ರಘುನಂದನನು 
ಹರ್ಷದಿಂದ ನಳನನ್ನು ಕರೆದು ನಯವಿನಯಗಳಿಂದ ಬೆಸಗೊಂಡ: “ಕಪಿಕುಲೋತ್ತಮನೇ 
ನಿನ್ನ ಸಾಮರ್ಥ್ಯವನ್ನೆಲ್ಲ ಮರೆಮಾಚಿಕೊಂಡು ಮೌನದಿಂದಿರುವೆಯಲ್ಲ, ಅದಕ್ಕೇನು 
ಕಾರಣ? ನಿನ್ನ ಕೌಶಲವನ್ನು ತೋರಿಸಲು ಇದು ಸಕಾಲ” ಎಂದು ಹೇಳಲು ಆಗ 
ಕೈಮುಗಿದು ಈ ರೀತಿ ಬಿನ್ನವಿಸಿಕೊಂಡ: “ನೀರಧಿಯು ಹೇಳಿದುದು ನಿಜ. ತಂದೆಯು 
ನನಗೆ ಕಲಿಸಿದ ವಿದ್ಯೆಯನ್ನು ನಾನಿಷ್ಟು ದಿನ ತೋರಿಸಿಕೊಳ್ಳದೆ ಇದ್ದೆ, ಅದಕ್ಕೆ ಕಾರಣವೆಂದರೆ 
ನನ್ನ ತಾಯಿಯು ಕಾಲ ಕೂಡಿ ಬರುವವರೆಗೂ ಮೌನದಿಂದಿರಲು ಹೇಳಿದ್ದುದು. ಕಡಲು 
ಹೇಳಿದ ಪರಿಯಿಂದ ನನಗೆ ಮರೆತ ವಿದ್ಯೆಯ ನೆನಪಾಯಿತು, ಈಗ ಅಪಣೆಯಿತ್ತರೆ 
ಬೇಗನೇ ನಾನು ಸಮುದ್ರಕ್ಕೆ ಬಲವಾದ ಸೇತುವೆಯನ್ನು ನಿರ್ಮಿಸುತ್ತೇನೆ.” ಹೀಗೆ 
ನಳನು ಬಿನ್ನವಿಸಿಕೊಳ್ಳಲು ರಘುವೀರನು ಸಂತಸದಿಂದ ಕೂಡಿ, “ಎಶ್ವಕರ್ಮಾತ್ಮಭವನೇ, 
ಕಡಲನ್ನು ಕಟ್ಟುವುದು ನಿನಗೇನೂ ಅತಿಶಯವಲ್ಲ” ಎಂದು ನುಡಿದು ಕಪಿವರರನ್ನೆಲ್ಲ 
ಅವನ ಸಹಾಯಕ್ಕೆಂದು ನೇಮಿಸಿದ. ವೀರಾಗ್ರನೂ ವಿಶ್ವಕರ್ಮಸುತನೂ ಆದ ನಳನು 


ಉತ್ಸಾಹದಿಂದ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸುವುದಾಗಿಯೂ, ಅದಕ್ಕೆ ಬೇಕಾದ 


ಸಹಾಯಸಾಮಗ್ರಿಯನ್ನು ಕಪಿವೀರರೆಲ್ಲರೂ ಒದಗಿಸಬೇಕೆ೦ದೂ, ಜಗತ್ತಿನಲ್ಲಿರುವ ಎಲ್ಲ 
ಜಂತುಗಳೂ ಇದಕ್ಕೆ ಬೆಂಬಲ ನೀಡಬೇಕೆಂದೂ ರಘುವೀರನು ಅಪ್ಪಣೆ ನೀಡಿದ. 


ರಾಮನ ಅಪ್ಪಣೆಯಂತೆ ಶಾಖಾಮೃಗೋತ್ತಮರೆಲ್ಲ ಸಂಭ್ರಮದಿಂದ ನಾಲ್ಕು 
ದಿಕ್ಕುಗಳಿಗೆ ಹೋಗಿ ತಮ್ಮ ಮಹಾ ಬಲದಿಂದ ಶ್ರೇಷ್ಠ ಬೆಟ್ಟಗಳನ್ನು ಕಿತ್ತು ತಂದು 
ಸಮುದ್ರದ ದಡದಲ್ಲಿ ಸುರಿದರು; ಅಷ್ಟೇ ಸಂಭ್ರಮದಿಂದ ನಳನು ತನ್ನ ತಂದೆಯನ್ನು 
ಸ್ಮರಿಸಿಕೊಂಡು, ದಿಕ್ಲಾಲಕರಿಗೆಲ್ಲ ನಮಿಸಿ, ರವಿಚಂದರಿಗೆ ನಮಸ್ಕಾರ ಮಾಡಿ ಸೇತುವೆಯನ್ನು 
ಕಟ್ಟಲನುವಾದ. ಶ್ರೀರಾಮನಿಗೆ ವಂದಿಸಿ, ಕಪಿವೀರರೆಲ್ಲ ತಂದಿಟ್ಟ ಬೆಟ್ಟಗುಡ್ಡಗಳನ್ನು 
ಸಮುದ್ರದಲ್ಲಿರಿಸಿ, ಒಂದಕ್ಕೊಂದನ್ನು ಬೆಸೆಯುತ್ತ ದಾರಿಯನ್ನು ನಿರ್ಮಿಸತೊಡಗಿದ; 
ಅದನ್ನು ನೋಡಿದ ಅಮರನಿಚಯವು ಅವನನ್ನು ಬಾಯಿತುಂಬ ಹೊಗಳಿದರು. 


, 


ರಾಘವೇ೦ದ್ರನ ಅಪ್ಪಣೆಯನ್ನು ನೆರವೇರಿಸಲು ಬೆಟ್ಟಗಳು ತಾವಾಗಿಯೇ ಬರುತ್ತಿವೆಯೇನೋ 1 


೭೩೮ ಶ್ರೀರಾಮಕಥಾಮೃತ 


ಎಂಬಂತೆ ಒಂದೇ ಸಮನೆ ಕಪಿವೀರರು ತಮ್ಮ ಕೈಗಳಲ್ಲಿ ಹಿಡಿದು ತಂದು ಸಮುದ್ರದಲ್ಲಿ 
ಒಟ್ಟಿ ಸೇತುವೆಯನ್ನು ರಚಿಸಲು ಆ ಅದ್ಭುತವನ್ನು ನೋಡಿ ವೈಮಾನಿಕಚಯವೆಲ್ಲ 
ಸಂತೋಷದಿಂದ ಹೊಗಳಿತು. ಎಡೆವಿಡದೆ ಬರುವ ಬೆಟ್ಟಗುಡ್ಡಗಳನ್ನು ಒಂದೇ ಕೈಯಿಂದ 
ಹಿಡಿದು ಒ೦ದಕ್ಕೊಂದಕ್ಕೆ ಸಂಬಂಧವನ್ನು ನಿರ್ಮಿಸುತ್ತ ಹೋದನು. ಕಪಿವರರು 
ತಂದೀಯುವ ಬೆಟ್ಟಗಳನ್ನು ಹಿಡಿದು ಜೋಡಿಸುತ್ತ ಹೋಗುತ್ತಿದ್ದ ಉತ್ಸಾಹದಿಂದ ಭೂಮಿ 
ನಡುಗಿತು, ದಿಕ್ಕರಿಗಳು ಫೀಳಿಟ್ಟುವು, ಭೂಮಿಯಲ್ಲಿದ್ದ ಜೀವಜಂತುಗಳೆಲ್ಲ ನಡುಗಿದವು. 
ಕೊಡುವುದಕ್ಕೆ ಮಿತಿಯಿಲ್ಲ, ಕಟ್ಟುವ ವೇಗವು ಕಾಣಿಸುವುದಿಲ್ಲ, ಕೊಡುವ ಕಪಿವರರು 
ಆಗಾಗ ಆಯಾಸಗೊಂಡರೂ ಮರುಚಣವೇ ಸುಧಾರಿಸಿಕೊಂಡು ಹೊಸ ಉತ್ಸಾಹದಿಂದ 
ಗಿರಿದರಗಳನ್ನು ಕಿತ್ತು ತಂದು ನಳನ ಕೈಗೆ ಕೊಡುತ್ತಿದ್ದರು. ನಳನು ಕಟ್ಟುತ್ತ ಹೋದಂತೆ 
ಕಪಿಶ್ರೇಷ್ಠರೂ ಮುಂದುವರಿಯುತ್ತ, ಒಬ್ಬರನ್ನೊಬ್ಬರು ಕೀಟಲೆ ಮಾಡುತ್ತ ನಲವಿನಿಂದ 
ಸೇತುವೆ ನಿರ್ಮಾಣದಲ್ಲಿ ಪಾಲುಗೊಂಡರು. ಮೇರುಮಂದರಗಳಂತಹ ಬೃಹತ್‌ 
ಗಿರಿಗಳನ್ನು ಮಾರುತತನಯನು ಕಿತ್ತು ತಂದಿಡುತ್ತಿರಲು, ಅವನೇನು ರಾಕ್ಷಸಸಂಕುಲವನ್ನೆಲ್ಲ 
ತಿರಿಕಲ್ಲಾಡಲು ತೊಡಗಿರುವನೋ ಎಂಬಂತೆ ತೋರುತ್ತಿತ್ತು. ಬೆಟ್ಟಗಳನ್ನು ಭೂಮಿಯಿಂದ 
ಕಿತ್ತು ಕೋಪದಿಂದ ಸಮುದಕ್ಕೆಸೆಯುತ್ತಿರುವನೋ ಎಂಬಂತೆ ತೋರುತ್ತಿದ್ದ ಹನುಮಂತನ 
ಕಾರ್ಯವನ್ನು ನೋಡಿ ಅವನ ಶಕ್ತಿಗೆ ದೇವಸಂಕುಲವೆಲ್ಲ ಅಚ್ಚರಿಯನ್ನು ವ್ಯಕ್ಷಪಡಿಸುತ್ತಿತ್ತು. 
ಎಷ್ಟೆಷ್ಟು ಬೇಗ ಬೆಟ್ಟಗಳು ಬರುತ್ತಿದ್ದು ವೋ ಅಷ್ಟಷ್ಟು ಬೇಗ ನಳನು ಅವುಗಳನ್ನು ನೀರಿನಲ್ಲಿ 
ಬಿಗಿಗೊಳಿಸುತ್ತಿದ್ದ ಕೌಶಲವು ಅದೆಂತಹುದು! ಬೆಟ್ಟಗಳೂ ಸಮುದ್ರವನ್ನು ಸೇವಿಸಲು, 
ಅಥವಾ ಮೈನಾಕಪರ್ವತವನ್ನು ನೋಡಲು ಉತ್ತುಕವಾಗಿ ಬರುತ್ತಿರುವುವೋ ಎಂಬಂತೆ 
ಕಟ್ಟುವ ಕಾರ್ಯವು ಕಾಣಿಸಿತು. 


ಮರಗಿಡಗಳನ್ನು ನೋಡದೆ ನಳನು ಸೇತುವೆಯ ಕಟ್ಟೋಣದಲ್ಲಿ ನಿರತನಾಗಿರಲು, 
ಹನುಮನು ಸ್ಪರ್ಧೆಯಿಂದಲೆಂಬಂತೆ ಆವೇಶದಿಂದ ಬೆಟ್ಟಗಳನ್ನು ಕಿತ್ತು ತಂದಿಡುತ್ತಿದ್ದನು. 
ಹನುಮಂತನಿಗೆ ಕಿನಿಸು ಅಡಸಿದೆ ಎಂಬುದನ್ನರಿತ ರಘುರಾಮನು ನಳನನ್ನು ಕರೆದು, 
“ವಾನರೋತ್ತಮನು ತಂದು ಕೊಡುವ ಬೆಟ್ಟಗಳನ್ನು ಎರಡೂ ಕೈಗಳಿಂದ ತೆಗೆದುಕೊ, 
ಒಂದೇ ಕೈನಲ್ಲಿ ತೆಗೆದುಕೊಂಡರೆ ತನ್ನ ಕೆಲಸದ ಬಗ್ಗೆ ನಿನಗೆ ಆದರವಿಲ್ಲವೆಂದು ಅವನಿಗೆ 
ಕೋಪ ಬರುತ್ತದೆ” ಎಂದು ಸೂಚಿಸಿದ. ಆನಂತರ ಅದರಂತೆಯೇ ನಳನು ಬಂದ 
ಬೆಟ್ಟಗಳನ್ನು ಎರಡೂ ಕೈಗಳನ್ನು ನೀಡಿ ತೆಗೆದುಕೊಳ್ಳತೊಡಗಿದ; ಆಗ ಹನುಮಂತನು 
ನಲವಿನಿಂದ ಕೈಕಾಲು ತಲೆ ಬಾಲಗಳಿಂದ ಬೆಟ್ಟಗಳನ್ನು ಹೊತ್ತು ತರತೊಡಗಿದ. 
ಬಿಡುಗಣ್ಣರು ಸಂತೋಷಪಡುವಂತೆ ಅನಿಲಜನು ಬೆಟ್ಟಗಳನ್ನು ಹೊತ್ತು ತರುತ್ತಿರಲು 
ನಳನು ತೆಗೆದುಕೊಂಡು ಸೇತುವೆಯನ್ನು ಕಟ್ಟುತ್ತ ಬರುವ ಅದ್ಭುತವನ್ನು ಕಾಣುತ್ತ ನೆಲದ 
ಮೇಲಿದ್ದ ಎಲ್ಲ ಪ್ರಾಣಿಪಕ್ಷಿಗಳು ಗುಂಪುಗುಂಪಾಗಿ ಬಂದು ಸಹಾಯ ಮಾಡುತ್ತಿದ್ದವು; 
ಲೋಕೋಪಕಾರವನ್ನು ಮಾಡುವವರಿಗೆ ಜಗತ್ತು ಸಹಾಯಕವಲ್ಲವೇ! ಹತ್ತು ಯೋಜನ 
ಅಗಲ ಮತ್ತು ನೂರು ಯೋಜನ ಉದ್ದದ ಸೇತುವೆಯನ್ನು ಸಮುದ್ರದ ನಡುವೆ 
ಉತ್ತಮೋತ್ತಮವಾದ ರೀತಿಯಲ್ಲಿ ರಚಿಸುತ್ತ ಹೋಗಲು ನೋಡಿದ ಎಲ್ಲರೂ ಆ ಮಹಾ 


ಯುದ್ಧಕಾಂಡ ೭೩೯ 


11 / 
J ಗೆ 4 
V/ / ತ 1/ 
1 Ps 
V) 
\ 1 !// 
ಸ್ಕಿ UNNI 
| ಇ 0 
ಟಿ 1 _ ಶೆ 4 
ತೆ 
Y, / \ 
J 088% 
* ‘ ಸ | 
ತ 
ಕ್ಷೆ ೆ 
ಗ ಠ್‌ 
A ಗೆ 
~ 
ಕ್‌ 
ಗ 


ಕೌಶಲಕ್ಕೆ ಬೆರಗಾಗಿ ಪ್ರತಿಮೆಗಳಂತೆ ನಿಂತು ನೋಡುತ್ತಿದ್ದರೆ, ಇತ್ತ ಪ್ಷವಗನಾಯಕರು 
ಭಾರಿ ಆನೆಗಳಂತೆ ನಾಲ್ಕೂ ದಿಕ್ಕುಗಳಿಗೆ ಹೋಗಿ. ಪರ್ವತಗಳನ್ನು ಕಿತ್ತು ತರುತ್ತಿದ್ದರೆ, 
ಮತ್ತೆ ಕೆಲವರು ಅವುಗಳನ್ನು ತೆಗೆದುಕೊ೦ಡು ಸಮುದ್ರದಲ್ಲಿರಿಸುತ್ತಿದ್ದರು; ಮತ್ತೆ ಕೆಲವರು 
ಅವರಿಗೆ ಆಹಾರವನ್ನೊದಗಿಸುತ್ತಿದ್ದರು; ಮತ್ತೂ ಕೆಲವರು ನೀರಧಿಗೆ ತರುಗುಲ್ಮ ಹಾಗೂ 
ಸಣ್ಣ ಸಣ್ಣ ಕಲ್ಲುಗಳನ್ನು ತ೦ದು ಸುರಿಯುತ್ತಿದ್ದರು. ಸೇರಿದ್ದ ಕಪಿಸೈನ್ಯವೆಲ್ಲ ಈ ರೀತಿಯಲ್ಲಿ 
ಒಮ್ಮನದಿ೦ದ ನೆರವನ್ನು ನೀಡುತ್ತ ಸೇತುವೆಯನ್ನು ನಿರ್ಮಿಸಲು ಕಾರಣವಾಗುತ್ತಿದ್ದರು. 
ಮೊದಲ ದಿನ ಹದಿನಾಲ್ಕು ಯೋಜನ, ಎರಡನೆಯ ದಿನ ಇಪ್ಪತ್ತು ಯೋಜನ, 
ಮೂರನೆಯ ದಿನ ಅದಕ್ಕೆ ನಾಲ್ಕು ಹೆಚ್ಚಿನ ಯೋಜನಗಳನ್ನು ಸೇರಿಸಿ ಸೇತುವೆಯನ್ನು 
ಕಟ್ಟದರು; ನಾಲ್ಕನೆಯ ದಿನ ಇಪ್ಪತ್ತಾರು ಯೋಜನವಾದರೆ, ಐದನೆಯ ದಿನ ಅದಕ್ಕೂ 
ಹತ್ತು ಯೋಜನ ಹೆಚ್ಚುವಂತೆಯೂ, ಆರನೆಯ ದಿನ ಇಪ್ಪತ್ತಾರು ಯೋಜನದುದ್ದ 
ಸೇತುವೆಯನ್ನು ಕ್ರಮಬದ್ಧವಾಗಿ ನಿರ್ಮಿಸುತ್ತ ಹೋದ ಕೋಡಗಗಳ ಬಲವನ್ನು ಏನೆಂದು 
ಹೇಳುವುದು! ಶಾಖಾಮೃಗಗಳಲ್ಲದೆ ಬೆಟ್ಟಗಳು ಕ೦ದರಗಳಲ್ಲಿ ವಾಸವಾಗಿದ್ದ ಪ್ರಾಣಿಗಳೆಲ್ಲ 
ಬಂದು ನೆರವಾಗುತ್ತಿದ್ದುದು ಅಚ್ಚರಿಯನ್ನುಂಟುಮಾಡುತ್ತಿತ್ತು. ಇದು ಮೂರುಕೂಟದ 
ನಗರಿಯ : ಬಾಹುಲತೆಯೋ,. ಸಾಗರದ. ಸೀಮಂತಸೀಮೆಯೋ, - ಮಹೋದಧಿಯ 
ದಡವನ್ನು ನೋಡಲಿಟ್ಟಿರುವ ಸೂತ್ರದ ಬೆಡಗೋ, ಮುಕ್ತಿಯನ್ನು ಸೇರಲು ಕರೆದೊಯ್ಯುವ 
ಮಾರ್ಗವೋ, ಮಹಾಭ್ಯುದಯ ಧರ್ಮದ ಸೇತುವೆಯೋ ಎಂಬಂತೆ ಆ ಸೇತುವೆಯು 
ನೀರಧಿಯ ಮಧ್ಯದಲ್ಲಿ ರಾರಾಜಿಸಿತು. 


ನೀರಲ್ಲಿ ಕಲ್ಲನ್ನು ಕೆತ್ತಿದವರುಂಟೇ, ಸಾಗರದಲ್ಲಿ ದಾರಿಯನ್ನು ವಿರಚಿಸಿದವರುಂಟೇ, 
ಲಂಕಾಪುರವನ್ನು ಯಾರಾದರೂ ್ಹನಿಟ್ಟಿಸುವವರುಂಟೇ, ಈ ದುಷ್ಕರಕೃತ್ಯವು 
ಅಮಾನುಷವಲ್ಲವೇ! ಧಾರುಣಿಯಲ್ಲಿ ಇದು ಅದ್ಭುತವೆ೦ದು ದಿವಿಜರು “ರಘುವೀರ 
ಪರಬೊಮ್ಮ ಪಾವನ ಪರಾತ್ಸರ' ಎಂದು ಭಕ್ತಿಭರದಿಂದ ಕೂಡಿ ಅತ್ಕಾನಂದದಿಂದ 
ಹೊಗಳಿದರು. “ಇದು... ಲೋಕೋಪಕಾರನ್ನು ಮಾಡುವ ಸೇತುವೆ'ಯೆಂದು 
ಬ್ರಹ್ಮನೇ. ಮೊದಲಾದವರು. ಸೇತುವೆಯನ್ನು ನೋಡಿದರೆ, "ಇದು ಚಿತ್ತ 
ಶೋಕಾಪಹರಣಕಾರಣ'ವೆಂದು ಇಂದ್ರಾದಿಗಳು ಹೊಗಳಿದರು. ಈ ಸೇತುವೆಯನ್ನು 
ಸ್ಮರಣೆ ಮಾಡಿದರೆ ಸ್ವರ್ಗಾಧಿಪತಿಯ ಪಾದದರ್ಶನವನ್ನು ಮೀರಿ ನೀರೇಜಭವ 
ಕಮಲನೇತ್ರರ ಆಲೋಕನೋತ್ಸವದಿ೦ದ ನರರು ಸುಖದಿಂದಿರುತ್ತಾರೆ. ಯಾವನು ಈ 
ಸೇತುವೆಯ ಬಳಿಯ ಪಾವನೋದಕದಲ್ಲಿ ಸಮುದ್ರಸ್ಮಾನವನ್ನು ಮಾಡುತ್ತಾನೆಯೋ 
ಅವನು ಬ್ರಹ್ಮಲೋಕದ ಸಹಜಾನಂದದ ಅನುಭವವನ್ನು ಹೊಂದುತ್ತಾನೆ; ಇದರ ದರ್ಶನ 
ಮಾಡಿದವನ ಕಿಲ್ಲಿಷತತಿಗಳೆಲ್ಲ ಹೋಗಿ ಅವನಿಗೆ ವಿಷ್ಣುರೋಕವು ವಶವಾಗುವಂತೆ 
ಮಾಡುತ್ತದೆ. ಆ ಮಹಾಸೇತುವೆಯ ನಡುವಿನ ಮರಳಿನಲ್ಲಿ ಅರೆನಿಮಿಷ ಮಲಗಿದರೂ 
ಅವನ ಪಾತಕಗಳೆಲ್ಲ ಹೋಗಿ ಬ್ರಹ್ಮಲೋಕವು ಪ್ರಾಪ್ತವಾಗುವಂತಾಗುತ್ತದೆ ಎಂಬುದು 
ಸತ್ಯಸ್ಯ ಸತ್ಯ, ಮಾಡಿದ ತಪ್ಪುಗಳನ್ನು ನೆನೆಸಿಕೊಂಡು ಸೇತುವೆಯ ಮಧ್ಯದಲ್ಲಿ ಸ್ನಾನ 
ಮಾಡಿದವನಿಗೆ ಪಾತಕಕೋಟಿಯೆಲ್ಲವೂ ಆ ಕ್ಷಣದಲ್ಲಿಯೇ ತೀರ್ಥಮಹಿಮೆಯಿಂದ 


ಯುದ್ಧಕಾಂಡ ೭೪೧ 


ನಾಶವಾಗಿ ಅಮಿತಸುಖವುಂಟಾಗುವುದು. ಯಾವ ವಿಧದ ಪಾತಕಿಯಾದರೂ 
ನಳನಿರ್ಮಿತ ಸೇತುವೆಯ ಜಾಗದಲ್ಲಿ ಒಮ್ಮೆ ಸ್ನಾನಮಾಡಿದರೂ ಪಾಪರಾಶಿಯು 
ಹಾರಿಹೋಗುವುದು. ಈ ಮಹಾತೀರ್ಥದಲ್ಲಿ ದ ಮಾಡಿ ಶಾಸ್ತ್ರವಿಧಿಯಿಂದ 
ನೇಮವಂತನಾಗಿ ಅವಗಾಹಗೈದು ಪೈತೃಕ ಜಪ ಹೋಮಾದಿಗಳನ್ನು ಯಥಾಶಕ್ತಿಯಿಂದ 
ಮಾಡಿದವನಿಗೆ ಪಾಪ ಪಸಮೂಹವು ನಾಶವಾಗಿ ಪುಣ್ಯಲೋಕವು ಲಭಿಸುತ್ತದೆ. 


ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಆ ಸೇತುವೆಯನ್ನು ಕಟ್ಟಿದ ಬಳಿಕ ಕಪಿನಾಯಕರು 
ಶ್ರೀ ರಘುವರನೆಡೆಗೆ ಬ೦ದು ನಮಸ್ಕರಿಸಿ ಬಿನ್ನವಿಸಿಕೊಳ್ಳಲು, ಆತನು ಗದಾಹಸ್ತನಾಗಿ 
ಸಿದ್ಧವಾದ ವಿಭೀಷಣ ಹಾಗೂ ಮಂತ್ರಿಗಳ ಸಹಿತ ಸೇತುವೆಯ ಬಳಿಗೆ ಬರಲು, 
ಸುಗ್ರೀವನು ಬಲಸಹಿತ ಸಮುದ್ರವನ್ನು ದಾಟಲು ಅಪ್ಪಣೆಯನ್ನು ಬೇಡಿದನು. ಅಷ್ಟರಲ್ಲಿ 
ನಾರದನು ಎಳನಗೆಯನ್ನು ಸೂಸುತ್ತ ವಿಷ್ಣುಸಂಕೀರ್ತನೆ ಮಾಡುತ್ತ ಭೂಮಿತಳಕ್ಕೆ ಇಳಿದು 
ಬರಲು ಅವನನ್ನು ಕಂಡು ಶಾಖಾಮೃಗಗಳು ಭಯಭಕ್ತಿಯಿಂದ ಆ ಮುನಿಗೆರಗಿದರು. 
ನಾರದನು ಶ್ರೀರಾಮನಿದ್ದೆಡೆಗೆ ಬಂದು “ಸರ್ವ ಜೀವಾಧಾರ, ಸಕಲ ಕರುಣಾಸಾರ, 
ನಿರ್ವಾಣನಿರುಪಮಾನಂದ, ಮನುಜಾಕಾರ ಸರ್ವೇಶ, ಸಕಲ ಸಾಧುಗಳ ದೈನ್ಯವಿನಾಶ, ಮ 
ಸೇತುವಿನ ಮಹಿಮೆಗಳನ್ನು ಏನೆಂದು ಹೇಳಲಿ! ದಶಕಂಠವಧೆಗೆಂದು ಧಾರಿಣಿಗೆ ಬಂದು 
ಸಕಲರನ್ನೂ ಪಾವನೀಕೃತಗೈದೆ. ಮಹಾಸ್ವಾಮಿಯೇ, ಈ ಜಾಗದಲ್ಲಿ ಶರಧಿಯಣುಗಿಯು 
ಚಿರಕಾಲದಿಂದ ನಿಮ್ಮ ಪಾವನಪದಗಳನ್ನು ಮನಸಿನಲ್ಲಿರಿಸಿಕೊಂಡು ಆರಾಧನೆಗೈದು 
ಅಸದಳವಾದ ರೀತಿಯಲ್ಲಿ ತಪವನ್ನೆ; ಸಗುತ್ತಿದ್ದಾಳೆ. ಆ ಯುವತಿಗೆ ನಿನ್ನ ದರ್ಶನವನ್ನು 
ದಯಪಾಲಿಸಿ ಆಕೆಯನ್ನು ಪಾವನಗೊಳಿಸಿ ಆ ಬಳಿಕ ಸಮುದ್ರವನ್ನು 'ಬಾಟಬೇಕೆಂದು 
ಪ್ರಾರ್ಥಿಸಿಕೊಳ್ಳುತ್ತೇನೆ. ಕನ್ಯಾಕುಮಾರಿಯ ಅಭಿಮತವನ್ನು ಕಡೆಗಣಿಸಿ ಸಮುದ್ರವನ್ನು 
ದಾಟಿದರೆ ಆಕೆಯು ಕೋಪಾವಿಷ್ಟಳಾಗಿ ಬ್ರಹ್ಮಾಂಡವನ್ನೇ ಸುಟ್ಟು ಬೂದಿ ಮಾಡಿಯಾಳು. 
ನೀನು ದಯವಿಟ್ಟು ಆಕೆಯೆಡೆ ಒಮ್ಮೆ ಹೋದರೆ ಮನದಿಷ್ಟಗಳು ಸಿದ್ಧಿಸುತ್ತವೆ” ಎಂದು 
ಬೇಡಿಕೊ೦ಡ. ಆಗ ನಳಿನಾಕ್ಷನು ನಸುನಗುತ್ತ ಆ ಪತಿವ್ರತೆಯಿದ್ದೆಡೆಗೆ ಹೋಗಲು ಒಪ್ಪಿದ. 


ಮುನಿಸಹಿತ ಸುತ್ತಲಿದ್ದ ಸೈನ್ಯದೊಡನೆ ರಘುನಾಥನು ಆ ವನಿತೆಯೆಡೆಗೆ ಬಂದು 
ಆಕೆಯ ರೂಪನ್ನು ನೋಡಿ, ಈ ಚೆಲುವು ಮೂಲೋಕದಲ್ಲಿಯೇ ಇಲ್ಲ ಎಂದು 
ಬೆರಗುವಟ್ಟ ಏನಾ, ಏಕಪತ್ನೀವ್ರತವನ್ನು ಬಿಡಲೊಲ್ಲದೆ ಆಲೋಚನೆಯಲ್ಲಿ 
ಮುಳುಗಿದ. ಮುನಿಪನೊಡನಿದ್ದ ರಾಮನನ್ನು ಸಂಡೆ ಆ ಕನ್ಯೆಯು ಅವರನ್ನು 
ಲಗುಬಗೆಯಿಂದ ಇದಿರುಗೊಂಡು ಕೈಮುಗಿದು: ವಿವಿಧೋಪಚಾರದಿಂದ ಕೂಡಿದ. 
ನವವಿಧ ಭಕ್ತಿಯಿಂದ ಆ ಕುಮಾರಿಯು ಈ ದಿವ್ಯ ಮೂರುತಿಯು ನನಗೆ ಪತಿಯಾಗಲಿ 
ಎಂಬ ಭಾವನೆಯಿಂದ ರಾಮನ ಪಾದಪೂಜೆ "ಮಾಡಿದಳು. ತನ್ನ ಸುಖಾಸ್ಪದವಾದ 
ಕೋಕಿಲಕಂಠದಿ೦ದ ನಾನಾ ಬಗೆಯಲ್ಲಿ ಸ್ತುತಿಗೈದು ನವನೀರದಶ್ಯಾಮನಿಗೆ ಪೊಡಮಟ್ಟು 
ಅಭೀಷ್ಟಗಳನ್ನು ತೊರೆದು ತನ್ನ ಭವವನ್ನು ನೀಗಿಕೊಂಡಳು; ಕಾಮಸ ಭಕ್ತಿಯಿಂದ 
ಏನು ಫಲ? ಮನದುಂಬಿ ತನ್ನ ಕೈಗಳನ್ನು ಮುಗಿದು, “ವನಜಾಕ್ಷನೇ ಕೇಳು, ನೀನೇ 
ನನ್ನ ಪತಿಯಾಗಬೇಕೆಂದು ಸಮುದದಲ್ಲಿ ಬಹು ದಿನಗಳಿಂದ ಧ್ಯಾನಿಸುತ್ತಿದ್ದೆ. ನನ್ನ 


೭೪೨ ಶ್ರೀರಾಮಕಥಾಮೃತ 


ಮನದಿಷ್ಟವನ್ನು ನೆರವೇರಿಸಿ ನಾರದ ಮಹರ್ಷಿಯ ಸನ್ನಿಧಿಯಲ್ಲಿ ನನ್ನ ಕೈಹಿಡಿದು 
ಮುಂದುವರಿ” ಎಂದು ಬಿನ್ನವಿಸಿಕೊಳ್ಳಲು, ಮಿನುಗುವ ನಗೆಯಿ೦ದ ಕೂಡಿದ ಶ್ರೀರಾಮನು. 
“ಕ್ರೂರ ದಶಕ೦ಧರನನ್ನು ಕೊ೦ದಲ್ಲದೆ ಯಾವ ಶುಭ ಕಾರ್ಯವನ್ನೂ ಮಾಡದಿರುವ 
ಪ್ರತಿಜ್ಞೆ ನನ್ನದು; ನಿನ್ನನ್ನು ಮದುವೆಯಾಗಲಾರೆ. ನಿನಗೆ ಬೇರೆ ಯಾವ ಅಭೀಷ್ಟವಿದ್ದರೂ 
ಅದನ್ನು ನೆರವೇರಿಸುತ್ತೇನೆ” ಎಂದು ಆಕೆಗೆ ಸಂತಸವನ್ನುಂಟು ಮಾಡಿ ಅವಳಿಂದ 
ಬೀಳ್ಕೊಂಡ. ಅಂದಿನಿಂದ ಅವಳು ತನ್ನ ವಿವಾಹವನ್ನು ಮಾಡುವ ಹೊಣೆಯನ್ನು 
ದೇವತೆಗಳಿಗೊಪ್ಪಿಸಿ ಸಿಂಧುವಿನಲ್ಲಿ ತಪಸ್ಸಿನಲ್ಲಿ ನಿಂತಿದ್ದಾಳೆ. ಶ್ರೀರಾಮಪುರದರಸನು ತನ್ನ 
ಕೈಯಿಂದ ಜಗತ್ತಿನಲ್ಲಿರುವವರನ್ನು ಕೃತಕ್ಕತ್ಯರನ್ನಾ| ಗಿಸಲೋಸುಗ ರಚಿಸಿದ ಈ ಸೇತುವೆಯ 
ಮಹಿಮೆಯನ್ನು ಮನಸಿನಲ್ಲಿಯೇ ಭಜಿಸುವವನು ಕೃತಕೃತ್ಯನಾಗುತ್ತಾನೆ, ಅವನು 
ಬೇಡಿದುದನ್ನು ಪಡೆಯುತ್ತಾನೆ; ಹೀಗೆ ಈ ಸೇತುವೆಯು ಜಗತ್ತರಣಹೇತುವಾಗಿದೆ. 


೯. ಶ್ರೀರಾಮನ ಲಂಕಾಪ್ರಯಾಣ 


ಗಿರಿಜೆ, ಅನೇಕ ದೇವತೆಗಳು ಸೀತಾಪತಿಯ ಬಳಿಗೆ ಬ೦ದು ನಾನಾ ವಿಧವಾಗಿ ನುತಿಸಿ 
ತಮ್ಮ ತಮ್ಮ ಮನೆಗಳಿಗೆ ಓದಿದರು. ಇತ್ತ ರಘುವ೦ಶಭವನು ಮಾರುತಿಯ ಭುಜವನ್ನೇರಿದ, 
ಅಂಗದನ ಹೆಗಲೇರಿದ ಲಕ್ಷ್ಮಣ ಹಾಗೂ ಸುಗ್ರೀವರು ಅವನ ಎಡಬಲಗಳಲ್ಲಿ 
ನಡೆತಂದರು. ಪರಮ ಮಂಗಳಕರವಾದ ಸೇತುವೆಯ ಮೇಲೆ ನಡೆದು ವನಧಿಯನ್ನು 
ದಾಟಿ ಆ ಕಡೆಯ ದಡವನ್ನು ಸೇರಿ ಅಲ್ಲಿನ ಪರ್ವತದ ತಪ್ಪಲಿನಲ್ಲಿಳಿದರು. ಆಗ 
ರಾಮನು ಸೌಮಿತ್ರಿಯನ್ನು ಸಂತಸದಿಂದ ಬಿಗಿದಪ್ಪಿದ. ಅಲ್ಲಿಂದಲೇ ವೈಭವಪೂರಿತವಾದ 
ಗೋಪುರಗಳನ್ನೊಳಗೊಂಡ ವೈಮಾನಿಕರ ನಗರವೆನ್ನಿಸುವ ಲಂಕೆಯತ್ತ ದಿಟ್ಟಿಸಿದರು. 
“ಕೌಶಲಪೂರ್ಣನಾದ ಮಯನಿರ್ಮಿತವಾದ ಲಂಕಾ ನಗರವು ತೇಜೋಲೋಕದಂತೆ. 
ತಾರಾಪಥದಂತೆ ಕಂಗೊಳಿಸುತ್ತಿದೆ. ದಶಕ೦ಠನು ಎಂಥ ತಪಸ್ಸನ್ನು ಮಾಡಿ ಈ 
ಸೌಭಾಗ್ಯವನ್ನು ಸಾಧಿಸಿಕೊಂಡನೋ, ಬೇರೆ ಯಾರಿಗಾದರೂ ಇದು ಸಾಧ್ಯವೇ ನೋಡು!” 
ಎಂದು ರಘುರಾಮನು ಅಚ್ಚರಿಯಿಂದ ಕೂಡಿ ನಗರದ ಶೋಭೆಯತ್ತ ಸೌಮಿತ್ರಿಯ 
ಗಮನ ಸೆಳೆದ. ಬೆಟ್ಟದ ಬುಡದಲ್ಲಿ ಸ್ವಾದು ಫಲಗಳಿಂದ ಕೂಡಿದ ಮರಗಳೂ, ಸ್ವಚ್ಛ 
ನೀರಿನಿಂದ ತುಂಬಿದ ಸರಸಿಗಳು ಎಂತಹವರನ್ನೂ ಆಕರ್ಷಿಸುವಂತಿದ್ದವು. ಅವುಗಳನ್ನು 
ನೋಡಿ ಸುಗ್ರೀವ ಸೌಮಿತ್ರಿ ನೀಲ ನಳ ಮುಂತಾದ ಕಪಿ ನಾಯಕರು ಹೋಗಿ ನಾನಾ 
ಕಡೆಗಳಲ್ಲಿ ತಮ್ಮ ಸೈನ್ಯವನ್ನು ಬೀಡುಬಿಡಿಸಿದರು. ನಡುವೆ ರಘುರಾಮನನ್ನಿರಿಸಿಕೊಂಡು 
ಬಲಭಾಗದಲ್ಲಿ ವೃಷಭನೂ, ಎಡಗಡೆ ಗಂಧಮಾದನನೂ, ಹಿಂದುಗಡೆಯಲ್ಲಿ 
ಅ೦ಗದನೂ ಮುಂದುಗಡೆ ಸುಷೇಣನೂ ಇದ್ದು ರಕ್ಷಣೆಯ ಹೊಣೆಯನ್ನು ಹೊತ್ತರು. 
ಕಪಿಸೆ ನಿಕರೆಲ್ಲ ವಿನೋದದಿಂದ ಕಾಲ ಕಳೆಯುತ್ತಿದ್ದರು. ಕಪಿಸೈನ್ಯವೆಲ್ಲವೂ. ಸುಖವಾಗಿ 
ಸಮುದ್ರವನ್ನು ದಾಟಿ ಬಂದುದನ್ನು ಕಂಡು ಶ್ರೀರಾಮನು ಸುಗ್ರೀವನನ್ನು ಕುರಿತು, 
“ಯಾವ ತೊಂದರೆಯಿಲ್ಲದೆ ಸೈನಿಕರೆಲ್ಲರೂ ಪಾಳಯವನ್ನು ಸೇರಿಕೊಂಡಿದ್ದಾರೆ, ಹಲ್ಲು 


ಯುದ್ಧಕಾಂಡ ೭೪೩ 


ಕಿತ್ತ ಹಾವಿನಂತಿರುವ ಶುಕನನ್ನು ಈಗ ಬಿಡುಗಡೆಗೊಳಿಸುವುದು ಉತ್ತಮ, ಅವನು 
ಹೋಗಿ ನಾವು ಬಂದಿರುವ ವಿಷಯವನ್ನು ದಶಕಂಠನಿಗೆ ಅರುಹಲಿ” ಎನ್ನಲು ಅವನನ್ನು 
ಆ ಕ್ಷಣವೇ ಎಲ್ಲರೂ ಬೀಳ್ಕೊಟ್ಟರು. 


“ಬದುಕಿದೆ' ಎಂದು ಭಯದಿಂದ ಶುಕನು ಅಲ್ಲಿಂದ ಬಿದ್ದೋಡಿ ರಾವಣೇಶ್ವರನ 
ಬಳಿ ಬಂದು ನಡುಗುತ್ತ ಶ್ರೀರಾಮಸೇನೆಯು ಲಂಕೆಯ ನೆರೆಗೆ ಬಂದಿರುವುದನ್ನು 
ಬಿನ್ನವಿಸಿಕೊಂಡನು. ಅದನ್ನು ಕೇಳಿದ ಲಂಕಾಧಿಪತಿಯು, “ಎಲೈ ಶುಕನೇ, ನೀನು 
ಇದುವರೆಗೂ ಕಪಿವೃಂದದ ನಡುವೆ ಹೇಗೆ ಬದುಕಿದ್ದೆ? ಮತ್ತೆ ಇಲ್ಲಿಗೆ ಯಾವಾಗ 
ಬಂದೆ? ಎಂಬುದನ್ನೆಲ್ಲ ವಿಶದವಾಗಿ ಹೇಳು” ಎನ್ನಲು ಕೈಮುಗಿದು ಭೀತಿಯಿಂದ 
ಎಲ್ಲವನ್ನೂ ವಿವರಿಸಿದನು. “ಕಪಿಸೈನ್ಯವು ಸಾಗರದ ಉತ್ತರ ತಟದಲ್ಲಿ ಆಗಸೋಪಮವಾಗಿ 
ನೆರೆದಿದ್ದಿತು. ನಾನು ಪಕ್ಷಿರೂಪದಿ೦ದ ಅಲ್ಲಿಗೆ ಹೋಗಿ ಗಗನದಲ್ಲಿ ನಿ೦ತು ರವಿಸುತನೊಡನೆ 
ತಾವು ನೇಮಿಸಿದ್ದ ಪರಿಯಲ್ಲಿ ಕೂಗಿಕೊಂಡೆ. ಮಹಾಪ್ರಭುಗಳೇ, ಆಗ ಅವನ ಕೋಪವು 
ವೆಗ್ಗಳಿಸಿ ಸೂಚಿಸಿದಾಗ ಶಾಖಾಮೃಗಗಳಲ್ಲ ಸೇರಿ ನನ್ನನ್ನು ಬಂಧಿಸಿ ಗಾರು ಮಾಡಿದರು, 
ಪ್ರಾಣವುಳಿಯುವುದೋ ಇಲ್ಲವೋ ಎಂಬ ಅನುಮಾನವುಂಟಾಯಿತು. ನನ್ನನ್ನು 
ಬಿಡಿಸಿಕೊಳ್ಳುವವರು ಯಾರೂ ಇರಲಿಲ್ಲ, ನಾನು ಅತಿ ಭಯದಿಂದ ಎದುರಿನಲ್ಲಿದ್ದ 
ರಾಮನನ್ನು ನೋಡಿ, "ಪರಾಧೀನನಾಗಿ ಬಾಳುತ್ತಿರುವ ಚರನನ್ನು ಕೊಲ್ಲುವುದು 
ಸರಿಯೇ? ಕರುಣಾವನಧಿಯೇ, ಇದು ಲೋಕರೂಢಿಯಲ್ಲ, ಇದರಿಂದ ನೀನೇ ನನ್ನನ್ನು 
ಪಾರುಮಾಡಬೇಕು' ಎಂದು ದೀನವಚನಗಳಿ೦ದ ಕೂಗಿ ಮೊರೆಯಿಟ್ಟೆ. ಕರುಣಾಳುಗಳ 
ದೇವನಾದ ರಘುರಾಮನು ಚರನನ್ನು ಕೊಲ್ಲಬಾರದೆಂದು ಕಪಿಸೈನಿಕರಿಗೆ ಹೇಳಿ ಕರಡಿಗಳ 
ನಡುವೆ ನನ್ನನ್ನಿರಿಸುವಂತೆ ಆಜ್ಞಾಪಿಸಿದ. ಆನಂತರ ಪ್ರತಿದಿನವೂ ಸೇತುವೆಯನ್ನು 
ಕಟ್ಟುತ್ತ, ಭೂಮಿಯ ಮೇಲಿದ್ದ ಬೆಟ್ಟಗಳಿಂದ ನೀರಧಿಯನ್ನು ತುಂಬುತ್ತ, ಸೇತುವೆಯ 
ನಿರ್ಮಾಣ ಮುಗಿದ ಬಳಿಕ ತಕ್ಷಣವೇ ತನ್ನ ಸೈನ್ಯದೊಡನೆ ಬಂದು ಬೆಟ್ಟದ ಬುಡದಲ್ಲಿ 
ನೆಲೆನಿಂತಿದ್ದಾರೆ, ಜೀಯ. ಸೈನ್ಯವನ್ನೆಲ್ಲ ನೆಲೆಗೊಳಿಸಿದ ಬಳಿಕ ಈಗ ಸ್ವಲ್ಪ ಕಾಲದ ಹಿಂದೆ 
ಶ್ರೀರಾಮನು ಶುಕನನ್ನು ಬಿಡುಗಡೆಗೊಳಿಸುವಂತೆ ಸುಗ್ರೀವನಿಗೆ ಆಜ್ಞಾಪಿಸಿದ, ಆತನು 
ನಿಜವಾಗಿಯೂ ಮೂಲೋಕದಲ್ಲಿ ಅತ್ಯಂತ ಮೃದುಹೃದಯಿಯಾದವನು. ಅದರಂತೆ 
ಅವನ ಅಪ್ಪಣೆಯನ್ನು ಪಡೆದು ಬೆದರುತ್ತ ಬಂದು ತಮ್ಮ ಪಾವನತರ ಪಾದಗಳನ್ನು 
ಕಂಡು ಅಭಯವನ್ನು ಹೊಂದಿದೆ. ನೊರಜಿಂತಿರುವ ನಾನು ಸರ್ವಜ್ಞರಾದ ತಮಗೆ 
ಏನು ಹೇಳಲಿ? ಸುಗೀವನು ಸೌಮಿತ್ರಿ ರಘುನಾಯಕರ ಬೆಂಬಲದಿಂದ ಕೂಡಿದ 
ಶಾಖಾಮೃಗಗಳು ಅರೆನಿಮಿಷದೊಳಗೆ ಮುತ್ತುವರು. ಅದಕ್ಕೆ ತಕ್ಕುದಾದ ಕಾರ್ಯವನ್ನು 
ತಾವು ಬೇಗ ಕೈಗೊಳ್ಳಬೇಕು” ಎಂದು ಶುಕನು ತನಗೆ ತಿಳಿದ ರೀತಿಯಲ್ಲಿ ಅರಿಕೆ 
ಮಾಡಿಕೊಂಡ... ಆಗ ಹಲ್ಲುಗಳನ್ನು ಮಸೆಯುತ್ತ ತಲೆಯನ್ನು ಕೊಡವಿ, ಕೈಯಿಂದ 
ಕೈಗೆ ಹೊಡೆದುಕೊಳ್ಳುತ್ತ ದಶಕ೦ಠನು ಹೀಗೆ೦ದು ಹೇಳಿದ: “ಕೋಡಗದ ನಡುಕದಿಂದ 
ಬಾಯಿಗೆ ಬಂದುದನ್ನೆಲ್ಲ ಬೊಗಳುತ್ತಿರುವೆ; ಹೆ೦ಬೇಡಿ, ರಾಮನೆನ್ನುವವನು ನನ್ನ 
ಬತ್ತಳಿಕೆಯಲ್ಲಿರುವ ಕೆಂಗೋಲುಗಳ ರುಚಿಯನ್ನಿನ್ನೂ ತಿಳಿಯದವನಾಗಿದ್ದಾನೆ. ನನ್ನನ್ನು 


೭೪೪ ಶ್ರೀರಾಮಕಥಾಮೃತ .: 


} 


ರಣರಂಗದಲ್ಲಿ ಎದುರಿಸುವವನು ಕಪಿಯೋ ನರನೋ ಯಾವನಿದ್ದಾನೆ? ನನ್ನನ್ನು 
ಜಯಿಸಿ ಹೋಗುವೆನೆಂದು ಬಂದಿರುವ ರಾಮನು ನನ್ನ ಹಸ್ತಗುಣವೆ೦ತಹುದೆಂಬುದನ್ನು 
ಇಷ್ಟರಲ್ಲಿಯೇ ತಿಳಿಯಲಿದ್ದಾನೆ. ನಾನು ಬಿಲ್ಲುಬಾಣಗಳನ್ನು ಹಿಡಿದು ರಣಭೂಮಿಯಲ್ಲಿ 
ಕೈಕಾಲುಗಳನ್ನೂರಿ ಗಟ್ಟಿಯಾಗಿ ನಿಂತರೆ ಆಗ ನರರು ಶಾಖಾಮೃಗಗಳೂ ಎಂತು 
ನಿಲ್ಲುತ್ತಾರೆ?” ಎಂದು ಚರನ ಮಾತುಗಳನ್ನು ತಿರಸ್ಕರಿಸಿ ಕೋಪದಿಂದ ಕನಲಿ 
ಶುಕಸಾರಣರನ್ನು ಕರೆದು ಮೃದುನುಡಿಗಳಿಂದ, “ನೀವಿಬ್ಬರೂ ಮಾಯಾರೂಪವನ್ನು 
ಧರಿಸಿ ಆ ಮನುಜಾಧಮನ ಬಳಿಗೆ ಈಗಲೇ ಹೋಗಿ, ಅವರು ಕಡಲನ್ನು 
ಹೇಗೆ ದಾಟ ಬಂದರು, ಯಾವ ರೀತಿಯಲ್ಲಿ ಬಂದರು, ಆ ವನಚರರ ಸೈನ್ಯದ 
ಸಂಖ್ಯೆಯೆಷ್ಟು, ಅದರ ಸ್ವರೂಪವೇನು ಎಂಬುದನ್ನೆಲ್ಲ ಸಾಂಗವಾಗಿ ತಿಳಿದು, ಆ 
ಸುಗ್ರೀವನಿಗೆ ಬೆ೦ಬಲವಾಗಿರುವ ಮುಖ್ಯ ನಾಯಕರ ಸಂಖ್ಯೆಯನ್ನು ಪತ್ತೆಹಚ್ಚಿ, ಅವನ 
ಮಂತ್ರಿಗಳು ಯಾರು ಯಾರು ಎಂಬ ಸಂಗತಿಗಳನ್ನೆಲ್ಲ ವಿವರವಾಗಿ ಕಲೆಹಾಕಿಕೊಳ್ಳಿರಿ; 
ಶ್ರೀರಾಮ ಸುಗ್ರೀವರ ಜೊತಗೆ ಮೈತ್ರಿಯಿಂದಿದ್ದು ಕಪಿಗಳಲ್ಲಿ ಮಹಾಶೂರರು ಯಾರು 
ಯಾರು, ಕಡಲಿಗೆ ಈ ಸೇತುವೆಯನ್ನವರು ಹೇಗೆ ಕಟ್ಟಿದರು, ಅಲ್ಲಿಂದ. ಬಂದು ಇಲ್ಲಿ 
ಬೀಡುಬಿಟ್ಟರುವುದೆಲ್ಲಿ ಎಂಬುದನ್ನು ತಿಳಿದುಕೊಳ್ಳಿರಿ. ಅವರ ಸೇನಾನಿ ಯಾರು, ರಾಮನ 
ಪರಾಕ್ರಮವೆಂತಹುದು, ಅವರಿಗೆ ದೈವಸಹಾಯವು ಹೇಗಿದೆ, ಸುಗ್ರೀವನ ಅಭಿಮತ, 
ಲಕ್ಷ್ಮಣನ ಧೈರ್ಯಶೌರ್ಯಕೌಶಲಗಳು ಎಂತಹುದು. ಎಂಬುದನ್ನೆಲ್ಲ ಒಂದಿಷ್ಟೂ 
ಬಿಡದಂತೆ ತಿಳಿದುಕೊಂಡು ಬನ್ನಿರಿ” ಎಂದು ಆಜ್ಞೆಯನ್ನಿತ್ತ. 


ತಕ್ಷಣವೇ ಆ ದಾನವರು ಕಪಿರೂಪವನ್ನು ತಾಳಿ ಬ೦ದು ಸುಗ್ರೀವನ ಸೈನ್ಯವನ್ನು 
ಸೇರಿಕೊಂಡರು. ನೋಡಿದರೆ ನೋಡಿದಷ್ಟೂ ದೂರ ಸೈನ್ಯವು ಹರಡಿಕೊಂಡಿತ್ತು; ಎಲ್ಲ 
ವನ, ದರಿ, ನದೀತಟ, ಕ೦ದರಗಳಲ್ಲಿ ಸೈನಿಕರು ತುಂಬಿಕೊಂಡಿದ್ದರು, ಸೇತುವೆಯನ್ನು 
ದಾಟಿ ಇನ್ನೂ ಬರುತ್ತಲೇ ಇದ್ದರು; ಹೀಗಾಗಿ ಅವರನ್ನೆಣಿಸಿ ಇಷ್ಟು ಸಂಖ್ಯೆ ಎಂದು 
ಹೇಳುವುದಂತೂ ಸಾಧ್ಯವಿಲ್ಲ, ಊಹಿಸಲೂ ಅಸಾಧ್ಯ ಬ್ರಹ್ಮಸೃಷ್ಟಿಗೆ ಇಮ್ಮಡಿಯಾಗಿರುವಂತೆ 
ಭಾಸವಾಗಿ ಮತ್ತೆ ಮತ್ತೆ ನೋಡುತ್ತ ಬೆರಗಾದರು! ಅವರಿಬ್ಬರೂ ಬಂದಿರುವುದನ್ನು ತಿಳಿದ 
ರಾಮಪದಭಕ್ತನಾದ ವಿಭೀಷಣನು ಗೋಪ್ಯದಿಂದ ಬಂದು ಅವರು ರಾವಣ ಕಡೆಯ 
ಗುಪ್ತಚರರು, ಸುಗ್ರೀವನ ಬಲದ ಪರಿಯನ್ನು ತಿಳಿಯಲು ಬಂದವರೆಂಬುದನ್ನು ತಿಳಿದು, 
ಅವರನ್ನು ತಕ್ಷಣವೇ ಹಿಡಿದು ತರುವಂತೆ ಸೈನಿಕರಿಗೆ ಆಜ್ಞಾಪಿಸಿದ. ಅವರಿಬ್ಬರನ್ನೂ ಭಟರು 
ಕಣ್ಣು ಮುಚ್ಚಿಬಿಚ್ಚುವಷ್ಟರಲ್ಲಿ ಹಿಡಿದು ರಘುರಾಮನ ಬಳಿ ಕರೆತಂದರು. ಆ ದಾನವ 
ಚರರು ನಡುಗುತ್ತಿದ್ದರು, ಅವರ ತುಟಗಳು ಮಿಡುಕುತ್ತಿದ್ದವು, ಇಬ್ಬರೂ ಭಯದಿಂದ 
ಆವೃತರಾಗಿದ್ದರು. ಕಂಗೆಟ್ಟು ಕೈಮುಗಿದು ರವಿಕುಲಸಂಭೂತನ ಕಡೆಗೆ ತಿರುಗಿ, “ದೇವ, 
ನಾವು ದನುಜೋತ್ತಮನ ಕಡೆಯಿಂದ ಬಂದ ಚರರು; ನಮ್ಮ ಹೆಸರು ಶುಕ ಸಾರಣ 
ಎಂದು; ಕಪಿಸೈನ್ಯದ ಸ್ವರೂಪವನ್ನು ತಿಳಿದು, ಕಡಲಿಗೆ ಕಟ್ಟಿರುವ ಸೇತುವೆಯನ್ನು 
ನೋಡಿಕೊಂಡು. ಬರಲು ಪ್ರಭುಗಳು ನೇಮಿಸಿದ್ದರಿಂದ ನಾವಿಬ್ಬರೂ ಬಂದವರು, 
ಇದು ಸತ್ಯ, ರಾಜನು ಸಾಕುವವನಾದ್ದರಿಂದ ಉದರಪೋಷಣೆಗಾಗಿ ಯಜಮಾನನಿಗೆ 


ಯುದ್ಧಕಾಂಡ ೭೪೫ 


ಪ್ರಾಣವನ್ನು ತೆರಲೂ ನಾವು ಬದ್ಧರು” ಎಂದು ದೀನತೆಯಿಂದ ನುಡಿದರು. ಆಗ 
ರಾಘವೇ೦ದ್ರನು ನಸುನಗುತ್ತ, “ಹೆದರುವುದೇತಕ್ಕೆ?  ಪ್ರಾಣಭಯವೇನು? ನಮ್ಮ 
ಬಲವನ್ನೆಲ್ಲ ನೋಡಿ ಅದರ ತುದಿಮೊದಲನ್ನೆಲ್ಲ ತಿಳಿದುಕೊಳ್ಳಿ. ದೈತ್ಯೇ೦ದ್ರನು ನಿಮಗೆ 
ಹೇಳಿದ ಕಾರ್ಯವನ್ನೆಲ್ಲ ಸುಮ್ಮಾನದಿಂದಲೂ ಧೈರ್ಯದಿಂದಲೂ ಸಾವಧಾನದಿಂದಲೂ 
ಮಾಡಿರಿ. ಅದು ನೋಡಬೇಕಾಗಿತ್ತು. ಇದು ಕಾಣಬೇಕಾಗಿತ್ತು ಎಂದು ಆನಂತರ 
ಯೋಚಿಸದ ಹಾಗೆ ಶೋಧಮಾಡಲು ವಿಭೀಷಣನು ನಿಮಗೆ ಮಾರ್ಗದರ್ಶನ 
ಮಾಡಲು ನಾನು ಅಪ್ಪಣೆಯಿತ್ತಿದ್ದೇನೆ. ಆತನು ನಿಮ್ಮನ್ನು ಕರೆದೊಯ್ಯುತ್ತಾನೆ, ಆತನು 
ನಮ್ಮ ನಾಯಕರನ್ನು ಅವರ ಹೆಸರಿನಿಂದ ಪರಿಚಯ ಮಾಡಿಸುತ್ತಾನೆ; ನಿಮಗೆ ಭಯದ 
ಹಂಗೇಕೆ?” ಎಂದು ಶ್ರೀರಾಮನು ಅಪ್ಪಣೆಯಿತ್ತ. 


ಸುಗುಣನಿಧಿಯಾದ ರಾಮನು ಅಪ್ಪಣೆ ಮಾಡಲು ವಿಭಿಷಣನು ಶುಕಸಾರಣರ 
ಕೈಹಿಡಿದುಕೊಂಡು ಸೈನ್ಯವಿದ್ದೆಡೆಯಲ್ಲೆಲ್ಲ ಸುತ್ತಾಡಿಸಿ, ಯೋಧನಾಯಕರನ್ನು ಅವರ 
ಹೆಸರಿನಿಂದ ಪರಿಚಯಿಸಿ, ಕಟ್ಟಿದ ಸೇತುವೆಯನ್ನು ತೋರಿಸಿ, ಆ ಕಡೆಯಲ್ಲಿರುವ 
ಕಪಿನಾಯಕರನ್ನು ಕಾಣಿಸಿ ಅವರಿಬ್ಬರನ್ನೂ ಕರೆತಂದು ಮತ್ತೆ ರಘುವರನ ಮುಂದೆ 
ನಿಲ್ಲಿಸಿದ. ವಿಭೀಷಣನು ಕೈಮುಗಿದುಕೊಂಡು, “ದೇವ, ನಮ್ಮ ಬಲದ ವಿಸ್ತಾರ, ನಾಯಕರ 
ಹೆಸರುಕುರುಹುಗಳ ಸಮೇತ ಪರಿಚಯನ್ನು ವಿವರವಾಗಿ ಮಾಡಿಸಿ ಕರೆತಂದಿದ್ದೇನೆ. 
ನಿನ್ನ ದಿವ್ಯದೃಷ್ಟಿಯಿಂದ ಅವರನ್ನು ಸಾವಧಾನದಿಂದ ನೋಡಿ ಪಾವನಗೊಳಿಸಬೇಕು” 
ಎಂದು ಬಿನ್ನವಿಸಿಕೊಂಡ. ಆಗ ರಾಜೀವಲೋಚನನು ಆ ದೈತ್ಯಚರರನ್ನು ನೋಡುತ್ತ 
ಮುಸಿನಗೆಯಿಂದ ಕೂಡಿ, “ಬತ್ತೀಸ ಶಸ್ತ್ರಗಳನ್ನು ಧರಿಸಿಕೊಂಡು, ಚರರಾಗಿ 
ಚಿತ್ತವಿಕ್ಷೇಪವಿಲ್ಲದೆ, ನಮ್ಮ ಸೈನ್ಯದ ಪರಿಯನ್ನೆಲ್ಲ ತಿಳಿದುಕೊಳ್ಳಲು ಬರಿಗೈಯಲ್ಲಿ 
ಮಾರುವೇಷದಿಂದ ಬಂದ ನಿಮಗೆ ನಮ್ಮ ಭಟರು ಯಾವುದೇ ತೊಂದರೆಯನ್ನು 
ನೀಡುವುದಿಲ್ಲ, ಧೈರ್ಯದಿಂದಿರಿ” ಎಂದು ಅಭಯವನ್ನಿತ್ತ ಆನಂತರ, “ಯಾವ 
ಬಲವನ್ನು ನಂಬಿ, ಯಾವ ಶಾಸ್ತಾ ್ರಿಧಾರದ ಬಲದಿಂದ ಸೀತೆಯನ್ನು ಕದ್ದು ತಂದು 
ನಿನ್ನ ಆಶ್ರಯದಲ್ಲಿರಿಸಿಕೊಂಡಿದ್ದೀಯೆ: ನಮ್ಮ ಸೈನ್ಯದ ಪರಿಯನ್ನರಿತು ಅದರ: ಎದುರು 
ನಂತೆ ಆದಷ್ಟು ಬೇಗ, ದಶಕಂಠನೇ, ನಿನ್ನ ಪ್ರತಾಪವನ್ನು ತೋರಿಸು. ಕಪಿಸೈನ್ಯವು 
ಲಂಕೆಯನ್ನು ತೂರಿ ಬಂದು ನಿನ್ನನ್ನು ಎಳೆದು. ತಂದು ವಧಿಸದೇ ಇರರು' ಎಂದು ನಾವು 
ಹೇಳಿದುದನ್ನು ಹೇಳಿ” ಎಂದು ಅವರನ್ನು ಬಿಡುಗಡೆಗೊಳಿಸಿದ. ಆಗ ಶುಕಸಾರಣರು 
ಕೈಮುಗಿದು, “ಜೀಯ, ಜಗದೆರೆಯ, ಚಿಂತಿತಾರ್ಥಪ್ರದನಾದ ಮಹಾಪರುಷನೇ, 
ಪರಮಾತ” ಎ೦ದು ಜಗನ್ನಾಥನಿಗೆ ವಂದನೆಗೈದು ರಾವಣನ ಬಳಿಗೆ ಮರಳಿದರು. 


ದೈತ್ಯೇಂದನ ಮುಂದೆ ಎರಗಿ ಕೈಮುಗಿದು ನಿಂತು, “ಒಡೆಯನೇ, ನಾವು 
ಭಾನತೆರಾದಿವು. ಕರುಣಾಳು ರಾಮನು ನಮನ್ನು ಸೆರೆಯಿಂದ ಬಿಡಿಸಿ ಆಜ್ಞಾಪಿಸಲು 
ವಿಭೀಷಣನ ದೆಸೆಯಿಂದಾಗಿ ನಾವು ನಿಮಿಷಾ ಂತರದಲ್ಲಿ ಆ ಬಲದ ಪರಿಯನ್ನರಿತೆವು. "ಅವರು 
ಉಪಚಾರ ಮಾಡಿ ನಮ್ಮನ್ನು ಮರಳಿ ಕಳಿಸಿದರು. ಶ್ರೀರಾಮನು ಈ ಜಗದಲ್ಲಿರುವ ಮಹಾ 
ಭೂತಾನುಕಂಪಿ. ಅವರ ಕಡೆಯಲ್ಲಿರುವವರು ನಾಲ್ವರು ಮಹಾಮಹಿಮರು: ರಘುನಾಥ 


೭೪೬ ಶ್ರೀರಾಮಕಥಾಮೃತ 


ಸೌಮಿತ್ರಿ ವಿಭೀಷಣ ಮತ್ತು ಸುಗ್ರೀವರೇ ಆ ನಾಲ್ವರು, ಇವರು ಅಮರೇಂದ್ರವಿಕ್ರಮರು, 
ಚಕ್ರವರ್ತಿಗಳು, ಜೀಯ! ಅವರಲ್ಲಿ ಒಬ್ಬೊಬ್ಬರೂ ದೇಶವನ್ನು ಮರದಂತೆ ಬೇರುಸಹಿತ 
ಕಿತ್ತಿಡಬಲ್ಲ ಪ್ರತಾಪಿಗಳು. ಅರಸಾ, ರಘುವರನಿಗೆ ಸರಿಸಾಟಿಯಾದವರು ಹದಿನಾಲ್ಕು 
ಲೋಕಗಳಲ್ಲಿಯೇ ಯಾರೂ ಇಲ್ಲ; ಸಾರ್ವಭೌಮೋಪಮನೂ ಸೌಮಿತ್ರಿಯೂ 
ಕಪಿಕುಲವನ್ನು ಸಲಹಿದ್ದಾರೆ; ಉಳಿದ ಸುಗ್ರೀವನು ಉರ್ವಿಗೆ ಆನಂದಕರವಾಗಿ 
ತೋರುವವರು, ಅವನನ್ನು ಯಾರೂ ಏನೂ ಮಾಡಲಾರರು. ರಾಮನು ಮುನಿದರೆ 
ನಿಮಿಷಾ೦ತರದಲ್ಲಿ ಜಗತ್ತನ್ನೆಲ್ಲ ನಾಶಗೊಳಿಸಬಲ್ಲ; ಸುಗ್ರೀವನ ಜೊತೆಯಲ್ಲಿ ಮಹಾ 
ಸಮುದ್ರದಂತಹ ಕಪಿಸೈನ್ಯವಿದೆ. ಅದು ಎಷ್ಟು ಎಂಬುದನ್ನು ಮೂರು ಲೋಕದಲ್ಲಿ 
ಯಾರು ತಾನೆ ಲೆಕ್ಕಹಾಕಬಲ್ಲರು? ಈ ನಗರವು ಸಾಮದಿಂದ ಮಾತ್ರ ಉಳಿಯಬಲ್ಲುದೇ 
ಏನಾ, ಆ ರಣೋದ್ದಾಮ ಬಲಭೀಮನೊಡನೆ ನಿಲ್ಲುವುದುಂಟೆ? ಆದ್ದರಿಂದ 
ಮಹಾಪ್ರಭುಗಳೇ, ಸೀತೆಯನ್ನು ಅವರಿಗೊಪ್ಪಿಸಿ ರಕ್ಕಸಕುಲವನ್ನು ಉಳಿಸಿಕೊಳ್ಳುವುದು 
ಲೇಸು” ಎಂದು ವಿಜ್ಞಾಫಿಸಿಕೊಂಡರು. ಆ ಮಾತುಗಳನ್ನು ಕೇಳಿ ಕಿಡಿಕಿಡಿವೋದ 
ರಕ್ಕಸೇಂದ್ರನು ಕೋಪಾಟೋಪದಿಂದ, “ದೇವಾಸುರನೆರವಿಯೇ ನನ್ನ ಮುಂದೆ ಬಂದು 
ನಿಂತರೂ ಕಮಲಮುಖಿಯನ್ನು ಮರಳಿಸುತ್ತೇನೆಯೇ? ಏಳು ಲೋಕಗಳಲ್ಲಿರುವ 
ಯಾವನು ತಾನೇ ನನ್ನ ಮುಂದೆ ಬಂದು ಕಾದಾಡಬಲ್ಲ?” ಎಂದು ಹಲ್ಲುಗಳನ್ನು ಕಡಿದು 
ಅಂಗೈಗಳನ್ನು ತಟ್ಟಿಕೊಳ್ಳುತ್ತ ಸೌಧದ ಮೇಲೇರಿದ. ಅರಮನೆಯ ಉತ್ತರದ ಗೋಪುರದ 
ಮೇಲೆ ಕುಳಿತು ನಾಲ್ಕು ದೆಸೆಗಳಲ್ಲಿಯೂ ಹರಡಿಕೊಂಡಿರುವ ಕಪಿಬಲವನ್ನು ನೋಡಿ, 
ಮೂಗಿನ ಮೇಲೆ ಬೆರಳನ್ನಿಟ್ಟುಕೊ೦ಡು, ತಲೆಯಲ್ಲಾಡಿಸುತ್ತ ಅಚ್ಚರಿಯಿಂದ ಕೂಡಿದ. ಎತ್ತ 
ನೋಡಿದರೂ ಅತ್ತ ಕಣ್ಣು ಮನಸ್ಸುಗಳಿಗೆ ಲೆಕ್ಕವೇ ಸಿಕ್ಕದಂತೆ ಸಮುದ್ರದ ದಡದುದ್ದಕ್ಕೂ 
ಎ೦ಟು ದಿಕ್ಕುಗಳಲ್ಲಿಯೂ ಕಪಿಪಡೆಯೇ ತುಂಬಿಕೊಂಡಿತ್ತು. ಆ ಬಲವನ್ನು ನೋಡಿ 
ಎಸ್ಮಯಾಕ್ರಾಂತಧಾಮನಾಗಿ ಆ ತಾಮಸೀಚರನು "ಹರಹರ, ವ್ಯೋಮಕೇಶ, ಮಹೇಶನೇ, 
ಇದು ಅತಿಮಾನುಷಕೃತವೇ ಸರಿ. ಸುತ್ರಾಮಾದಿಬಳ ಮನವಿಯಂತೆ ಭೂಭಾರವನ್ನಿಳಹಲು 
ರಾಮಪುರದರಸನು ಬಂದಿದ್ದಾನೆ. ಮಹಾದೇವ, ಯಾವ ಉಪಾಯವನ್ನು ಮಾಡಲಿ! 
ಎ೦ದು ಆಲೋಚಿಸಿದ. 


೧೦. ಶುಕನ ಶಾಪವಿಮೋಚನೆಯಾಗಿ ಬ್ರಹ್ಮಕುಲವನ್ನು ಸೇರಿದುದು 


ಅಗಜೆಯೇ, ಶುಕನ ಮುಂದೆ ರಾವಣನು ಗದರಿ ಗರ್ಜಿಸಿದ ರಾವಣನು 
ಗೋಪುರವನ್ನೇರಿ ನಾಲ್ಕೂ ದಿಕ್ಕಿನಲ್ಲೂ ತುಂಬಿದ್ದ ಕಪಿಸೈನ್ಯವನ್ನು ನಿಟ್ಟಿಸುತ್ತಿರಲು, 
ಶುಕನು ಅಲ್ಲಗೇ ಬಂದು ವಿಜಯಸಂಸ್ಕವನಗೈದ. ಆಗ ದಶಕಂಧರನು ತನ್ನೆರಡು 
ತೋಳುಗಳನ್ನೊದರುತ್ತ, “ಎಲವೋ, ಖೂಳ ರಿಪುಸೇನೆಯೊಳಗೆ ಯಜಮಾನನಿಗೆ 
ಆಪ್ತನಾದ ಯೋಧರಾರು? ಇವರೊಳಗೆ ಅತ್ಯಂತ ಬಲಿಷ್ಠನಾರು? ಯಾರು ಅತ್ಯಂತ 
ಬುದ್ದಿಯುತರು? ರಾಜಾನುಮತ ಕಾರ್ಯಗಳನ್ನು ನಡೆಸುವವನು ಯಾರು? 


ಯುದ್ಧಕಾಂಡ ೭೪೭ 


ಅವರ ಕುರುಹುಗಳನ್ನು ವಿವರವಾಗಿ ಹೇಳು” ಎ೦ದು ಕೇಳಿದಾಗ ಶುಕನು ತಾ 
ಕ೦ಡುದನ್ನು ವಿವರಿಸತೊಡಗಿದ: “ದೇವ, ರಕ್ಕಸವರೇಣ್ಯನೇ ಕೇಳು, ಕೊ 

ಬ್ರಹ್ಮಾಂಡವನ್ನೇ ಬೆದರಿಸಬಲ್ಲಂತಹ ಕೋಟ್ಯಂತರ ಭಟರು ಆ 
ನೆರವಿಯಲ್ಲಿ ಶೌರ್ಯೋದ್ರೇಕದ ಬೆಟ್ಟವನ್ನೇರಿ ಸತತಗತಿಯನ್ನು ಇಮ್ಮಡಿಸುನ 
ಸುಗ್ರೀವನ ಸೇನಾನಿಯಾದ ನೀಲ, ಆನ೦ತರ ಭುವನಶ್ರುತ ವಾಲಿಯ ಮಗಃ 
ಶ್ರೀರಾಮನ ಪ್ರಿಯನಾದ ರವಿತನಯನ ಪ್ರಾಣದ೦ತಿರುವ ಯುವರಾಜನಾದ ಆ 
ಕೋಪದಿಂದ ಕಿಡಿಯುಗುಳುತ್ತ.: ತನ್ನ ಬಾಲವನ್ನೊದರಿಕೊಂಡು ಯುದ್ಧಮ 
ಮಹಾಪರಾಕ್ರಮಿ. ಅಪರಿಮಿತ ಸಾಹಸದಿಂದ ಕೂಡಿ ಮರುತನಿಗೀ 
ಮಹಾಪರಾಕ್ರಮಿಯಾಗಿ ಧರಣಿಸುತೆಯನ್ನು ಹುಡುಕೊಕೊಂಡು: ಲಂಕೆಗೆ ಬಂದು, ೫ 
ನಗರವನ್ನು ಉರಿಗೆ ಆಹುತಿ ಮಾಡಿ ಮರಳಿದ ಮಹಾಪಮಹಿಮನಾಡ ಆ ಹನುಮ 


ಪ್ರಭುವೆ  ಜಿತ್ತೈಸು, ಶತಕೋಟಿ `-ಫ್ಲವಗಸೇನೆಯಲ್ಲಿ: ಸೇರಿ ಭೂವ್ಯೋಮಗಳನ್ನು 


ಮಾಡುವ ಸಾಹಸಿಯಾದ ಮತ್ತು ಶರಧಿಯಲ್ಲಿ ಸೇತುವೆಯನ್ನು ಕಟ್ಟಿದವನು 
ಗೋಮತೀ ತೀರದಲ್ಲಿ ಕೋಟ್ಯಂತರ ಕಪಿಗಳು ಸೇರಿದ್ದಾರೆ. ಅವರಲ್ಲಿ ಸೆ 


ಕಪಿನಾಯಕನಾದ ಉದ್ದಂಡಶೂರ ಕುಮುದ; ಅವನು ಕಪಿಸೈನ್ಯವನ್ನು ವ 
ರಚಿಸಿದ್ದಾನೆ. ಸಿಂಹದಂತಹ ಅಕಾರವುಳ್ಳವನೂ, ದೀರ್ಫಲೋಜನನೂ, ಶತಸ 
ಕಪಿನೈನ್ನದೊಡನೆ ಬೊಬ್ಬೆಯಿಡುತ್ತ ಅಖಿಲ ಜಂತುಗಳನ್ನು ತರಹರಿಸುವ 
ದೊರೆಯ ಪ್ರೀತಿಗೆ ಪಾತನಾದವನೂ ಆದವನು ಶ್ವೇತ. ಅಗಲವಾದ ತಿಂಗಳದ: 
ಮತ್ತೆ ಅಕಳಿಸುತ್ತ ಬಾಲವನ್ನು ಕೊಡಹುತ್ತ. ಯುದ್ಧಕ್ಕೆ ಹೆದರದೆ ರೋಷಾವೇಶದೀ 
ನಡುಗುವವನು ಶರಭ; : ಅವನು ಸದಾ ಆಲ್ದೇಯ ಪರ್ವತದಲ್ಲಿ ವಾಸಿಸುತ್ತಾ 
ನೀಲಮೇಘದ ಮೈಬಣ್ಣದವನೂ ಸದಾ ಯುದ್ದಾಕಾಂಕ್ಷಿಯಾಗಿರುವವನೂ | 
ಪಾರಿಯಾತ್ರಪರ್ವತವಾಸಿಯೂ ಆದವನು ಪನಸ; ಇಪತ್ತುನಾಲ್ಕು ಲಕ್ಷವಿರುವ ಪಡೆಯ 
ತನ್ನ ಬಾಲದ ತುದಿಯಿ೦ದಲೇ ನಿಯಂತ್ರಿಸಬಲ್ಲವನು. ಎರಡನೆಯ ಸಾಗರವೋ ಎಂಬ 
ನೆರೆದಿರುವ ಸೇನೆಯನ್ನು ಹಿಂದಿಕ್ಕಿ ಲಂಕಾಪುರವನ್ನು ಮರ್ದಿಸುವುದು ಅರೆನಿಷಿ 
ಕೆಲಸ ಎಂದು ಅಡಿಗಡಿಗೆ ಹೇಳುತ್ತ ಕ್ರೋಧಷೂರಿತ ರೂಪವನ್ನು ಹೊಂದಿದವ 
ಏನತ. ಅರುವತ್ತುನಾಲ್ಕು ಸಾವಿರ ಕ್ರೋಧಮೂರ್ತಿಗಳನ್ನು ತನ್ನ ಬೆರಳತುದಿಯಿ೫ 
ಹತೋಟಿಯಲ್ಲಿರಿಸಿಕೊಂಡಿರುವವನು ಪರ್ವತಗಳನ್ನು ಭೇದಿಸುತ್ತ ಸುರಾಸುರರ 
ಕೆಣಕಿ ಯುದ್ಧಕ್ಕೆ ಕರೆಯುತ್ತ, ತ್ರಿಕೂಟಗಿರಿಯನ್ನು ಬಹು ಬೇಗ ಅಡರಬಲ್ಲ ಕಥನ; 
ಯುದ್ಧದಲ್ಲಿ ಮೂಲೋಕದಲ್ಲಿ ಪಾಸಟ ಯಾರು ತನ್ನ ಗೈರಿಕದಂತಹ ತ 
ಕಿಡಿಯಿಡುವ, ಕೂರ ನೋಟಗಳಿಂದ ಲೋಕವನ್ನು "ಬೆದರಿಸುವ ಅರು ತು 
ಕಪಿಯೋಧರನ್ನು ಬೇಕಾದಲ್ಲಿಗೆ ಕೊ 7ಂಡೊಯ್ಯುವ ಗವಯನು ಅಸಂಖ್ಯ 
ಸೇರಿಸುತ್ತಾನೆ. ಈ ಪರಿಯ ನಾನಾ ಕಪಿವೀರೆ ಪಡೆಗಳ ನಡುವೆ ಕಾಳಮೇಘವರ್ಣಗ್ಗ 
ಮೈಬಣ್ಣವಾಗಿ ಪಡೆದ, ಗುಡುಗಿನಂತೆ ಗಟ್ಟ ದನಿಯುಳ್ಳ ನರ್ಮದಾನದಿಯ ತಃ ಜು , 
ಭಲ್ಲೂಕಪಡೆಯನ್ನು ಎಣಿಸುವುದು ಶಕ್ಕವಲ್ಲ, ಅವರ ನಾಯಕನು he 


BOTS ಅ [ತಿಕ 


1 


| 
| 
ಆ! 


ud 


೭೪೮ ನಾಮ 


'ಹಾಪರಾಕ್ರಮಿಯಾದ ಜಾಂಬವ೦ತನ ಅಣ್ಣ ಅವನು ದೇವತತಿಗಳಿಗೆ ಸೇವೆಗೈದು 
ರಿಂದ ವರಗಳನ್ನು ಪಡೆದು, ದೇವೇಂದ್ರನೆದುರಿಗೇ ಮೇರುಗಿರಿಯನ್ನು ಒಂದೇ 
ದಲ್ಲಿ ಏಳು ಬಾರಿ ಸುತ್ತು ಹಾಕಿದ. ಜೀವವನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಕಾಣುವ 
ಂಖ್ಯರಾದ ಅತೀವ ಬಲಸಂಪನ್ನರು ಇವನಿಗೆ ಸೇವಕರು; ಈ ವಸುಧೆಯಲ್ಲಿ 
ಗ್ಗಳನೆನಿಸಿರುವವನು ಈ ಜಾಂಬವಂತ. ದಾನವರಿಗೆ, ಪಿಶಾಚಿಗಳಿಗೆ ಸಮನೆನಿಸಿ 
ಗಂಂರ್ಯನಂತೆ ತೇಜಸ್ಕಿಯಾದ ಮುಖವನ್ನು ಹೊಂದಿ ಆಗಸವನ್ವಡರುತ್ತ, ಭೂಶಳಕ್ಕೆ 
ಕಮುಕುತ್ತ. ವಿಲಾಸಯುತವಾಗಿ ಬೆಟ್ಟಗಳನ್ನೇ ಕಿತ್ತಿಡುತ್ತ ಕೈಚಾಚುತ್ತಿರುವವನು 
ಓೂಥನಾಥನಾದ ವೃಷಭ ಎನ್ನುವವನು. ದೇವೇಂದ್ರನನ್ನು ಭಾರಿ ಯುದ್ಧದಲ್ಲಿ 
ುರಿಸಿದವನು, ಒಂದು ಯೋಜನ ಎತ್ತರದ ಬೆಟ್ಟವನ್ನು ಒಂದೇ ಬೆರಳಿನಿಂದ 
ಕ್ಲೊತ್ತಿ, ಮತ್ತೊಂದು ಯೋಜನ ಪುಟನೆಗೆಯಬಲ್ಲವನು, ಆಗಸದಲ್ಲಿರುವ ನಕ್ಷತ್ರಗಳನ್ನು 
|೨ ನೆಲಕ್ಕೆ ಒಗೆಯಬಲ್ಲವನು. ಹಿಂದೆ ದೇವಾಸುರಯುದ್ಧದಲ್ಲಿ ಸುರಪನಿಗೆ ನೆರವಾಗಲು 
|, ಗ೦ಧರ್ವಕನ್ಯೆಯಲ್ಲಿ ಅಗ್ನಿಯಿಂದ ಹುಟ್ಟಿದವನು ಸನ್ಮಾದನೆಂಬುವವನು; ಕುಬೇರ 
(ಹಾರಸ್ಥಾನವೂ, ಜ೦ಬೂವೃಕ್ತದ ಹಣ್ಣನ್ನು ಶಿನ್ನಲು ಹೋಗುವಂಥದೂ ಆದ ಕಿನ್ನರಸೇವ್ಯ 
!ರ್ವತಶ್ರೇಷ್ಠದಲ್ಲಿ ಈತನು ವಾಸವಾಗಿದ್ದಾನೆ; ಅವನು ಶತಕೋಟಿ ಪಡೆಯ ನಾಯಕ. 
ಗಳನ್ನೆಲ್ಲ ಬೆದರಿಸುತ್ತ ಗಂಗಾತೀರದಲ್ಲಿ ಸಂಚರಿಸುವ ಆನೆಗಳಂತಿರುವ ಕೋಟಿ 
|ಪಗಪಡೆಯನ್ನು ನಡೆಸಿ ಬಂದಿರುವವನು ಗಜನೆಂಬುವವನು; ಎಲ್ಲರಿಗಿಂತ ಮುಂಚೆ 
ನು ಲಂಕೆಗೆ ನುಗ್ಗುತ್ತೇನೆಂದು ಗರ್ಜಿಸುವವನು. ದುಂಬಿಗಳ ನಿವಾಸಸ್ಥಾನವಾಗಿ 
ಓೂಹಣ್ಣುಗಳಿಂದ ತುಂಬಿದ ಮರಗಳಿರುವ, ಎಲ್ಲ ಮೃಗಪಕ್ಷಿಗಳು ಬಂಗಾರದ ಬಣ್ಣದಿ೦ದ 
ಡಿರುವ ಮೇರುಗಿರಿಯಲ್ಲಿ ನೆಲಸಿರುವವನು ಪ್ರಮಾಧಿಯೆಂಬ ಯೂಥಪತಿ; 
ನಿರ್ಮುಗಿಲಿನಲ್ಲಿ ಹೊಳೆಯುವ ಸಿಡಿಲಿನಂತೆ ಹೊಳೆಯುತ್ತಾನೆ. ಸುಂಟರಗಾಳಿಯು 
|ಪು ದೂಳಿನಿಂದ ಜನರ ಕಣ್ಣುಗಳನ್ನು ಮುಚ್ಚುವ ಹಾಗೆ ಮಹಾಸತ್ವಯುತರ 
ಡಬಲಗಳಲ್ಲಿ ಆವರಿಸಿರುವ ಗೋಲಾಂಗೂಲಸಮೂಹದ ಮಧ್ಯದಲ್ಲಿ ಗವಾಕ್ಷನೆಂಬ 
ಯೋಧಾಗನಿದ್ದಾನೆ. ಅವನೋ ಉತ್ತುಂಗಬಲ, ಲಂಕೆಯನ್ನು ಅರೆದು ಹಾಕಿ ತನ್ನ 
pಾಹುಗಳ ವೈಶಿಷ್ಟ್ಯವನ್ನು ತೋರುವೆನೆಂದು ಆತುರದಿಂದಿರುವವನು. ತನ್ನ ಬೆಳಗಿನಿಂದ 
| ಎಣಿಪಕ್ಷಿಗಳನ್ನು ಸುವರ್ಣಮಯವಾಗಿಸಿರುವ, ಮುನಿಗಳು ಸದಾ ಕಾಲ ಭಜಿಸುವ, 
॥ರ್ವರ್ತುಕಫಲಗಳನ್ನು ನೀಡುವ ಮರಗಳಿಂದ ಕೂಡಿರುವ, ಅಜಮುಖ್ಯರಿಂದ 
೦ಸೇವಿತವಾದ ಮೇಘಪರ್ವತದಲ್ಲಿ ವಾಸಿಸುವವನು ಕೇಸರಿ; ಅವನ ಆಜ್ಞೆಯಲ್ಲಿ 
ಅರುವತ್ತು ಲಕ್ಷ ವಾನರಯೋಧರಿದ್ದಾರೆ. ಆ ಪರ್ವತದ ಸುತ್ತಮುತ್ತಲಲ್ಲಿ ಅರುವತ್ತು 
ಣವಿರ ಕಾಂಚನಪರ್ವತಗಳಿವೆ; ಅವುಗಳ ಮಧ್ಯದಲ್ಲಿ ಬಿಳಿಯ ಬಣ್ಣ, ಕಂದು ಬಣ್ಣ, 
ಪು ಮೂತಿಯವರೂ, ಜೇನಿನ ಬಣ್ಣದವರೂ ಆದ ಕಪಿಗಳು ವಾಸಿಸುತ್ತಾರೆ. ಅವರು 
:ಲದಲ್ವಿ ಶಾರ್ದೂಲಗಳನ್ನು ತಿರಸ್ಕರಿಸುವವರು; ಸಿಂಹಗಳಂತೆ ಮಹಾ ಪರಾಕ್ರಮಿಗಳು” 
ಎಂದು ಹೇಳಿದ ಶುಕನು, “ನನ್ನ ಮನಸ್ಸಿಗೆ ತೋಚಿದುದನ್ನು ವಿವರಿಸಿದ್ದೇನೆ” ಎಂದು 
ಕೇಳಿ, ಆನ೦ತರ, “ಕಪಿಸೈನ್ಯವು ಅಸಂಖ್ಯವಾದುದು, ಆ ಸೇನೆಗೆ ನಾನು ಹೇಳಿದವರು 


ಯುದಕಾಂಡ ೭೪೯ 


ಮುಖ್ಯ ನಾಯಕರು; ಅವರಲ್ಲದೆ ದೇವ ಗಾಂಧರ್ವ ಕಿನ್ನರ ಯಕ್ಷರೆಲ್ಲರೂ ಸೇರಿ 
ಭೂಭಾರವನ್ನಿಳುಹುವ ಉದ್ದೇಶದಿಂದ ಕಪಿ ಕರಡಿ ಸಿಂಗಳೀಕಗಳ ರೂಪಿನಲ್ಲಿ 
ತಮ್ಮಿಚ್ಚೆಯಿ೦ದಲೇ ಭೂಮಿಗೆ ಬಂದು ಸುಗ್ರೀವನ ಕಪಿಸೇನೆಯ ಜೊತೆ ಸೇರಿದ್ದಾರೆ. ಬ್ರಹ್ಮನ 
ಆಜ್ಞೆಯಂತೆ ಬಿಡುಗಣ್ಣವರ ಜೊತೆ ಸೇರಿ ಅಮೃತವನ್ನು ಕುಡಿದು ಮಲೆಯುವ ದುಷ್ಟ 
ಶತ್ರುಗಳನ್ನು ಕುಕ್ಕಿರಿದು ಲೋಕೈಕವೀರರೆಂದು ಮೆರೆಯುವ ಇಬ್ಬರು ತೇಜೋವಂತರೆಂದರೆ 
ಮೈಂದ ದ್ವಿವಿದರು; ಅವರು ಅಶ್ವಿನೀಪುತ್ರರು, ಯುದ್ಧದಲ್ಲಿ ಅವರು ದೇವತೆಗಳಂತೆ 
ಕಾಣಿಸುತ್ತಾರೆ; ಕೋಪ ಬಂದರೆ ಮುನಿಯಂತೆ ಸಮುದ್ರವನ್ನೇ ಕುಡಿದುಬಿಡುತ್ತಾರೆ, ಕೂಗು 
ಹಾಕಿದರೆ ಸಕಲ ಲೋಕಗಳೂ ಅಗ್ನಿ ಇಂದ್ರರೂ ಬೆದರುತ್ತಾರೆ. ಯುದ್ಧದ ಹಾದಿ ಹಿಡಿದರೆ 
ಇವರು ಎದುರಾಳಿಗಳಲ್ಲಿ ಪಲಾಯನಬುದ್ಧಿಯನ್ನುಂಟುಮಾಡುತ್ತಾರೆ. ಪ್ರಳಯಾಗ್ನಿ ಮತ್ತು 
ಸೂರ್ಯರಿಗೆ ಸಮಾನರಾದ ಇವರಿಗೆ ಯುದ್ಧದಲ್ಲಿ ಎದುರಾಗುವವರು ಇಲ್ಲವೇ ಇಲ್ಲ. 
ಹುಟ್ಟಿದ ಕ್ಷಣವೇ ಮಹಾಸ್ತರನನ್ನು ನುಂಗುವೆನೆಂದು ಮೂರು ಸಾವಿರ ಯೋಜನಗಳಷ್ಟು 
ದೂರ ಹಾರಲು ದೇವೇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆಯಲು, ಮರುತನು 
ಸರ್ವದೇವತೆಗಳೊಡನೆ ಕೋಪಿಸಿಕೊಂಡು ಬಂದು ಇವನಿಗೆ - ಅವಧ್ಯತೆಯನ್ನು 
ದಯಪಾಲಿಸಿ ತಮ್ಮ ಸದನಗಳಿಗೈದಿದರು; ಇವನು ಇತ್ತ ಕನಕಗಿರಿಸಮಾನನಾದ. 
ಗಮನದಲ್ಲಿ ಬುದ್ಧಿಯಲ್ಲಿ ಹಾಗೂ ಪತಿಕಾರ್ಯಗಳನ್ನು ನೆರವೇರಿಸುವ ಕ್ರಮದಲ್ಲಿ 
ಮತ್ತು ಔದಾರ್ಯಗಳಲ್ಲಿ ಅವನನ್ನು ನೆನೆಸಿಕೊಂಡವರು ಕೂಡ ಮಹಾಮಹಿಮೆಯು 
ಪ್ರಾಪ್ತವಾಗಿ ಕಾರ್ಯನಿಷ್ಠರೆನಿಸಿಕೊಳ್ಳುತ್ತಾರೆ. ಅವನಿಗೆ ಲಂಕೆಯಲ್ಲಿ ಸಮಬಲರಾರೂ 
ಇಲ್ಲ, ಅವನಿಗೆ ಕೋಪ ಬಂದರೆ ಈ ನಗರಿಯನ್ನು ಅಸ್ತವ್ಯಸ್ತಗೊಳಿಸಿಬಿಡಬಲ್ಲ; ಅವನ 
ಅತಿಶಯತೆಯು ತಮಗೆ ತಿಳಿಯದುದೇನಲ್ಲ. 


“ಮಹಾಪ್ರಭು ಅಲ್ಲಿ ನೋಡು, ದರ್ಭೆಯಂತಹ ಶ್ಕಾಮಲವರ್ಣದವನೂ 
ಶುಭಲಕ್ಷಣನೂ ಬ್ರಹ್ಮಾಸ್ತಸಂಕಲಿತನೂ ನಾಡೊಡೆಯನೂ ದೀನರಕ್ಷಣನೂ ದಯಾವನಧಿಯೂ 
ಆದ ದೇವೋತ್ತಮನಿದ್ದಾನೆ. ಕೋಪಿಸಿಕೊ೦ಡರೆ ಕಲ್ಪವು ಅಂತ್ಯಗೊಂಡಿತೆನ್ನಿಸುವವನೂ, ಗಾಢ 
ಶೌರ್ಯಾನ್ವಿತನೂ, ದಿಕ್ಬಾಲಕರ ಬೀಡುಗಳನ್ನು ಸಂರಕ್ಷಿಸುವವನೂ, ಜಗದೇಕವೀರನೂ, 
ಅನಾಥಬಾ೦ಧವನೂ ಆದ ರಘೋತ್ತಮನಿದ್ದಾನೆ. ಚಿನ್ನದ ಬಣ್ಣದ ಶರೀರ, ತಾವರೆಗಣ್ಣುಗಳನ್ನು 
ಹೊಂದಿ ಹೊಳೆಯುವ ಬಿಲ್ಲುಬಾಣಗಳನ್ನು ಹಿಡಿದ ಲಕ್ಷ್ಮಣನು ಶ್ರೀರಾಮನ ಎಡಭಾಗದಲ್ಲಿ 
ನಿಂತಿದ್ದಾನೆ. ಎದುರಾದವರ ಸಂಖ್ಯೆಯನ್ನು ಪರಿಗಣಿಸದೆ ಎದುರಿಸಬಲ್ಲವನು, ಮಹಾಕೋಪಿ; 
ಅಗ್ರಜನನ್ನು ಅನುಸರಿಸಿ, "ಜೀಯ, ಬೆಸಸು' ಎನ್ನುತ್ತ ಕೈಮುಗಿದುಕೊಂಡು ನಿಂತಿದ್ದಾನೆ. 
ಅವನ ಎಡಪಕ್ಕದಲ್ಲಿ ನಿಂತುಕೊಂಡು ಮಾತು ಮಾತಿಗೆ ತಲೆಯಾಡಿಸುತ್ತ. ತನ್ನ ಪೀತಿಯಿಂದ 
ರಾಮನ ಅತ್ಯಾಪ್ತ ಸಂಗಡಿಗನೆನ್ನಿಸಿಕೊಂಡು ರಾಜಿಸುತ್ತಿರುವವನು ವಿಭೀಷಣ, ದೇವಾ. 
ಪೊಡವಿಪತಿಯಾದ ರಘುನಾಥನು ಈತನಿಗೆ ಲಂಕೆಯನ್ನು ಕೊಟ್ಟಿದ್ದಾನೆ, ಕಾಕುತ್ನವಂಶದ 
ಅವಿಚ್ಛಿನ್ನಭಕ್ತನಾದ ಅವನಿಗೆ ದೀರ್ಫಾಯುಷ್ಯವನ್ನೂ ದಯಪಾಲಿಸಿದ್ದಾನೆ. ವಾಲಿಯನ್ನು 
ತರಿದುಹಾಕಿ ಕನಕಮಾಲೆ, ಕಪಿರಾಜ್ಯ ಮತ್ತು ತಾರೆಯನ್ನೂ ಘನತರವಾದ ಐಶ್ವರ್ಯವನ್ನೂ, 
ಸುಜ್ಜಾನಸಂಪತ್ತನ್ನೂ ತನಗೆ ರಘುನಾಥನೀಯಲು, ಅತ್ಯಂತ ಸಂತಸ ಮತ್ತು ಕೃತಜ್ಞತೆಗಳಿಂದ 


೭೫೦ ಶ್ರೀರಾಮಕಥಾಮೃತ 


ಚ್‌ 


ಸ್ವೀಕರಿಸಿದ ಸೂರ್ಯತನಯನಾದ ಹಾಗೂ ಬಲಿಮುಖಸೈನ್ಯದ ಒಡೆಯನಾದ ಸುಗ್ರೀವನು 


ಶ್ರೀರಾಮನ ಎದುರುಗಡೆ ನಿಂತಿದ್ದಾನೆ, ನೋಡು. ಅರೆಗಳಿಗೆಯಲ್ಲಿ ಲಂಕೆಯನ್ನು ಕಿತ್ತಿಡುವ 


ಆತುರದಲ್ಲಿ ಅವನಿದ್ದಾನೆ; ತನ್ನ ಅತಿಶಯ ಬಲದೊಡನೆ ಲಂಕೆಯನ್ನು ಸಮುದ್ರದ 
ಪಾಲುಮಾಡಲು ಅವನು ಶಪಥ ಮಾಡಿ ನಿಂತಿದ್ದಾನೆ. ಆದಿನಾರಾಯಣನೇ ದಶರಥನ 
ಮಗನಾಗಿ ಭೂಮಿಯಲ್ಲಿ ಹುಟ್ಟದ್ದಾನೆ, ಚಿಚ್ಛಕ್ತಿ ಜಗದಾತ್ಮಿಕೆಯು ಸೀತೆಯಾಗಿ ಜನಿಸಿದ್ದಾಳೆ; 
ಜಗತ್ತಿನ ಸಚರಾಚರವು ಅವಳಿಂದಲೇ ಸೃಷ್ಟಿಗೊ೦ಡವು. ಇವರಲ್ಲಿ ಯಾರ ಜೊತೆಯಲ್ಲಿ 
ತಾನೇ . ಕಾದಲಾದೀತು? ಮಹಾಸುರೇಶಾ, ಬುದ್ಧಿವಂತಿಕೆಯಿಂದ ಕಾರ್ಯಸಾಧನೆ 
ಮಾಡುವುದು ಒಳಿತು ಎಂದು ತಿಳಿಯದೆ ಅಜ್ಞಾನಿಗಳ ಹಾದಿಯನ್ನು ಹಿಡಿದು 
ಅಪಯಶಸ್ಸನ್ನು ಸಂಪಾದಿಸುವುದು ಅನುಚಿತವಾದುದು. ಈ ದೇಹವು ಕೆಲಕಾಲ ಉಂಡು 
ತಿಂದು. ಕೊನೆಗೆ ಕಾಷ್ಠವಾಗಿ ಉರುಳಿಹೋಗುತ್ತದೆ; ಆದರೆ ಕಾರಣಾಂಗದಿಂದ ಮತ್ತೊಂದು 
ದೇಹವುಂಟಾಗಿ ಗಳಿಸಿದ ಪುಣ್ಯಪಾಪಗಳು ಅದರೊಡನೆ ಹೋಗುತ್ತವೆ. ಹಲವು ವಿಧವಾದ 
ಯೋನಿಗಳುಂಟಾಗುತ್ತವೆ, ದೇಹವೇ ಸಕಲವೂ ಎಂಬ ದುರ್ಮೇಧೆಯಿಂದ ಫಲವಿಲ್ಲ, 
ಈ ಅತಿಯಾಸೆಯಿಂದ ಯಾವುದೇ ಫಲವಿಲ್ಲ. ಚಿರಕಾಲದ ಪುಣ್ಯಪರಿಪಾಕದಿಂದ 
ಭರತಖಂಡದಲ್ಲಿ ಜನ್ಮವುಂಟಾಗುತ್ತದೆ, ಆದರೆ ಜ್ಞಾನದಿಂದ ಬ್ರಾಹ್ಮಣಜನ್ಮವು ಸಿದ್ಧಿಸುತ್ತದೆ. 
ಗುರು ಮತ್ತು ಶಾಸ್ತ ಸ್ತಗಳ ಮುಖೇನ ಈ ದೇಹವು ಆತ್ಮದ ಸದನವೆಂಬುದನ್ನು' ತಿಳಿದು 
ಸುಜ್ಜಾನಮಯತೆಯಂದ ಕೂಡಿ ಸುಖವನ್ನು ಗಳಿಸುವುದು ಲೋಕಸ ಮತವಾದುದು. 
ವಿಪ್ರಶಿಖಾಮಣಿಯಾದ ಪುಲಸ್ತ್ಯಸಂಭವ ನಿಗಮದ ಸಾರವನ್ನು ಹೊಂದಿರುವ 
ಮಾನವ ನೀನು. ಉದಾರ ಜ್ಞಾನಿಗಳು ಬೋಧಿಸುವ ವಿವೇಕದಿಂದ. ಕೂಡಿರುವವರು 
ಈ ಶರೀರವನ್ನು ನೆಚ್ಚಿಕೊಂಡು ಪಾರಮಾರ್ಥಿಕವನ್ನು ಕಡೆಗಣಿಸಿದವರಿರುವರೇ? 
ಹೆಂಡತಿ ಮಕ್ಕಳ ಸಂಬಂಧವನ್ನು ಬಿಟ್ಟು, ರಾಘವನನ್ನು ಭಕ್ತಿಯಿಂದ. ನೆನೆಯುತ್ತ, 
ಸೀತೆಯನ್ನು ಆತನ ಚರಣಗಳಿಗೆ ಅರ್ಪಿಸು. ಸಕಲ ಭೂತಾವಾಸನೂ ಕರುಣಾಬ್ಬಿಯೂ 
ಅಕಳಂಕಹೃದಯನೂ ಆದ ಅವನನ್ನು ಮೊರೆವೊಕ್ಕರೆ ತಪ್ಪುಗಳನ್ನು ಪರಿಗಣಿಸದೆ 
ಅವನು ಪ್ರೀತಿಯಿಂದ ನಿನಗೆ ಮುಕ್ತಿಸಾಮ್ರಾಜ್ಯವನ್ನು ಕರುಣಿಸುತ್ತಾನೆ. ಅರಸನೇ, 
ಶುಕ ವಾಮದೇವ ನಾರದ ಸನಂದನ ಮುನಿಸೇವಿತನಾದ ಆ ಸತತಾನಂದಕರನ 
ದಯೆಯಿಂದ ಕರ್ಮಫಲಗಳನ್ನೆಲ್ಲ ಕಳೆದುಕೊಂಡು ಸಾರೂಪ್ಯದ ದೇದೀಪ್ಯತೆಯಿಂದ 
ಕೂಡಿರುತ್ತೀಯೆ. ನನ್ನ ಮಾತುಗಳನ್ನು ಹಿತವಾಣಿಯೆಂದು ತಿಳಿದು ಸಾಧುಮಾರ್ಗವನ್ನು 
ಹಿಡಿದು ಸುಗ್ರೀವ ಲಕ್ಷ್ಮಣ ವಿಭಿಷಣರೊಡನೆ ಅನಿಲಜಮುಖ್ಯ ಕಪಿನಾಯಕರ ನಡುವೆ 
ಸತತವೂ ರಾಜಿಸುವ ಪೂರ್ಣಚಂದ್ರನಂತಹ ರಾಘವನ ಚರಣಗಳಿಗೆ ಶರಣಾಗಿ ನೀನು 
ಅತಿಶಯವಾದ ಮುಕ್ತಿಸಂಪತ್ತನ್ನು ಗಳಿಸು” ಎಂದು ನಿರೂಪಿಸಿದ ಶುಕನ ಮಾತಗಳನ್ನು 
ಕೇಳಿದ ದಶಕ೦ಠನು ಹೀಗೆ ನುಡಿದ: “ಎಲೆ ದುರಾಧ್ಯನೇ, ರಾಜನನ್ನೇ ಧಿಕ್ಕರಿಸಿ ನಾನಾ 
ಬಗೆಯ ದುರ್ನುಡಿಗಳನ್ನುಸುರಿದ ಖಳಾಧಮನೇ, ನಿನ್ನನ್ನೀಗಲೇ ಕೊಂದುಬಿಡಬಹುದು, 
ಆದರೆ ಹಿಂದೆ ನಿನ್ನಿಂದಾದ ಉಪಕಾರಗಳನ್ನ ನೆನೆದು ನಿನ್ನನ್ನು ಉಳಿಸಿದ್ದೇನೆ. ನನ್ನ 
ಕಣ್ಣ ಮುಂದಿದ್ದರೆ ಏನಾಗುವುದೋ ತಿಳಿಯೆ, ಆದ್ದರಿಂದ ಈ ಕ್ಷಣವೇ ಇಲ್ಲಿಂದ 


ಯುದ್ಧಕಾಂಡ ೭೫೧ 


ತೊಲಗಿಹೋಗು” ಎಂದು ದೈತ್ಯೇಂದನು ಹಲ್ಲಕಡಿಯುತ್ತ ಕೋಪದಿಂದ ಜರಿದ. 


ಹೀಗೆ ಹೇಳಲು ಶುಕನು ಭಯದಿಂದ ನಡುಗುತ್ತ ಕೈಮುಗಿದು ತಕ್ಕಣವೇ ತನ್ನ 
ಮನೆಗೆ ಬಂದು ತನ್ನ ರಕ್ಕಸದೇಹವನ್ನು ಕಳಚಿಹಾಕಿ ಸನಕಾದಿಗಳಿಂದ ಸ್ತುತವಾದ 
ಬ್ರಹ್ಮಶಾರೀರವನ್ನು ತಳೆದು ಭಾಸ್ಕರನಂತೆ ತೇಜೋಮಯನಾಗಿ ನಡೆದು ವನರಾಶಿಯನ್ನು 
ದಾಟಿ ಹೋದ ಎಂದು ಗಿರಿಜೇಶನೆನ್ನಲು ಪಾರ್ವತಿಗೆ ಮಹದಾಶ್ಚರ್ಯವುಂಟಾಯಿತು. 
ಆ ಹಿನ್ನೆಲೆಯ ವೃತ್ತಾಂತವನ್ನು ಹೇಳಬೇಕೆಂದು ಬೇಡಿಕೊಳ್ಳಲು ಸರ್ಪಾಭರಣನು 
ಹೇಳತೊಡಗಿದ: “ದೇವಿ ಕೇಳು, ಬ್ರಾಹ್ಮಣನೊಬ್ಬನು ಒಂದು ಶುಭಕರವಾದ 
ದಿವ್ಯಭೂಮಿಯಲ್ಲಿ ಪಾವನತರವೆನಿಸುವ ವಾನಪಸ್ಥದಲ್ಲಿ ದೇವತಾರಾಧನೆಯನ್ನು 
ಮಾಡುತ್ತ ಯಜನಗಳನ್ನು ಅನುದಿನವೂ ನಿಷ್ಠೆಯಿಂದ ಮಾಡುತ್ತಿರಲು, ಆ ವಿಧದ 
ವಜ್ರದಾಡೆಗಳಿಂದ ಕೂಡಿದ ವಜ್ರದ೦ಷ್ಟ ಎಂಬ ದಾನವನೊಬ್ಬನು. ಈ ವಿಷಯವನ್ನು 
ತಿಳಿದು, ಈ ವಿಪ್ರನ ವ್ರತಗಳನ್ನು ಕೆಡಿಸುವ ಉದ್ದೇಶವನ್ನು ಮನಸ್ಥಿನಲ್ಲಿರಿಸಿಕೊಂಡಿದ್ದು 
ಕೆಲವು ಕಾಲವಾಯಿತು. ಈ ಮಧ್ಯೆ ಕಲಶಭವನು ಮುನಿಯು. ಆಶ್ರಮಕ್ಕಿ ಬಂದ; ಆತನನ್ನು 
ಪೂಜಿಸಿ ವಿಪ್ರನು ಭಕ್ತಿಯಿಂದ ಆತನಿಗೆ ಭೋಜನ ಮಾಡಿಸಲೆಂದು ನಿಲ್ಲಿಸಿಕೊಂಡ. 3 
ಕುಂಭೋದ್ಭವನು ಆ ವಿಪ್ರನೊಡನೆ, "ನಮಗೆ ಚಿರಕಾಲದಿ೦ದ ಲಭ್ಯವಾಗದ ಮಾಂಸದ 
ಭೋಜನವನ್ನು ಮಾಡಿಸು' ಎಂದು ಹೇಳಿದ. ಮುನಿಯು ಹೇಳಿದ "ರೀತಿಯಲ್ಲಿಯೇ ಆ 
ಹಾರುವನು ಅದೇ ರೀತಿಯ ಅಡುಗೆಯನ್ನು ಮಾಡಿದ. ಆ ಸಮಯದಲ್ಲಿ ವಜ್ರದಂಷ್ಟನು 
ಮಾಯೆಯಿಂದ ಬಂದು ಆ ಅಡುಗೆಯಲ್ಲಿ ವಿಪ್ರನು ಕಾಣದಂತೆ ನರಮಾಂಸವನ್ನು 
ಬೆರೆಸಿದ. ಅಷ್ಟು ಹೊತ್ತಿಗೆ ಊಟಕ್ಕೆಂದು ಬ೦ದ ಮುನಿಗೆ ವಿಪ್ರನು ಭೋಜನವನ್ನು ಬಡಿಸಿದ; 
ಸಾಧು ಮುನಿಯು ಅದನ್ನು ಒಂದಷ್ಟು ತಿಂದು ಅದರಲ್ಲಿ ವಿಷವು ಬೆರೆತಿರುವುದನ್ನು 
ತಿಳಿದು ಬೇಸರಗೊಂಡು ಕೋಪದಿಂದ ಹಾರುವನನ್ನು ಕರೆದು, "ದುಷ್ಟಬುದ್ದಿಯಿಂದ 
ನೀನು ಕುಕೃತ್ಯವನ್ನು ಮಾಡಲು ಆಲೋಚಿಸಿದೆ, ನೀನು ಮಾಡಿರುವುದು ಇಡೀ 
ಎಪ್ರಕುಲಕ್ಕೇ ಅವಮಾನಕರವಾದುದು. ಮನುಷ್ಯರ ಮಾಂಸವನ್ನು ಉಂಡವರುಂಟೇ? 
ದುರ್ಮೇಧನೇ, ಅದರಿಂದಾಗಿ ನೀನು ಬೇಡನ ಮನೆಯಲ್ಲಿ ಹುಟ್ಟುವಂತಾಗಲಿ, ನೀನು 
ನರಮಾಂಸಭಕ್ಷಕನೆಂದು ಕುಕೀರ್ತಿಯನ್ನು ಪಡೆಯುವಂತಾಲಿ' ಎಂದು ಶಾಪವನ್ನಿತ್ತ. 
ಆಗ ವಿಪ್ರನು, "ಮಹಾಸ್ವಾಮಿ, ನನ್ನಿಂದ ಒಂದು ಸಣ್ಣ ತಪ್ಪೂ ನಡೆಯಲಾರದು; 
ನೀವು ಸರ್ವಜ್ಞರು, ನಿಷ್ಕಾರಣವಾಗಿ ಶಾಪ ಕೊಟ್ಟಿರಿ, ಇದಕ್ಕೆ ನಾನೇನು ಮಾಡಲಿ 
ಎ೦ಬುದನ್ನು ತಾವೇ ಆಲೋಚಿಸಿರಿ' ಎಂದು ಗೋಗರೆದ. ಆ ಬ್ರಾಹ್ಮಣನ ನುಡಿಯನ್ನು 
ಕೇಳಿದ ಕುಂಭೋಧ್ಭವನು ತನ್ನ ದಿವ್ಯ ಪಾರಮಾರ್ಥಿಕ ದೃಷ್ಟಿಯಿಂದ - ರಾಕ್ಷಸನು ಈ 
ದಾರುಣಕೃತ್ಯವನ್ನೆಗಿದವನು, ಈ ವಿಪ್ರನು ನಿರ್ದೋಷಿ - ಎಂದು ತಿಳಿದು ಬ್ರಾಹ್ಮಣನನ್ನು 
ಕರೆದು, “ನನ್ನ ಅಜ್ಞಾನದಿಂದ ನಿನಗೆ ಶಾಪವು೦ಟಾಯಿತು. ಅದರಂತೆ, ವಿಪ್ರಕುಲರತ್ನನೇ, 
ನೀನು ದೈತ್ಯನ ರೂಪಿನಿಂದ ದಶಗಳನ ಆಶ್ರಯದಲ್ಲಿ ಕೆಲವು ಕಾಲ ಇರು. ಪರಬ್ರಹ್ಮನಾದ 
ರಘುನಾಥನು ಲಂಕಾಪುರದ ಹತ್ತಿರ ಬಂದಾಗ, ಲಂಕಾಧೀಶನ ಆಜ್ಜೆಯಿಂದ ಬಂದು 
ಆತನ ಚರಣಸಂದರ್ಶನವನ್ನು ಮಾಡಿ ನಿನ್ನ ಪಾತಕಗಳನ್ನೆಲ್ಲ ಕಳೆದುಕೊಂಡು ಮತ್ತೆ 


೭೫೨ ಶ್ರೀರಾಮಕಥಾಮೃತ 


ಲಂಕೆಗೆ ಬಂದು, ದುರುಳ ದಶಕಂಧರನಿಗೆ ನೀನು ತತ್ವಬೋಧೆ ಮಾಡಲು ಅವನು 
ನಿನ್ನನ್ನು ಜರಿದು ಧಿಕ್ಕರಿಸುತ್ತಾನೆ; ಆ ಕ್ಷಣವೇ ಪಾತಕಸನ್ನಿಧಿಯೆನಿಸಿಕೊಂಡ ರಾವಣನನ್ನು 
ಬಿಟ್ಟು ಹಿಂದಿನಂತೆಯೇ ನೀನು ಬ್ರಾಹಣತ್ನದಿಂದ ಶೋಭಿಸುತ್ತೀಯೆ' ಎಂದು ಹೇಳಿ 
ಅಗಸ್ತ್ಯಮುನಿಯು ಹೊರಟುಹೋದ. ಅದರಂತೆಯೇ ವಿಪ್ರನು ರಕ್ಕಸತನುವನ್ನು ಪಡೆದು 
ಶುಕನೆಂಬ ಹೆಸರಿನಿಂದ ದೈತ್ಯೇಂದ್ರ ಅಮಾತ್ಯನೆನ್ನಿಸಿಕೊಂಡು ದುಷ್ಕರ್ಮರಾಶಿಯನ್ನೇ 
ಮಾಡಿದ್ದ. ರಾವಣನು ಧಿಕ್ಕರಿಸಿದ ಬಳಿಕ ಮತ್ತೆ ಶ್ರೀರಾಮಪುರದರಸನ ಚರಣದ್ವಯವನ್ನು 
ಕಂಡು ನಿರ್ಮಲೀಕರಣಗೊಂಡು ತನ್ನ ಸ್ವಸ್ತರೂಪವನ್ನು ಪಡೆದ” ಎಂದು ಹರನು 
ನಿರೂಪಣೆಯನ್ನು ಮುಗಿಸಿದ. ಎ 


೧೧. ಸೀತೆಯನ್ನು ಹೆದರಿಸಿ ವಶಮಾಡಿಕೊಳ್ಳಲೆಂದು 
ರಾವಣನು ಬಂದುದು 


ಅಗಜೆಯೇ, ಪತಿಹಿತವನ್ನು ಗಮನಿಸಿ ಬುದ್ಧಿ ಹೇಳಿದ ಶುಕಸಾರಣರ ಮಾತುಗಳನ್ನು 
ಧಿಕ್ಕರಿಸಿ ಮತಿಹೀನನಾಗಿ ಪಾಮರಬುದ್ಧಿಯನ್ನು ಹೊಂದಿ, ನಾಲು ದಿಕ್ಕುಗಳನ್ನೂ 
ನಿಟ್ಟಿಸಿ ನೋಡಿ ಪಕ್ಕದಲ್ಲಿದ್ದ ಮಹೋದರನನ್ನು ಕರೆದು, “ಗುಪ್ತಚರರು ಎಷ್ಟು 
ಮಂದಿಯಿದ್ದಾರೆಂಬುದನ್ನು ನೋಡು, ಅದಕ್ಕನುಗುಣವಾಗಿ ನಾನು ಕಾರ್ಯಗೈಯುತ್ತೇನೆ” 
ಎನ್ನಲು, ಅವನು 'ಜೀಯ' 'ಬುದ್ಧಿ” ಎಂದು ಎಲ್ಲರನ್ನೂ ಕರೆದು ದೈತ್ಯರಾಜನ 
ಮುಂದೆ ನಿಲ್ಲಿಸಿದ. ಬಂದ ಚರರನ್ನು ನೋಡಿದ ರಕ್ಕಸೇಂದ್ರನು ಅವರಲ್ಲಿ ಪ್ರಬಲರೂ 
ಕಾರ್ಯವಿಚಕ್ಷಣರೂ ಎನ್ನಿಸಿದವರನ್ನು ಆಯ್ಕೆಮಾಡಿ, “ನೀವು ಬೇಗ ವಾನರಸೈನ್ಯದತ್ತ 
ಹೋಗಿರಿ; ಅಲ್ಲಿ ಸುತ್ತಾಡಿ ಅವರ ಬಲವನ್ನೂ, ಅವರ ಮಂತ್ರಾಲೋಚನೆಯ 
ರೀತಿಯನ್ನೂ ಅರಿತು ತ್ವರಿತವಾಗಿ ವಾಪಸ್ಸು ಬನ್ನಿರಿ” ಎಂದು ಹೇಳಿ ಶಾರ್ದೂಲನಿಗೆ 
ಅಪ್ಪಣೆ ಮಾಡಿದ. ಅವರು ಭೀತಿಯಿಂದ ರಕ್ಕಸರಾಜನನ್ನು ಬಲವಂದು ನಮಸ್ಕರಿಸಿ 
ಆ ಅಸುರಚರರು ಹೊರಟರು. ಯಾರಿಗೂ ಗೊತ್ತಾಗದ ಹಾಗೆ ವನಚರಸೈನ್ಯದ 
ಒಳಹೊಕ್ಕು ಗುಟ್ಟುಗಳನ್ನು ಅರಿಯುವ ಉಪಾಯದ ಬಗ್ಗೆ ಎಷ್ಟು ಯೋಚಿಸಿದರೂ 
ಅವರಿಗೇನೂ ಹೊಳೆಯಲಿಲ್ಲ; ಸಮುದ್ರವನ್ನು ಸೇರಿ ಅಲ್ಲಿಂದ ಹೇಗಾದರೂ ವಾನರರ 
ಬೀಡಿಗೆ ಸೇರಲು ಅವರು ತೀರ್ಮಾನಿಸಿದರು. ಆದರೆ ಈ ವ೦ಚನೆಯ ಸುಳುಹನ್ನು 
ತಿಳಿದ ವಿಭೀಷಣನು ನಳಿನಾಕ್ಷನನ್ನು ಎಚ್ಚರಿಸುಷ್ಟರಲ್ಲಿ ಅವರನ್ನು ಪ್ಲವಗ ಭಟರು ಕಂಡು 
ಹಿಡಿದು ಒದೆಯುತ್ತ ಎಳೆದುತಂದರು. ಹಾಗೆ ಎಳೆತರುವಾಗ ಕೆಲವರು ಅವರ ಕೈಗಳನ್ನು 
ತಿರಿಚುತ್ತಿದ್ದರೆ, ಮತ್ತೆ ಕೆಲವರು ಕಿವಿ ಹಿಂಡುತ್ತಿದ್ದರು, ಮತ್ತೂ ಕೆಲವರು ಗಲ್ಲಗಳಿಗೆ 
ಗುದ್ದುತ್ತಿದ್ದರು, ಇನ್ನೂ ಕೆಲವರು ಮೊಣಕಾಲುಗಳಿಗೊದೆಯುತ್ತ ಗೇಲಿಮಾಡುತ್ತಿದ್ದರು, 
ಅವರ ಮೀಸೆಗಳನ್ನು ಕೀಳುತ್ತಿದ್ದರು. ಆಗ, “ಅನ್ನಕ್ಕೋಸುಗ ಹೆರವರನ್ನು ಆಶ್ರಯಿಸಿ, 
ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡುತ್ತ ಬದುಕುತ್ತಿದ್ದ ಕುನ್ನಿಗಳನ್ನು ಅವಹೇಳನ 
ಮಾಡಿದರೇನು, ಕೊಂದರೇನು? ನಿಮಗೆ ಹೇಗೆ ತೋಚುವುದೋ ಹಾಗೆ ಮಾಡಿರಿ” 


ಯುದ್ಧಕಾಂಡ ೭೫೩ 


ಎಂದು ಸಂಕಟದಿಂದ ಪ್ರಲಾಪಿಸಿದರು. ಇದನ್ನು ಕೇಳಿದ ರಘುವರನು ಅವರನ್ನೆಲ್ಲ 
ಬಿಡುಗಡೆಗೊಳಿಸುವಂತೆ ಆಜ್ಞಾಪನೆ ಮಾಡಿದ; ಆಗ ಅವರು "ಬದುಕಿದೆವು' ಎಂದು 
ತಮ್ಮಾಳ್ದನ ಬಳಿಗೆ ತಲೆತಗ್ಗಿಸಿಕೊಂಡು ಮರಳಿ ಪೊಡಮಟ್ಟರು. “ಫಾಲನೇತ್ರಸಮ 
ಮಹಾರಾಜರೇ, ರಘುವರನ ಸೇನೆಯು ಇಷ್ಟೇ ಎಂದು ಹೇಳಲು ಧರಾವಲಯದಲ್ಲಿ 
ಯಾರಿಗೂ ಸಾಧ್ಯವಿಲ್ಲ. ಎಲ್ಲ ಕಡೆಯೂ ಗುಪ್ತಭಟರು ತಿರುಗುತ್ತಿರುತ್ತಾರೆ, ಅವರ ಕಣ್ತಪ್ಪಿಸಿ 
ಗಾಳಿ ಸುಳಿಯಲೂ ಅಳವಲ್ಲ. ಗರುಡಾಕಾರದ ವ್ಯೂಹದ ನಡುವೆ ಮಹಾಪುರುಷ 
ರಾಘವನು ಸಿಂಹಸ್ವರೂಪರಾದ ವೀರರೊಡನೆ ಮುಂದಾಗಬೇಕಾದ ಕಾರ್ಯಗಳ 
ಬಗ್ಗೆ ಪರ್ಯಾಲೋಚಿಸುತ್ತಿದ್ದಾನೆ, ಅಸುರನಾಥ. ಮಾತನಾಡಲು ಭಯವಾದರೂ, 
ವಾನರಸೈನ್ಯದ ಬಲಾಬಲದ ಮೋಡಿಯನ್ನು ಹೇಳುತ್ತೇನೆ, ದಯವಿಟ್ಟು ಮಹಾಪರಾಧವನ್ನು 
ಕ್ಷಮಿಸಿ ಲಾಲಿಸಬೇಕು, ಒಡೆಯ: ಬರಿ ಕೋಡಗಗಳಲ್ಲ, ಸುರರ ನಾಡೇ ಬಂದು 
ಬೀಡುಬಿಟ್ಟಿದೆ. ಒಂದು ನಿಮಿಷದಲ್ಲಿ ಲಂಕೆಯನ್ನು ಮುತ್ತಿ ಹುಡಿಮಾಡಿದಲ್ಲದೆ ಬಿಡರು. 
ಸೀತೆಯನ್ನೊಪ್ಪಿಸಿ ರಾಘವನೊಡನೆ ಸ್ನೇಹ ಬೆಳೆಸಿದಲ್ಲದೆ ರಾಕ್ಷಸವ್ರಾತವು ಉಳಿಯದು” 
ಎಂದು ಕಿಂಕರರು ನುಡಿದರು. “ಈ ಬಗೆಯಲ್ಲಿ ಇವರು ಯಾಕೆ ಹೇಳುತ್ತಿದ್ದಾರೆಂದು 
ಅನ್ಯಥಾ ಬಗೆಯದೆ, ಇದು ಹಿತವರ ಮಾತೆಂದು ತಿಳಿದು, ಮನಸ್ಸಿಗೆ ತಂದುಕೊಂಡು 
ಪಾಲಿಸಬೇಕು” ಎಂದು ಶಾರ್ದೂಲನು ಧೈರ್ಯದಿಂದ ನುಡಿದ. 


ಆಗ ದೈತ್ಯನಾಥನು ಕೋಪದಿಂದ ಕನಲಿ, “ಕೇಳೆಲೊ ಮೂಢ, ದೇವಾಸುರರು 
ಕೋಪಗೊಂಡು ಬಂದಾಕ್ಷಣ ನಾನು ಧರಣಿಜಾತೆಯನ್ನು ಆ ಮನುಷ್ಯನಿಗೆ 
ಒಪ್ಪಿಸಿಬಿಡುತ್ತೇನೆಯೇ? ಯುದ್ಧಭಯದಿಂದ ಮನಸಿಗೆ ಬಂದಂತೆ ಬೊಗಳಿದರೆ ಏನು 
ಬಂದಂತಾಯಿತು? ವಾನರ ಜನಪನು ಈ ಹಿಂದೆ ಕಾದಿ ಗೆದ್ದ ಪರಿಯನ್ನು ಹೇಳು. 
ಅವರಲ್ಲಿರುವ ಶೂರರು ಯಾರು ಯಾರು, ಅತಿ ನಿಷುಣ ಮಂತ್ರಜ್ಞರು ಯಾರು. 
ಕಾರ್ಯದಕ್ಷರು ಯಾರು ಎಂಬುದನ್ನು ಹೇಳಿದರೆ, ಆ ವಿವರಗಳಿಗೆ ಅನುಗುಣವಾಗಿ 
ಬಿಸಿ ತೋರಿಸುತ್ತೇನೆ” ಎನ್ನಲು ಅವರಲ್ಲಿ ಹಿರಿಯನು ತಾವು ನೋಡಿದುದನ್ನೆಲ್ಲ 
ಮರೆಮಾಚದೆ ದೈತ್ಯನರನಾಥನಿಗೆ ವಿವರಿಸಿ ಹೇಳಿದ: “ದೇವ, ಕೇಳಿ, ಭಾಸ್ಕರತನಯ 
ಸುಗ್ರೀವ, ದಾವಾಗ್ನಿಯಂತೆ ಶೋಭಿಸುವ ಜಾಂಬವಂತ, ಅವನ ಅಣ್ಣನು ಪಾಕಶಾಸನನ 
ಜೊತೆ ಹಲವಾರು ಬಾರಿ ಯುದ್ಧಮಾಡಿದವನು, ಭಾವಜ್ಞನೇ ಕೇಳು, ಶಮನ ಪುತ್ರ 
ಸುಷೇಣ, ಚಂದ್ರ ಮಗನಾದ ದಧಿಮುಖ - ಇವರೆಲ್ಲ ಮೃತ್ಯು ರೂಪಿಗಳು. ಅಗ್ನಿಯ 
ಪುತ್ರ ನೀಲ, ಅವನ ಸಖನಾದ ಹನುಮ, ದೇವೇಂದ್ರನ ಮೊಮ್ಮಗನಾದ ಶಕ್ತ. 
ಮಹಾಕೋಪಿಷ್ಠರಾದ ಅಶ್ವಿನೀಪುತ್ರರು ಮೈಂದ ದ್ವಿವಿದರು, ಮಹಾ ಬಲಶಾಲಿಯಾದ 
ಗಂಧಮಾದನ, ಶರಭ, ಗಜ, ಗವಯ, ಗವಾಕ್ಷರು ವಾಯುಗತಿಯುಳ್ಳವರು. ವೈವಸ್ಟತನ 
ಅಣುಗರು; ಇಂತಹ ವಾನರರ ಪರಿಯನ್ನು, ಅರಸ, ಹೇಗೆಂದು ವರ್ಣಿಸಲಿ! ಸುರರು 
ದಿಕ್ಬಾಲಕರು ಗಾಂಧರ್ವರು ಮೌನಿಗಳು - ಒಟ್ಟು ಅರುವತ್ತು ಕೋಟಿ ಮಂದಿ ತರುಣರು. 
ಇವರ ರಣನಾಮಗಳನ್ನರಿತು ಬಿನ್ನವಿಸುತ್ತಿದ್ದೇನೆ. ಶ್ರೀರಾಮನು ಪರಮೊಮ್ಮನಾದರೆ, 
ಸೌಮಿತ್ರಿ ವಿಷ್ಣು ಯಾರಿಂದ ಖರದೂಷಣತ್ರಿಶಿರರು ಮಡಿದರೋ, ಯಾರಿಂದ 


೭೫೪ ಶ್ರೀರಾಮಕಥಾಮೃತ 


ಎರಾಧನು ಹತನಾದನೋ, ಮತ್ತೆ ಯಾರಿಂದ ಕಬಂಧನು ಮೃತನಾದನೋ, ಅಲ್ಲದೆ 
ಯಾರಿಂದ ಸುರಪಸುತನಾದ ವಾಲಿಯು ಮಡಿದನೋ - ಇದನ್ನು ನೆನೆದರೆ ಅವರ 
ಸ್ವರೂಪವು ತಿಳಿಯುತ್ತದೆ, ಅಸುರೇ೦ದ್ರಾ! ಅಲ್ಲದೆ ಎಪ್ಪತ್ತೇಳು ಕೋಟಿ ಕಪಿಸೈನ್ಯದ 
ನಾಯಕನಾದ ನಳನು ವಿಶ್ವಕರ್ಮನ ಮಗ. ಈ ವಾಸ್ತವವನ್ನು ಅರಿತು, ಕದನವನ್ನು 
ಬಿಟ್ಟು, ಶ್ರೀರಾಮಚಂದ್ರನ ದಿವ್ಯಚರಣಗಳನ್ನು ಆಶ್ರಯಿಸಿ ಕುಲವನ್ನು ರಕ್ಷಿಸುವುದು 
ಲೇಸು” ಎಂದು ಶಾರ್ದೂಲನು ಚಿತ್ರವತ್ತಾಗಿ ವಿವರಿಸಿ ನುಡಿದ. 


ಇದನ್ನು ಕೇಳಿದ ದೈತ್ಯನಾಥನು ಉದ್ವೇಗದಿ೦ದ ಒಂದು ಗಳಿಗೆ ಮೌನದಿಂದಿದ್ದು, 
ಆನಂತರ ತನ್ನ ಅರಮನೆಗೆ ಹೋಗಿ ಕುಳಿತುಕೊಂಡು ಮುಂದಿನ ಕಾರ್ಯವೇನೆಂದು 
ಆಲೋಚಿಸಲು ಎದ್ಯುಜ್ಜಹ್ವನೆಂಬ ಮಾಯಾವಿಲಾಸಿಯನ್ನು ಕರೆಸಿಕೊಂಡ. ಒಡೆಯನ 
ಅಪ್ಪಣೆಯಂತೆ ಬಂದ ವಿದ್ಯುಜ್ನಿಹ್ನನು ಅರಸನಿಗೆ ಪೊಡಮಟ್ಟು ಕೈಮುಗಿದು, “ಯಾವ 
ಕಾರ್ಯನಿಮಿತ್ತ ಈ ಡಿಂಗರಿಗನನ್ನು ನೆನೆಸಿಕೊಂಡು ಬರಮಾಡಿಕೊಂಡೆ, ಜೀಯ. 
ನಿರೂಪವನ್ನಿತ್ತರೆ, ಪಾದದಿಂದ ತೋರಿಸಿದುದನನ್ನು ನಾನು ಮಸ್ತಕದಲ್ಲಿರಿಸಿಕೊಂಡು 
ಶಕ್ತಿಯಿರುವಷ್ಟು ಮಟ್ಟಿಗೆ ಆಗುಮಾಡುತ್ತೇನೆ” ಎಂದು ಕೇಳಿಕೊಂಡ. ಆಗ 
ದಶಮೌಳಿಯು, “ನಾನು ಸೀತೆಯ ಚೆಲುವಿಕೆಗೆ ಸೋತು ಅವಳನ್ನು ಕದ್ದು ತಂದೆನಲ್ಲ; 
ಆದರೆ ಆ ಮಾನಿನಿಯು ನನ್ನ ಮುಖವನ್ನೇ ನೋಡದೆ ರಾಮನನ್ನೇ ಅನುದಿನವೂ 
ಮನಃಪೂರ್ವಕವಾಗಿ ಬಯಸುತ್ತ ಇದ್ದಾಳೆ. ಆ ಶ್ರೀರಾಮನು ಬಲಸಹಿತ ಬ೦ದು ನಮ್ಮ 
ನೆಲದಲ್ಲಿ ಬೀಡುಬಿಟ್ಟಿದ್ದಾನೆ; ನಾನು ಮುಂಗೆಟ್ಟು ಮಾಡಿದುದೆಲ್ಲವೂ ವ್ಯರ್ಥವಾಗುವಂತೆ 
ತೋರುತ್ತಿದೆ. ಈಗ ಅವಳನ್ನು ಯಾವುದಾದರೂ ಉಪಾಯದಿಂದ ಮೋಹಿಸಬೇಕಂಬ 
ಬಯಕೆಯಾಗಿದೆ. ನೀನಾದರೋ ಕಪಟೋಪಾಯಗಳನ್ನು ನಿರ್ಮಿಸಬಲ್ಲ ಬುದ್ದಿವಂತ; 
ನಾನು ಹೇಳಿದುದನ್ನು ಮಾಡಲು ತಕ್ಕುದಾದ ಯಾವುದಾದರೊಂದು ಉಪಾಯವನ್ನು 
ಆಲೋಚಿಸಿ ಹೇಳು” ಎಂದು ಸೂಚಿಸಿದ. ಆಗ ವಿದ್ಯುಜ್ನಿಹ್ನನು ಭಯದಿಂದ ಬಳುಕಿ, 
“ದೇವ, ನಿನ್ನ ಚರಣಕಮಲಗಳಿಗೆ ಹೊಳೆಯದಿರುವ ಯಾವ ಉಪಾಯ ತಾನೇ ಇದೆ?” 
ಎಂದುತ್ತರಿಸಿದ. ಆಗ ದಶಕ೦ಠನು ಮಾಡಬೇಕಾದ ಅತಿಶಯವನ್ನು ಹೇಳಿದ: “ನೀನು 
ರಾಮನ ಮಾಯಾಮುಖವೊಂದನ್ನು ಸೃಷ್ಟಿಸು, ಅದನ್ನು ನಾನು ಕೈಯಲ್ಲಿ ಹಿಡಿದು 
ಬರುತ್ತೇನೆ, ಎಡಬಲಗಳಲ್ಲಿ ಭಟರು ಹೊಗಳುತ್ತ ಬರಲು, ನೀನು ಕತ್ತಿಯೊಂದನ್ನು 
ಹಿಡಿದು ಯುದ್ಧ ವಿಷಯವನ್ನು ಮಾತನಾಡುತ್ತ ಬಾ, ಇದನ್ನು ನೋಡಿದ ಜಾನಕಿಯು 
ಹೆದರಿ ನನ್ನೊಡನೆ ಒಳ್ಳೆಯ ಮಾತುಗಳನ್ನಾಡುತ್ತಾಳೆ, ನನ್ನ ಮನೋರಥ ಸಿದ್ಧಿಸುತ್ತದೆ.” 
“ಸ್ವಾಮಿ, ನೀನು ಹೇಳಿದಂತೆ ಮಾಡುತ್ತೇನೆ” ಎಂದಾಗ ರಾವಣನು ಅವನಿಗೆ 
ವಸ್ತಭೂಷಣಗಳನ್ನಿತ್ತು, ಕಾಮನ ಉಪಟಳದಿಂದ ಕೂಡಿ ಮುಂದಾಲೋಚನೆಯಿಲ್ಲದೆ 
ಅಶೋಕವನದ ಕಡೆಗೆ ನಡೆತಂದ. ತಾಮಸೀಚರರು ಚಪ್ಪಾಳೆ ತಟ್ಟುತ್ತ ಹಿ೦ದೆ ಬರುತ್ತಿರಲು 
ಮಹಾಸುರನು ಮನೋವ್ಯಥೆಯಿಂದ ಕೂಡಿ ಬಂದು, ಭೂಮಿಜಾತೆಯನ್ನು ಕಂಡು 
ಕ್ರೂರತರವಾದ ಮಾತುಗಳಿಂದ ಮೂದಲಿಸಲು ಅನುವಾದ. “ಎಲೌ ಭೂಮಿಜಾತೆ, 
ಲಲಿತವಚನಗಳಿಂದ ನಾನು ಎನಿತೋ ಬಾರಿ ನಿನ್ನನ್ನು ಒಡ೦ಬಡಿಸಲು ಪ್ರಯತ್ನಿಸಿದೆ; 


ಯುದ್ಧಕಾಂಡ ೭೫೫ 


ಅದನ್ನು ಮನಸ್ಸಿಗೆ ತಂದುಕೊಳ್ಳದೆ ನೀನು ಯಃಶಶ್ಚಿತ್‌ ಮನುಷ್ಯನೊಬ್ಬನನ್ನು 
ನೆನೆಯುತ್ತ ಅವನಿಗಾಗಿ ಹಂಬಲಿಸುತ್ತ ಸಂಕಟಪಡುತ್ತಿದ್ದೀಯೆ. ಕೈಗೆಟುಕದ ಮರದ 
ತುದಿಗೊಂಬೆಯಲ್ಲಿರುವ ಹಣ್ಣಿಗೆ ಕೈಚಾಚುವಂತೆ ರಾಮನು ಬಂದು ರಕ್ಕಸನನ್ನು ಕೊಂಡು 
ನಿನ್ನನ್ನು ಕರೆದೊಯ್ಯುವನೆಂದು ಕನಸು ಕಾಣುತ್ತಿದ್ದೆ. ಆದರೆ ನೀನು ಹೊಗಳುತ್ತಿರುವ 
ರಾಮನಿಗೇನಾಗಿದೆಯೆಂದು ನೀನು ತಿಳಿಯೆ. ಕಪಿಕರಡಿಗಳನ್ನು ಸೇರಿಸಿಕೊಂಡು ಕಡಲನ್ನು 
ದಾಟಿ ನನ್ನ ನಗರದ ಬಹಿರುದ್ಯಾನದ ಬಳಿಯ ಭೂಮಿಯಲ್ಲಿ ಪಾಳಯವನ್ನು ಹಾಕಿದ 
ಆ ನರಾಧಮನು ನಡೆದು ಬಂದ ದಣಿವಿನಿಂದ ರಾತ್ರಿಯಲ್ಲಿ ಬೀಡಿನಲ್ಲೊರಗಿರುವಾಗ 
ದೈತ್ಯವೀರರು ಬೀಡಿನ ನಾಲ್ಡೆಸೆಯನ್ನೂ ಸುತ್ತುವರಿದು, ಲಕ್ಷ್ಮಣನನ್ನು ತರಿದು ಹಾಕಿ, 
ರಾಮನ ತಲೆಯನ್ನು ಕತ್ತರಿಸಿ, ಸುಗ್ರೀವನನ್ನು ತುಳಿದು ಹಾಕಿದರು. ಪಾತಕಿಯಾದ 
ವಿಭೀಷಣನು ಎದುರಾಗಲು ಅವನನ್ನು ಕೊಚ್ಚಿ, ಮಾತನಾಡದೆಯೆ ಹನುಮನೇ 
ಮೊದಲಾದವರನ್ನೆಲ್ಲ ತುಳಿದು ಘಾತಿಸಿ, ನಳ ನೀಲ ಜಾಂಬವ ಮೊದಲಾದವರ 
ಬೀಡುಗಳನ್ನೂ ಮೈಂದ ದ್ವಿವಿದ ಮೊದಲಾದ ಶಾಖಾಮೃಗಗಳೆಲ್ಲವೂ ಸಮುದ್ರಕ್ಕೆ 
ಬೀಳುವ ಹಾಗೆ ದನುಜೋತ್ತಮ ಪಡೆಯು ದಾಳಿಯಿಟ್ಟ ಪರಿಯು ನಿನಗೆ ತಿಳಿಯದು. 
ನೀನು ಬರಿದೆ ಆಸೆಪಟ್ಟಿ. ಕರಡಿಗಳು ಎಂದಾದರೂ ಯುದ್ಧದಲ್ಲಿ ಹೋರಾಟ 
ಮಾಡಿದುದುಂಟೇ? ಕೋತಿಗಳ ದಂಡು ಕಾದಾಟ ನಡೆಸಿದುದುಂಟೇ? ರಕ್ಕಸರನ್ನು 
ನರರು ಜಯಿಸಿದುದುಂಟೇ? ನೆಲದ ಮೇಲೆ ಬಿದ್ದು ರಕ್ಕಸರಿಂದ ಒದೆಗಳನ್ನು ತಿಂದು 
ನೀರಿನಲ್ಲಿ ಮುಳುಗಿ ಹೇಳಹೆಸರಿಲ್ಲದಂತೆ ಹೋದರು. ಅಯ್ಯೋ, ನೀನು ಹುಲು 
ಮನುಜರನ್ನು ನೆಚ್ಚಿ ನೀನು ಅರಿಯದೆ ಆಯಾಸಕ್ಕೊಳಗಾದೆ! ನರನಾಥನು ಶೂರ 
ವೀರ ಎಂದು ನಂಬಿಕೊಂಡು ನೀನು ಇಷ್ಟು ದಿನ ತೊಳಲಿ ಬಳಲಿದೆ. ಪತಿಯನ್ನು 
ಕಳೆದುಕೊಂಡ ಬಳಿಕ ಇನ್ನು ಮೇಲೆ ಈ ಭೂಮಿಯಲ್ಲಿ ನಿನ್ನನ್ನು ವಿಚಾರಿಸುವವರಾರು! 
ನೂರು ಯೋಜನದುದ್ದದ ಸಮುದ್ರವನ್ನು ಮನುಷ್ಯರು ದಾಟಬಲ್ಲರೇ? ದೈತ್ಯರ 
ಮಹಾಬಲವನ್ನು ಕಪಿಕರಡಿಗಳು ಗೆಲ್ಲುವರೆಂಬ ನಿನ್ನ ಬಯಕೆ ಬಯಲಾಗಿಹೋಯಿತು. 
ಆದ್ದರಿಂದ, ಮರುಳೇ, ಇನ್ನು ಮುಂದೆ ತಕ್ಕುದಾದುದು ಏನೆಂಬುದನ್ನು ಆಲೋಚಿಸು. 
ಹುಟ್ಟಿದೆಡೆಯಲ್ಲಿಯೇ ಸಾಯಬೇಕೆಂಬುದು ದರಿದನ ಬಯಕೆ ಎಂಬ ಗಾದೆಯು ನಿನಗೆ 
ತಕ್ಕುದಾಗಿದೆ. ಕೊನೆಗಾಣದುದನ್ನು ನೆನೆಯುತ್ತ ಸೌಖ್ಯವನ್ನು ಪಡೆದವರಿದ್ದಾರೆಯೇ? 
ವನಿತೆಯೇ, ಹೀಗಾಗಿ ನೀನು ಮಾನವ ಆಸೆಯನ್ನು ಬಿಟ್ಟು ನನ್ನನ್ನು ಒಲವಿನಿಂದ 
ಕೈಹಿಡಿದು ಅರಸಿಯಾಗಿ ಸುಖಸಂದೋಹವನ್ನು ಅನುಭವಿಸು. ಮನುಜರೆಲ್ಲರೂ ದನುಜರ 
ಆಹಾರ ಎಂಬುದನ್ನು ಎಲ್ಲರೂ ಬಲ್ಲರು. ನಿನಗೇಕೆ ಈ ಮರುಳುತನ, ಅವಿವೇಕ? ಇಲ್ಲಿಗೆ 
ಬಂದ ಮನುಷ್ಯಪಶುಗಳೂ ಕಪಿಗಳೂ ಸಮುದ್ರದಲ್ಲಿ ಮುಳುಗೊಹೋದರು, ಇದನ್ನು 
ತಿಳಿದು ನೀನು ಇನ್ನಾದರೂ ಶುಭಪರಂಪರೆಯನ್ನು ಬಯಸು” ಎಂದು ಅಸುರೇಶ್ವರನು 
ನಾನಾ ಪರಿಯಲ್ಲಿ ಮನಸೋ ಇಚ್ಛೆಯಿಂದ ಆತ್ಮಪ್ರಶಂಸೆ ಮಾಡಿಕೊಂಡು ಮನಬಂದಂತೆ 
ಮೂದಲಿಸಿ ಸೀತೆಯನ್ನು ಭೀತೆಗೊಳಿಸಿದ. ಇಂದಿರಾಪತಿ ರಾಮಪುರದರಸನ 
ಪಾದಪದ್ಮಗಳನ್ನು ಮನಸ್ಸಿನೊಳಗಿಟ್ಟುಕೊ೦ಡು ಜಾನಕಿಯು ರಘುವರನನ್ನು ಧ್ಯಾನಿಸಿದಳು. 


೭೫೬ ಶ್ರೀರಾಮಕಥಾಮೃತ 


೧೨. ರಾವಣನು ತಂದಿಟ್ಟ ರಾಮನ ಮಾಯಾಶಿರದ ನಿಜವನ್ನು 
ಸರಮೆಯು ಸೀತೆಗೆ ತಿಳಿಸುವುದು 


ಹಿಮಗಿರಿತನಯೆ, ಚಿತ್ತವನ್ನು ಚಂಚಲಗೊಳಿಸುವ ್ಛವೃತ್ತಾಂತಗಳನ್ನೆಲ್ಲ 
ಒಟ್ಟಾಗಿಸಿಕೊಂಡು ಹೇಳಿ, ಆನಂತರ ರಾವಣನು ನಾನಾ ಪರಿಯ ದುರ್ವಚನ- 
ಗಳನ್ನಾಡುತ್ತಿರುವಷ್ಟರಲ್ಲಿ ಎಂಟು ದಿಕ್ಕುಗಳಲ್ಲಿಯೂ ದನಿ ಮೊಳಗಿತು. ಎತ್ತ 
ನೋಡಿದರೂ ಸಿಡಿಲಂತೆ ಆರ್ಭಟಸುವ ದಾನವರು ಸುತ್ತಲೂ ಆವರಿಸಿದ್ದರು; ಆ 
ಹೊತ್ತಿಗೆ ಎದ್ಯುಜ್ಜಿಹ್ವನು ಎಡಗೈಯಲ್ಲಿ ಕತ್ತಿಯೊಂದಕ್ಕೆ ರಾಮನ ಮಾಯಾಶಿರವನ್ನು 
ಚುಚ್ಚಿಕೊಂಡು ಬಂದು ರಾವಣನ ಮುಂದಿಟ್ಟು ಅವನಿಗೆ ನಮಿಸಿ, “ದೇವ, ತಾವು 
ಅಭಯವಿತ್ತಿದ್ದಂತೆ, ಸುಗ್ರೀವ ಜಾಂಬವ ಮೊದಲಾದರನ್ನು ತರಿದು, ಬೇಗನೇ ಲಕ್ಷ್ಮಣನ 
ಕತ್ತನ್ನು ಅರಿದು, ಸ್ವಲ್ಪವೂ ಕಷ್ಟವಿಲ್ಲದೆ ರಾಮನ ತಲೆಯನ್ನು ಕತ್ತರಿಸಿಕೊಂಡು ಬಂದು, 
ಬೃ೦ದಾರಕಾದಿವಂದಿತಚರಣ, ನಿನ್ನ ಪಾದಾಬ್ದಗಳಿಗೊಪ್ಪಿಸಿದ್ದೇನೆ. ನರಗುರಿಯು 
ಸಮುದ್ರವನ್ನು ದಾಟಿ ಬ೦ದು ಲಂಕಾಪುರಿಯ ಹೊರವಲಯದಲ್ಲಿ ಬೀಡುಬಿಟ್ಟು, 
ರಾತ್ರಿಯ ಹೊತ್ತಿನಲ್ಲಿ ದಾನವರ ಖಡ್ಗಕ್ಕೆ ಆಹುತಿಯಾಗಿ ಸಾವನ್ನಪ್ಪಿದ. ಶತ್ರುಗಳಲ್ಲಿ 
ಯಾರು ನಿಮ್ಮನ್ನು ಆಶ್ರಯಿಸಿದರೋ ಅವರು ಉಳಿದುಕೊಂಡರು” ಎಂದು ಬಿನ್ನವಿಸಿದ. 
ಆಗ ದಶಕ೦ಧರನು ಮನದುಂಬಿ ಅವನನ್ನು ಹೊಗಳಿ, “ನನ್ನ ಪ್ರಾಣದಂತಿರುವ 
ನಿನಗೆ ನಾನೇನನ್ನು ತಾನೇ ಕೊಡಲಿ! ಇನಕುಲಾಧಮನ ತಲೆಯನ್ನು ತೋರಿದೆ, 
ಅವನ ಹೆಂಡತಿಯ ಇಷ್ಟಾರ್ಥ ನೆರವೇರಲಿ!” ಎಂದು ಹೇಳಲು, ವಿದ್ಯುಜ್ಜಿಹ್ವನು ಆ 
ತಲೆಯನ್ನು ಧರಣಿಜೆಯ ಮುಂದಿಟ್ಟ. ಅಷ್ಟರಲ್ಲಿ ಮತ್ತೊಬ್ಬ ಭಟನು ಬಿಲ್ಲುಬಾಣಗಳನ್ನು 
ಹಿಡಿದುಕೊಂಡು ಬಂದು, “ಪ್ರಹಸ್ತನಿ೦ದ ಮನುಜನು ಮಡಿಯಲು ಅವನ ಕೈಯಲ್ಲಿದ್ದ 
ಬಿಲ್ಲುಬಾಣಗಳನ್ನು ಸೆಳೆದುಕೊಂಡು ಬಂದೆವು” ಎಂದು ಅವನ ಮುಂದಿಟ್ಟು ನಮಿಸಿದ. 
ಅವನನ್ನು ಕಾಣಿಕೆಗಳಿಂದ ಸತ್ಕರಿಸಿದ ದೈತ್ಯನಾಥನು ಸೀತೆಯನ್ನುದ್ದೇಶಿಸಿ, “ನಿನ್ನ ಗಂಡನು 
ಪಶ್ಚಿಮಾವಸ್ಥೆಯನ್ನು ಹೊಂದಿದ; ಈಗ ನೀನು ನನ್ನನ್ನು ವರಿಸು” ಎಂದು ನುಡಿದ. ಆ 
ಮುಖದಲ್ಲಿನ ಕಣ್ಣು ಕಿವಿ ಮೂಗು ಮುಂತಾದುವನ್ನು ದಿಟ್ಟಿಸಿದ ಸೀತೆಯ ದುಃಖವು 
ವೆಗ್ಗಳಿಸಿತು; ಭೀತಿಯಿಂದ ನಡುಗುತ್ತ, “ಅಯ್ಯೋ ಮಹಾದೇವ, ಲೋಕೈಕವೀರನಿಗೆ 
ಹೇಗೆ ತಾನೇ ಮರಣ ಸಂಭವಿಸಿತು! ಜಗತ್ತಿನಲ್ಲಿ ಧರ್ಮವು ಮೂರ್ತೀಭವಿಸಿದಂತೆ 
ನಡೆದುಕೊಳ್ಳುತ್ತ ಅಖಿಲ ಲೋಕವನ್ನು ಪ್ರೀತಿಯಿಂದ ಕಾಣುತ್ತಿದ್ದ ಸಾಧುಕುಲತಿಲಕನಾದ 
ರಾಮನ ಮೇಲೆ ನಿಷ್ಕಾರಣವಾದ ವೈರವನ್ನು ಸಾಧಿಸಿ ಕಾಡಿಗೆ ಕಳಿಸಿ ರಕ್ಕಸರ ಮೋಸಕ್ಕೆ 
ಒಳಗಾಗುವಂತೆ ಮಾಡಿದ ಕೈಕೇಯಿಯೇ, ರಘುವರನು ಸತ್ತಿರುವುದರಿಂದ ನಿನಗೀಗ 
ಹರುಷವಾಯಿತೇ। ಸತತವೂ ಸಾಧುಸಜ್ಜನರು ಹೇಳಿದಂತೆ ಯಜ್ಞಯಾಗಾದಿಗಳನ್ನು 
ಮಾಡುತ್ತ, ಮುನಿಗಳ ಯೋಗಾಂತರಾಯಗಳನ್ನು ನಿವಾರಿಸುತ್ತ ಲೋಕಹಿತವನ್ನು 
ಸಾಧಿಸುತ್ತಿದ್ದ ವೀರನು ಪರಲೋಕವನ್ನು ಸೇರಿದ ಮೇಲೆ ಈ ಭೂಮಿಗಿನ್ನೇನು ಗತಿ! 
ನನ್ನ ಕಣ್ಣಿ ಮುಂದೆಯೇ ಆತನು ಪಶ್ಚಿಮಸ್ಥಿತಿಯನ್ನು ಅನುಕರಿಸಲು ನಾನಿನ್ನು ಹೇಗೆ 


ಯುದ್ಧಕಾಂಡ ೭೫೭ 


ತಾನೇ ಜೀವಿಸಲಿ? ಕೊನೆಯಿಲ್ಲದ ಶೋಕಸಾಗರದಲ್ಲಿ ಮುಳುಗಿದವಳನ್ನು ಯಾರು 
ತಾನೇ ನೋಡುತ್ತಾರೆ, ಯಾರು ತಾನೇ ಮಾತನಾಡಿಸುತ್ತಾರೆ! ಪತಿರಹಿತಳನ್ನು ಲೋಕವು 
ನಿಂದಿಸುತ್ತದಲ್ಲವೇ! ಮಡದಿಯರ ಮಕುಟಮಣಿಯಾದ ಕೌಸಲ್ಯೆಯು ಭಕ್ತಿಯಿಂದ 
ಹಿಡಿದ ವೀರವ್ರತವು ಕಾಪಾಡದೆ ಹೋಯಿತಲ್ಲ” ಎಂದು ಮಮ್ಮಲ ಮರುಗಿದಳು. 
“ಚಿರಕಾಲ ನೀನು ಆಯುಷ್ಯ ಐಶ್ವರ್ಯ ಮತಿ ಧೃತಿಗಳಿಂದ ಕೂಡಿದ ಪತಿಗೆ ಹಿತವಳಾಗಿ 
ಬಾಳು ಎಂದು ನರಪತಿಯ ಮುಂದೆ ಹರಸುತ್ತಿದ್ದವರ ನುಡಿ ವಿಫಲವಾಯಿತೇ। ನಿನ್ನ 
ಸಕಲೋಪಾಯಕೌಶಲ್ಯವೆಲ್ಲ ಎಲ್ಲಿ ಹೋದುವು? ಅಯ್ಯೋ, ನಿನ್ನ ಕುಲಕ್ಕೆ ನಾನು 
ಕಾಳರಾತ್ರಿಯುದಿಸಿದ ಹಾಗಾದೆ. ನನ್ನಿಂದ ಕುಲಕ್ಕೆ ದುಷ್ಕೀರ್ತಿಯುಂಟಾಯಿತು; ನಾನು 
ವಂಶವನ್ನು ನಾಶಮಾಡಿದ ಪಾತಕಿಯಾಗಿಬಿಟ್ಟೆ ನನಗಿಂತಲೂ ಈ ಭೂಮಿಯೇ 
ಹೆಚ್ಚು ಎಂದು ಮಲಗಿಬಿಟ್ಟೆಯಾ, ವೀರನೇ? ಮನಸ್ಸಿನ ಆಳದಲ್ಲಿಯೂ ಕಿಲ್ಲಿಷವನ್ನು 
ಆಲೋಚಿಸದೆ ಅನುದಿನವೂ ನಿನ್ನ ಪಾದಸೇವನೆಯಲ್ಲಿ ನಿರತಳಾಗಿದ್ದುದನ್ನು ತಿಳಿದೂ 
ತಿಳಿದೂ ನೀನು ಕೋಪದಿಂದ ನನ್ನೊಡನೆ ಮಾತನಾಡದಿರುವುದು ಉಚಿತವೇ, 
ನನ್ನೊಡೆಯಾ? ನನ್ನ ಮನಸ್ಸನ್ನು ನೋಯಿಸಲು ನಿನಗೆ ಹೇಗಾದರೂ ಸಾಧ್ಯವಾಯಿತು? 
ಇನಕುಲಾನ್ವಯಚಂದ್ರನೇ, ಮುನಿಸೇಕೆ, ದಯದಿಂದ ನನ್ನ ಕಡೆ ನೋಡು” ಎಂದು 
ಗೋಳಾಡಿದಳು. “ಜನರಿಂದ ಅತಿಶಯವಾಗಿ ಪೂಜೆಗೊಂಡ ಮಾವಯ್ಯನವರನ್ನು 
ನೀನು ಸೇರಿಕೊಂಡೆಯಾ? ಸ್ವರ್ಗದಲ್ಲಿರುವ ಪಿತೃಗಳೊನೆ ಸೇರಿಹೋದೆಯಾ? 
ಸತತವೂ ಪರಿಮಳಗ೦ಧಮಾಲ್ಯದಿಗಳಿಂದ ಪೂಜಿಸಿದ ನಿನ್ನ ದೇಹವು ನೆಲದಲ್ಲಿ 
ಬಿದ್ದಿರುವಂತಾಯಿತೇ? ವಿಭಾವಸುವಂಶವು ಮುಳುಗಿ ಹೋಯಿತೇ? ಪ್ರಾಣನಾಥನೇ, 
ನನ್ನ ದುಷ್ಕರ್ಮಸಂತತಿಗೆ ಕೂನೆಯೆಲ್ಲಿ? ಕೋಮಲವಾದ ನನ್ನ ಕೈಗಳಿಂದ 
ಕುಂಕುಮ ಗಂಧಕಲಿತ ಕುಸುಮಗಳಿಂದ ಪೂಜಿಸಿದ ನಿನ್ನ ದೇಹವು ನೆಲದಲ್ಲಿ 
ಬಿದ್ದು ಪ್ರಾಣಿಗಳು ಎಳೆದಾಡುವಂತಾಯಿತೇ? ನಾನಾ ಬಗೆಯ ಯಾಗಯೋಗಾದಿ 
ಸತ್ತಿಯೆಗಳಿಂದ ಬಿಡುಗಣ್ಣವರನ್ನು ಪೂಜಿಸಿದ ಪುಣ್ಯಫಲವು ನನ್ನ ಪಾಪಕರ್ಮದಿಂದಾಗಿ 
ವ್ಯರ್ಥವಾಗುವಂತಾಯಿತೇ? ಭಯ ನನ್ನನ್ನೇಕೆ ಹೆತ್ತಳು. ಜನಕನು ನನ್ನನ್ನೇಕೆ 
ಸಾಕಿ ಸಲಹಿದನು, ನೀನೇಕೆ ಶಿವಧನುಸ್ಸನ್ನು ಎತ್ತಿದೆ. 'ನಮ್ಮಿಬ್ಬರ ಮದುಷೆಯೇಶಾಯಿತು, 
ಕೈಕೇಯಿಯ ಇಚ್ಛೆಗನುಸಾರವಾಗಿ ಕಾಡಿಗೇತಕ್ಕೆ ಬಂದೆವು, ಅಡವಿಯನ್ನೇಕೆ 
ಸುತ್ತುವಂತಾಯಿತು, ರಾವಣನು ನನ್ನನ್ನು ಕದ್ದು ತಂದುದೇತಕ್ಕೆ - ಇವೆಲ್ಲವೂ ಪಾಪಿಯಾದ 
ನನ್ನ ಕಾರಣದಿಂದಲೇ ಆಯಿತು. ಕುಲವನ್ನೇ ಮುತ್ತುವ ಕಾಳರಾತ್ರಿಯನ್ನು ಮೃತ್ಯುವನ್ನು 
ಲಲನೆಯನ್ನಾಗಿಸಿ ಆ ವಿಧಿಯು ನಿನ್ನ ಕೊಲೆಗೆಳಸಿದನಲ್ಲಾ! ನನ್ನ ಜನ್ಮಕ್ಕಿಷ್ಟು ಬೆಂಕಿ 
ಬೀಳ! ನನಗೂ ಸಾವು ಬರದೇ ಹೋಯಿತಲ್ಲ” ಎಂದು ದುಃಖವನ್ನು ತಡೆಯಲಾರದೆ 
ರಾವಣನ ಕಡೆಗೆ ತಿರುಗಿ, “ಎಲವೋ ರಾವಣ, ರಾಮನಂತೆಯೇ ನನ್ನನ್ನೂ ಕೊಂದು 
ಹಾಕಿದರೆ ಪತಿಯ ಸಾಲೋಕ್ಯವನ್ನು ಸಾರಿ ಸಂತಸದಿಂದಿರುತ್ತೇನೆ; ಅದರಿಂದ ನಾನು 
ಇಷ್ಟು ದಿನ ಮಾಡಿದ ಪಾತಕತತಿಗಳು ಹೊಲಸ ನ್ನು ಕಳೆದುಕೊಂಡು ನನ್ನನ್ನು ಬಿಟ್ಟು 
ಹೋಗುತ್ತವೆ. ದಯವಿಟ್ಟು ನನ್ನ ಮಾತನ್ನು ನಡೆಸಿಕೊಡು” ಎಂದು 'ದೈನ್ಯದಿಂದ 


೭೫೮ ಶ್ರೀರಾಮಕಥಾಮೃತ 


ಗೋಳಿಡುವ ಸೀತೆಯನ್ನು ನೋಡಿ ಕಲ್ಲುಮರಗಳು ಕರಗುತ್ತಿದ್ದುವು. ಧರಣಿಜಾತೆಯ 
1ಖದ ಆಳವನ್ನು ಬಣ್ಣಿಸಲು ಸಾಧ್ಯವೇ। ಈ ವಿಧದಿಂದ ಧರಣಿಸುತೆಯು ನೆಲದ 
ಮೇಲೆ ಬಿದ್ದು ಅಳಲಿನಿಂದ ಹೊರಳಾಡುತ್ತಿದ್ದಳು. 


ಇತ್ತ “ಭೂವಧೂರಮಣನಿಗೆ ಜಯವಾಗಲಿ!” ಎಂದು ಒರಲುತ್ತ ಒಬ್ಬ ಭಟನು 
ಬ೦ದು ರಾವಣನಿಗೆರಗಿ ಕೈಮುಗಿದು ಹೀಗೆ ಬಿನ್ನವಿಸಿಕೊಂಡ: “ಕೋವಿದಾಗ್ರೇಸರ 
ಅಮಾತ್ಯ ಪ್ರಹಸ್ತನು ಬಂದು ಈ ವನದ ಹೊರಗೆ ಮುಖ್ಯ ವಿಷಯವನ್ನು ಅರಿಕೆ 
ಮಾಡಿಕೊಳುವುದಕ್ಕೆಂದು ಕಾದಿದ್ದಾನೆ” ಎಂದು ಬಿನ್ನವಿಸಿಕೊಳ್ಳಲು ರಾವಣನು 
ಒಂದು ಕ್ಷಣ ನಡುಗಿದ. ಕೆಂಡವನ್ನು ಮೆಟ್ಟಿದ ಕೋಡಗದಂತೆ ದಾನವಪುಂಗವನು 
ಹೊರಟು ಬೇಗ ಸಭೆಯ ಜಾಗಕ್ಕೆ ಬಂದ. ಆಗ ರಾಮನ ತಲೆಯೂ ಬಿಲ್ಲುಬಾಣಗಳೂ 
ಅಂತರ್ಧಾನವಾದುವು, ಮಾಯಾಬಲದ  ಕ್ಷಣಿಕತೆಯನ್ನು ಕಂಡು ಎಲ್ಲರೂ 
ಅಚ್ಚರಿಗೊಂಡರು. ಸಭೆಗೆ ಬಂದ ರಾವಣನು ಮಂತ್ರಿಗಳನ್ನು ಕರೆದು, “ಬೇಗನೇ 
ಭೇರಿಯನ್ನು ಹೊಡೆಸಿರಿ, ಅರೆನಿಮಿಷದಲ್ಲಿ ರಕ್ಕಸಬಲವನ್ನೆಲ್ಲ ಸೇರಿಸಿರಿ” ಎಂದು 
ಅಪ್ಪಣೆಯಿತ್ತ. “ಈ ಪಟ್ಟಣಕ್ಕೆ ಅಹಿತವು ಬಂದೊದಗಿದೆ. ಹರನ ಕೃಪೆ ಹೇಗಿರುವುದೋ' 
ಎ೦ದು ಚಿಂತಿಸುತ್ತ ಕುಳಿತ. 


ಈ ಕಡೆ ಸರಮೆಯು ಸೀತೆಯ ಬಳಿಗೆ ಹೋಗಿ ಮೃದುನುಡಿಗಳಿಂದ ಅವಳನ್ನು 
ಸಂತೈಸಲು ಅನುವಾದಳು. “ತಾಯಿ, ಚಿಂತೆ ಏಕೆ? ದಶಶಿರನು ನಿನ್ನ ಬಳಿ ಬಂದು 
ರಾಘವನು ಹತನಾದನೆಂದು. ಭಯಪಡಿಸಿದ ಮಾತುಗಳು ಸಂತೆಯಲ್ಲಾಡಿದ 
ನುಡಿಗಳು, ಅಷ್ಟೆ ಸಿಂಹಕ್ಕೆ ಎಲ್ಲಾದರೂ ಅಪಜಯ ಎಂಬುದುಂಟೇ? ಭ್ರಾಂತನಾದ 
ರಕ್ಕಸನಾಥನು ಮಾಯೆಯಿಂದ ರಚಿಸಿದ ತಲೆಯನ್ನು ತಂದು ತೋರಿಸಿದಾಕ್ಷಣ 
ರಘುನಾಥನು ಮೃತಿಹೊಂದುವನೇ?“ ಎಂದು ಉಪಾಯದಿಂದ ನುಡಿದಳು. 
“ಭೂಮಿಯೇ ತಲ್ಲಣಿಸುವಂತೆ ಬೊಬ್ಬಿಡುವ ವಾನರಸಮೂಹದಲ್ಲಿ ಬಿಲ್ಲುಬಾಣಗಳನ್ನು 
ಹಿಡಿದ ಲಕ್ಷ್ಮಣನ ಜೊತೆಯಲ್ಲಿ ಶ್ರೀರಾಮನು ಕುಶಲದಿಂದಿದ್ದಾನೆ. ರಾಮನನ್ನು 
ವಂಚಿಸಿ ರಾತ್ರಿಯಲ್ಲಿ ಕೊಲ್ಲಲು ಹರವಿರಿಂಚಿಗಳಿಗಾದರೂ ಶಕ್ಕವೇ, ಇನ್ನು ಈ ಕ್ಷುದ್ರ 
ರಕ್ಕಸರ ಪಾಡೇನು? ಶ್ರುತಿಯಲ್ಲಿರುವ ವಸ್ತುವನ್ನು ಶ್ರುತಿಯು ನೋಡಲು ಸಾಧ್ಯವೇ? 
ಫ್ಲವಗಬಳಗವು ಕೊಳುಗುಳಕ್ಕೆ ಸ ದ್ದವಾಗಿ ನಿಂತಿದೆ. ಬೆಳಗಾಗಲು ಲಂಕೆಯ 
ಒಳಹೊಕ್ಕು ದಾನವಕುಲವನ್ನು ಸಂಹರಿಸಿ ನಿನ್ನನ್ನು ಬಿಡುಗಡೆಗೊಳಿಸುವುದು ಖಚಿತ. 
ನೀನು ಚಿಂತೆಯನ್ನು ಬಿಟ್ಟು ಹರುಷವನ್ನು ತಾಳು, ರಘುವರನ ಪದನಳಿನಗಳನ್ನು 
ಬೇಗನೇ ಕಾಣುವೆನೆಂದು ಉತ್ಸಾಹದಿಂದಿರು, ತಾಯಿ. ಈಗ ರಾವಣನು ಮಾಡಿದುದು 
ಮಾಯೆ; ಕುಟಿಲದಿಂದ ಬಾಯಿಗೆ ಬಂದುದನ್ನು ತಟವಟಿಸುತ್ತ ಇರುವಾಗ ಭಟನೊಬ್ಬನು 
ಬಂದು, "ಬಲವು ಹತ್ತಿರ ಬಂದು ಸಜ್ಜಾಗಿ ನಿಂತಿದೆ' ಎಂದು ಹೇಳಲು ರಾವಣನು 
ಆತುರಾತುರವಾಗಿ ಹೋದನಲ್ಲವೇ? ಈಗ ಅವರೆಲ್ಲ ಮುಂದಿನ ಕಾರ್ಯವನ್ನು ಕುರಿತು 
ಕಾರ್ಯಾಲೋಚನೆ ಮಾಡುತ್ತಿದ್ದಾರೆ. ಮಟಮಾಯೆಯನ್ನು ದಿಟವೆಂದು ನಂಬಬೇಡ, 
ನಲವಿನಿಂದಿರು, ತಾಯಿ” ಎ೦ದು ಸಾಂತ್ವನದ ಮಾತುಗಳನ್ನಾಡಿದಳು. “ಹೊಡೆಯುವ 


ಯುದ್ಧಕಾಂಡ ೭೫೯ 


ಭೇರಿಗಳ ಸದ್ದು, ಆನೆಕುದುರೆರಥಗಳ ಆರ್ಭಟಗಳಿಂದ ನಡುಗುತ್ತಿರುವ ಪಟ್ಟಣವನ್ನು 
ನೋಡು, ಭಟರ ಅಮಿತವಾದ ಬೊಬ್ಬೆಗಳನ್ನು ಕೇಳು; ಕಪಿಪಡೆಯು ಬಂದು ನಾಲ್ಕೂ 
ಕಡೆಗಳಲ್ಲಿ ಇಡಿಕಿರಿದು ನಿಂತಿದೆ. ಜೊತೆಗೆ ಸಮರಸನ್ನಾಹದಿಂದ ಚಿಂತೆಯಲ್ಲಿ ಸಿಲುಕಿರುವ 
ರಕ್ಕಸರೂ ನಿಂತಿದ್ದಾರೆ, ನಾನು ಹೇಳುತ್ತಿರುವುದು ಸತ್ಯ. ಧರಣಿಜಾತೆಯೇ ಕೇಳು, 
ರಘುರಾಮನು ಕಡಲನ್ನು ದಾಟಿ ಕಪಿಸೈನ್ಯದೊಡನೆ ಬಂದಿರುವ ಸುದ್ದಿಯನ್ನು ತಿಳಿದ 
ರಾವಣನು ಶಾರ್ದೂಲ ಮುಂತಾದವರನ್ನು ಶತ್ರುಪಡೆಯ ಸ್ವರೂಪವನ್ನು ತಿಳಿಯಲು 
ಕಳಿಸಿದ್ದ. ಅವರು ಬಂದು ವಿಷಯವನ್ನರುಹಿದ್ದಾರೆ, ನಾಳಿನ ಗತಿಯೇನು ಎಂದು 
ಈಗ ಮುಂದಿನ ಹೆಜ್ಜೆಗಳ ಬಗ್ಗೆ ಸಮಾಲೋಚನೆ ಮಾಡುತ್ತಿದ್ದಾನೆ. ಈ ಮಧ್ಯೆ ಅವನು 
ಕೃತ್ರಿಮದ ಮೂಲಕ ನಿನ್ನನ್ನು ವಶಪಡಿಸಿಕೊಳ್ಳಲು ಈ ಪರಿಯ ಮಾಯೆಯನ್ನು 
ಅನುಸರಿಸಿದ. ಕಪಿನಾಯಕರ ಭೀಕರತೆಯು ಮನಸಿಗೆ ಬಂದು, ಅಗೋ ರಥಗಳನ್ನು 
ಹೂಡುತ್ತಿದ್ದಾರೆ, ಅಮಿತವಾದ ಹಯಗಜಗಳ ಹಿಂಡು ಬರುತ್ತಿದೆ; ಭಯದಿಂದ ಭಟರ 
ದಂಡು ಮಿಡುಕುತ್ತ ಎಡೆಯಾಡುತ್ತಿದ್ದಾರೆ; ನಮ್ಮ ಗೋತ್ರದವರನ್ನು ಕಾಪಾಡಿ ಎಂದು 
ರಕ್ಕಸವಡೆಯು ಬೇಡಿಕೊಳ್ಳುತ್ತಿದ್ದಾರೆ. ಇದನ್ನೆಲ್ಲ ನೋಡುತ್ತ ಅಸುರೇಶನು ಮುಂಗಾಣದೆ 
ಮೌನದಿಂದಿದ್ದಾನೆ. ಹಿಂದೆ ದೈತ್ಯರನ್ನು ಸಂಹರಿಸಿದ ನಾರಾಯಣನ ರೀತಿಯಲ್ಲಿ ಈ 
ದಶಾಸ್ಕಕುಲವಿದಾರಣನಾದ ರಘುವೀರನು ಪುಷ್ಪಕವನ್ನೇರಿ ಕುಳಿತಿರುವಂತೆ ನನಗೆ 
ತೋರುತ್ತಿದೆ. ಚಿಂತಿಸಬೇಡ, ಘೋರ ದೈತ್ಯಕುಲ ನಾಶವಾಗುವುದು ಖಂಡಿತ. 
ರಘುವೀರನು ಕೇವಲ ಮನುಷ್ಯನೇ, ಲಕ್ಷ್ಮಣದೇವನು ನರನೇ, ನೀನು ಮನುಷ್ಯಳೇ? 
ನೀವೆಲ್ಲ ಭೂಮಿಯ ಭಾರವನ್ನಿಳುಹಲು ಅವತರಿಸಿರುವ ಮೂರ್ತಿಗಳು. ದುರ್ಮಾರ್ಗಿ 
ಪಾತಕನ ಮಾತುಗಳಿಗೆ ಏಕೆ ಹೆದರುವೆ, ಒಂದೆರಡು ದಿನಗಳ ಬಳಿಕ ಒಳಿತು 
ಸಮನಿಸುವುದನ್ನು ನೀನು ಕಾಣುವೆ. ದೇವಿ, ಮತ್ತೊಂದು ಗುಟ್ಟಿದೆ, ಅದನ್ನು ಹೇಳುತ್ತೇನೆ 
ಕೇಳು: ಯಾವ ಸಮಯದಲ್ಲಿಯಾದರೂ ನೀನು ರಘುವರನ ಬಳಿಗೆ ಹೋಗುವೆ” 
ಎಂದು ಸರಮೆಯು ಚಿಂತೆ ಶೋಕಗಳನ್ನು ಪರಿಹರಿಸುವ ನುಡಿಗಳನ್ನಾಡಲು 
ಧರಣಿಜಾತೆಯು ಅವಳನ್ನು ಕುರಿತು, “ನನಗೆ ನೀನು ಅನಿಮಿತ್ತಬಂಧುವಲ್ಲವೇ, 
ದಶಕಂಠನು ಬೇರೆ ಏನನ್ನು ಆಲೋಚಿಸುತ್ತಿದ್ದಾನೆ ಎಂಬುದನ್ನು ನೀನು ತಿಳಿದು ಬಂದು 
ವಿವರವಾಗಿ ಹೇಳಿದರೆ ನಾನು ನೆಮ್ಮದಿಯಿಂದಿರುತ್ತೇನೆ” ಎನ್ನಲು ಸರಮೆಯು ಸೀತೆಯ 
ಪಾದಗಳಿಗೆರಗಿ ಬೇಗನೇ ಹೋಗಿ, ಕೋಪ ಆತಂಕಗಳಿಂದ ಕೂಡಿದ ದೈತ್ಯರ ಸಭೆಯ 
ಬಳಿ ನಿಂತು ಆಡುತ್ತಿದ್ದ ಮಾತುಗಳಿಂದ ಅವರ ಆಲೋಚನೆಗಳನ್ನು ತಿಳಿದು ಮತ್ತೆ 
ಸೀತೆಯ ಬಳಿಗೆ ಬ೦ದಳು. 


ಅವಳನ್ನು ಕಂಡ ಧರಣಿಜೆಯು ತನಗೆ ಅವಳು ಹಿತವಳೆಂದು ಅಪ್ಪಿಕೊಂಡು 
ಉಪಚಾರವನ್ನು ಮಾಡಿ ಬಳಿಯಲ್ಲಿ ಕುಳ್ಳಿರಿಸಿಕೊಳ್ಳಲು ಸರಮೆಯು, "ಅಲ್ಲಿ 
ಕುಲವೃದ್ಧರೆಲ್ಲ ಸೇರಿ, "ಅತೀವ ಬಲಶಾಲಿಗಳೂಡನೆ ಸೆಣಸಿ ಕುಲನಾಶನವ ಮಾಡುವುದು 
ಅನುಚಿತ” ಎ೦ದು ತಿಳಿಹೇಳಿದರು. ರಾಮನ ಕಡೆಯವರಿಂದ ಖರನೇ ಮೊದಲಾದವರು 
ಸಂಹೃತಿಗೊಂಡುದನ್ನೂ, ಈಗ ಅವರೆಲ್ಲ ಕಡಲನ್ನು ದಾಟಿ ಬಂದಿರುವುದನ್ನು ನೆನಪಿಸಿ 


೭೬೦ ಶ್ರೀರಾಮಕಥಾಮೃತ 


ಭೂಮಿಜಾತೆಯನ್ನು ರಾಮನಿಗೆ ಒಪ್ಪಿಸು ಎಂದು ಬುದ್ಧಿ ಹೇಳಿದರು. ಆದರೆ ಆ 
ಮಾತುಗಳನ್ನು ಧಿಕ್ಕರಿಸಿದ ದಶಕಂಠನು ಯುದ್ಧವನ್ನು ಕೈಗೊಳ್ಳುವ ನಿರ್ಧಾರದಿಂದ ಅಖಿಲ 
ರಕ್ಕಸಜಾಲವನ್ನು ಕರೆದು ದುರ್ಬೋಧನೆಗಳಿಂದ ಕಾಲವನ್ನು ಕಳೆಯುತ್ತಿದ್ದಾನೆ. ಅವನಿಗೆ 
ಭಯವಾದರೂ, ಅದರಿಂದ ಪಾರಾಗುವ ಮಾರ್ಗ ಅವನಿಗೆ ಹೊಳೆಯುತ್ತಿಲ್ಲವಾದರೂ, 
ತನ್ನ ಹಟವನ್ನವನು ಬಿಡುತ್ತಿಲ್ಲ ತನಗಾಗಬಹುದಾದ ಮಾನಹಾನಿಯನ್ನೇಣಿಸದೆ 
ಅಜ್ಞಾನವಶದಿಂದ, ಜಿಪುಣನು ಹೇಗೆ ಹಣವನ್ನು ಕೈಬಿಡಲಾರನೋ ಹಾಗೆಯೇ, 
ರಾವಣನು ನಿನ್ನನ್ನು ಬಿಟ್ಟುಕೊಡಲು ಸರ್ವಥಾ ಒಪ್ಪುತ್ತಿಲ್ಲ. ಅವನಿಗೆ ಸಾಯುವ 
ಬಯಕೆ ಬಂದಿರಬೇಕು, ಅದಕ್ಕೆಂದೇ ಹೀಗೆ ಆಡುತ್ತಿದ್ದಾನೆ. ಸಂಧಿಕಾರ್ಯಕ್ಕೆ ಅವನು 
ಲೇಶವಾದರೂ ಒಪ್ಪುತ್ತಿಲ್ಲ. ಕಡೆಗಾಲ ಬರಲು ವಿವೇಕವು ನಾಶವಾಗುತ್ತದೆ. ಈ 
ದೈತ್ಯನು ರಘುವರನಿಂದ ಮಡಿದುಹೋಗುತ್ತಾನೆ, ಸಿಡಿಲ ಹೊಡೆತಕ್ಕೆ ಕೊಡೆಯು 
ಎದುರಾಗಬಹುದೇ! ಲೋಕನಾಯಕನು ಮುಳಿದರೆ ಲೋಕದಲ್ಲಿ ಇರಲು ಸಾಧ್ಯವೇ?” 
ಎಂದು ಸರಮೆ ನುಡಿದಳು. ಅವಳ ಮಾತುಗಳನ್ನು ಕೇಳಿದ ಪೊಡವಿಯಾತ್ಮಜೆಯು 
ಸಂತಸಗೊಂಡು ಚಿಂತೆಯನ್ನುಳಿದು ರಾಮಪುರದರಸನ ನೆನಹಿನಲ್ಲಿ ಸೇರಿಕೊಂಡಳು. 


೧೩. ಮಾಲ್ಯವಂತನ ಹಿತವಚನಗಳನ್ನು ಕೇಳದೆ ರಾವಣನು 
ಅವನನ್ನು ಧಿಕ್ಕರಿಸಿದುದು 


ಅಗಜೆಯೇ ಕೇಳು, ರಾವಣನಿಗೆ ಬುದ್ಧಿ ಹೇಳುವ ಮತ್ತೊಬ್ಬನನ್ನು ಕಾಣದೆ 
ಮುಜುಗರಕ್ಕೊಳಗಾಗಿ ಬವಣೆಗೊಳಗಾಗಿ ದಶಾಸ್ಕನನ್ನು ಬಳಸಿ ಕುಳಿತಿದ್ದ ಮಂತ್ರಿವಿತತಿಯು 
ಚಿ೦ತಾಕುಲಿತಮತಿಯಿಂದ ತುಟಿಪಿಟಿಕ್ಕನ್ನದೆ ಅವಿರಳ ಮೌನದಿಂದ ಕುಳಿತಿದ್ದರು. 
ಚಲನೆಯಿಲ್ಲದೆ ಚಿತ್ರದ ಬೊಂಬೆಗಳಂತೆ ಕುಳಿತಿದ್ದ ಮಂತ್ರಿಗಳನ್ನು ಕಂಡು ರಾವಣನ 
ತಾಯಿಯ ಚಿಕ್ಕಪ್ಪನಾದ ಮಾಲ್ಯವಂತನು ಕಾಲಕ್ಕೆ ತಕ್ಕಂತಹ ಹಿತನುಡಿಗಳನ್ನಾಡಿದ: 
“ರಾಜಶ್ರೇಷ್ಠನೇ ಕೇಳು, ಭೂಮಿಯಲ್ಲಿ ಹಿತಾಹಿತ ಬಲಾಬಲಗಳನ್ನರಿತು 
ದೇಶಕಾಲವಿರೋಧದಿಂದ ಸುಲಭಾಸುಲಭಗಳನ್ನು ವಿವೇಚಿಸಿ ಕಾರ್ಯವನ್ನು 
ಕೈಗೊಳ್ಳುವವನು, ನೀತಿಶಾಸ್ತ್ರವನ್ನು ಅನುಸರಿಸಿ ರಾಜ್ಯಭಾರ ಮಾಡುವವನು ಚಿರಕಾಲ 
ಸಿರಿವ೦ತನಾಗಿ ಉಳಿದುಕೊಳ್ಳುತ್ತಾನೆ. ಹಿಂದುಮುಂದುಗಳನ್ನರಿತು ಮಾಡುವ ಯಾವುದೇ 
ಕಾರ್ಯವಾದರೂ ಸುಲಭವೇ. ತಾನು ಮಾಡುವ ಕಾರ್ಯವು ವಿಷಮಸೂಚಕವಾದರೆ 
ಅದನ್ನು ಉಪಾಯದಿಂದ, ಹೊಂದಿಯೂ ಹೊಂದದ ಹಾಗೆ ಜಾಣತನದಿಂದ ತನ್ನ 
ಘನತೆಗೆ ಕುಂದು ಬಾರದ ಹಾಗೆ ಕಾರ್ಯವನ್ನು ನಿರ್ವಹಿಸುವವನಿಗೆ ಎಂದಿಗೂ 
ಕಷ್ಟಕೋಟಲೆಗಳು ಎದುರಾಗುವುದಿಲ್ಲ. ಕಾಲದೇಶಗಳ ವಿದ್ಯಮಾನಗಳನ್ನರಿತು ಕಠಿಣ 
ಮೃದು ಕಾರ್ಯಗಳನ್ನಾಲೋಚಿಸುತ್ತ. ಈಗಾಗಲೇ ಎಸಗಿರುವ ಕಾರ್ಯದಿಂದ ವಿಷಮ 
ಪರಿಸ್ಥಿತಿಯೊದಗಿದರೆ ಜಾಣ್ಮೆಯಿಂದ ಅದನ್ನು ನಿಭಾಯಿಸಬೇಕು. ಬೇಕಾಬಿಟ್ಟಿ 
ಕಾರ್ಯವನ್ನೆಸಗುವುದನ್ನು ಬಿಟ್ಟು ನೃಪಶಾಸ್ತ್ರಾನುಗತವಾಗಿ |ನಡೆದುಕೊಳ್ಳುವವನು ತನ್ನ 


ಯುದ್ಧ! ಕಾಂಡ | ೭೬೧ 


ಬಂಧುಬಾಂಧವರೊಡನೆ ಚಿರಕಾಲ ಸುರುಚಿರ ಸೌಖ್ಯವನ್ನು ಅನುಭವಿಸುತ್ತಾನೆ. ತನಗಿಂತ 
ಹೆಚ್ಚು ಬಲಿಷ್ಠರಾದವರೊಡನೆ ಹಿತಕರವಾಗಿ ವ್ಯವಹರಿಸಬೇಕು, ತನಗೆ ಸಮಬಲರಾವರೊಡನೆ 
ಸಂಧಿಯನ್ನು ಮಾಡಿಕೊಳ್ಳಬೇಕು, ತನಗಿಂತ ಕಡಿಮೆ ಶಕ್ತಿಯುಳ್ಳ ಅರಸರೊಡನೆ 
ಪ್ರಬಲವಾದ ಶತ್ರುತ್ವವನ್ನು “ಜಳೆಸಿಕೊಳ್ಳದೆ ಅನುಕೂಲಕರವಾಗಿ ವ್ಯವಹರಿಸ ಬೇಕು - 
ಎಂಬುದು ನೃಪನೀತಿಯರಿತ ಶಾಸ್ತ್ರಜ್ಞರ ಅಭಿಮತ. ಹಮ್ಮಿನಿಂದ "ಬಿಗಿಮುಷ್ಟಿಯನ್ನು 
ಸಡಿಲಿಸದಿರುವುದರಿಂದ ಕಾರ್ಯವು `ೆಡತ್ತರ; ಅಕ್ಕಪಕ್ಕದಲ್ಲಿರುವ ಅಹಿತರ ಮಾತುಗಳನು, 
ತಟಸ್ಥತೆಯನ್ನು ಹೊಂದಿರುವವರನ್ನು ಅವಲಂಬಿಸುವುದರಿಂದ ಹೀನಜನರ 
ಸಂಸರ್ಗವುಂಟಾಗುತ್ತದೆ, ರಾಜನ ಘನತೆಗೆ ಊನವುಂಟಾಗುತ್ತದೆ; ಆದ್ದರಿಂದ 
ಜನನಾಥನಾದವನು ಹಿಡಿತೆಬಿಡುತೆಗಳಿ೦ದ ಜನರನ್ನು ಆಕರ್ಷಿಸಬೇಕು. ತನಗೆ 
ಆತ್ಮೀಯರೆನ್ನಿಸಿ ದೀರ್ಫಕಾಲದಿ೦ದ ಮನಸ್ಸು ಮರ್ಮಗಳನ್ನು ತಿಳಿದು ಆಶ್ರಯಿಸಿದವರನ್ನು 
ಆಪ್ಪರೆಂದು ಭಾವಿಸಬೇಕು, ಅವರ ಮಾತುಗಳು ಕ್ಷೇಮಕರವೆಂದು ತಿಳಿದು 
ನಂಬಬಹುದೆಂದು ಭಾವಿಸಿ, ರಾಜಾರ್ಥಕ್ಕೆ ಊನವು ಬಾರದಂತೆ ಲೋಕಸಮ್ಮತವಾದ 
ರೀತಿಯಲ್ಲಿ ತೀರ್ಮಾನಿಸುವ ಜನಪನ ಐಸಿರಿ ಚಿರಂತನವಾಗಿರುತ್ತದೆ, ಅವನನ್ನು 
ಯಾವುದೆ ಸಂಕ್ಷೇಶ ಕಾಡಿಸುವುದಿಲ್ಲ. ಸಮರಾದವರೊಡನೆ ಗೆಳೆತನ, ಮಿಗಿಲಾದವರ 
ಬಗ್ಗೆ ಗೌರವ, ಶರಣಾದವರ ಬಗ್ಗೆ ಕರುಣೆ, ಆಪ್ತರಲ್ಲಿ ದಾಕ್ಷಿಣ್ಯ, ನಿರ್ಮಮತೆಯ 
ಜನಪ್ರೀತಿ, ಪರಿವಾರ ಪ್ರಜೆಗಳೊಡನೆ ಆತ್ಮೀಯತೆಯನ್ನು ಹೊಂದಿದ ಜನನಾಥನ 
ಐಶ್ವರ್ಯವು ಶಾಶ್ವತವಾಗಿರುತ್ತದೆ, ಇಷ್ಟಪ್ರಕಾರವಾಗಿ ಅದು ವೃದ್ಧಿಯೂ ಆಗಿ ಅಂತಹವನ 
ಮನೆಯಲ್ಲಿ ಲಕ್ಷ್ಮಿಯು ಸಂತಸದಿಂದ ನೆಲಸುತ್ತಾಳೆ. ಜನರಿಗೆ ಚಿತ್ತಕೋಭೆಯುಂಟಾಗದಂತೆ 
ಪ್ರತಿದಿನವೂ ವಿನಯಪೂರ್ವಕ ಮಾತುಕತೆಯಿಂದ ಅವರ ಮನಸ್ಸಿಗೆ 
ಸಂತೋಷವನ್ನುಂಟುಮಾಡಿ, ಜನರ ಹಣ ಮತ್ತು ವನಿತೆಯರ ಬಗ್ಗ ಲಾಲಸೆಯನ್ನು 
ಹೊಂದದೆ, ತನಗೆ ಹಿತವಾದ ಬಂಧುಗಳ ಬಗ್ಗೆ ಅನುಮಾನಪಡದೆ ಸೆ ೀಹಾನುಬಂಧವನ್ನು 
ಹೆಚ್ಚಿಸಿಕೊಂಡರೆ ಅಂತಹವನ ಐಶ್ವರ್ಯವು ಅವನನ್ನು ಬಿಟ್ಟು ಕದಲುವುದಿಲ್ಲ. ಆರಂಭದಲ್ಲಿ 
ಬ್ರಹ್ಮನು ದಾನವರನ್ನೂ ದೇವತೆಗಳನ್ನೂ ಸೃಷ್ಟಿಸಿದ. ಅವರು ಹೋಗುವ ಹಾದಿಯಲ್ಲಿ 
ಧರ್ಮ-ಅಧರ್ಮಗಳೆರಡನ್ನೂ ಇರಿಸಿದ; ಅಮರರು ಧರ್ಮವನ್ನು ಹಿಡಿದು ಆನಂದದಿಂದ 
ಇದ್ದರೆ, ನಾವು ಎರಡನೆಯದನ್ನು ಆದರಿಸಿ ವೈರವನ್ನು ಸಂಪಾದಿಸಿದೆವು; ಅದರಿಂದಾಗಿ 
ಧರ್ಮಾವಲಂಬಿಗಳು ಹೆಚ್ಚುಗೆಯನ್ನು ಪಡೆದರು. ಜಗತ್ತಿನಲ್ಲಿ ಪಾಪಪುಣ್ಯಗಳೆರಡೂ 
ಬೆರೆತುಕೊಂಡಿವೆ, ಅವುಗಳಲ್ಲಿ ಅಧರ್ಮವನ್ನು ಹಿಡಿದುಕೊಂಡರೆ ಧರ್ಮಕ್ಕೆ 
ಊನವಾಗುವುದಿಲ್ಲವೇ? ಅಧರ್ಮವು ಪಾತಕವನ್ನು ಹೆಚ್ಚಿಸುತ್ತದೆ. ಸುರುಚಿರವಾದ 
ಕೃತಯುಗದಲ್ಲಿ ಅಧರ್ಮವು ಧರ್ಮವನ್ನು ಅಳಿಸಿಹಾಕಲಿಲ್ಲ; ತ್ರೇತಾಯುಗದಲ್ಲಿ 
ಶಾಸ್ತಾಗಮವಿದರು ಧರ್ಮವಾವುದೆಂಬುದನ್ನು ತಿಳಿಯಹೇಳುತ್ತಾರೆ. ಬಿಡುಗಣ್ಣರೆಲ್ಲ 
ಧರ್ಮವನ್ನು ಹಿಡಿದು ಸ್ಪರ್ಗದಲ್ಲಿ ಸಡಗರದಿಂದಿದ್ದಾರೆ, ಆದರೆ ದಾನವರು ಅಧರ್ಮವನ್ನು 
ಆಶ್ರಯಿಸಿ ಅದನ್ನು ಹೆಚ್ಚು ಮಾಡಿ, ತಮ್ಮ ತೋಳ್ಚಲದಿಂದ ಲೋಕಕ್ಕೆ 
ಬಾಧೆಯನ್ನುಂಟುಮಾಡುತ್ತ, ಕೊನೆಗೆ ನಿಸ್ಪತ್ನರಾಗಿ ಕೆಡುತ್ತಾರೆ. ಮಹಾರಾಜನೇ, 


೭೬೨ ಶ್ರೀರಾಮಕಥಾಮೃತ 


ಇದರಿಂದಾಗಿಯೇ ಜಗತ್ತಿನಲ್ಲಿ ವಿಪ್ರರೂ ಮುನಿಗಳೂ ದಾನವರ ಅಳಿವನ್ನು ಹಾರೈಸುತ್ತಾರೆ. 
ಎಲ್ಲ ಧರ್ಮಗಳನ್ನೂ ಬಿಟ್ಟು ಗೋವಿಪ್ರರನ್ನು ಕಾಡುತ್ತ, ನಾನಾ ವಿಧದ ಕುಟಿಲಗಳನ್ನೆಸಗುತ್ತ 
ದಾನವರು ಓಡಾಡುತ್ತಿರಲು, ಮುನಿಜನವು ಚಿಂತೆಯಿಂದ ಕೂಡಿದೆ. ಯಾವ ರೀತಿಯಲ್ಲಿ 
ದಾನವರನ್ನು ಪ್ರಮತ್ತತೆ ಆವರಿಸಿತು, ಯಾವ ಬಗೆಯಿಂದ ಪ್ರಮಾದಗಳುಂಟಾಗತೊಡಗಿದುವು 
ಎಂಬುದರ ಬಗ್ಗೆ ಆಲೋಚಿಸಿ  ದೇವತಾನಿಚಯವೂ ಮುನಿಸಮುದಾಯವೂ 
ಮೂಲೋಕಗಳಲ್ಲಿಯೂ ಪರಿಗಣಿತವಾದ ಒಳ್ಳೆಯ ಕೆಲಸಗಳನ್ನು ಮಾಡಿ ಭೂಮಿಯಲ್ಲಿ 
ಧರ್ಮವನ್ನು ಪೊರೆದು ಸತ್ಯಶೌಚಗಳನ್ನು ವೃದ್ಧಿಗೊಳಿಸಿದುವು. ದಾನವರಿಂದ ಧರ್ಮಕ್ಕೆ 
ಊಣಯವು ಬಂದು ಅವರ ಏಳಿಗೆಯಾಗದೆ ಉಳಿಯಿತು. ಆದ್ದರಿಂದ ಧರ್ಮಿಷ್ಟರ 
ಜೊತೆ ಸಂಧಿಯನ್ನು ಮಾಡಿಕೊಳ್ಳುವುದು ಉಚಿತವಾದುದು, ಕದನದಲ್ಲಿ ನಮಗೆ ಜಯವು 
ಲಭಿಸದು; ಈ ಸೂಕ್ಷ್ಮವನ್ನು ದೈತ್ಯೇಂದ್ರನೇ, ಅರ್ಥಮಾಡಿಕೋ. ನಮ್ಮ ನಗರದಲ್ಲಿ 
ಈಗಾಗಲೇ ಭೀಕರವಾದ ಉತ್ಪಾತಗಳು ಕಾಣಿಸಿಕೊಂಡು ದಾನವರನ್ನೆಲ್ಲ ಭೀತಿಯಲ್ಲಿ 
ಮುಳುಗಿಸಿವೆ. ಎವಿಧ ಪಕ್ಷಿಗಳು ಆನೆಕುದುರೆ ಕತ್ತೆಗಳಂತಹ ಮೃಗಗಳು ಕೂಗುತ್ತ 
ಅರಚುತ್ತ ಅಶುಭವನ್ನು ಸೂಚಿಸುತ್ತಿವೆ, ಗೂಬೆಗಳು ಹಗಲಿನಲ್ಲಿಯೇ ಕೂಗುತ್ತಿವೆ. 
ಧ್ವಜಪತಾಕೆಗಳು ಬಣ್ಣಗೆಟ್ಟಿವೆ. ರಕ್ಕಸೇಂದ್ರನೇ, ಇವೆಲ್ಲ ದಾನವಕುಲವಿನಾಶದ 
ಸೂಚಕಗಳಾಗಿವೆ. ಕಾಡುಪ್ರಾಣಿಗಳು ನಗರದಲ್ಲಿ ಬಂದು ಓಡಾಡುತ್ತಿವೆ. ಜನರ ಕನಸಿನಲ್ಲಿ 
ಕರಾಳಮುಖದ ಹೆಂಗಸರು ಕಾಣಿಸಿಕೊ೦ಡು, ಪಕಪಕನೆ ನಕ್ಕು ತಮ್ಮ ಬಿಳಿ ಹಲ್ಲುಗಳನ್ನು 
ತೋರಿಸಿ ಗೇಲಿಮಾಡುವಂತೆ ಕಾಣುತ್ತಿದ್ದಾರೆ. ನಮ್ಮ ಕುಲದಲ್ಲಿ ಹುಟ್ಟಿದ ಅತಿಬಲರು 
ತಪಸ್ಸಿನಿಂದ ಗಳಿಸಿದ ದಿವ್ಯಶಕ್ತಿಯಿಂದ ಸ್ವರ್ಗವನ್ನು ಸೂರೆಗೈದರು, ಇದನ್ನೆಲ್ಲ ದೇವತೆಗಳು 
ಲಕ್ಷ್ಮೀಧರನಲ್ಲಿ ಬಿನ್ನವಿಸಿಕೊಳ್ಳಲು ಆತನು ಅತುಲವಾದ ಕೋಪದಿಂದ ಬಂದು 
ದಾನವಕುಲವನ್ನೆಲ್ಲ ತರಿದಿಟ್ಟ ಖಳಸಮೂಹದಲ್ಲಿ ಒಬ್ಬನೂ ಉಳಿಯಲಿಲ್ಲ. ಆಗ ನಾನು 
ರಸಾತಳಕ್ಕಿಳಿದು ಕೆಲವು ಕಾಲ ಜೀವಂತವಾಗಿದ್ದೆ; ದಾನವಕುಲವು ವೃದ್ಧಿಸುವ ಪರಿ ಹೇಗೆ 
ಎಂದು ಚಿಂತಾಕುಲಿತನಾಗಿದ್ದೆ. ಅಷ್ಟರಲ್ಲಿ ಒಂದು ದಿನ ಭೂತಳಕ್ಕೆ ಹೋಗಿ 
ಮನುಮುನಿಗಳಲ್ಲಿ ಸಮರ್ಥರಾದವರಿಂದ ಕುಲವೃದ್ಧಿಯನ್ನು ಮಾಡಲೆಂದು ಕೈಕಸಿಯನ್ನು 
ನನ್ನ ಕೈಯಲ್ಲಿ ಹಿಡಿದುಕೊಂಡು ಸಮುದ್ರತಟಕ್ಕೆ ಬಂದು ವಿವಿಧ ವಿಪ್ರ ಬಗೆಯನ್ನು 
ನಿರುಕಿಸಿದೆ, ಆದರೆ ಎಷ್ಟು ದಿನ ಕಾದರೂ ನನಗೆ ಯಾರೂ ಒಪ್ಪಿಗೆಯಾಗಲಿಲ್ಲ. ಕೊನೆಗೆ 
ನಾನು ವಿಪ್ರನಂತೆ ವೇಷವನ್ನು ಧರಿಸಿಕೊಂಡು ತಿರುಗುತ್ತ ಬರಲು ಒಂದು ಕಡೆ 
ವೇದಘೋಷವಾಗುತ್ತಿದ್ದ ಯಷ್ಯಾಶ್ರಮವನ್ನು ಕಂಡೆ. ಯಾವ ಪರಿಯಿಂದಲಾದರೂ 
ಯಷಿಯ ಪ್ರೀತಿಯನ್ನು ಸಂಪಾದಿಸಿಕೋ ಎಂದು ಕೈಕಸಿಗೆ ಹೇಳಿ ನಾನು ಅಲ್ಲಿಂದ 
ಬಂದುಬಿಟ್ಟೆ ಅವಳು ಆಶ್ರಮದಲ್ಲಿ ದೀರ್ಫಕಾಲ -ಪರಿಚರ್ಯೆಯನ್ನು ಮಾಡುತ್ತಿದ್ದು, 
ಅನುದಿನವೂ ನಿಷ್ಠೆಯಿ೦ದ ಶುಶ್ರೂಷೆಯನ್ನು ಮಾಡುತ್ತ ಕೊನೆಗೆ ಯಷಿಯ ಒಲವನ್ನು 
ಸಂಪಾದಿಸಿದಳು. ಅದರಿಂದ ನೀನು ಹುಟ್ಟಿದೆ; ನಮ್ಮ ವಂಶ ವೃದ್ಧಿಯಾಯಿತು. ನೀನು 
ಉದಿಸಿದ ತಕ್ಷಣ ದೇಹವನ್ನು ದಂಡಿಸಿ ಮಹಾ ತಪಸ್ಸು ಮಾಡಿ ಬ್ರಹ್ಮನಿಂದ ದುರ್ಜಯವಾದ 
ವರಗಳನ್ನು ಪಡೆದೆ; ಅಲ್ಲಿಂದ ಬ೦ದ ನಿನಗೆ ಕದನಕರ್ಕಶ ರಾಕ್ಷಸರ ಲಂಕೆಯೇ 


ಯುದ್ಧಕಾಂಡ ೭೬೩ 


ಮನೆಯಾಯಿತು; ನಿನ್ನ ಭಾಗ್ಯದ ಏಳಿಗೆಯಾಯಿತು. ಬ್ರಹ್ಮನಿಂದ ವರಗಳನ್ನು ಬೇಡುವಾಗ 
ನರರು ವಾನರರಿಂದ ಪ್ರಾಣಹಾನಿಯಾಗಬಾರದೆಂದು ಕೇಳುವುದನ್ನು ಮರೆತೆ. 
ಅದರಿಂದಾಗಿ ಸೂರ್ಯವಂಶಜ ಮತ್ತು ಸೂರ್ಯಜರ ಕರಘಾತವು ತಿಳಿದೋ 
ತಿಳಿಯದೆಯೋ ಉಂಟಾಗುವ ಹಾಗಾಗಿದೆ. ಇಲ್ಲದಿದ್ದರೆ ನಿನಗೆ ಮರವೆಯುಂಟಾಗುತ್ತಿತ್ತೇ? 
ವಿರಾಧನು ಸಾಯುತ್ತಿದ್ದನೇ? ಖರದೂಷಣರು ಒಂದು ನಿಮಿಷದಲ್ಲಿ ನೆಲಕ್ಕುರುಳುತ್ತಿದ್ದರೇ? 
ಇಲ್ಲದಿದ್ದರೆ ಮಹಾಬಲಶಾಲಿಯಾದ ಕಬಂಧನು ಹತನಾಗುತ್ತಿದ್ದನೇ? ಸಮುದ್ರದಲ್ಲಿ 
ಬೆಟ್ಟಗಳು ತೇಲುತ್ತಿದ್ದುವೇ? ಕಪಿಗಳಲ್ಲ ಸೇರಿ ಲಂಕಾಪುರವನ್ನು ಮುತ್ತಿಗೆ ಹಾಕಿರುವುದು 
ಮನುಷ್ಯಕೃತ್ಯವೇ ಆಗಿದೆ. ಎಲ್ಲ ಕುಲಗಿರಿಗಳೂ ಸಮುದ್ರದಲ್ಲಿ ತೇಲುತ್ತಿವೆ, ಮಾನವರು 
ದಾನವರನ್ನು ದಂಡಿಸುತ್ತ ಸಾಗಿದರೆ, ಕಪಿಗಳು ಮಿಕ್ಕ ಊಳಿಗವನ್ನು ಮಾಡುತ್ತವೆ. 
ವಿಪ್ರರೂ ದೇವತೆಗಳೂ ದಾನವರ ಬಾಧೆಯಿಂದ ಭಯಗೊಂಡು ಕ್ಷೀರಸಾಗರದೆಡೆಗೆ 
ಹೋಗಿ ಪರಮಾತ್ಮನಿಗೆ ಪೊಡಮಟ್ಟು ಬೇಡಿಕೊಳ್ಳಲು, ತಾನು ಧಾರಿಣಿಯಲ್ಲಿ 
ಮನುಷ್ಯರೂಪದಲ್ಲಿ ಹುಟ್ಟ ದಾನವಸಂಹಾರ ಮಾಡುವೆನೆಂದು ಅಭಯವನ್ನು ಕೊಟ್ಟು 
ಜನಿಸಿರುವ ವಿಷ್ಣುವೇ ಶ್ರೀರಾಮ, ಅವನ ಕಿಂಕರರಾಗಿ ಬಂದಿರುವವರು ಕಪಿಕರಡಿಗಳಲ್ಲ, 
ಆ ರೂಪವನ್ನು ಹೊತ್ತು ಬಂದಿರುವ ದೇವತೆಗಳು. ಹೆಸರಿಲ್ಲದಿದ್ದ ಅಸುರರಿಗೆ ನಿನ್ನಿಂದ 
ದಾನವಕುಲ ಎಂಬ ಹೆಸರಾಯಿತು, ಸತ್ಕೀರ್ತಿಸಂಭೂತವಾಯಿತು. ಬಿಸಿಗಣ್ಣನಿಂದ ಈ 
ವಸುಮತೀತಳದೊಳಗೆ ಇಷ್ಟೆಲ್ಲ ಆಗಿದೆ; ಈ ರಕ್ಕಸಕುಲವನ್ನು ಕಾಪಾಡುವುದು 
ಮಹಾಪುರುಷನಾದ ನಿನ್ನ ಕೈಯಲ್ಲಿಯೇ ಇದೆ. ರಾಜೀವಾಕ್ಷನಿಗೂ ನಮಗೂ ಇರುವ 
ಹಗೆಯು ಚಿರಂತನವಾದುದು; ಆದರೆ ಅವನನ್ನು ಗೆಲ್ಲುವುದು ಸುಲಭವಲ್ಲ, ಆದ್ದರಿಂದಲೇ 
ಕೆಲಕಾಲ ಅಭಿವೃದ್ಧಿ ಪಡೆದು, ಮತ್ತೆ ಕೆಲ ಕಾಲ ಅಡಗಿಕೊಂಡಿರುತ್ತಿದ್ದೆವು. ರಾಕ್ಷಸೇಂದ್ರಾ, 
ಈಗ ವಿಷ್ಣುವೇ ಮನುಷ್ಯರೂಪಿನಿಂದ ದೇವ ಗಾಂಧರ್ವ ಯಕ್ಷ ಕಿನ್ನರರೊಡನೆ 
ಕಪಿಕುಲವನ್ನು ಸೇರಿಸಿಕೊಂಡು ಬಂದಿರುವುದು ಸತ್ಯ. ನಮ್ಮ ಬಲಪರಾಕ್ರಮಗಳಿಂದ 
ಅವನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಅಂತಹವನೊಡನೆ ಮಾರ್ಮಲೆತು ಜೀವಿಸುವವರಾರು? 
ಆದ್ದರಿಂದ ದಯವಿಟ್ಟು ನನ್ನ ಮಾತುಗಳ ಹಿಂದಿರುವ ಕಳಕಳಿಯನ್ನು ಅರ್ಥಮಾಡಿಕೊಂಡು 
ಒಳಿತನ್ನು ಮಾಡಿ ರಕ್ಕಸಕುಲವನ್ನು ಉಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ರಾಮನು 
ಕೇವಲ ಮನುಷ್ಯನಲ್ಲ, ಸಾಕ್ಷಾತ್‌ ಪರಾತ್ಪರನಾಗಿದ್ದಾನೆ, ಅವನು ಪಾವನಕ್ಕೆ 
ಪಾವನನಾದವನು, ಬೆಳಗನ್ನು ಬೆಳಗಿಸುವವನು. ಪ್ರೀತಿಯಿ೦ದ ರಾಮನನ್ನು ಮೊರೆವೊಕ್ಕರೆ 
ನಿನ್ನನ್ನು ತನ್ನಂತೆಯೇ ಮಾಡುತ್ತಾನೆ, ಆ ಸನಕಾದಿಸನ್ನುತನನ್ನು ಗೆಲ್ಲುವುದು ಭಕ್ಷಿಯೊಂದೇ 
ಹೊರತು ಬೇರಾವುದೂ ಅಲ್ಲ. ಹಟಮಾಡದೆ ಪೊಡವಿಯಣುಗಿಯನ್ನು ಆ 
ಕುರುಣಾಕರನಿಗೊಪ್ಪಿಸಿ ಅವನ ಪ್ರೀತಿಯನ್ನು ಗಳಿಸಿ ಆನಂದದಿಂದ ಸಾಮ್ರಾಜ್ಯಸುಖವನ್ನು 
ಅನುಭವಿಸು, ದಾನವೇಂದ್ರಾ ಅವನ ದಯೆಯಾದರೆ ನೀನು ಪೊಂಬೊಡೆಯನಿಗೂ 
ಅಧಿಕನೆನ್ನಿಸಿ ಬಾಳುತ್ತೀಯೆ. ಆದ್ದರಿಂದ ಭಜಕರಿಗೆ ಸುಲಭನಾಗಿರುವ ಆ ದೇವನಿಗೆ 
ಶರಣುವೋಗಿ ಇಷ್ಟಾರ್ಥವನ್ನು ಪಡೆದು ಶಾಶ್ವತವಾಗಿ ಸಂಪತ್ತನ್ನು ಅನುಭವಿಸುತ್ತ, 
ಎಲ್ಲರನ್ನೂ ಪಾಲಿಸುವುದು ನ್ಯಾಯಯುತವಾದುದು.” 


೭೬೪ ಶ್ರೀರಾಮಕಥಾಮೃತ 


ಹೀಗೆ ಸುದೀರ್ಫ್ಥವಾಗಿ ಮಾತಾಮಹನು ಹೇಳಿದ ಸದ್ಬೋಧೆಗಳನ್ನು ರಾವಣನು 
ಸಾವಧಾನದಿಂದೇನೋ ಕೇಳಿದ; ಆದರೆ ಅವನು ಮಾತು ನಿಲ್ಲಿಸಿದ ಬಳಿಕ ಕಡುಗೋಪದಿಂದ 
ಕನಲಿ, “ಎಲೋ ಮುದಿಯನೇ, ನಿನಗೆ ವಯಸ್ಸಾದುದು ವ್ಯರ್ಥವೇ ಸರಿ. ಮನಸ್ಸಿಗೆ 
ಬಂದುದನ್ನು ಬೊಗಳುತ್ತಿರುವೆ; ಮತ್ತಾವನಾದರೂ ಈ ಮಾತುಗಳನ್ನಾಡಿದ್ದರೆ ಈ 
ಕ್ಷಣವೇ ಕೊಂದು ಮುಗಿಸುತ್ತಿದ್ದೆ; ಆದರೆ ಕುಲವೃದ್ಧನೆಂದು ನಿನ್ನನ್ನು ಉಳಿಸಿದ್ದೇನೆ. 
ಕೂಳಿನಾಸೆಯಿಂದ ಬಂದಿರುವ ಸೇವಕನು ಯಜಮಾನನು ಹೇಳಿದುದನ್ನು ಮಾಡಿಕೊಂಡು 
ಬಿದ್ದಿರಬೇಕಲ್ಲದೆ ಬುದ್ಧಿ ಹೇಳಲು ನಿನ್ನದೇನು ಗುರುಸ್ಥಾನವೇ? ಅಥವಾ ನೀನೇನು ನನ್ನ 
ಸಮಕಕ್ಷಿಯೋಗ? ಕಪಿಗಳು ಗುಂಪುಗೂಡಿ ಬಂದಿರುವುದನ್ನು ಕೇಳಿ ಭಯಗೊಂಡು ನಿನ್ನ 
ಜಾಗವನ್ನು ತಿಳಿಯದೆ ನಡುಗುತ್ತ ಹೆಂಬೇಡಿತನದ ಮಾತುಗಳನ್ನುಸುರುತ್ತಿರುವೆ, ಖೂಳ. 
ವಯಸ್ಸಿನಲ್ಲಿ ಹಿರಿಯನೆಂಬ ಕಾರಣದಿಂದ ನಿನ್ನನ್ನು ಇಷ್ಟು ದಿನ ಸಲಹಿದೆ, ಆದರೆ 
ನೀನೋ ಗರ್ವದಿಂದ ಗುರುವೆಂದುಕೊಂಡು ಉಪದೇಶ ಮಾಡಲು ಹೊರಟಿದ್ದೀಯೆ. 
ನೀನೋ ಮುದಿ ನರಿಯಂತೆ ಕಾಣುತ್ತಿದ್ದೀಯೆ, ನಿನ್ನನ್ನು ನೋಡಲೂ ಅಸಹ್ಯವಾಗುತ್ತಿದೆ. 
ಇಲ್ಲಿಂದ ತೊಲಗಿ ಹೋಗು” ಎಂದು ಕೂಗಾಡಿದ. ಈ ಮಾತುಗಳನ್ನು ಕೇಳಿದ 
ಮಾಲ್ಕವಂತನು ಭಯಗೊಂಡು ಅಲ್ಲಿಂದ ಹೊರಟುಹೋದ, ಹಿತದ ಮಾತುಗಳನ್ನಾಡಿದ 
ಹಿರಿಯನನ್ನು ರಾವಣನು ಧಿಕ್ಕರಿಸಿದ ನಂತರ, ಮಾಲ್ಕವಂತನು ತನ್ನ ಮನೆಗೆ ಹೋಗಿ, 
“ಮತಿಗೆ ಸಾಕ್ಷಿಕನಾದ ರಾಮಪುರದರಸನು ಕಾಲಗತಿಗನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ 
ಬುದ್ಧಿಯನ್ನು ಕೊಡುತ್ತಾನಲ್ಲದೆ, ಯಾರಿಗಾದರೂ ಸ್ವಾತಂತ್ರ್ಯವೆಲ್ಲಿದೆ, ಎಲ್ಲ ಜೀವಿಗಳೂ 
ಪರತಂತ್ರರೇ ತಾನೇ' ಎಂದುಕೊಂಡ. 


೧೪. ಶ್ರೀರಾಮನು ಸುವೇಲಾಗ್ರವನ್ನೇರಿ ಲಂಕಾನಗರಿಯನ್ನು ಕಂಡುದು 


ಅಗಜಾತೆಯೇ, ಹೀಗೆ ಮಾಲ್ಯವಂತನು ತನ್ನ ಮನೆಗೆ ಮರಳಿದ ಬಳಿಕ 
ಪಾಪಸಂಕಲಿತನಾದ ರಾವಣೇಶ್ವರನು ತನ್ನ ಅಮಾತ್ಯರನ್ನು ಕುರಿತು, “ಹಣದಾಸೆಯಿಂದ 
ಶತ್ರುಗಳನ್ನು ಹೊಗಳಿ ನನ್ನನ್ನು ಜರಿಯುತ್ತಲಿದ್ದ ಈ ಮುದಿಯನಿಗೆ ಈ ವಯಸ್ಸಿನಲ್ಲಿ 
ದುರ್ಬುದ್ಧಿ ಅಡಸಿದೆ. ಹಿರಿಯನೆಂದು ಬಿಟ್ಟೆನಲ್ಲದೆ ಅವನ ತಲೆ ತೆಗೆಯದೆ ಬಿಡುತ್ತಿದ್ದೆನೇ? 
ಆ ಕೃಪಣನು, ತಂದೆಯಿಂದ ತಿರಸ್ಕೃತನಾದ, ಮಾನವರ್ಜಿತನಾದ ಆ ನರಪಶುವನ್ನು 
ಕುರಿತು ಮಹಾ ಪೌರುಷಶಾಲಿಯೆಂದು ನಾನಾ ಬಗೆಯಲ್ಲಿ ಹೊಗಳಿದನಲ್ಲವೇ? ಆದರೆ ಈ 
ದಾನವೇಂದ್ರನು ದಿವಿಜದಲ್ಲಣನಾದ ನನ್ನನ್ನು ಅಶಕ್ತನೆ೦ದು ಬಗೆದು ಹೀನಬುದ್ಧಿಯಿ೦ದ 
ನಿಷ್ಠುರವಾಕ್ಯಗಳನ್ನಾಡಿದ ಪರಿಯನ್ನು ಕೇಳಿದಿರಲ್ಲ? ಖೂಳನಾದ ವಿಭೀಷಣನಂತೆ ನನ್ನ 
ವೈರವನ್ನು ಸಂಪಾದಿಸಿಕೊಂಡು, ಅನ್ಯಪೇರಣೆಯಿಂದ ನನ್ನನ್ನು ತೆಗಳಲು ಶತ್ರುವಿನ 
ಪ್ರೇರಣೆ ಕಾರಣವಾಗಿರಬಹುದಲ್ಲವೇ? ಇಲ್ಲದಿದ್ದರೆ ಪ್ರಭುವಿನ ಎದುರಿನಲ್ಲಿ ಇಂತಹ 
ಕಟುನುಡಿಗಳನ್ನಾಡುವ ಧೈರ್ಯ ಎಲ್ಲಿ ಬರುತ್ತಿತ್ತು? ತನ್ನನ್ನು ಸಲಹಿದವನನ್ನು ಇಳಿಕೆಗೈದು 
ಶತ್ರುವನ್ನು ಹೊಗಳುವುದು ಕಾಲಮಹಿಮೆಯಿಂದಿರಬಹುದು. ನದೀಶನನ್ನು ದಾಟಿ 


ಯುದ್ಧಕಾಂಡ ೭೬೫ 


ಕರಡಿಕಪಿಗಳನ್ನು ಹಿಂದಿಟ್ಟುಕೊಂಡು ಬಂದ ಆ ಮನುಷ್ಯನೇನು ತಾನೇ ಮಾಡಬಲ್ಲ? 
ಇನ್ನೊಂದೆರಡು ದಿನಗಳೊಳಗೆ ಅವನ ಸಾಹಸಿಕತನವನ್ನೆಲ್ಲ ಬರಿದುಮಾಡಿಬಿಡುತ್ತೇನೆ. 
ನನ್ನ ಪರಾಕ್ರಮದಿಂದ ಅಣ್ಣತಮ್ಮಂದಿರನ್ನು ಕೊಂದು ಶಾಕಿನಿಯರನ್ನು ಕರೆದು 
ಉಣಬಡಿಸುತ್ತೇನೆ, ನನ್ನ ಗೋತ್ರದವರೆಲ್ಲ ಸಂತೋಷಭರಿತರಾಗುವಂತೆ ಮಾಡುತ್ತೇನೆ” 
ಎಂದು ದಶಾನ್‌ನನು ಗರ್ಜಿಸಿದ. ಹೀಗೆ ಅಪರಿಮಿತ ಕೋಪವನ್ನು ತಳದ 
ದಾನವಗೋತ್ರಕಾಂತನನ್ನು ನೋಡುತ್ತ ಪ್ರಹಸ್ತ ಮೊದಲಾದವರು ಭಯಗೊಂಡು 
ಕರಗಳನ್ನು ಮುಗಿದು ತಮ್ಮ ಪ್ರಭುವಿನ ಮಹಾಪರಾಕ್ರಮವನ್ನು ನಾನಾ ಬಗೆಯಿಂದ 
ಹೊಗಳಿದರು. ಆಗ ಸಂತೋಷಗೊಂಡ ದಶಮೌಳಿಯು ಪ್ರಬಲರನ್ನು ಕರೆದು ಮುಂದಿನ 
ಕ್ರಮಗಳ ಕುರಿತು ಆಲೋಚನೆ ಮಾಡಿ, ಲಂಕಾ ನಗರಿಗೆ ರಕ್ಷಣಾವ್ಯವಸ್ಥೆಯನ್ನು 
ಸರ್ವಜನಸಮ್ಮತವೆಂಬಂತೆ ನಿಖಿಲ ರಕ್ಕಸತತಿಗೆ ಹೀಗೆಂದು ನೇಮಿಸಿದ: ಮೂಡ 
ಬಾಗಿಲಲ್ಲಿ ಪ್ರಹಸ್ತನೂ, ತೆಂಕ ಬಾಗಿಲಲ್ಲಿ ಮಹಾಪಾರ್ಶ್ವ, ಪಡುದಿಕ್ಕಿನಲ್ಲಿ ತನ್ನ ಮಗ 
ಇಂದ್ರಜಿತು ಹಾಗೂ ಬಡಗದಿಕ್ಕಿನಲ್ಲಿ ಸಾರಣನನ್ನು ನೇಮಿಸಿ, ಅವನೊಡನೆ ತಾನೇ 
ಇದ್ದುಕೊಂಡು, ನಗರ ಮಧ್ಯದಲ್ಲಿ ವಿರೂಪಾಕ್ಷನಿರುವಂತೆ ಹೇಳಿ, ಅವರೆಲ್ಲರಿಗೆ 
ಬೇಕಾದಷ್ಟು ಕುದುರೆಗಳನ್ನೂ ಭಟರನ್ನೂ ಒದಗಿಸಿ ಕಾರ್ಯವು ಕೈಗೂಡಿತೆಂದು 
ಭಾವಿಸಿದನು. ತನ್ನ ಸೈನ್ಯವನ್ನೆಲ್ಲ ನಾಲ್ಕೂ ದಿಕ್ಕುಗಳಿಗೆ ಹಂಚಿ ಮಂತ್ರಿಗಳನ್ನು ಬೀಳ್ಕೊಟ್ಟ 
ನಂತರ ಬೇಗ ದಶಕಂಠನು ತನ್ನ ಮನೆಗೆ ತೆರಳಿದ. 

ಇತ್ತ ನೆರೆದ ಶಾಖಾಮೃಗಗಳೆಲ್ಲ ಸುತ್ತಲೂ ಇರಲು, ವಿಭೀಷಣ ಶರಭ ನಳ ನೀಲ 
ಕುಮುದ ಗಜ ಗವಯ ಮೈಂದ ದ್ವಿವಿದ ಹನುಮಂತ ಪನಸ ಅಂಗದ ಮುಂತಾದವರೆಲ್ಲ 
ನಡುವೆ ಕುಳಿತುಕೊಂಡು ಲಂಕಾಪುರವನ್ನು ನೋಡಿ ತಮ್ಮಲ್ಲಿ ತಾವೇ, "ಈ ನಗರವು 
ದೇವಾನುದೇವತೆಗಳಿಗೂ ದುರ್ಜಯವಾದುದು, ಇದರ ರಕ್ಷಣೆಗೆ ದೈತ್ಯನು ಏನೇನು 
ಉಪಾಯಗಳನ್ನು ಮಾಡಿರುವನೋ' ಎಂದು ಯೋಚಿಸುತ್ತ ಮಾತನಾಡಿಕೊಳ್ಳುತ್ತಿದ್ದರು. 
ಆಗ ವಿಭೀಷಣನು ರಾಘವನಿಗೆ ಲಂಕಾಪರಿಯ ವೃತ್ತಾಂತವನ್ನೆಲ್ಲ ಬಿತ್ತರಿಸಲು ತೊಡಗಿದ: 
“ನನ್ನೊಡನೆ ಬಂದಿರುವ ಸಚಿವರಾದ ಅನಲ, ಶರಭ, ಸಂಪಾತಿ, ಪ್ರಘಸ - 
ನಾಲ್ಕು ಮಂದಿಯೂ ಲಂಕಾಪುರವನ್ನು ಹೊಕ್ಕು ಅದಕ್ಕೆ ಸಂಬಂಧಿಸಿದ ವಿವರಗಳನ್ನೆಲ್ಲ 
ಸಂಗ್ರಹಿಸಿಕೊಂಡು ಬಂದಿದ್ದಾರೆ. ರಾವಣನು ತನ್ನ ಸಚಿವವೃಂದವನ್ನೂ ಸೈನ್ಯಬಲವನ್ನೂ 
ಕರೆದು ಸಮಾಲೋಚಿಸಿ ನಗರದ ರಕ್ಷಣಾವ್ಯವಸ್ಥೆಯನ್ನು ಪೂರ್ಣಗೊಳಿಸಿದ್ದಾನೆ. 
ನಗರದ ನಾಲ್ಕೂ ದಿಕ್ಕುಗಳನ್ನು ರಕ್ಷಿಸಲು ವೀರರನ್ನು ನೇಮಿಸಿ ತಾನು ಮನೆಯನ್ನು 
ಸೇರಿದ್ದಾನೆ. ನಗರದ ಉತ್ತರದ ದ್ವಾರದಲ್ಲಿ ಸ್ವಯಂ ತಾನೇ ಇದ್ದುಕೊಂಡು ರಕ್ಷಿಸುವ 
ಹೊಣೆ ಹೊತ್ತಿದ್ದಾನೆ, ಪಶ್ಚಿಮದಲ್ಲಿ ಇಂದ್ರಜಿತುವಿದ್ದರೆ, ಪಶ್ಚಿಮದಲ್ಲಿ ಮಹಾಪಾರ್ಶ್ವ ಮತ್ತು 
ಮಹೋದರರಿದ್ದಾರೆ, ಪೂರ್ವದಿಕ್ಕಿನಲ್ಲಿ ಮಹಾಪರಾಕ್ರಮಿಯಾದ ಪ್ರಹಸ್ತನಿದ್ದುಕೊಂಡು 
ಕಾಯುತ್ತಿದ್ದಾನೆ. ಅವರ ಜೊತೆಯಲ್ಲಿ ಆಯುಧಪಾಣಿಗಳಾದ ರಕ್ಕಸಭಟರು 
ಸೇರಿಕೊಂಡಿದ್ದಾರೆ, ಅವರನ್ನು ರಕ್ಕಸೇ೦ದ್ರನೇ ನಿಯೋಜಿಸಿದ್ದಾನೆ. ಅವರ ಬಳಿಯಿರುವ 
ಆನೆಗಳು ಅಗಣಿತವಾದರೆ, ಕುದುರೆಗಳು ಅಪರಿಮಿತ, ಅವುಗಳೊಡನೆ ಅದೇ ಲೆಕ್ಕದಲ್ಲಿ 


೭೬೬ ಶ್ರೀರಾಮಕಥಾಮೃತ 


ಭಟರು ಗುಮಿಗುಮಿಸುತ್ತಿದ್ದಾರೆ. ಯಾರನ್ನೂ ಲೆಕ್ಕಿಸದ ಬಲವು ಸಂವರ್ತನ ಕಾಲದ 
ಭೈರವನ ಬಳಗದಂತೆ ಮೊರೆಯುತ್ತಿದೆ. ಅಂತಹ ದಾನವಸಮೂಹದ ಎದುರು ನಿಂತು 
ಸೆಣಸಿ ಬದುಕುವವರು ಧರಣಿಯಲ್ಲಿ ಯಾರಿದ್ದಾರೆ! ಹಿಂದೆ ವೈಶ್ರವಣನೊಡನೆ ಯುದ್ದವು 
ನಡೆದಾಗ ಅರುವತ್ತು ನೂರು ಸಾವಿರ ದಾನವರುಗಳು ನೆರೆದಿದ್ದರು; ಈಗ ದೈತ್ಯನ 
ಮೂಲಬಲವು ಅಂತಕ ಅಂತಕಾಂತಕ ನಿರುತಿಗಳನ್ನೂ ಲೆಕ್ಕಿಸದೆ ಸಿಂಹಶಾರ್ದೂಲಗಳಂತೆ 
ಸಾಹಸಿಗಳಾದ ಅಸಂಖ್ಯ ಭಟರುಗಳಿಂದ ಕೂಡಿದೆ; ಭಯಗೊಳಿಸುತ್ತಿರುವೆನೆಂದು 
ದಯವಿಟ್ಟು ಭಾವಿಸಬೇಡಿ, ದೈತ್ಯೇಂದ್ರನ ಸೈನ್ಯವು ಎಂತಹುದೆಂಬುದನ್ನು ನನ್ನ 
ಸಚಿವರುಗಳು ಈಗ ತಾನೇ ಹೋಗಿ ನೋಡಿಕೊಂಡು ಬಂದಿರುವುದನ್ನು ನಿಮ್ಮ ಚರಣಗಳಲ್ಲಿ 
ನಿರೂಪಿಸಿ, ನಾವು ಎಚ್ಚರಿಕೆಯಿಂದಿರಬೇಕೆಂಬುದನ್ನು ಬಿನ್ನವಿಸಿಕೊಳ್ಳುತ್ತಿದ್ದೇನೆ; ಜೊತೆಗೆ 
ನಿಮ್ಮ ರೋಷವನ್ನು ಉಕ್ಕಿಸಲು ಈ ವಿವರಗಳನ್ನು ನೀಡುತ್ತಿದ್ದೇನೆ. ಬ್ರಹಾ೧್ಮಡಗಳನ್ನು 
ಸೃಜಿಸಿ ರಕ್ಷಿಸಿ ನಾಶಮಾಡುವ ಪರಬೊಮ್ಮನ ಮುಂದೆ ನಿಂತು ತಮ್ಮ ಜೀವಗಳನ್ನು ಎಷ್ಟು 
ಮಂದಿ ರಕ್ಷಿಸಿಕೊಳ್ಳಬಲ್ಲರು? ರಘುಕುಲಲಾಮನೇ, ದಾನವರರಸನಿಗೆ ಮರಣಕಾಲವು 
ಸನ್ನಿಹಿತವಾಗಿರುವುದರಿಂದ ಅವನು ವೈರತರವಾದ ಕಾರ್ಯಗಳನ್ನೆಸಗುತ್ತಿದ್ದಾನೆ” ಎಂದು 
ವಿಭೀಷಣನು ಬಿನ್ನವಿಸಿಕೊಂಡ. 


ಆ ಮಾತುಗಳನ್ನು ಕೇಳಿದ ರಘುವರನು ಸಂತಸದಿಂದ ಈ ರೀತಿ ಸೈನ್ಯವನ್ನು 
ಸಜ್ಜುಗೊಳಿಸಿದನು: “ಮೂಡಲಲ್ಲಿ ನೀಲನು ವಾನರಬಲದೊಡನೆ ಇದ್ದು ಪ್ರಹಸ್ತನ 
ಶೌರ್ಯಹರಣ ಮಾಡಲಿ; ಹಾಗೆಯೇ ಅಂಗದನು ದಕ್ಷಿಣದಿಕ್ಕಿನ ದ್ವಾರದಲ್ಲಿ ವನಚರರೊಡನೆ 
ಮಹೋದರ ಮಹಾಪಾರ್ಶ್ವರ ಜೊತೆಗೆ ಹೋರಾಡಲಿ; ಅಂಜನಾತನಯನು ಪಶ್ಚಿಮದ 
ಬಾಗಿಲಲ್ಲಿ ನಿಂತು ಕಾದಲಿ” ಎಂದು ನೇಮಿಸಿದನು. ಆನಂತರ, “ಮೃಡನ ವರದಾನದ 
ದರ್ಪಾಂಧಕಾರದಿ೦ದ ಸುರರನ್ನು ಬಡಿದು, ವಿಪ್ರಕುಲವನ್ನು ನೋಯಿಸಿದ ದುರ್ಮಾರ್ಗಿ 
ದಶಕ೦ಠನು ಉತ್ತರದ ದ್ವಾರದಲ್ಲರುವನಲ್ಲವೇ? ಅಲ್ಲಿ ನಾನು ಸೌಮಿತ್ರಿಯೊಡನೆ 
ಸೇರಿ ಹೋರಾಡುತ್ತೇನೆ. ಮಧ್ಯದಲ್ಲಿ ನಳ ಸುಗ್ರೀವ ವಿಭೀಷಣರು ನಮ್ಮ ಪಡೆಯನ್ನು 
ರಕ್ಷಿಸುತ್ತಿರಲಿ” ಎಂದು ನೇಮಿಸಿದ ಬ್ರಹ್ಮಪೂಜಿತಚರಣನು, ಮನುಷ್ಯರಾಜರ ರೀತಿಗಳನ್ನು 
ಅನುಕರಿಸುತ್ತ, ಹೀಗೆಂದು ನುಡಿದ: “ನಾನು ಸುವೇಲಾಚಲವನ್ನೇರಿ ಲಂಕಾಪುರದ 
ದೇದೀಪ್ಯಮಾನವಾದ ವೈಭವವನ್ನು ನೋಡುತ್ತ ರಾತ್ರಿಯನ್ನು ಕಳೆದು ನನ್ನ 
ಪ್ರಿಯೆನ್ನು ಅಪಹರಣಗೈದ ದುರಾತ್ಮನನ್ನು ತರಿದು ಹಾಕುವ ಯತ್ನಗಳನ್ನು ಕುರಿತು 
ಆಲೋಚಿಸುತ್ತೇನೆ. ಆ ದಶಕಂಠನು ಧರ್ಮಮಾರ್ಗವನ್ನೂ ರಾಜನೀತಿಯನ್ನೂ ಬಿಟ್ಟು 
ದಾನವರಿಗೆ ಸಹಜವಾದ ಮೋಸದ ದಾರಿಯನ್ನು ಹಿಡಿದನು. ಅಂತಹ ಸುರಾಧಮನನ್ನು 
ನಾನು ತರಿದುಹಾಕದೆ ಬಿಡುವುದಿಲ್ಲ. ಒಬ್ಬನ ದುರಾಚಾರವು ಅವನ ಕುಲದವರಿಗೆಲ್ಲ 
ಅಂಟಿಕೊಂಡಿದೆ, ನೀಚಕೃತ್ಯವೆಸಗಿದ ಅವನನ್ನು ಹಿಂಬಾಲಿಸುವ ಕಾರಣದಿಂದ ಅವರೆಲ್ಲ 
ಮಣ್ಣುಮುಕ್ಕುವ ಕಾಲವು ಬಂದಿದೆ” ಎಂದು ಅತುಲ ಕೋಪದಿಂದ ರಘುಪತಿಯು 
ಸೌಮಿತ್ರಿ ರವಿತನಯ ವಿಭೀಷಣರೊಂದಿಗೆ ಬೆಟ್ಟವನ್ನು ಸರಸರನೆ ಏರಿದ. ಅವರ 
ಹಿಂದೆಯೇ ಮರುತಸುತ ನೀಲ ಗವಯ ಅಂಗದ ಗಜ ಶರಭ ಜಾಂಬುವಂತ ಸುಷೇಣ 


ಯುದ್ಧಕಾಂಡ ಹಹ 


ಗಂಧಮಾದನ ದಂಭ ಸುಮುಖ ದುರ್ಮುಖ ಮುಂತಾದ ವೀರಾಧಿವೀರರು ಬೇಗ 
ಬೇಗ ಬೆಟ್ಟವನ್ನು ಹತ್ತಿದರು. ಎಲ್ಲರೊಡನೆ ರಘುವರನು ಸುವೇಲಗಿರಿಯ ಶಿಖರದಲ್ಲಿ 
ಕುಳಿತುಕೊಂಡು ಸ್ಪರ್ಗಕ್ಕಿಂತ ಮಿಗಿಲಾಗಿ ವೈಭವದಿಂದ ಕ೦ಗೊಳಿಸುವ; ಲಂಕೆಯನ್ನು 
ನೋಡಿ ವಿಸ್ಥಿತನಾದ. ಆಶ್ಚರ್ಯಕರವಾಗಿ ಆ ನಗರವನ್ನು ಸುತ್ತಲೂ ಕಾಯುತ್ತ 
ಸಿಂಹನಾದಗಳನ್ನು ಮಾಡುವ ಶಾರ್ದೂಲದರ್ಪ ದಾನವರ ಪಡೆಯನ್ನು ನೋಡಿದ 
ಕಪಿವರರೆಲ್ಲ ಕೋಪದಿಂದ ಜೋರಾಗಿ ಆರ್ಭಟಿಸಿ ಅವರನ್ನು ಚುಚ್ಚಲು ಅನುವಾದರು. 
ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಆಗ ಸುಗ್ರೀವ ವಿಭೀಷಣ ಜಾಂಬವ ಮರುತ್ತುತ 
ನಳ ನೀಲ ಮುಂತಾದ ಶಾಖಾಮೃಗವೀರರು ಭಕ್ತಿಪ್ರೀತಿಗಳಿಂದ ಹೋಗಿ ರಘುವರನನ್ನು 
ಉಪಚರಿಸಿದರು. 


ರಘುರಾಮನು ಮಲಗಿಕೊಂಡು ದಾನವಬಲವನ್ನು ನೆಗ್ಗಿಸುವ ಉಪಾಯಗಳನ್ನು 
ಕುರಿತು ತನ್ನಲ್ಲಿ ತಾನು ಆಲೋಚಿಸುತ್ತ ಹಾಗೆಯೇ ನಿದ್ದೆಹೋದ. ಯಾಮಿನಿಯು 
ಜರುಗಿ ದಿನಮಣಿಯು ಪೂರ್ವಾಚಲಶಿಖರಭೂಷಣನೆನಿಸಿ ಮೇಲೇರಲು ಶ್ರೀರಾಮನು 
ಎಚ್ಚರಗೊಂಡ. ಮೂಡುತ್ತಿರುವ ರವಿಬಿಂಬವು ಎಳೆಬಿಸಿಲು ಹರಡುತ್ತಿರಲು ರಘುವರನು 
ತ್ರಿಕೂಟಾದಿಯ ಆಶ್ಚರ್ಯಕರವಾದ ಹೊನ್ನ ಕಳಶಗಳ ಸೌಧಗಳ ಸೌಂದರ್ಯವನೂ, 
ನಂದನೋಪಮವಾದ ಉದ್ಯಾನಗಳನ್ನೂ, ಕುಣಿಯುವ ನವಿಲುಗಳು ಶುಕಸಾರಿಕೆಗಳ 
ಮೃದುರವದಿಂದ ಕೂಡಿ ಮನ್ಮಥನ ಆಡುಂಬೊಲದಂತೆ ಅವು ಕಂಗೊಳಿಸುವುದನ್ನೂ 
ನೋಡಿ ಅಚ್ಚರಿಗೊಂಡನು. ಇದೇನು ಪೌಲಸ್ತ್ಯನ ಪಟ್ಟಣವೋ, ಸುರರಾಜಧಾನಿಯಾದ 
ಅಮರಾವತಿಯೋ, ಬ್ರಹ್ಮನ ನಿಲಯವೋ, ಗಂಧರ್ವನಗರಿಯೋ, ಹರನಿರುವ ಮಂದಿರವೋ. 
ಮೂಗಣ್ಣನ ನಿಲಯವೋ, ಭೂಲಲನೆಯ ಭಾಗ್ಯದ ಮನೆಯೋ, ಸಿರಿಲಕುಮಿಯ 
ತವರುಮನೆಯೋ ಎನ್ನಿಸಿಕೊಂಡು ಮೂಲೋಕಕ್ಕೆ ಅಚ್ಚರಿಯನ್ನುಂಟುಮಾಡುತ್ತಲಿದ್ದ 
ನಗರಿಯನ್ನು ನೋಡಿ ರಾಮನು ವಿಸ್ಮಿತನಾದನು. ಹತ್ತು ಯೋಜನ ವಿಸ್ತಾರವಾದ 
ನಗರಿಯಲ್ಲಿನ ಅಗಣಿತವಾದ ಮಣಿಗೋಪುರಗಳು-ಗೃಹಗಳಿಂದಲೂ, ಚಾರುತರ 
ಉದ್ಯಾನಗಳಿಂದಲೂ, ವಿಸ್ತಾರವಾದ ದಿವ್ಯ ಕಾಸಾರಗಳಿಂದಲೂ ಕೂಡಿರುವುದನ್ನು, : 
ಆ ಶೂರಾಗಗಣ್ಯರು, ದಶಶಿರನು ಯಾವ ತಪಸ್ಸು ಮಾಡಿ ಇದನ್ನು ಪಡೆದನೋ "ಶಿವ, 
ಮಹೇಶ, ಶಂಕರ' ಎಂದು ಆಶ್ಚರ್ಯದಿಂದ ದಿಟ್ಟಿಸಿದರು. ನಗರದ ಮಧ್ಯದಲ್ಲಿ ಸಾವಿರ | 
ಕಂಬಗಳಿಂದ ಕೂಡಿ, ಚಂದ್ರನಿಗೆ ಮುತ್ತಿಕ್ಕುವಂತೆ ಎತ್ತರವಾಗಿದ್ದ ಗೋಪುರಗಳಲ್ಲಿನ 
ರತ್ನಗಳ ಕಾಂತಿಯು ಪುರಲಕ್ಷ್ಮಿಯನ್ನು ಸೂರ್ಯಚಂದ್ರರಂತೆ ಲಕಲಕಿಸಿ ಹೊಳೆಯುವ 
ಹಾಗೆ ಮಾಡುತ್ತಿದ್ದರೆ, ಆ ಗೋಪುರಗಳ ನಿಗಿನಿಗಿ ಕಾ೦ತಿಯು ಮುಂದೆ ಹರಡಿಕೊಂಡು 
ಹೊನ್ನು ಹರಿಯುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಇದೇನು ರೋಹಣಾಚಲವೋ, 
ವೈಜಯಂ೦ತವೋ, ಮಣಿಗಣ ಗಣಿಯೋ, ಮೇರುಶಿಖರವೋ, ಜ್ಯೋತಿರ್ಲೋಕದ 
ಉದಯವೋ ಎಂಬಂತೆ ಕಾಣುತ್ತಿದ್ದ ಆ ಶೈಲದ ಚೆಲುವನ್ನು ನಿಟ್ಟಿಸಿದ ರಾಮನು ' 
ಸಂತೋಷದಿಂದ ಸುಗ್ರೀವಾದಿಗಳಿಗೆ, “ಈ ಸಂಪದ್ಧರಿತತೆಯು ಅದ್ಭುತವಾದುದು” 
ಎಂದು ಮತ್ತೆ ಮತ್ತೆ ಹೇಳಿದನು. ಆ ಮಹಾಸೌಧಾಗದ ಸೀಮೆಯಲ್ಲಿ ಸಂಚರಿಸುವ 


೭೬೮ ಶ್ರೀರಾಮಕಥಾಮೃತ 


ಅನೇಕ ಮಂದಿ ಭೀಮಬಲರಾದ ದಾನವರು ಕಾಣಲು, ಚಂದ್ರನಂತೆ ಶೋಭಿಸುತ್ತ 
ಬೆಳ್ಗೊಡೆಯ ನೆರಳಿನಲ್ಲಿ ರತ್ನಮಯವಾದ ಗದ್ದುಗೆಯೇರಿ ಸೂರ್ಯನನ್ನು ಧಿಕ್ಕರಿಸುವ 
ತೇಜೋನ್ನತಿಯಿ೦ಂದ ದಶಕಂಠನು ಮೆರೆಯಲು, ಅವನ ಮುಂದೆ ಸುರನಾಯಕರು 
ಕೈಮುಗಿದುಕೊಂಡು ನಿಂತಿರುವುದನ್ನು ರಘುವೀರನು ನೋಡಿದ. ರಾಗಾಂಬರವನ್ನುಟ್ಟು, 
ರತ್ನಭೂಷಣಗಳನ್ನು ತೊಟ್ಟು. ಹೊಳೆಯುವ ಹತ್ತು ಮಕುಟಗಳು ಮೇಲುಗಡೆ ಅಳವಟ್ಟು, 
ಇಪ್ಪತ್ತು ಭುಜಗಳಿಂದ ಭೋಗೀಶನಂತೆ ಆ ಗೋಪುರದಲ್ಲಿ ರಾರಾಜಿಸುವ ದಾನವಾಗ್ರಣಿಯ 
ಸುಖಭೋಗವನ್ನು ನೋಡಿದ ರಾಘವನು ಅಚ್ಚರಿಯಿಂದ ಮೂಗಿನಲ್ಲಿ ಬೆರಳಿಟ್ಟುಕೊಂಡು 
ತಲೆಯನ್ನು ತೂಗುವಂತಾಂತಾಯಿತು. ಎಂತಹ ತಪಸ್ಸಿನಿಂದ ರಾವಣನು ಹರನನ್ನು 
ಒಲಿಸಿಕೊ೦ಡನೋ, ತನ್ನ ಯಾವ ಕಾರ್ಯಗಳಿಂದ ಬ್ರಹ್ಮನನ್ನು ಸಂಪ್ರೀತಗೊಳಿಸಿದನೋ, 
ಆದರೆ ಜಾನಕಿಯನ್ನು ಕದ್ದೊಯ್ಯುವ೦ತಹ ಹೀನಕೃತ್ಯಕ್ಕೆ ಒಳಗಾಗಿ ಈ ಸುಂದರವಾದ 
ನಗರವನ್ನೂ ಜನರನ್ನೂ ಸಂಪತ್ತನ್ನೂ ವಿನಾಶದಂಚಿಗೆ ತಂದಿರುವನಲ್ಲ ಎಂದು 
ಚಿಂತಿಸಿದನು. "ಈ ಭಾಗ್ಯ, ಈ ಬಲ, ಈ ವೈಭವಗಳು ದೇವತೆಗಳಿಗೂ ಅಸಾಧ್ಯ 
ಅಂತಹವನ್ನು ತನ್ನ ತಪೋಬಲದಿಂದ ಗಳಿಸಿಕೊಂಡ ರಾವಣನ ಮೂರ್ಪತನದಿಂದ 
ಸೀತೆಯ ಕಾರಣದಿಂದಾಗಿ ಒಂದೇ ಕ್ಷಣದಲ್ಲಿ ನೀರಿನಲ್ಲಿ ಅದ್ದಿಬಿಡುವನಲ್ಲ! ವಿಧಿಕೃತವನ್ನು 
ಯಾವನು ತಾನೇ ಮೀರಬಲ್ಲ' ಎಂದು ಕರುಣಾಳು ರಘುವರನು ಖೇದಗೊಂಡ. 
ಹೀಗೆ ಶ್ರೀರಾಮಪುರದರಸನು ಭೂಮಿಯ ಮೇಲಣ ಸಾಧಾರಣ ಮನುಷ್ಯನ ಹಾಗೆ 
ಜನರಿಗೆ ಕಾಣುತ್ತ ದೈತ್ಯನ ನಗರಿಯನ್ನು ನಿಟ್ಟಿಸುತ್ತ ಇರುವಾಗ, ವನಚರೋತ್ತಮರು 
ಕೋಪೋತ್ಕಟತೆಯಿಂದ ದಾನವರನ್ನು ಬಗ್ಗುಬಡಿಯಲು ನಿರ್ಧರಿಸಿ, ವೀರಾವೇಶದಿಂದ 
ಸಿಂಹನಾದ ಮಾಡಿ ಬೊಬ್ಬಿರಿಯುತ್ತ ಮುಂದುವರಿದರು. 


೧೫. ರಾವಣ-ಸುಗೀವರ ಹೋರಾಟ 


ಅವಧರಿಸು ಶರ್ವಾಣಿ, ನವಶೋಣಿತಾಂಬರದಿಂದಲೂ ನಾನಾ ಬಗೆಯ ವಿಚಿತ್ರತರ 
ನವಭೂಷಣಗಳಿ೦ದಲೂ ಮೇರುಗಿರಿಯಂತೆ ರಾರಾಜಿಸುವ ದಶಕ೦ಠನನ್ನು ರವಿಸುತನು 
ನೋಡುತ್ತ ಅತಿ ಕೋಪದಿಂದ ತನ್ನ ಬಾಲವನ್ನು ಮತ್ತೆ ಮತ್ತೆ ಕೊಡಹಿ ನಾಲ್ಕೂ 
ದೆಸೆಗಳನ್ನು ನಿಟ್ಟಿಸುತ್ತ ಆತುರದಿಂದ ಮತ್ತೊಬ್ಬ ಸೂರ್ಯನಂತೆ ಬಾಂದಳಕ್ಕೆ ಅಡರಿದ. 
ಆಗಸಮಾರ್ಗದಿಂದ ಬಂದು ಗೋಪುರದ ತುದಿಯಲ್ಲಿ ನಿಂತುಕೊಂಡು ಶೋಭಿಸುತ್ತ. 
ಸೋಜಿಗ ಪಡುತ್ತಲೇ ಕೋಪೋದ್ರೇಕದಿಂದ ಲೋಕಬಂಧುಕುಮಾರನು ಕಠಿಣ 
ವಚನಗಳಿಂದ ರಕ್ಕಸೇಂದ್ರನನ್ನು ಹೀಯಾಳಿಸುತ್ತ ಅವನ ಸುತ್ತ ನೆರೆದಿದ್ದ ದಾನವರನ್ನು 
ದಿಗ್ಗಮೆಗೊಳಿಸಿದನು. ರಾವಣನನ್ನು ಕುರಿತು ಸುಗ್ರೀವನು, “ರಕ್ಕಸೇಂದ್ರನೇ, ನಾನು 
ಲೋಕೈಕಮಿತ್ರಗೋತ್ರೋದ್ಭವನಾದ ರಘುನಾಥನ ಕಿಂಕರ, ಬಲಿಮುಖಪಡೆಯೊಡೆಯ, 
ಅಮರಪತಿಸುತನಾದ ವಾಲಿಯ ತಮ್ಮ ಕುಟಿಲ ದನುಜಮರ್ದನಕ್ಕೆಂದು 
ವಾನರಾನೀಕದೊಡನೆ ಬಂದಿರುವ ಲೋಕಬಾಂಧವಸುತನಾದ ಸುಗ್ರೀವ. ನಿನ್ನ 


ಯುದ್ಧಕಾಂಡ ೭೬೯ 


ಪ್ರಾಕೃತಮತಿಯನ್ನು ಬಿಟ್ಟು ಜೋಕೆಯಿಂದ ಬುದ್ಧಿಯನ್ನು ಕಲಿತುಕೋ, ದೈತ್ಯಕುಲಾಧಮ!” 
ಎ೦ದು ಗರ್ಜಿಸಿದ. ಆನ೦ತರ ಕ್ಷಣಾರ್ಧದಲ್ಲಿ ರಾವಣನ ಬೆಳ್ಗೊಡೆಯನ್ನು ಕಾಲಿನಿಂದ ಒದ್ದು 
ನೂಕಿದ; ತನ್ನ ಕೈಗಳಿಂದಲೂ ಉಗುರುಗಳಿಂದಲೂ ಅವನ ಕಿರೀಟಗಳನ್ನು ಕೋಪದಿಂದ 
ಕಿತ್ತಿಟ್ಟು ಕ್ಷಣದಲ್ಲಿ ಕತ್ತಲೆ ಕವಿಯುವಂತೆ ಮಾಡಿದ ಸುಗ್ರೀವನು ಅದೇನು ಬಾಹಾಬಲನೋ, 
ಸಾಹಸಿಯೋ! ಬಾಳೆಯ ತೋಟವನ್ನು ಹೊಕ್ಕ ಮದಕರಿಯು ದಾಂಧಲೆಗೊಳಿಸುವಂತೆ 
ರಾವಣನ ಸುತ್ತಲಿದ್ದ ರಕ್ಕಸರನ್ನು ಕೈಗಳಿಂದ ಗುದ್ದಿ ನೂಕುತ್ತ, ಕಾಲುಗಳಿಂದ ಒದೆಯುತ್ತ 
ದಶಕಂಧರನನ್ನು ದಿಕ್ಕೆಡುವಂತೆ ಮಾಡಿದ. ಆಗ ಆ ರಕ್ಕಸ ಶಿಖಾಮಣಿಯು ಕಣ್ಣುಗಳನ್ನು 
ಅರಳಿಸಿ, ನಿಟ್ಟುಸಿರು ಬಿಡುತ್ತ ಇನನಂದನನನ್ನು ಹೊಡೆಯಲು ಅವರಿಬ್ಬರ ನಡುವೆ ಆ 
ಗೋಪುರದ ಮೇಲೆ ದ್ವಂದ್ವಯುದ್ಧವು ಆರ೦ಭವಾಯಿತು. ಹಲ್ಲುಕಡಿಯುತ್ತ ಗುದ್ದುವಿಕೆ, 
ಒದೆತಗಳಿಂದ ಒಬ್ಬರೊಬ್ಬರು ಘೋರವಾಗಿ ಕಾದಾಡಿದರು. ಇಬ್ಬರ ಮೈಯಿಂದಲೂ 
ಬೆವರು ಹರಿಯತೊಡಗಿತು. ನೆಲದ ಮೇಲೆ ಬೀಳದೆಯೇ ಗೋಪುರದ ತುದಿಯಲ್ಲಿ ಈ 
ಪರಿಯಲ್ಲಿ ನಿಡುಗಾಲ ಗುದ್ದಾಡಿದರು. ಒಮ್ಮೆ ಕೇಶಾಕೇಶಿ, ಮಗುಳೊಮ್ಮೆ ಮುಷ್ಟಾಮುಷ್ಟಿ, 
ಒಮ್ಮೆ ಹಸ್ತಾಹಸ್ತಿ, ಮತ್ತೊಮ್ಮೆ ಪಾದಾಪಾದಿ, ಒಮ್ಮೆ ಭುಜಾಕ್ಷೇಪ, ಮತ್ತೊಮ್ಮೆ 
ಬಾಹಾಬಾಹಿಗಳಾಗಿ ಬದ್ಧವೈರದಿ೦ಂದ ಹಲ್ಲುಕಡಿಯುತ್ತ ಗಮನಯೋಧನಗಳಿಂದ 
ಸಿಂಹಶಾರ್ದೂಲಗಳಂತೆ ಇಬ್ಬರೂ ಹೆಣಗಾಡಿದರು. ಹೊಡೆತಕ್ಕೆ ಹೊಡೆತ, ಜಡಿತಕ್ಕೆ 
ಜಡಿತ, ಮುಷ್ಟಿವಿಡಿತಕ್ಕೆ ಹಿಡಿತ, ತಿಎತಕ್ಕೆ ತಿವಿತ, ತೆಕ್ಕೆಗೆ ಒಡನೆಯೇ ತೆಕ್ಕೆ, ದಂತಹತಿಗೆ 
ರದನಾಘಾತ, ಪತನಕ್ಕೆ ಪತನವನ್ನು ಒಂದೇ ಸಮನೆ ಉಂ೦ಟುಮಾಡುತ್ತ. ಬೆದರದೆ 
ಬೆಚ್ಚದೆ ದಿಗ್ಗಜಗಳ ರೀತಿಯಲ್ಲಿ ದಾನವರೊಡೆಯನೂ ಕಪಿನಾಯಕನೂ ಒಬ್ಬರನ್ನೊಬ್ಬರು 
ಜಯಿಸ ಬಯಸಿ ಸೆಣಸಾಡಿದರು. ಮೊಳಕಾಲನ್ನು ನೆಲಕ್ಕೂರಿ ಇನ್ನೊಂದು ಕಾಲನ್ನು 
ಮುಂದಕ್ಕಿಟ್ಟು ಕೈಗಳನ್ನು ಚಾಚುತ್ತ, ತಕ್ಷಣವೇ ಹಿಂದೆ ತೆಗೆದುಕೊಳ್ಳುತ್ತ. ಮುಖವನ್ನು 
ಓರೆಯಾಗಿ ಮಾಡುತ್ತ ಹೊಡೆತ ತುಳಿತಗಳಿಂದ ಒಬ್ಬರೊಬ್ಬರು ಗಾಸಿಗೊಳಿಸುತ್ತ. 
ದಿಟ್ಟಿಗಳಿಂದ ಒಬ್ಬರನ್ನೊಬ್ಬರು ಹೀರುತ್ತ ಜಗಜಟ್ಟಿಗಳಂತೆ ಕಾದಾಡಿದರು. ಪುಟನೆಗೆದು 
ಕುಪ್ಪಳಿಸಿ ಮುಂದೆ ನುಗ್ಗಿ ಅಪ್ಪಳಿಸಿ, ಎಳೆದು ಕೈಕ್ಕೆ ಹಿಡಿದು ಕೊಡಹುತ್ತ, ಮುಷ್ಟಿಗಳಿಂದ 
ಒಬ್ಬರನ್ನೊಬ್ಬರು ಗುದ್ದುತ್ತ ಸೆಣಸಾಡಿದರು. ಮುಂದಕ್ಕೆ ಒಂದಡಿಯಿಟ್ಟು ಮತ್ತೊಂದನ್ನು 
ಹಿಂದೆ ನೆಲದಲ್ಲಿ ಊರಿಕೊಂಡು ಹಿಡಿದು ಅಪ್ಪಳಿಸಲೆಂದು ಬಂದು ಕೈಯನ್ನು ಹಿಡಿದು, 
ಜಲಧಿಯು ತುಳುಕಾಡುವಂತೆ, ಸುತ್ತಲಿದ್ದವರು ನಡುಗುವಂತೆ, ಮಧುಕ್ಕೆಟಭರ 
ರೀತಿಯಲ್ಲಿ ಹೋರಾಡಿದರು. ಕೈಕಾಲು ಉಗುರುಗಳ ಹೊಡೆತದಿಂದ ಇಬ್ಬರೂ 
ಮುಳ್ಳುತ್ತುಗದ ಮರವು ಹೂಬಿಟ್ಟಂತೆ ಕಾಣಿಸಿದರು. ಆಗತಪ್ರತ್ಕಾಗತಗಳಿಂದ ಮೊರೆಯುತ್ತ. 
ಮೀನಗತಿ ವಕ್ರಗತಿಗಳಿ೦ದ, ಪರಿಮೋಕ್ಷಣ, ಪರಿದಾವನ, ಪ್ರಹರಣ, ಪರಾಪರವೃತ್ತ 
ಅಪರವೃತ್ತಧೃತಗಳಿಂದ ಬಿಡುವಿಲ್ಲದಂತೆ ಹೊಡೆದಾಡಿದರು. ಹಿಡಿಕೆಬಿಡಿಕೆಗಳಿಂದಲೂ 
ಹಲವು ಬಗೆಯ ಮಲ್ಲಗಾಳೆಗದ ಪಟ್ಟುಗಳಿಂದಲೂ ಇಬ್ಬರೂ ಹೆಣಗುತ್ತಿರಲು, ಇದು 
ಮುಗಿಯದುದೆಂದು ಭಾವಿಸಿ ರಾವಣನು ಮಾಯೆಯನ್ನು ಬೀಸಲಾರಂಭಿಸಿದ; ಆದರೆ : 
ಅದನ್ನರಿತ ಬಲಾಢ್ಯನಾದ ಸುಗ್ರೀವನು ತಕ್ಷಣ ಆಗಸಕ್ಕೆ ನೆಗೆದುಬಿಟ್ಟ | 


೭೭೦ ಶ್ರೀರಾಮಕಥಾಮೃತ 


ದಾನವರ ಪತಿಯನ್ನು ಧಿಕ್ಕರಿಸಿ ರಕ್ಕಸರನ್ನು ತಿಕ್ಕಿ ಚಕ್ಕನೆ ಗಗನಕ್ಕಡರಿ ತ್ವರಿತವಾಗಿ 
ರಘುನಾಯಕನ ಸನ್ನಿಧಿಗೆ ಬಂದ; ಮುಖದಲ್ಲಿ ವೀರರಸವನ್ನು ಮುಕ್ಕುಳಿಸುತ್ತ 
ನಮಸ್ಕರಿಸಿ ಕೈಗಳನ್ನು ಮುಗಿದುಕೊಂಡು ನಿಂತ ಸುಗ್ರೀವನನ್ನು ತಕ್ಕೈಸಿಕೊಂಡು 
ಶ್ರೀರಾಮನು ಕಪಿವರರೆಲ್ಲರಿಗೂ ಕೇಳಿಸುವಂತೆ, “ನೀನು ಈ ಕ್ಷಿತಿಯೊಳಗೆ ಬಹಳ 
ಮತಿವಂತ ಶಾಸ್ತ್ರ-ಸಮ್ಮತಮಂತ್ರಯುತನೆಂದೂ ಪಂಡಿತತತಿಯಲ್ಲಿ ದೂರದೃಷ್ಟಿಯುಳ್ಳ 
ಅಗ್ಗಳನೆಂದೂ ಇಷ್ಟುದಿನ ಭಾವಿಸಿದ್ದೆ; ಆದರೆ ನೀನು ಯಾರಿಗೂ ಹೇಳದೆ ಕೇಳದೆ ಬಹಳ 
ದುಷ್ಕರಕ್ರಿಯನ್ನು ಮಾಡಿದೆ! ಮಹಾರಾಜಸಮೂಹದಲ್ಲಿ ಇದನ್ನು ಯಾರೂ ಒಪ್ಪುವುದಿಲ್ಲ. 
ಚಾರರಿಂದ ಶತ್ರುಬಲದ ರೀತಿಯನ್ನರಿತು, ಆಪ್ತಜನರೊಡನೆ ಸಮಾಲೋಚನೆ ಮಾಡಿ, 
ಹಿತಚಿ೦ತಕರನ್ನು ಕಳುಹಿಸಿ ಕಾರ್ಯವನ್ನು ನೆರವೇರಿಸಿದರೆ ತೊಂದರೆಯಾಗುವುದಿಲ್ಲ. 
ರಾಜರ ನೀತಿಯಲ್ಲದ ಈ ರೀತಿಯ ಆರ್ಭಟೆಯಿಂದ ನೀನು ಮಾಡಿದ ಸಾಹಸವು 
ಸರಿಯಾದುದಲ್ಲ. ನಿನ್ನನ್ನೂ ವಿಭೀಷಣನನ್ನೂ ಅಪಾಯಕ್ಕೆ ಸಿಲುಕಿಸಿ ಈ ಕಾರ್ಯವನ್ನು 
ಮಾಡಬಹುದೇ? ಮಾನಧನ ರಾಜ್ಯ ಸಿರಿಸಂಪದಗಳೆಲ್ಲವೂ ನಿನಗೆ ಎಂದು ಹೇಳಿದ 
ನೀನು ಎಷಮಸ್ಥಿತಿಯನ್ನೆದುರಿಸಿದ್ದರೆ. ನಾನು ಉತ್ತರವನ್ನೇನು ಹೇಳಬೇಕಾಗಿತ್ತು? 
ನಿನ್ನನ್ನುಳಿದು ಬದುಕಿ ಏನಾಗಬೇಕಾಗಿತ್ತು? ನೀನೇನಾದರೂ ಸುಖವಾಗಿ 
ಹಿ೦ದಿರುಗದಿದ್ದರೆ, ದಶಕ೦ಧರನನ್ನು ಬಡಿದು, ಅವನ ಸೇನೆ ವಾಹನಗಳನ್ನು ನಾಶಮಾಡಿ 
ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ, ಕೋಸಲದೇಶವನ್ನು ಭರತನಿಗೇ ಬಿಟ್ಟುಕೊಟ್ಟು, 
ನಾನು ದೇಹತ್ಯಾಗ ಮಾಡಿ ಕೀರ್ತಿಲಕ್ಷ್ಮಿಯನ್ನು ಹೊಂದಬೇಕೆಂದು ನಿಶ್ಚಯಿಸಿದ್ದೆ. 
ಇದನ್ನೆಲ್ಲ ನೀನು ತಿಳಿದಿದ್ದೂ ಈ ಬಗೆಯ ಅನುಚಿತ ಕಾರ್ಯವನ್ನೆಸಗಿದೆಯಲ್ಲ!” 
ಎಂದು ರಘುವರನು ಕರುಣೆಯಿಂದ ನೊಂದು ನುಡಿಯಲು ಸುಗೀವನು ಆತನಿಗೆ 
ನಮಸ್ಕರಿಸಿ, “ರಾಜೀವಲೋಚನ, ನಾನು ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸು. 
ಸೀತಾಮಾತೆಯನ್ನು ಕದ್ದೊಯ್ದ ರಾಕ್ಷಸನು ನನ್ನ ಮುಂದೆಯೇ ಭಟರೊಡನೆ 
ನಿಂತಿರುವುದನ್ನು ನೋಡಿದ ನನ್ನಲ್ಲಿ ಕ್ರೂರತರವಾದ ಕ್ರೋಧವು ಪ್ರಜ್ನಲಿಸಿತು, ತಕ್ಷಣವೇ 
ಅವನನ್ನು ತರಿದುಹಾಕಬೇಕೆಂಬ ಆಸೆ ಪ್ರಬಲವಾಯಿತು. ಆತ್ಮಪೌರುಷವನ್ನುಳ್ಳವನು 
ಶತ್ರುವನ್ನು ಕಣ್ಣೆದುರು ನೋಡಿದರೆ ಸುಮ್ಮನಿರುವುದು ಶಕ್ಕವೇ? ಯುದ್ಧವನ್ನು ಗೆಲ್ಲುವ 
ಆತ್ಮವಿಶ್ವಾಸ ಬಾಹುಬಲಗಳಿರುವಾಗ ಸುಮ್ಮನಿರುವುದು ಹೇಗೆ? ಈ ರೀತಿ ದುಡುಕಿ 
ನಾನು ನಿನಗೆ ಕೋಟಲೆಯನ್ನಿತ್ತೆ. ತಂದೆ, ನನ್ನ ತಪ್ಪನ್ನು ಸಹಿಸಿಕೋ; ಇನ್ನೊಮ್ಮೆ 
ಈ ರೀತಿ ದುಡುಕುವುದಿಲ್ಲ” ಎಂದು ಕಾಲುಗಳ ಮೇಲೆ ಬಿದ್ದ ಆಗ ಕಪೀಂದ್ರನನ್ನು 
ತಕ್ಕೈೆಸಿಕೊ೦ಡ ರಾಘವನು ಅವನ ಸಾಹಸವನ್ನು ಹೊಗಳುತ್ತ ಸಂತವಿಸಿ, ಸೌಮಿತ್ರಿಯನ್ನು 
ಕುರಿತು, “ಲೋಕಗಳನ್ನು ತಿರುಗಿಸುತ್ತ, ಬಿರುಸು ಸು೦ಟರಗಾಳಿಯು ಪ್ರಬಲವಾಗಿ 
ಬೀಸುತ್ತಿದೆ; ಬೆಟ್ಟಗಳೂ ಮರಗಳೂ ಪ್ರಳಯಕಾಲದಳಿನಂತೆ ನಡುಗುತ್ತಿವೆ. ಮೋಡಗಳು 
ರಾಕ್ಷಸಾಕಾರದಿಂದ ಬಹು ಕ್ರೂರವಾಗಿ ರಕ್ತದಂತೆ ಕೆಂಪಾದ ನೀರನ್ನು ಸುರಿಸುತ್ತಿದೆ; 
ಸೂರ್ಯಮಂಡಲದಿಂದ ಕೆಂಗಿಡಿಗಳುದುರುತ್ತಿವೆ; ಎಡಬಲಗಳಲ್ಲಿ ಪ್ರಾಣಪಕ್ಷಿಗಳೂ 
ಘೋರವಾಗಿ ಚೀರುತ್ತಿವೆ. ಕಪ್ಪಾದ ಚ೦ದ್ರನು ರಾತ್ರಿಯಲ್ಲಿ ತಾಪವನ್ನುಂಟುಮಾಡುವಂತೆ 
ತೋರುತ್ತಿದೆ. ಕೆಂಪಾದ ಪರಿವೇಷದೊಳಗೆ ಅಡಗಿದ ಭಾಸ್ಕರಬಿ೦ಬವು ನೀಲವರ್ಣದಿಂದ 


ಯುದ್ಧಕಾಂಡ ೭೭೧ 


ಕಾಣಿಸುತ್ತಿದೆ; ನಕ್ಷತ್ರಗಳು ಉದುರುತ್ತಿವೆ; ಇದೇನು ಮೂಲೋಕವೂ ಅಂತ್ಯಗೊಳ್ಳುವುದೋ 
ಎಂಬ ಶಂಕೆ ನನ್ನಲ್ಲಿ ಉಂಟಾಗುತ್ತಿದೆ. ಮುಂದೆ ಏನು ಸಂಭವಿಸುತ್ತದೆಯೋ!” ಎಂದು 
ಹೇಳಿದ. ಆನಂತರ, “ಏನಾದರಾಗಲಿ, ನಮ್ಮ ಸೈನ್ಯವನ್ನು ವಿಂಗಡಿಸಿ ಯುದ್ಧಸಿದ್ಧಗೊಳಿಸಿ 
ಲಂಕಾಪುರದ ಮೇಲೆ ಇವತ್ತೇ ಲಗ್ಗೆಯಿಡಬೇಕು” ಎಂದು ಶೈಲಾಗ್ರದಿ೦ದ ಇಳಿದು 
ಬಂದು, ಭಾನುಸುತ ನಳ ನೀಲ ಜಾಂಬವ ವಿಭಿಷಣರನ್ನೂ, ಅನೂನಬಲರಾದ 
ಗವಯ ಕುಮುದ ಶತಬಲ ಮುಂತಾದ ಮುಖ್ಯ ಕಪಿವೀರರನ್ನು ತನ್ನ ಎಡಬಲಗಳಲ್ಲಿ 
ನಿಲ್ಲಿಸಿಕೊಂಡು ಲಂಕೆಯ ಕಡೆಗೆ ರಘುವೀರನು ನಡೆತಂದ. 


ಪಡೆಯನ್ನು ನಾಲ್ಕೂ ದಿಕ್ಕುಗಳಿಗೆ ಹಂಚಿ, ಶರಚಾಪಗಳನ್ನು ಹಿಡಿದು ಉತ್ತರದ 
ಕಡೆಗೆ ಲಕ್ಷ್ಮಣನ ಸಹಿತ ನಡೆತಂದ; ಅವನ ಎಡಬಲಗಳಲ್ಲಿ ಜಾಂಬವ ವಿಭೀಷಣ 
ಮೊದಲಾದ ಪ್ರಮುಖರಿದ್ದರು. ಬುವಿಯು ಬೆಸಲಾದಂತೆ ಮಹಾಪಡೆಯು ಬರುತ್ತ 
ಬೊಬ್ಬೆಯಿಡುತ್ತಿದ್ದರೆ ಸಿಡಿಲು ಆರ್ಭಟಿಸಲು ಗಿರಿಗಳೂ ನಡುಗುವಂತೆ ದೈತ್ಯನಗರಿಯು 
ನಡುಗಿಹೋಯಿತು. ಆ ಕ್ಷಣದಲ್ಲಾದ ಒಂದು ಅದ್ಭುತವನ್ನು ಏನೆಂದು ಹೇಳುವುದು! 
ಮೈಂದ ದ್ವಿವಿದರ ಜೊತೆ ಸೇರಿದ ಅಗ್ನಿಸುತನು ಪೂರ್ವದ ಬಾಗಿಲಲ್ಲಿ ಬಂದು ನಿಂತ; 
ಅಂಗದ ವೃಷಭ ಗವಾಕ್ಷ ಗಜರು ದಕ್ಷಿಣದ ಬಾಗಿಲಿಗೆ ಬಂದರು. ಪಶ್ಚಿಮದಲ್ಲಿ ಪ್ರಮಾಧಿ- 
ಪ್ರಘಸರಿರುವುದನ್ನು ನೋಡಿ ಅಲ್ಲಿ ಮಾರುತಿಯು ಸುಗ್ರೀವನ ರಕ್ಷಣೆಗೆ ಮಧ್ಯದಲ್ಲಿ ನಿಂತ. 
ಒಂದೊಂದು ಬಾಗಿಲಲ್ಲಿಯೂ ನೂರು ಕೋಟಿಯಂತೆ ಕಪಿನಾಯಕರು ರಘುವೀರನಿಗಾಗಿ 
ಪ್ರಾಣವನ್ನೇ ಕೊಡಲು ಸಿದ್ಧರಾಗಿ ಸಾಹಸ-ಕ್ರೋಧಗಳಿಂದ ಕೂಡಿ ಸೆಟೆದು ನಿಂತರು. 
ಕೂಗಿಡುತ್ತ ಮರಗಳಣ್ನೂ ಮರಡಿಗಳನ್ನೂ ಬೆಟ್ಟಗಳನ್ನೂ ಹಿಡಿದು ಕಾಳಿಂಗಸರ್ಪಗಳಂತೆ 
ಬುಸುಗುಡುತ್ತ ರಕ್ಕಸರನ್ನು ಕೂಗಿ ಕರೆಯುತ್ತ ಉಗುರು ಹಲ್ಲುಗಳೊಡನೆ ಶಸ್ತ್ರಗಳನ್ನು 
ಹಿಡಿದು ಸಿದ್ಧವಾದರು. ಹೀಗೆ ಎಲ್ಲ ದಿಕ್ಕುಗಳಲ್ಲಿಯೂ ವಾನರಸೇನೆಯು ಪ್ರಳಯಕಾಲದ 
ಭೂರವನ ಬಳಗದಂತೆ ಭೋರ್ಮೊರೆದು ನಿಂತರು. ಮಹಾಸತ್ವರು ಇಡಿಕಿರಿದಿದ್ದ 
ಕಲ್ದಾಂತದ ಮೃಡನಂತೆ ನಿಂತ ಅವರೊಡನೆ ಸೆಣಸುವವರು ಯಾರು? ಹತ್ತು ಆನೆಗಳ 
ಬಲವುಳ್ಳ ಕಪಿವೀರರು ಕೆಲವರು, ಉತ್ತರೋತ್ತರ ವೃದ್ಧಿಕರ ವೀರ್ಯವಂತರು ಕೆಲವರು, 
ಅಪ್ರಮೇಯಬಲರು ಕೆಲವರು; ಮೃತ್ಯು ಬಂದರೆ ಹಿಡಿದು ತುತ್ತುಗೈಯುವರಲ್ಲದೆ ಹಟ 
ಬಿಡದ ಅಲಘುಬಲರು ಅವರು. ಅಮಿತ ಸಂಖ್ಯೆಯ ಅವರೆಲ್ಲರೂ ಲಂಕೆಯನ್ನು ಮುತ್ತಿ 
ಬರಸಿಡಿಲ ಬಳಗವು ತ್ರಿಕೂಟಾದ್ರಿಯನ್ನು ಬಳಸಿ ನಿಂತರು. ಆ ಪಟುಭಟರ ಆರ್ಭಟಕ್ಕೆ 
ಪೊಡವಿ ತಲ್ಲಣಿಸಿತು, ಕಡಲು ಕಂಪಿಸಿತು, ಆಗಸದಿಂದ ತಾರೆಗಳು ಕಳಚಿಕೊಂಡು 
ಉದುರಿದುವು, ಬಿರುಗಾಳಿಯು ತನಗಿಚ್ಛೆ ಬಂದಂತೆ ಬೀಸಿತು. ಬರಬರುತ್ತ ಹೆಚ್ಚಾಗುತ್ತಿದ್ದ 
ಕಪಿಗಳ ಬೊಬ್ಬಿರಿತವನ್ನು ಕೇಳಿದ ರಕ್ಕಸಪಡೆಯು ರೋಷದಿಂದ ಕುದಿಯುತ್ತ 
ಘುಡುಘುಡಿಸಿ ಪ್ರಾಕಾರದ ರಕ್ಷಣೆಗಾಗಿ ಬಳಸಿ ನಿಂತರು. ಯುದ್ಧಸನ್ನಧರಾಗಿ ಸೇರಿದ್ದ 
ಕಪಿಭಟರ ಕ್ರುದ್ಧತೆಯನ್ನು ನೋಡಿ ರಘುವೀರನು ಪ್ರಬುದ್ಧರಾದ ಜಾಂಬವಂತ 
ಎಭೀಷಣ ಸೂರ್ಯಸುತ ಮುಂತಾದವರನ್ನು ಪ್ರೀತಿಯಿಂದ ಕರೆದು, “ನಮ್ಮಲ್ಲೀಗ 
ರಕ್ಕಸ ಪಡೆಯ ಎರುದ್ಧ ಬದ್ಧವೈರವು೦ಟಾಗಿದೆ, ಖಂಡಿತವಾಗಿಯೂ ನಾವು ಲಂಕೆಯನ್ನು 


೭೭೨ ಶ್ರೀರಾಮಕಥಾಮೃತ 


ಗೆಲ್ಲುವುದು ಖಚಿತ; ನೋಡಿ ನಮ್ಮ ಸೈನಿಕರು ಹೇಗೆ ಉತ್ಸಾಹ ಪರಾಕ್ರಮದಿಂದ ತುಂಬಿ 
ತುಳುಕುತ್ತಿದ್ದಾರೆ! ಮುಂದೆ ಕೈಗೊಳ್ಳಬೇಕಾದ ಕ್ರಮವಾವುದು? ನಮ್ಮ ಬಲದೊಡನೆ 
ಈಗಲೇ ಲಂಕಾಪುರಿಯೊಳಗೆ ನುಗ್ಗುವುದೋ, ಅಥವಾ ಮತ್ತೆ ಯಾರಾದರೂ ಹೋಗಿ 
ದಾನವರಿರುವ ಬಗೆಯನ್ನರಿತು ತಿಳಿದು ಬರಬೇಕೋ?” ಎಂದು ರಾಮಪುರದರಸನು 
ಮಾನವರ ರೀತಿಯಲ್ಲಿ ಆ ಆಪ್ತಸಂದೋಹದೊಂದಿಗೆ ಸಮಾಲೋಚಿಸಿದ. 


೧೬. ಅಂಗದನ ರಾಯಭಾರ 


ಅಗಜಾತನೆಯೆ, ಮುತ್ತಿಗೆಯನ್ನು ಹಾಕಿದರೂ ರಘುನಾಥನು ರಾಜನೀತಿಯನ್ನು 
ಮರೆಯದೆ ರವಿತನಯನೇ ಮುಖ್ಯರಾದ ನಾಯಕರನ್ನು ಕರೆಯಲು, ಸುತ್ತಲೂ 
ಮುರುಡಿಗಳನ್ನೆತ್ತಿ ದಿಕ್ಕರಿಗಳಂತೆ ನಿಂತ ಬಲಿಮುಖಸೈನಿಕರು ರಾಮನು ಏನು ಹೇಳುವನೋ 
ಎ೦ದು ಇತ್ತ ಗಮನ ಕೊಟ್ಟರು. “ಗುರುದೇವತಾದ್ರೋಹವನ್ನು ಮಾಡಿದ ರಾವಣನ 
ಸಿರಿಯು ಬಿಸಿಲ ತೊರೆಯಂತೆ ಕಣ್ಮರೆಯಾಗದೆ ಶಾಶ್ವತವಾಗಿ ಉಳಿಯುತ್ತದೆಯೇ? 
ಯಶಸ್ಮರವೆಂಬ ಸಿರಿಯು ನಮಗೆ ದೊರೆಯದೆ ಹೋಗುತ್ತದೆಯೇ?” ಎಂದು 
ಪರಿಪರಿಯಲ್ಲಿ ಆ ಯೋಧರೆಲ್ಲರೂ ಬಿನ್ನವಿಸಲು ರಘುನಾಥನು, “ಇನ್ನೊಮ್ಮೆ ಆ 
ದಾನವರಾಜನ ಬಳಿಗೆ ಧೀಮ೦ತನಾದವನೊಬ್ಬನನ್ನು ಕಳಿಸಿ, ಬೇಗ ಅವನಿಜೆಯನ್ನೊಪ್ಪಿಸಿ 
ಯುದ್ಧವನ್ನು ನಿವಾರಿಸಿಕೊಂಡು ತನ್ನ ಜೀವವನ್ನೂ ಜೀವಸಂಕುಲವನ್ನೂ ಉಳಿಸಿಕೊಂಡು 
ಸಂಪತ್ತನ್ನು ಅನುಭವಿಸಲು ಹೇಳುವುದು ಉತ್ತಮವಾಗಿ ತೋರುತ್ತಿದೆ. ಅವನು ಅದಕ್ಕೆ 
ಒಪ್ಪದಿದ್ದರೆ ಹೋರಾಡಿ ದುರ್ಗವನ್ನು ವಶಪಡಿಸಿಕೊಳ್ಳೋಣ. ನೀವು ಸಂಕೋಚವಿಲ್ಲದೆ 
ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವುದನ್ನು ಹೇಳಿ” ಎಂದು ಸೂಚಿಸಿದ. ಆಗ ಅಲ್ಲಿ ಸೇರಿದ್ದ 
ವಿಭೀಷಣನಲ್ಲದೆ ಕಪಿವೀರರೆಲ್ಲರೂ ಸಂತಸಗೊಂಡು, “ಎಲೆ ದೇವ, ಈ ಭೂತಳದಲ್ಲಿ 
ಅರಸಿನ ರೂಪದಿಂದ ಸಕಲ ಜೀವಿಗಳನ್ನೂ ಪೊರೆಯುವ ಪರಬೊಮ್ಮನಾದ ನಿನ್ನ 
ಸಿರಿಚರಣಗಳಿಗೆ ಅರಿಕೆ ಮಾಡಿಕೊಳ್ಳುವುದು ಏನಿದೆ? ನೀನು ಹೇಳಿದುದು ರಾಜನೀತಿ; 
ಆದುದರಿಂದ ಅನುವರನೊಬ್ಬನನ್ನು ರಾಯಭಾರಕ್ಕೆ ಕಳಿಸಿಕೊಡಬಹುದು” ಎಂದು 
ಒಪ್ಪಿಗೆಯನ್ನಿತ್ತರು. ಅವರ ಮಾತನ್ನು ಒಪ್ಪಿದ ರಘುರಾಮನು, “ಬುದ್ಧಿವ೦ತರಲ್ಲಿ 
ಮುಖ್ಯನೂ, ಮಾಯಾವಿಗಳಲ್ಲಿ ಅಧಿಕನೂ, ಕುಟಿಲತೆಗಳಲ್ಲಿ ಪಳಗಿದವನೂ ಆದ ಆ 
ದೈತ್ಯನಾಯಕನೊಡನೆ ಮಾತನಾಡಿ ಅವನಿಗೆ ಸೂಕ್ತ ಉತ್ತರಗಳನ್ನು ಕೊಟ್ಟು, ಅವನ 
ಮನಸಿನ ಇಂಗಿತವನ್ನು ಅರಿತು ಬರುವವನು ಯಾರು ಎಂಬುದನ್ನು ನಿಧಾನವಾಗಿ 
ಆಲೋಚಿಸಿ ಹೇಳಿದರೆ ಅವನನ್ನು ಕಳುಹಿಸಿಕೊಡೋಣ”' ಎಂದು ಹೇಳಲು 
ಸುಗ್ರೀವ ಜಾಂಬವ ವಿಭೀಷಣರು ಈ ರೀತಿ ಬಿನ್ನವಿಸಿಕೊಂಡರು: “ದೇವ, ನೀನು 
ಸಕಲ ಜೀವಿಗಳ ಬುದ್ಧಿವಂತಿಕೆಗೆ ಸಾಕ್ಷಿಕನಾಗಿರುವವನು, ಬೋಧಕನಾಗಿರುವವನು; 
ಆದರೂ ಕೇಳುತ್ತಿದ್ದೀಯೆ. ನಿನ್ನ ಪಾವನಪದಾಬ್ಬಗಳಿಗೆ ಅರಿಯದುದೇನಿದೆ? ನೀನೇ 
ಸೂಕ್ತನಾದವನನ್ನು ಆಯ್ಕೆಮಾಡಿಕೊಂಡು ಕಳಿಸಬೇಕು ಎಂದು ಬಿನ್ನವಿಸಿಕೊಳ್ಳುತ್ತೇವೆ” 


ಯುದ್ಧಕಾಂಡ ೭೭೩ 


ಎಂದು ಉತ್ತರವನ್ನಿತ್ತರು.. ಆಗ ಶ್ರೀರಾಮಚಂದ್ರನು ನಸುನಗುತ್ತ, ದೇವಪತಿಯ 
ಆತ್ಮಭವನೂ, ರಕ್ಕಸಕುಲಜೀವದಲ್ಲಣನೂ, ಮಹಾ ಬಲಶಾಲಿಯೂ ಯುವರಾಜನೂ 
ಆದ ಅಂಗದನನ್ನು “ಬಾ' ಎಂದು ಪ್ರೀತಿಯಿಂದ ಹತ್ತಿರ ಕರೆದು, “ಯಾವುದೇ 
ಭಯವನ್ನು ಹೊಂದದೆ ನೀನು ರಾವಣನ ಬಳಿ ಹೋಗಿ "ಸೀತೆಯನ್ನು ಬಿಟ್ಟುಕೊಟ್ಟು, 
ಸಿರಿಯನ್ನಿರಿಸಿಕೊಂಡು ಬದುಕು' ಎಂದು ಮೃದುನುಡಿಗಳಿಂದ ನುಡಿದು, ದೈತ್ಯನು ನಿನ್ನ 
ಮಾತುಗಳನ್ನು ಒಪ್ಪದಿದ್ದರೆ ಆ ಬಳಿಕ ಅವನಿಗೆ "ನಿನ್ನ ಪೇತಕೃತ್ಯಗಳಿಗೆ ಸಿದ್ಧನಾಗು' ಎಂದು 
ನಿರ್ಭಯವಾಗಿ ಹೇಳಿ ವಾಪಸ್ಸು ಬಾ” ಎಂದು ಅಂಗದನಿಗೆ ಸೂಚಿಸಿದ. ದೊರೆಯು ವಹಿಸಿದ 
ಕಾರ್ಯವನ್ನು ಮಾಡಲು ಒಪ್ಪಿ, ಮನಸ್ಸಿನಲ್ಲಿಯೇ ರಘುಕುಲತಿಲಕನ ಪಾದಾಬ್ದಗಳಿಗೆ 
ವಂದಿಸಿದ ಸುರಪಸುತನಂದನನು ಧರಣಿತಳಕ್ಕೆ ಇಳಿದು ಬಂದ. 


ಅವನು ಬರುತ್ತಿದ್ದ ರಭಸಕ್ಕೆ ಕೈಗಳ ತಿರುಹುವಿಕೆಯ ಕಾರಣದಿಂದ ವೇಗವಾಗಿ 
ಬೀಸಿದ ಗಾಳಿಯಿಂದಾಗಿ ಆ ಪಟ್ಟಣದ ಕಟ್ಟಡಗಳ ಮೇಲೆ ಹಾರಾಡುತ್ತಿದ್ದ ಧ್ವಜಗಳು 
ಕ್ಷಣದಲ್ಲಿ ನೆಲಕ್ಕೆ ಉದುರಿದವು. ಆ ತುಂಗಬಲನು ಐತರುತ್ತಿದ್ದ ಉರುಬೆಗೆ ದೈತ್ಯಪುಂಗವನ 
ಸಭೆ ಬೆದರಿ ಕಳವಳಿಸುತ್ತ ಏನು ಅಪಾಯವು ಸಂಭವಿಸುವುದೋ ಎಂದು ಚಿಂತಿಸಿತು. 
ನಗರದಲ್ಲಿದ್ದ ದೈತ್ಯಭಟರು ತಮ್ಮ ಆಯುಧಗಳನ್ನು ಹಿಡಿದು ಕಣ್ಣುಗಳನ್ನರಳಿಸಿ ನಾಲ್ಲೆಸೆಗಳತ್ತ 
ನೋಟ ಬೀರಿ ಸಿದ್ಧರಾಗಿ ನಿಂತರೆ, ಜನರೆಲ್ಲ ದಿಕ್ಕೆಟ್ಟರು. ಆಗ ಅವರ ಕಣ್ಣಿಗೆ ದೊಡ್ಡ 
ಬೆಟ್ಟವೊ೦ದನ್ನು ಕೈಯಲ್ಲಿ ಹಿಡಿದುಕೊಂಡು ಲಯಕಾಲರುದ್ರನ ರೀತಿಯಲ್ಲಿ ಅಂಗದನು 
ಕಾಣಿಸಿದ. "ಈ ಹಿಂದೆ ಕೋಡಗವೊಂದು ಲಂಕೆಗೆ ಬಂದಾಗ ನಾವೆಲ್ಲ ಮನೆಮಠಗಳನ್ನು 
ಬಿಟ್ಟು ವನಕ್ಕೆ ಹೋದುದರಿಂದ ಜೀವಗಳನ್ನುಳಿಸಿಕೊಳ್ಳಲು ಸಾಧ್ಯವಾಯಿತು; ಈಗ 
ನೋಡಿದರೆ ಬೆಟ್ಟದಂತಹ ಮತ್ತೊಂದು ಕೋತಿ ಬರುತ್ತಿದೆ, ಅವನು ಕಂಡರೆ ಬದುಕುವುದು 
ಹೇಗೋ ಎಂತೋ! ಲಂಕಾನಗರವು ಅಪಾಯಗಳ ಸದನವಾಗುತ್ತಿದೆ; ವಿಧಿಯು 
ನಮ್ಮ ಮೇಲೆ ಕೋಷಿಸಿಕೊಂಡಿದೆ' ಎಂದು ಎಲ್ಲರೂ ಬೆದರಿ ಜ್ವರಗೊಂಡು ವಾಲಿಯ 
ಮಗನು ಬರುತ್ತಿರುವುದನ್ನು ಬಾಯಿಬಿಟ್ಟುಕೊ೦ಡು ನೋಡಿದರು. ಕೆಲವು ತರುಣರು 
ತಮ್ಮ ಸರಕುಗಳನ್ನು ಒಗ್ಗೂಡಿಸಿಕೊಂಡು ಮರೆಗೆ ಅಡಗಿಕೊಳ್ಳಲು ಹೋದರೆ, ಮತ್ತೆ 
ಕೆಲವರು ನೆಲವನ್ನಗೆದು ತಮ್ಮ ಒಡವೆಗಳನ್ನು ಬಚ್ಚಿಡಲು ಹವಣಿಸಿದರು; ಮತ್ತೆ ಕೆಲವರು 
ಹೆದರಿಕೆಯಂದ ಕೈಗಳನ್ನು ಕೊಡಹುತ್ತ ಪಾಳು ಮಂಟಪಗಳಲ್ಲಿ ಆಶ್ರಯ ಪಡೆದರು. 
ಹಿ೦ದಾದುದನ್ನು ಸ್ಮರಿಸಿಕೊಂಡು, ಮುಂದಾಗುವುದನ್ನು ಕಲ್ಪಿಸಿಕೊಂಡು ನಗರದ ಜನರೆಲ್ಲ 
ತಲ್ಲಣಗೊ೦ಡರು; ಬೆಂಕಿಯೇ ಮನುಷ್ಯರೂಪದಲ್ಲಿ ಬರುತ್ತಿದೆಯೋ, ದೇವೇಂದ್ರನು 
ಈ ವೇಷದಲ್ಲಿ ಅವತರಿಸಿದನೋ, ಕುಬೇರನು ಈ ರೀತಿ ಬ೦ದು ಲಂಕಾ ನಗರದ 
ಪ್ರಜೆಗಳನ್ನು ಮಟ್ಟಹಾಕಲು ಯೋಚಿಸುತ್ತಿರುವನೋ ಎಂದು ಭಯಗೊಂಡರು. ಅವನು 
ಮಾಡುವ ದಾಂಧಲೆಯನ್ನು ಎದುರಿಸಿ ನಾವು ಬದುಕುವುದು ಹೇಗೋ ಶಿವ ಶಿವಾ 
ಎಂದು ಸಾಮಾನ್ಯ ಜನರು ಸಂಕಟಕ್ಕೊಳಗಾದರು. ಪ್ರಳಯಕಾಲದ ಬಿರುಗಾಳಿಯಂತೆ 
ಭೂಮಿಗಿಳಿದ ಅ೦ಗದನು, ರೆಕ್ಕೆಗಳಿಲ್ಲದ ಮೇರುಪರ್ವತದಂತೆ, ತಕ್ಷಣವೇ ರಾವಣಸಭೆಯ 
ಒಳಹೊಗುವುದಕ್ಕೆ ಅಂಜಿ ಹೊರಗೆ ನಿಂತ; ಒಳಗಿದ್ದ ಖಳರೆಲ್ಲ ತಲ್ಲಣಗೊಂಡರು, 


೭೭೪ ಶ್ರೀರಾಮಕಥಾಮೃತ 


ಇಂದ್ರಜಿತು ಮೊದಲಾದ ಮುಖ್ಯ ರಕ್ಕಸರು ಅಲ್ಲಲ್ಲಿ ಗಜಬಜಿಸುತ್ತ ತಮ್ಮ ಆಯುಧಗಳನ್ನು 
ಸರಿಪಡಿಸಿಕೊಂಡು ನಿಂತರು. 


ಭೂರಿವಿಕ್ರಮನಾದ ಅ೦ಗದನು ಸಭಾಭವನವನ್ನು ಹೊಕ್ಕು ನಾಲ್ದೆಸೆಗಳನ್ನು ನಿಟ್ಟಿಸುತ್ತ 
ಸಿಂಹವಿಷ್ಠರದಲ್ಲಿ ಕುಳಿತಿದ್ದ ದೈತ್ಯನ ಆರ್ಭಟೆಯನ್ನು ನೋಡಿ, ತಾನು ನೆಲದ ಮೇಲೆ 
ಕುಳಿತುಕೊಳ್ಳುವುದೋ ನಿಂತುಕೊಳ್ಳುವುದೋ ಎಂದು ಅರೆಚಣ ಚಿಂತಿಸಿ, ಕೊನೆಗೆ 
ಒಂದು ಉಪಾಯವು ಹೊಳೆದು ತನ್ನ ದೀರ್ಫ ಬಾಲವನ್ನು ಸುರುಳಿಸುರುಳಿಯಾಗಿ 
ಪೇರಿಸಿಕೊಂಡು ಅದರ ತುದಿಯಲ್ಲಿ ಕುಳಿತುಕೊಂಡ. ಇದನ್ನು ನೋಡುತ್ತಿದ್ದ 
ರಕ್ಕಸರು ಅಚ್ಚರಿಯಿಂದ ಕಣ್ಣು ಪಿಳುಕಿಸುತ್ತಿದ್ದರೇ ಹೊರತು ಯಾರೂ ಮಾತನಾಡುವ 
ಧೈರ್ಯವನ್ನು ಹೊಂದಿರಲಿಲ್ಲ, ಅವನನ್ನು ತಡೆಯುವವನಂತೂ ಇರಲೇ ಇಲ್ಲ. 
ಬೆರಗಾದ ಸಭೆಯನ್ನು ನೋಡುತ್ತ ರಾವಣೇಶ್ವರನು ಅಹಿತಕರ ಸನ್ನಿವೇಶದಲ್ಲಿದ್ದುಕೊಂಡು 
ತಾನು ಸುಮನಿರುವುದೆಂತು ಎಂದು ಪ್ರಹಸ್ತನನ್ನು ಕರೆದು, “ಯಾವದೋ ಮಾಯದಲ್ಲಿ 
ಬಂದು ಇಲ್ಲಿ ಮುಂದೆಯೇ ಕುಳಿತಿರುವ ಈ ಕೋಡಗ ಯಾರು, ಎಲ್ಲಿಂದ ಬಂತು, 
ಆಗಬೇಕಾದುದೇನು ಎಂದು ವಿಚಾರಿಸು. ಇವನ ರೀತಿ ಮಕ್ಕಳಾಟದಂತಿದೆ; ಇದಕ್ಕೆ 
ಮಾತನಾಡಲು ಬರುವುದೋ ಇಲ್ಲವೋ; ಇದನ್ನು ಸ್ವಲ್ಪ ಹೊತ್ತು ಇಲ್ಲಿ ಆಡಿಸಿ ಆನಂತರ 
ನಗರದಲ್ಲಿ ಕುಣಿಸಿ ಕೊನೆಗೆ ಉಪವನದಲ್ಲಿ ಬಿಟ್ಟುಬಿಡಿ” ಎಂದು ಸೂಚಿಸಿದನು. “ಅಪ್ಪಣೆ. 
ಮಹಾಪ್ರಭು” ಎಂದು ಅಮಾತ್ಯ ಪ್ರಹಸ್ತನು ನುಡಿದು, ಅಂಗದನತ್ತ ತಿರುಗಿ, “ಎಲೆ 
ಕಪಿಯೇ ಹೆದರಬೇಡ, ನೀನು ಕೇಳಿದುದನ್ನು ಕೊಡುತ್ತೇನೆ. ಯುದ್ಧಸನ್ನದ್ಧರಾದ ರಕ್ಕಸರ 
ನಡುವೆ ನಿ೦ತ ನಿನ್ನನ್ನು ನೋಡಿ ಯಾರಿಗೂ ನಗು ಬರುತ್ತಿಲ್ಲ. ಆದರೆ ನಿನ್ನನ್ನು ಯಾರು 
ಕಂಡರೂ ಪ್ರೀತಿಯಿಂದ ಕುಣಿಕುಣಿಸಿ ಸಂತೋಷಪಡುತ್ತಾರೆ. ದೈತ್ಯೇ೦ದ್ರನ ಮುಂದೆ ನಿನ್ನ 
ಕುಣಿತಗಳನ್ನು ತೋರಿಸು” ಎಂದಾಗ ಅಂಗದನು, “ಉತ್ತಮವಾದ ರಾಜನೀತಿಗಳನ್ನು 
ಬದಿಗೊತ್ತಿ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ನೀನು ಯಾರು ಎಂಬುದನ್ನು 
ಮೊದಲು ಹೇಳಿದರೆ ನಾನು ನನ್ನ ಪರಿಚಯವನ್ನು ಮಾಡಿಕೊಳ್ಳುತ್ತೇನೆ” ಎಂದು 
ನುಡಿದ. ಈ ಮಾತುಗಳನ್ನು ಕೇಳಿದ ಪ್ರಹಸ್ತನು ಕೋಪಾವಿಷ್ಣನಾಗಿ, “ಈ ರೀತಿ 
ಅವಹೇಳನಕಾರಿಯಾಗಿ ಪರಿಹಾಸ ಮಾಡುತ್ತಿರುವ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ” 
ಎಂದು ಗರ್ಜಿಸಲು, ಈ ಸಮಯವು ಹೆಚ್ಚಿನ ಪರಿಹಾಸಕ್ಕೆ ತಕ್ಕುದಲ್ಲ ಎಂದು ಬಗೆದ 
ಅಂಗದನು, “ಈ ಬುವಿಯಲ್ಲಿ ಈ ಮೋಡಿ ಈ ಗಾಡಿ, ಈ ಚಂದ ಈ ಅಂದ, ಈ 
ಥಳುಕು ಈ ಬಳುಕುಗಳಿಂದ ಕೂಡಿ ಅನನ್ಯಸಾಧಾರಣನಾದ ಚಂದ್ರಸೂರ್ಯಸಮಾನ 
ಪರಾಕ್ರಮಿಯಾದ ನಿನ್ನೊಡನೆ ಮಾತನಾಡದಿರುವುದೆಂತು ಸಾಧ್ಯ” ಎಂದು ಹೇಳಿ, 
“ನನ್ನನ್ನು ನೀನು ಕಪಿ ಎಂದು ಕರೆದೆಯಲ್ಲವೇ? ವನಚರರು ವಿಕೃತಾಂಗರು ಅತಿ ಚಪಲರು 
ಎ೦ಬುದು ಲೋಕದಲ್ಲಿ ರೂಢಿಯಾದ ಮಾತು; ಆದರೆ ಹಣ್ಣು ಹಂಪಲುಗಳನ್ನು ತಿಂದು 
ಬದುಕುವುದು ನಮಗೆ ಸಹಜ. ಕುರುಹೇ ಇಲ್ಲದ ನಾನು "ನೀನು ಯಾರು' ಎಂದು 
ಬೆಸಗೊಂಡರೆ ನಿನಗೆ ಇಷ್ಟು ಕೋಪವೇಕೆ? ನನಗೆ ಉತ್ತರವನ್ನು ಕೊಟ್ಟುಬಿಟ್ಟರೆ ನಿನ್ನ 
ಘನತೆಗೆ ಮುಕ್ಕಾಗುತ್ತದೆಯೇ? ಕಾಡೇ ನಮ್ಮ ತವರುಮನೆ, ಅದರಲ್ಲಿ ತಪ್ಪಾದುದೇನಿದೆ? 


ಯುದ್ಧಕಾಂಡ ೭೭೫ 


ಒಂದು ಎರಡು ಮೂರು... .. ಇಪ್ಪತ್ತು ಕಿರೀಟಗಳನ್ನು ಧರಿಸಿ ಕುಳಿತಿರುವವರನ್ನು 
ನೋಡುತ್ತ, ಅವರ ಎಡಬಲಗಳಲ್ಲಿ ನಾನಾ ಸ್ವರೂಪಗಳಲ್ಲಿರುವ ದೈತ್ಯರನ್ನು ನೋಡುತ್ತ 
ನನಗೆ ಭ್ರಮೆ ಆವರಿಸಿತು; ಇವರುಗಳಲ್ಲಿ ರಾಜನು ಯಾರು ಎಂಬ ಶಂಕೆ ನನ್ನಲ್ಲಿ 
ಉಂಟಾಯಿತು. ಅಲ್ಲ, ಹೆದರಿಕೊಂಡು ನಾಯಿನರಿಯಂತೆ ಹೊಂಚು ಹಾಕಿಕೊಂಡು 
ರಘುನಂದನನ ಸುದತಿಯನ್ನು ಜನಸ್ಥಾನದಿಂದ ಕದ್ದು ತಂದ ಶೂರನಾರೆಂಬುದನ್ನು 
ತೋರಿಸಿದರೆ ನಾನು ಅವನನ್ನು ನೋಡಿ ಸಂತಸಗೊಳ್ಳುತ್ತೇನೆ. ಬಲ ಪೌರುಷಗಳಿಂದ 
ಈ ನೆಲವನ್ನು ಬಹುಕಾಲ ಪಾಲಿಸಿ, ರಾಘವನ ಹೆ೦ಂಡತಿಯ್ನು ಅಪಹರಿಸಲು ತಾಟಕಿಯ 
ಮಗನನ್ನು ಪ್ರಾರ್ಥಿಸಿಕೊಂಡು, ಅವನು ಮೃಗರೂಪವನ್ನು ಧರಿಸಿ ಆಶ್ರಮದ ಸುತ್ತ 
ಸುಳಿಯುತ್ತಿರಲು, ವಂಚನೆಯಿಂದ ವೇಷವನ್ನು ಮರೆಸಿಕೊಂಡು ಕರೆತರುವಂತಹ ಬೇರೆ 
ಮಹಾಪುರುಷರು ಲೋಕದಲ್ಲಿ ಬೇರೆ ಯಾರಿದ್ದಾರೆ! ಕ್ಷಿತಿಜಾತೆಯನ್ನು ಕದ್ದು ತಂದ 
ಪರಾಕ್ರಮಿಯು ಯಾರೆಂದು ತೋರಿಸಿದರೆ ಅವನನ್ನು ನಾನು ಸಂತೋಷದಿಂದ ಕಂಡು 
ಹೋಗುತ್ತೇನೆ” ಎಂದು ಅಂಗದನು ನುಡಿದ. 


ಇಷ್ಟು ಚಟುಲನುಡಿಗಳನ್ನಾಡುವ ಆ ಕಪಿಯನ್ನು ಕಿನಿಸಿನಿಂದ ನೋಡಿದ ಆ 
ದೈತ್ಯನಾಥನು ಕೃತಕವಾದ ನಸುನಗೆಯಿ೦ದ ಕೂಡಿ, “ವನಚರನೇ ನೀನು ಯಾರು? ಈ 
ಹಿಂದೆ ಬಂದಿದ್ದ ಮರ್ಕಟನು ನಿನಗೆ ಏನಾಗಬೇಕು? ಅವನು ಈಗ ಎಲ್ಲಿ ಹೋಗಿದ್ದಾನೆ? 
ನೀನು ಯಾರ ಮನೆಯಲ್ಲಿ ಊಳಿಗಕ್ಕೆ ಇದ್ದೀಯೆ?” ಎಂದು ವಿಚಾರಿಸಿದ. ಆಗ 
ಅಂಗದನು ಆ ಅಸುರನನ್ನು ಕುರಿತು, “ಸಮುದ್ರತಟದಲ್ಲಿ ಸಮಾಧಿಯಲ್ಲಿ ಕುಳಿತಿರಲು 
ಅವನನ್ನು ಹಿಡಿಯಲು ಬಂದ ನಿನ್ನನ್ನು ತನ್ನ ಕಂಕುಳಲ್ಲಿ ಇರುಕಿಸಿಕೊಂಡು ನಾಲ್ಕೂ 
ಕಡಲುಗಳನ್ನು ಸುತ್ತಿ ಬಂದು ಆಕಾಶದಿಂದ ಎಸೆಯಲು ಅಳಿದುಳಿದು ಬಂದು ಯಾರ 
ಕಾಲಿಗೆ ಬಿದ್ದೆಯೋ ಆ ವಾಲಿಯ ಮಗ ಅಂಗದ ನಾನು. ಮೊದಲು ಬಂದಿದ್ದ 
ಕೋಡಗವು ಸಿಕ್ಕಿತೆಂದು ಅದನ್ನು ಬೆದರಿಸುತ್ತ ಓಡಿಸಿದಿರಲ್ಲ, ಅದು ಯಾವ ಕಡೆಯಲ್ಲಿ 
ಸಿಕ್ಕಿಕೊ೦ಡಿದೆಯೆ೦ಬುದು ನನಗೆ ಗೊತ್ತಿದೆ. ಹರಿಹರಸುರೇಂದ್ರಾದಿಗಳ ಮಕ್ಕಳೆಲ್ಲರೂ 
ಕಪಿರೂಪವನ್ನು ತಾಳಿ ಭಕ್ತಿತತ್ತರತೆಯಿ೦ಂದ ಬಂದು ರಘುವರನೊಡನೆ ಸೇರಿದ್ದಾರೆ; 
ನಿನ್ನ ಒಬ್ಬ ತಮ್ಮನು ಬ೦ದು ಶರಣಾಗಲು ಅವನನ್ನು ರಾಜೀವಲೋಚನನು ಮನ್ನಿಸಲು 
ಅವನು ಕಿಂಕರನಾಗಿದ್ದಾನೆ. ನನ್ನನ್ನು ನೃಪಾಲರತ್ನನಾದ ರಾಮನ ಕಿಂಕರನೆಂದು ಭಾವಿಸಿ 
ಆಡುವ ಮಾತುಗಳನ್ನು ಕೇಳೋ, ದಾನವ.” ಹೀಗೆಂದ ಅಂಗದನ ಮಾತುಗಳನ್ನು ಕೇಳಿ 
ಹರುಷವನ್ನು ತಾಳಿದ ದಶಾಸ್ಯನು ಮಂತ್ರಿಯೊಡನೆ, “ಇವನು ನನ್ನ ಅಣ್ಣನ ಮಗ. 
ಇವನು ಮನುಜನಿಗೆ ಚರನಾಗಿ ನನ್ನ ಬಳಿ ಬಂದಿದ್ದಾನೆ. ಮೂರು ಲೋಕಗಳಲ್ಲಿಯೂ 
ಪರಾಕ್ರಮಕ್ಕೆ ಹೆಸರಾದ ಕಪಿವರನ ಮಗನು ಮಾನವನೊಬ್ಬನಿಗೆ ಡಿಂಗರಿಗನಾಗಿ ಬಂದು, 
ನೀಚನಾದ ಸುಗೀವನಿಂದಾಗಿ ಅಪಕೀರ್ತಿಗೊಳಗಾಗಿ ಪ್ಷವಗಚಾಪಲ್ಯವನ್ನು ಬಿಡದೆ 
ತನ್ನ ತನುವನ್ನು ಪೊರೆದುಕೊಳ್ಳುವ ತರುಣನನ್ನು ನೋಡುವುದು ಯಾರಿಗೆ ತಾನೇ 
ಸಮಾಧಾನ” ಎಂದು ಸಮಾಧಾನಪಡಿಸುತ್ತ ನಯವಾದ ನುಡಿಗಳಿಂದ, “ಮಗನೇ, 
ನನ್ನ ಪರಾಕ್ರಮದಿಂದ ಸಂಪಾದಿಸಿದ ಈ ಸಂಪತ್ತು ನಿನ್ನದೇ. ಸಂಗ್ರಾಮದಲ್ಲಿ ಕ್ಷುದ 


೭೭೬ ಶ್ರೀರಾಮಕಥಾಮೃತ 


ಮಾನವರಿಬ್ಬರನ್ನೂ, ನಿನ್ನ ತಂದೆಯನ್ನು ಕೊಲ್ಲಿಸಿದ ಕುಲಗೆಡುಕನಾದ ಸುಗ್ರೀವನನ್ನೂ 
ತರಿದು ಹಾಕಿ ರಣಹದ್ದುಗಳಿಗೆ ಉಣಬಡಸುತ್ತೇನೆ. ಆ ಬಳಿಕ ನನ್ನ ವೈರವನ್ನು ಬಿಟ್ಟು ನಿನಗೆ 
ಕಪಿರಾಜತ್ಸವನ್ನು ತಂದುಕೊಡುತ್ತೇನೆ; ನೀನು ಮಹಾರಾಜನೆಂದೆನಿಸಿಕೊಂಡು ಸುಖವಾಗಿ 
ಬಾಳುವೆಯಂತೆ. ನೀನು. ನನಗೆ ಬೇರೆಯವನಲ್ಲ, ಇಂದ್ರಜಿತು ಮುಂತಾದವರಿಗಿಂತ 
ಹೆಚ್ಚಿನವನು. ಕಪಿಕರಡಿಗಳನ್ನು ಸಂಗ್ರಹಿಸಿಕೊಂಡು ಬಂದಿರುವ ಆ ನರನು ಅದೇನು 
ತಾನೇ ಮಾಡಬಲ್ಲ, ಧನಧಾನ್ಯ ತುಂಬಿದ ಈ ಪಟ್ಟಣಕ್ಕೆ ನಿನ್ನನ್ನು ಯುವರಾಜನನ್ನಾಗಿ 
ಮಾಡುತ್ತೇನೆ, ದೊರೆತನದಿಂದ ಈ ನಗರವನ್ನು ಆಳು” ಎಂದು ಹೇಳಲು ಅಂಗದನು 
ಈ ರೀತಿ ಉತ್ತರಿಸಿದ: “ಸಕಲ ಶಾಸ್ತ್ರಗಳನ್ನೂ ತಿಳಿದವನ ರೀತಿಯಲ್ಲಿ ಆಗಿಹೋದುದನ್ನೂ 
ಈಗಿರುವ ಸ್ಥಿತಿಯನ್ನೂ ಮುಂದೆ ಆಗುವುದನ್ನೂ ಊಹೆಯಿಂದ ಮಾತನಾಡಿ ನೀನು 
ಬೇರೆಯವರನ್ನು ಹರ್ಷಿತರನ್ನಾಗಿಸಿ ಕೃತಕೃತ್ಯರನ್ನಾಗಿ ಮಾಡಿಕೋ. ನಿನ್ನ ಮನಸ್ಸಿನ 
ದೌಷ್ಟ್ಯವು ನನಗೆ ತಿಳಿದಿಲ್ಲವೆ೦ದು ಅರಿತೆಯಾ? ವಿರಾಧ ಖರ ದೂಷಣ ತ್ರಿಶಿರರು 
ಸಾಯುವಾಗ ನಿನ್ನ ಪೌರುಷ ಎಲ್ಲಿ ಹೋಗಿತ್ತು? ಒಡಹುಟ್ಟಿದವಳ ಕಿವಿಮೂಗುಗಳನ್ನು 
ಲಕ್ಷ್ಮಣನು ತರಿದು ಎಸೆದಾಗ ನಿನ್ನ ಸಾಹಸವು ಎಲ್ಲಿ ಅಡಗಿತ್ತು? ಭಿಕ್ಷುಕ ರೂಪವನ್ನು 
ತಾಳಿ ರಘುವರನ ಸತಿಯನ್ನು ಅಪಹರಿಸುವಾಗ ನಿನ್ನ ಧೈರ್ಯವೆಲ್ಲಿ ಅಡಗಿತ್ತು? ನಿನ್ನ 
ಕೀರ್ತಿಯನ್ನು ಏನೆಂದು ಹೇಳುವುದು? ವೇದವತಿಯನ್ನು ಬಲಾತ್ಕರಿಸಹೋಗಿ ಅವಳಿಂದ 
ಶಾಪಕ್ಕೊಳಗಾದುದು, ಪುಂಜಿಕಾಸ್ಥಲಿಯನ್ನು ಕೆಣಕಿ ಬ್ರಹ್ಮನಿಂದ ಶಾಪಗ್ರಸ್ತನಾದ 
ವಿಷಯವು ಯಾರಿಗೂ ತಿಳಿಯದು ಎಂದಂದುಕೊಂಡೆಯಾ? ಪರರ ಸತಿಯರಿಗೆ 
ಆಸೆಪಟ್ಟು ಭಂಗಪಟ್ಟವರ ಕತೆಯನ್ನು ನೀನು ಕೇಳಿ ತಿಳಿಯೆಯಾ? ನಿನಗೂ ಅದೇ ಗತಿ 
ಕಾದಿದೆಯೆಂಬುದು ಇಷ್ಟರಲ್ಲೇ ಜಗತ್ತಿಗೆ ತಿಳಿಯುತ್ತದೆ. ದುರ್ಮಾರ್ಗವನ್ನು ಹಿಡಿದವನು 
ಬೇರೆ ಯಾರಿಗೆ ತಾನೇ ಏನು ಉಪಕಾರವನ್ನು ಮಾಡಬಲ್ಲ” ನಿನ್ನ ಮಾತುಗಳಿಂದ ನಾನು 
ಮರುಳಾಗುವವನಲ್ಲ. ಕಪಿವೃಂದವು ಈಗಾಗಲೇ ನಿನ್ನ ನಾಡಿನ ಜಲಧಿತಟದಲ್ಲಿ ಬಂದು 
ಆವರಿಸಿದೆ; ನಿನ್ನ ತಮ್ಮನು ರಾಮನ ಪದಜಲಜಗಳಿಗೆ ಶರಣಾಗಿದ್ದಾನೆ. ಇವುಗಳನ್ನೆಲ್ಲ 
ಮನಸ್ಸಿಗೆ ತಂದುಕೊಂಡು, ಇಷ್ಟು ದಿನ ಎಸಗಿದ ಪಾಪಕೃತ್ಯಗಳಿಗೆ ಪರಿಹಾರವನ್ನು ಹುಡುಕು. 
ನನ್ನ ಮಾತುಗಳನ್ನು ಕೇಳದಿದ್ದರೆ ದೈತೇಯ ಜಾತಿಗೆ ಉಳಿಗಾಲವಿಲ್ಲ. ನಿನ್ನ ಕುಲದ ಘನತೆ 
ನಾಶವಾಗುತ್ತದೆ. ನಿನ್ನ ಎಲ್ಲ ಅವಿವೇಕಗಳಿಗೆ ಉಪಾಯವೊಂದಿದೆ, ಮನಃಪೂರ್ವಕವಾಗಿ 
ಅದನ್ನು ಅನುಸರಿಸಿದರೆ ನೀನೂ ನಿನ್ನ ಕುಲವೂ ನಿನ್ನ ಐಸಿರಿಯೂ ಉಳಿದುಕೊಳ್ಳುತ್ತದೆ. 
ಕೂಡಲೇ ಜನಕಜೆಯನ್ನು ರಘುವೀರನಿಗೆ ಒಪ್ಪಿಸಿಕೊಟ್ಟು ನಿನ್ನದೆ೦ಬುದೆಲ್ಲವನ್ನೂ 
ಉಳಿಸಿಕೋ. ಭೂರಮೆಯು ಸಾಮಾನ್ಯಳಲ್ಲ, ಅವಳು ಸಾಕ್ಷಾತ್‌ ರಮೆ; ನಿನ್ನ ಭ್ರಮೆಯನ್ನು 
ಬಿಟ್ಟು ಆಕೆಯನ್ನು ಬಿಟ್ಟುಕೊಟ್ಟು ರಾಮನ ಕೃಪೆಗೊಳಗಾಗಿ ಸುಖವಾಗಿರು. ಸಾಕ್ಟಾತ್‌ 
ಎಷ್ಟುವಾದ ಅವನೊಡನೆ ನೀನು ಸೆಣಸಲಾರೆ; ಸಮಾನಬಲರೊಡನೆ ಸೆಣಸಿದರೆ 
ಜಯಾಪಜಯಗಳು ಲಾಭಾಲಾಭಗಳು ಈಶಕೃಪೆಯಿ೦ದ ಒದಗುತ್ತವೆ. ಮತ್ತೆ ಮತ್ತೆ 
ಹೇಳುತ್ತೇನೆ: ಧಾರಿಣೀಸುತೆಯನ್ನೊಪ್ಪಿಸಿ ಶ್ರೀರಘುವರನ ಕೃಪೆಗೊಳಗಾಗು, ಇಲ್ಲದಿದ್ದರೆ 
ನಿಂತ ವ೦ಶಜರೆಲ್ಲರೂ ನೀರಿನಲ್ಲಿ ಮುಳುಗುತ್ತಾರೆ” ಎಂದು ದೀರ್ಫವಾಗಿ ಅಂಗದನು 
ರಾವಣನಿಗೆ ಬುದ್ಧಿವಾದವನ್ನುಸುರಿದ. 


ಯುದ್ಧಕಾಂಡ ೭೭೭ 


ಅ೦ಗದನ ಶುಭಕರ ನುಡಿಗಳನ್ನು ಕೇಳಿದ ರಕ್ಕಸೋತ್ತಮನು ಕೋಪದಿಂದ 
ಕಿಡಿಕಿಡಿವೋಗಿ ಹಲ್ಲಗಳನ್ನು ಕಡಿಯುತ್ತ ಬೈದು ನಿಷ್ಠುರತೆಯಿಂದ ಅಂಗದನನ್ನು ಹಿಡಿದು 
ಸದೆಬಡಿಯಲು ಆಜ್ಞಾಪಿಸಿದ. ಆಗ ದೈತ್ಯರು ಅವನನ್ನು ಹಿಡಿದು ಕೊಲ್ಲಬೇಕೆಂದು 
ಆಲೋಚಿಸಿ ಪ್ರಯತ್ನಿಸಲು, ಕಪಿಕುಲೇಶ್ವರನು ಕಡುಗೋಪಗೊಂಡು ದೈತ್ಯರನ್ನು 
ನಾನಾ ಬಗೆಯಲ್ಲಿ ತದುಕಾಡಿ, ರಾವಣನ ತಲೆಗಳನ್ನು ಮೆಟ್ಟಿ ಭೂತಳಕ್ಕೆ ಕೆಡಹುತ್ತ 
ಅಮರವೈರಿಗಳನ್ನು ಸದೆಬಡಿದ. ಕಪೀಶ್ವರನು ಕೈಗಳ ಹೊಡೆತ ಕಾಲ್ಗಳ ಒದೆತಗಳಿಂದ ಆ 
ದೈತ್ಯರನ್ನು ಬಹು ಬೇಗ ಒರೆಸಿ ಹಾಕಿ, ನೋಡನೋಡುತ್ತಿದ್ದಂತೆ ಅಂಬರಕ್ಕೆ ಹಾರಿಬಿಟ್ಟ 
ಆನಂತರ ಆಕಾಶಮಾರ್ಗದಿಂದ ನಗರದಿಂದ ಹೊರಬಂದು ಶರಣಾಗತತ್ರಾಣನಾದ ಶ್ರೀ 
ರಾಮಪುರೀಶನಾದ ರಘುನಾಯನ ಬಳಿಗೆ ಬೇಗನೆ ಬಂದು ಅವನ ಚರಣಾಬ್ಜಗಳಿಗೆರಗಿ 
ರಾವಣನ ಸಭೆಯಲ್ಲಿ ನಡೆದುದನ್ನೆಲ್ಲ ವಿಜ್ಞಾಪಿಸಿಕೊಳ್ಳಲು ಅನುವಾದನು. 


17. ಹಿಂದೆ ದೇವಾಸುರರು ಸೆಣಸಿದಂತೆ ಕಪಿಗಳೂ ರಕ್ಕಸರೂ 
ಬದ್ಧವೈರದಿಂದ ಹೋರಾಡಿದುದು 


ಭವಾನಿಯೇ, ಗಂಟಿಲಿನಲ್ಲಿಳಿದು ಹೊರಬರುವಂತೆ ಲಂಕಾಪುರಿಯಿಂದ 
ಹೊರಬಿದ್ದು ಬಂದ ಯುವರಾಜ ಅಂಗದನನ್ನು ಕರುಣಾಳು ರಾಘವನು ಕುಳ್ಳಿರಿಸಿಕೊಂಡು, 
ತಲೆಯನ್ನು ನೇವರಿಸಿ ಉಪಚಾರ ಮಾಡಿ ಲಂಕೆಯಲ್ಲಿ ಏನೇನು ನಡೆಯಿತು. 
ದುರುಳ ರಕ್ಕಸರಿಂದ ತಪ್ಪಿಕೊಂಡು ಬಂದ ಪರಿಯೆಂತು ಎಂಬುದನ್ನು ವಿಚಾರಿಸಿದ. 
“ದೇವತಾಸಮೂಹವೇ ತನ್ನನ್ನು ಆವರಿಸಿಕೊಂಡು ಬಂದಿರುವ ಸನ್ನಿವೇಶದಲ್ಲಿಯೂ 
ಗಲಿಬಿಲಿಗೊಳ್ಳದೆ, ದೈತ್ಯಸಂದೋಹದಲ್ಲಿ ಸಿಕ್ಕಿಕೊಂಡರೂ, ಅಲ್ಲಿಂದ ತಪ್ಪಿಸಿಕೊಂಡು 
ಬಂದುದು ದೈವಕೃಪೆಯಲ್ಲವೇ। ಇಂದುಶೇಖರನ ವರದಿಂದ ಗರ್ವೋನ್ನತನಾದ, 
ತನ್ನದು ಪರಮೋತ್ಸರ್ಷದ ಪರಾಕ್ರಮ ಎಂಬ ಅಭಿಮಾನದಿಂದ ಕೂಡಿದವನು ಆ 
ರಾಕ್ಷಸೇಂದ್ರ; ಪುಣ್ಯಪರಿಪಾಕದಿಂದ ನೀನು ಅಲ್ಲಿಂದ ಪಾರಾಗಿ ಬ೦ದಿದ್ದೀಯೆ” ಎಂದು 
ಇನವಂಶಭೂಷಣನು ಪರಿಪರಿಯಾಗಿ ಅ೦ಗದನನ್ನು ಪ್ರೀತಿವಾತ್ಸಲ್ಯಗಳಿ೦ದ ಉಪಚರಿಸಿ, 
ರಾವಣನ ಬಗ್ಗೆ ಏನೇನು ವಿಷಯಗಳನ್ನು ಸಂಗಹಿಸಿಕೊಂಡು ಬಂದಿದ್ದೀಯೆ 
ಎಂದು ಕೇಳಿದ. ಎಲ್ಲವನ್ನೂ ವಿಶದವಾಗಿ ಅರುಹಲೆಂದು ಆಗ ಯುವರಾಜನು 
ವಿನಯದ ಮಾತುಗಳಿಂದ ದೈತ್ಯೇಂದ್ರನ ಐಸಿರಿಯ ವೈಭವವನ್ನು ವರ್ಣಿಸಲು 
ತೊಡಗಿದ: “ಬ್ರಹ್ಮ ದೇವೇಂದ್ರ ಮೊದಲಾದವರೂ, ದಿಕ್ಲಾಲಕರೂ, ಗಾಂಧರ್ವರೂ 
ಭೀತಿಗೊಳ್ಳುವಂತೆ ಅಲ್ಲಲ್ಲಿ ನಿಂತುಕೊಂಡೇ ದಶಕ೦ಧರನ ವಿಶ್ವಾಸವನ್ನು ಹೊಂದಲು 
ಬಯಸುತ್ತಾರೆ. ಅವನ ಕಡೆಯ ಧುರಯೋಧರು ಶತ್ರುಲೋಕವನ್ನು ಅರೆನಿಮಿಷದಲ್ಲಿ 
ನಾಶಮಾಡುವಂತಹ ಭೀಕರರೂಪಿಗಳು. ಅವರ ನಡುವೆ ಗಾಳಿಯೂ ಸುಳಿಯಲು 
ಹೆದರುತ್ತದೆ, ಸೂರ್ಯನು ಬೆಳಗಲಾರ, ಚಂದ್ರನು ತನ್ನ ಕಳೆಗಳನ್ನು ತೋರಿಸಿಕೊಳ್ಳಲು 
ಅಂಜುತ್ತಾನೆ, ಅಗ್ನಿಯೂ ಸೇರಿದಂತೆ ಸಕಲ ದೇವತೆಗಳೂ ಅಲ್ಲಿ ಕಾಣಿಸಿಕೊಳ್ಳಲು 


೭೭೮ ಶ್ರೀರಾಮಕಥಾಮೃತ 


ಹೆದರುತ್ತಾರೆ. ರಕ್ಕಸಸಂಕುಲವು ಖಳನ ಅನುಗ್ರಹವನ್ನು ಸಂಪಾದಿಸಲು ಹೆಣಗುತ್ತ 
ಅವನನ್ನು ಭೀತಿಯಿಂದ ಅನುಸರಿಸುತ್ತಾರೆ. ನಾನಾ ಶಾಸ್ತ್ರ ಶುತಿತತಿಗಳ ಸಾರವನ್ನು 
ತಿಳಿದುಕೊಂಡು, ಅಮಿತ ತಪಸ್ಸಿನಿಂದ ಶಿವನ ಅನುಗ್ರಹವನ್ನು ಸಂಪಾದಿಸಿಕೊಂಡು. 
ತಿಲೋಕವೀರನೆನಿ ಸಿಕೊಂಡವನು. ಆ ದಶಕಂಠ. ಆದರೆ ಅಜ್ಞಾನವು ಆವರಿಸಿಕೊಂಡು, 
EROS: ದುಷ್ನಲವನ್ನು ಗಣಿಸದೆ, ಸತ್ಯ ಶೌಚಾಚಾರ ಕರುಣೆ ವಿನಯಗಳಿಲ್ಲದೆ, 
ಅಸತ್ಯವನ್ನೇ ಸತ್ಯವೆಂದು ಭಾವಿಸಿರುವ ಆ ಖೂಳನ ಮನಸ್ಸಿನಲ್ಲಿ ಅನ್ಯಕಾಂತಾಸಕ್ತಿ 
ತುಂಬಿಕೊಂಡಿದೆ. ರಾಘವೇ೦ದ್ರನೇ, ತನ್ನ ಅಮಾತ್ಕರೂ ಆಪ್ತರೂ ಸ್ತುತಿಸುತ್ತಿರುವುದನ್ನೇ 
ಸತ್ಯವೆಂದು ಬಗೆದು, ಸಾಧುವೃತ್ತಿಯನ್ನೊಗೆದು, ಲೋಕಾಧೀಶನ ವರದ ಬಲದಿಂದ 
ಯಾವುದನ್ನೂ ಲೆಕ್ಕಿಸದೇ ಇದ್ದಾನೆ. ದೇವತೆಗಳಿಗೂ ದಾನವರಿಗೂ ಎಂದಿಗೂ 
ಹೊಂದಿಕೆಯಾಗದಂತೆ, ಆ ವೈರಿಯೊಡನೆ ವಾನರರಿಗೆ ಎಂದಿಗೂ ರಾಜಿಯಾಗದು. 
ಸೀತಾದೇವಿಯನ್ನು ಒಪ್ಪಿಸಿಬಿಡು ಎಂಬ ನನ್ನ ಮಾತಿಗೆ ಒಡಂಬಡದೆ ಅವನು 
ನನ್ನನ್ನು ಮುಗಿಸಿಬಿಡಲು ಸುತ್ತಲಿದ್ದ ರಕ್ಕಸಭಟರಿಗೆ ಆಜ್ಞೆಯಿತ್ತ. ನನ್ನನ್ನು ಹಿಡಿಯುವ 
ಸಾಹಸಮಾಡಿದ ಅವರಿಗೆ ಬುದ್ಧಿ ಕಲಿಸಿ ನಾನು ನಿಮ್ಮ ಸನ್ನಿಗೆ. ಬಂದೆ. ಸಾಧು 
ಚಾರಿತ್ರಗಳನ್ನು ಬಿಟ್ಟಿರುವುದರಿಂದ ದೈತ್ಯನ ತಲೆಯಲ್ಲಿ ಕಟ್ಟ ಆಲೋಚನೆಗಳು 
ತುಂಬಿಕೊಂಡು ಅವನನ್ನು ಬಾಧಿಸುತ್ತಿವೆ, ಆದರೆ ಅವು ಪರಿಹಾರಗೊಳ್ಳುವ ಯಾವ 
ಸೂಚನೆಗಳೂ ಇಲ್ಲ. ಅವನು ಹಾದಿ ತಪ್ಪಿದ್ದಾನೆ, ಆ ದುಷ್ಟ ದಾನವನಿಗೆ ಎಷ್ಟು ಬೋಧನೆ 
ಮಾಡಿದರೂ ಪ್ರಯೋಜನವಿಲ್ಲ; ಹಾಗಾಗಿ ಅಪ್ಪಣೆಯಿತ್ತರೆ ಅರೆಕ್ಷಣದಲ್ಲಿ ಅವನನ್ನು 
ಗೆಲ್ಲಬಹುದು” ಎಂದು ಅಂಗದನು ಬಿನ್ನವಿಸಿಕೊಂಡ. 


ಅಂಗದನ ಮಾತುಗಳನ್ನಾಲಿಸಿದ ರಘುಸುತನು, “ನಳ ನೀಲ ಜಾಂಬವ 
ಸುಷೇಣ ಶತಬಲಿ ಮುಂತಾದವರು ಕಪಿಸೈನ್ಯವನ್ನು ಹಿ೦ದಿಟ್ಟುಕೊ೦ಡು ಒಳಹೊಗಲು 
ಕಷ್ಟಕರವೆನಿಸುವ ನಾಲ್ಕೂ ದ್ವಾರಗಳನ್ನು ಹಿಡಿದುಕೊಂಡು ವೇಗವಾಗಿ ಮುನ್ನಡೆಯಿರಿ” 
ಎಂದು ಆಣತಿಯನಿತ್ತ. ಆಗ ವಿವಿಧ ನಾಯಕರ ನೇತೃತ್ವದಲ್ಲಿ ಕಪಿಸೈನ್ಯವು ಮುನ್ನ ಡೆದು, 
ಅಡ್ಡಿಪಡಿಸಿದವರನ್ನು  ಸದೆಬಡಿಯುತ್ತ ಅರೆಕ್ಷಣದಲ್ಲಿ ದೈತ್ತೇಂದನಗರಿಯನ್ನು 
ಅಡರಿದರು. ಮೇರೆಯಿಲ್ಲದ ಸಂಖ್ಯೆಯಲ್ಲಿ ವಾನರರು ಒಸಿ ಪಾಕಾರವನ್ನು 
ಹತ್ತುತ್ತಿರಲು ರಕ್ಕಸರ ಗುಂಪು ಘೋರವಾಗಿ ಶಬ್ದ ಮಾಡುತ್ತ ಹಾಹಾಕಾರದಿಂದ, 
ಶಕ್ತಿ ತೋಮರ ಪರಶು ಮುಂತಾದ ಭಾರಿಯಾದ ಆಯುಧಗಳಿಂದ ಹೊಡೆಯುತ್ತ 
ಬರಲು, ಎರಡೂ ಕಡೆಯವರು ಪರಸ್ಪರ ಹೋರಾಡುತ್ತಿರಲು - ಈ ಹೋರಾಟದ 
ಸುದ್ದಿಯು ಚಾರಮುಖದಿಂದ ದಶಮುಖನನ್ನು ತಲುಪಲು ಅವನು ಲಗುಬಗೆಯಿಂದ 
ನಡೆತಂದ. ಅರಮನೆಯಿಂದ ಹೊರಬಂದು ಕರುಮಾಡದ ಗೋಪುರವನ್ನು ಹತ್ತಿ, 
ವಾನರಬಲವು ಕವಿದಿರುವುದನ್ನು ನೋಡಿ ಚಿಂತೆಯಿಂದ, ಯಾವ ಪರಿಯಲ್ಲಿ ಇದನ್ನು 
ನಿಲ್ಲಿಸಬಹುದೆಂಬ ಆಲೋಚನೆಯಿಂದ ಕೂಡಿದವನಾದ. ಕಪಿಗಳ ಪರಾಕ್ರಮವನ್ನು 
ಕಂಡು ವಿಸ್ಥಿತನಾಗಿ, ತುದಿಮೂಗಿನಲ್ಲಿ ಬೆರಳಿರಿಸಿಕೊಂಡು, ತಲೆಗಳನ್ನಲ್ಲಾಡಿಸುತ್ತ 
ಆ ದುರುಳದೈತ್ಯನು ಧೈರ್ಯವನ್ನು ತಾಳಿ ಲಂಕಾರಕ್ಷಣೆಯ ವ್ಯವಸ್ಥೆಯನ್ನು 


ಯುದ್ಧಕಾಂಡ | ಎ೭೯ 


ಮಾಡತೊಡಗಿದ. ನಾಲ್ಕೂ ಕಡೆಯಲ್ಲಿ ಆವರಿಸಿಕೊಂಡು ಬರುತ್ತಿರುವ ಕಪಿನಾಯಕರು 
ವಿವಿಧ ರೀತಿಯಿಂದಿರಲು, ರಘುನಾಯಕನು ಲಂಕಾನಗರಿಯ ಚಿತ್ರತರ ವಿಲಾಸವನ್ನು 
ದಿಟ್ಟಿಸುತ್ತ ಜಾನಕಿಯನ್ನು ನೆನೆಸಿಕೊಂಡು, ಯುವತಿಯರ ರತ್ಪವು ದೈತ್ಯನಿವಹದ 
ನಡುವೆ ಸಿಲುಕಿಕೊಂಡು ನವೆಯುತ್ತಿದ್ದಾಳೆ ಎಂದು ಕ್ಷೋಭೆಗೊಂಡ ಚಿತ್ತದೊಡನೆ ಕೂಡಿ 
ದೈತ್ಯಸಮೂಹವನ್ನು ಬಗ್ಗುಬಡಿಯಿರೆಂದು ಸೈನಿಕರನ್ನು ಹುರಿದುಂಬಿಸಿದ. ರಾಮನ 
ಮಾತನ್ನು ಕೇಳಿದ ಬಲಿಮುಖ ಸೈನ್ಯದ ನಾಯಕರೆಲ್ಲ ಕ್ರೋಧದಿಂದ ಆ ಕ್ಷಣವೇ ಗಿರಿಯ 
ಮೇಲ್ತುದಿಯಿಂದ ಭೂತಳಕ್ಕೆ ದಡದಡನೆ ಧುಮ್ಮಿಕ್ಕಿದರು. ಆ ಬಳಿಕ ಭೀಮಬಲರಾದ 
ರಕ್ಕಸರ ತಲೆಗಳನ್ನು ಕಿತ್ತು ರಭಸವಾಗಿ ಸಮುದ್ರಕ್ಕೆಸೆದರು. ಅರೆನಿಮಿಷದಲ್ಲಿಯೆ ಅಪಾರ 
ರಾಕ್ಷಸಬಲವು ನೀರುಪಾಲಾಯಿತು. ದುರ್ಗದ ತೆನೆಗಳನ್ನು ಕಿತ್ತಿಟ್ಟು ಗೋಪುರಗಳನ್ನು 
ಕೆಡವಿ, ಮನೆಮನೆಗಳನ್ನೂ ಹೊಕ್ಕು ಆಬಾಲವೃದ್ಧರನ್ನು ಕೊಡವಿ ಹಾಕಿ, “ಜಯ ರಾಮ, 
ಲಕ್ಷ್ಮಣ, ಸೂರ್ಯತನಯ' ಎಂದು ಘೋಷಿಸುತ್ತ ಎದುರಾದವರನ್ನು ತರಿದುಹಾಕಿ, 
ಬೆಟ್ಟಗಳನ್ನೂ ಮರಗಳನ್ನೂ ದೂಳಿನಿಂದ ಮುಚ್ಚಿಬಿಟ್ಟರು. ಶತಕೋಟಿ ಬಲಿಮುಖರಿಂದ 
ಕೂಡಿದ ಶತಬಲನು ದಕ್ಷಿಣದ್ವಾರವನ್ನು ಹೊಗಲು, ಸುಷೇಣನು ನಗರದ ಪಡುವಣದ 
ಬಾಗಿಲಲ್ಲಿ ಬೆಂಬಲಕ್ಕೆ ನಿಂತುಕೊಂಡ, ಉತ್ತರದ್ದಾರದ ನಾಯಕತ್ವವನ್ನು ರಾಮಲಕ್ಷ್ಮಣರೇ 
ಹೊತ್ತರು. ಒಂದು ಅರ್ಬುದ ಸಂಖ್ಯೆಯ ಕಪಿಗಳೊಡನೆ ಗವಾಕ್ಷನು ರಾಮಲಕ್ಷ್ಮಣರಿಗೆ 
ವಂದಿಸಿ ಪಕ್ಕಕ್ಕೆ ನಿಂತುಕೊಂಡ; ಧೂಮ್ರನು ಸಾಗರದಷ್ಟು ಸೈನ್ಯದೊಡನೆ ಬಂದು 
ರಘುವರನನ್ನು ಸುತ್ತುವರಿದು ಅವನ ಕಾವಲಿಗೆ ನಿಂತ. ಗಜ ಗವಯ ಶರಭ 
ಮುಂತಾದವರು ಲಗುಬಗೆಯಿಂದ ಬಲವನ್ನು ಒಗ್ಗೂಡಿಸಿಕೊಂಡು ಎಲ್ಲ ಕಡೆಯಲ್ಲಿಯೂ 
ಸಂಚರಿಸುತ್ತಿದ್ದರು. ಈ ರೀತಿಯಲ್ಲಿ ಕಪಿಸೈನ್ಯವು ನಾಲ್ಕೂ ದಿಕ್ಕುಗಳಲ್ಲಿ ನಿಂತುಕೊಂಡು 
ಲಂಕಾನಗರಿಯನ್ನು ಬಂಧಿಸಿ ನಗರವನ್ನು ಹೊಕ್ಕಿತು. ಎದುರಾದ ರಕ್ಕಸರನ್ನು 
ತಮ್ಮ ಬಾಹುಬಲದಿಂದ ತುಂಡುಮಾಡುತ್ತ ಮುಂದುವರಿಯುತ್ತಿದ್ದರೆ, ಇದನ್ನರಿತ 
ಅಸುರೇಂದ್ರನು ಕೋಪದಿಂದ ಹಲ್ಲುಕಡಿದು, "ಮಂದಮತಿಗಳಾದ ಕಪಿಗಳ ಹಲ್ಲುಗಳನ್ನು 
ಮುರಿದು ತನ್ನಿ” ಎಂದು ಆಜ್ಞೆಯಿತ್ತಾಗ ದೈತ್ಯ ಸೈನ್ಯವು ಭೋರೆಂದು ಸಿಡಿಲಿನಂತೆ" 
ವಾನರಸೈನ್ಯದ “ಮೇಲೆ ಬಿದ್ದಿತು. ಮೇರುಗಿರಿಯು ಆ ಡು ಬರುತ್ತಿದೆಯೋ ' 
ಎಂಬಂತೆ ರಥದ ಚೀತ್ಕಾರ, ಆನೆಗಳ ಫೀಂಕಾರ, ಕುದುರೆಗಳ ಹೇಷಾರವಗಳು | 
ಮತ್ತು ವೀರಭಟರ ಸಿಂಹನಾದಗಳು, ಸಮುದ್ರವು ತನ್ನ ದಡವನ್ನು ಮೀರಿ ಬಂದು : 
ಭೂಮಿಯನ್ನು ಕಬಳಿಸುವುದೋ ಎಂಬಂತೆ ದಾನವಸ್ಯೈನ್ಯದ ಶೀರ ಆರ್ಭಟೆಯು | 
ತ್ರಿಭುವನವನ್ನೂ ತಲ್ಲಣಗೊಳಿಸುವಂತೆ ಕೇಳಿಸುತ್ತಿತ್ತು ಹೊಡೆಯುವ ಭೇರಿಗಳ ಶಬ್ದ, ' 
ಬಡಿಯುವ ತಮ್ಮಟೆಗಳ ಆರ್ಭಟ, ಊದುವ ಶಂಖಗಳ ಧ್ವನಿಗಳೂ, “ಹಿಡಿ' “ಹೊಡಿ' ! 
“ಬಡಿ' “ಕಡಿ' ಎಂಬ ದಾನವರ ಬರಸಿಡಿಲಿನಂತಹ ಕಿರಿಚಾಟಗಳಿಂದ ಭೂಮ್ಯಾಕಾಶಗಳು ; 
ತುಂಬಿಬಿಟ್ಟವು. ಅದರಿಂದಾಗಿ ಆಗಸದಲ್ಲಿದ್ದ ಹಕ್ಕಿಗಳೆಲ್ಲ ನೆಲಕ್ಕೆ ಉದುರಿದರೆ, | 
ಪರಸ್ಪರರನ್ನು ಕತ್ತಿಗಳಿಂದ ತಿವಿದು ಹೊಡೆದು ಬಡಿದುದರಿಂದ ಸೈನಿಕರ ರಕ್ತವು ; 
ನೆಲದಲ್ಲಿ ಹರಿಯತ್ತಿತ್ತು. ಕಪ್ಪು ಮೋಡಗಳ ಬಳಗವು ಕೈಕಾಲುಗಳನ್ನು ಪಡೆದುಕೊಂಡು | 


೭೮೦ ಶ್ರೀರಾಮಕಥಾಮೃತ 


ಕೋಲಾಹಲವನ್ನುಂಟುಮಾಡುತ್ತ ಬರುತ್ತಿವೆಯೋ ಎಂಬಂತೆ, ನೀಲಗಿರಿಗಳ ಗುಂಪು 
ಬಂದು ಹೋರಾಡುತ್ತಿವೆಯೋ ಎಂಬಂತೆ, ಕತ್ತಲೆಯು ಬೃಹದಾಕಾರವನ್ನು ಧರಿಸಿ 
ಕಪಿಬಲವನ್ನು ನಾಶಗೈಯಲು ಬರುತ್ತಿದೆಯೋ ಎಂಬಂತೆ ದೈತೇಯನ ಭಟರೂ 
ಕಪ್ಪಗಿದ್ದ ಸೇನಾಧಿಪತಿಗಳೂ ರಣಭೂಮಿಯನ್ನು ಹೊಕ್ಕರು. 


ಹಸಿದ ಹೆಬ್ಬುಲಿಗಳು ಬ೦ದು ದನಗಳನ್ನು ನಿಟ್ಟಿಸುವಂತೆ ಕಪಿಗಳ ದಂಡು 
ರಕ್ಕಸರನ್ನು ನೋಡುತ್ತ ಹಲ್ಲುಕಿರಿದು ಹೆದರಿಸಿದವು. ಕೈಗೆ ಸಿಕ್ಕಿದ ದಾನವರನ್ನು ಹಿಡಿದ 
ವಾನರರು ಅವರನ್ನು ನೆಲಕ್ಕೆ ಕುಕ್ಕಿದರು; ಅಷ್ಟರಲ್ಲಿ ದೈತ್ಯರು ವೇಗದಿಂದ ಬಂದು 
ಹೋರಾಟಕ್ಕಿಳಿದರು. ಜಾನ ಗಳನ್ನು ತಮ್ಮ ಬತ್ತೀಸ ಶಸ್ತಗಳನ್ನು ಹಿಡಿದು 
ಹೊಡೆಯಲುಪಕ್ತಮಿಸಲು ಕಪಿಗಳು ಕಿಗೆ ಸಿಕ್ಕಿದ ಮರಗಿಡಗಳನ್ನೂ ಬೆಟ್ಟಗಳನ್ನೂ 
ಕಿತ್ತು ಬಡಿದು ಎಸೆಯುತ್ತಿದ್ದರು; ಗೋಪುರದ "ಮೂಲೆಗಳಲ್ಲಿ ಅಡಗಿಕೊಂಡವರನ್ನು, 
ಹೊರಗೆಳೆದು ಬಡಿದು ಬಿಸುಡುತ್ತಿದ್ದರು. “ರಾಘವೇ೦ದ್ರನಿಗೆ ಜಯವಾಗಲಿ], “ಮಾರುತಿಗೆ 
ದಿಗ್ನಿಜಯ', “ದುಷ್ಟ ಅರಿವಿನಾಶನ ಸೌಮಿತ್ರೀ ವಿಜಯೀಭವ' "ತರಣಿತನಯನಿಗೆ ವಿಜಯ” 
ಎಂಬ ಘೋಷಣೆಗಳನ್ನು ಕೂಗುತ್ತ, ತಮ್ಮ ಹೆಸರುಗಳನ್ನೂ ಹೇಳಿಕೊಳ್ಳುತ್ತ ಕಪಿಸೈನಿಕರೂ, 
“ರಾವಣೇಶ್ವರನಿಗೆ ಜಯವಾಗಲಿ' “ಕು೦ಭಕರ್ಣನು ಗೆಲ್ಲಲಿ' ಎಂಬ ಉದ್ರೋಷಗಳನ್ನು 
ಮಾಡುತ್ತ ದೈತ್ಯರೂ ಅವರೊಡನೆ ಹೊಡೆದಾಡಿದರು. ರಥಗಳನ್ನೇರಿ, ಆನೆಕುದುರೆಗಳ 
ಮೇಲೆ ಸವಾರಿ ಮಾಡುತ್ತ, ನೆಲದ ಮೇಲೆ ಹಾರಿ ಕುಪ್ಪಳಿಸುತ್ತ ಎರಡೂ ಕಡೆಯ 
ವೀರರು ಆರ್ಭಟಿಸುತ್ತ ಆಯುಧಗಳನ್ನು ಜಳಪಿಸುತ್ತ ಬಡಿದಾಡಿದರು. “ಕಪಿಗಳನ್ನು 
ಹಿಡಿ', "ಹಲ್ಲುಗಳನ್ನು ಮುರಿ' ಎಂದು ದೈತ್ಯರು ಕೂಗುತ್ತಿದ್ದರೆ, ಬಲಿಮುಖರು ಶತ್ರುಗಳ 
ತಲೆಗಳನ್ನು ಕತ್ತರಿಸುತ್ತ ಸೊಂಟಗಳನ್ನು ಮುರಿಯುತ್ತ. ನೆಲಕ್ಕೆ ಕೆಡವಿ ಮೇಲೆರಗುತ್ತ 
ಹೋರಾಡಿದರು. ಕೆಲವು ವೇಳೆ ಹೆಚ್ಚು ಮಾತಿಗೆ ಅವಕಾಶವಿರದೆ ಬರಿಯ ಕತ್ತು 
ಗುರಾಣಿಗಳಂತಹ ಆಯುಧಗಳ ಸದ್ದು ಆಗಸವನ್ನು ತುಂಬುತ್ತಿತ್ತು. ದಾನವರು ಒಮ್ಮೆ 
ತಮ್ಮ ಬಾಹುಬಲದಿಂದ ಕಪಿವ್ರಾತವನ್ನು ನೆಗ್ಗಿಸಿದರೆ, ಅರೆನಿಮಿಷದಲ್ಲಿ ಅವರು ಮೇಲೆದ್ದು 
ದಾನವರನ್ನು ಕೆಡೆದುರುಳಿಸುತ್ತಿದ್ದರು. 


ಅ೦ಗದನಿಗೆ ಇಂದ್ರಜಿತುವಿನೊಡನೆಯೂ, ಪ್ರಜಂಫನಿಗೆ ಸಂಪಾತಿಯೊಡನೆಯೂ 
ಘೋರ ಯುದ್ಧ ಸಂಭವಿಸಿತು; ಹಾಗೆಯೇ ಮಹಾ ಪರಾಕ್ರಮಿ ಮರುತ್ತನಯನು 
ಮಾಲಿಯೊಡನೆ ಸೆಣಸಾಟಕ್ಕೆ ನಿಂತ; ವಿಭೀಷಣನು ಯುದ್ಧರಂಗದಲ್ಲಿ ತಪನನನ್ನು 
ಎದುರಿಸಿದ; ಗವಾಕ್ಷನೊಡನೆ ಹೋರಾಡಲು ನಿಕುಂಭ ಎದುರಾದ. ಒಬ್ಬರೊಬ್ಬರು 
ದ್ವಂದ್ವಯುದ್ಧದಲ್ಲಿ ಮುಳುಗಿ ಹೋರಾಡಿದರು. ತರಣಿಸುತನು ಪ್ರಘಸನೊಡನೆಯೂ, 
ಲಕ್ಷ್ಮಣನು ವಿರೂಪಾಕ್ಷನ ಜೊತೆಗೂ, ಅಗ್ನಿಕೇತು ರಶ್ಲಿಕೇತು ಸುಪ್ಪಫ್ನ ಯಜ್ಞಕೋಪ 
ಎ೦ಬ ನಾಲ್ವರು ದೈತ್ಯರು ಶ್ರೀರಾಮನನ್ನು ಎದುರಿಸಿದರು. ಮೈಂದ ದ್ವಿವಿದರು ವಜ್ರಮುಷ್ಟಿ 
ಅಸನಪ್ರಭ ಎ೦ಬ ಘೋರರಾಕ್ಷಸರೊಡನೆ ಯುದ್ಧಕ್ಕೆ ನಿಂತರು. ಯುದ್ಧದಾಹಿಯಾದ 
ಪ್ರತಾಪ ಎ೦ಬ ರಾಕ್ಷಸನು ಪರಾಕ್ರಮಿಯಾದ ನೀಲನಿಗೆ ಎದುರಾದ. ಧರ್ಮಪುತ್ರನ 
ಮಗ ಸುಷೇಣನು ವಿದ್ಯುನ್ಮಾಲಿಯೊಡನೆ.  ಹೊಡೆದಾಡಿದ. ಈ ರೀತಿಯಲ್ಲಿ 


ಯುದ್ಧಕಾಂಡ ೭೮೧ 


ಭೀಷಣಪರಾಕ್ರಮಿಗಳಾದ ಇತರ ಕಪಿವೀರರು ತಮ್ಮ ಸಮಜೋಡಿಯ ದಾನವರೊಡನೆ 
ಕಾದಾಟಕ್ಕಿಳಿದರು. ಗೆಲ್ಲಲೇಬೇಕೆಂಬ ಹಟದಿಂದ ರಕ್ಕಸರೂ ಬಲಿಮುಖರೂ 
ಮೈಮರೆತು ಹೊಡೆದಾಡಿದರು. ಇಂದ್ರಜಿತುವು ಗದೆಯಿಂದ 'ಅಂಗದನನ್ನು ಹೊಡೆದರೆ, 
ಅದಕ್ಕೆ ಪ್ರತಿಯಾಗಿ ಅಂಗದನು ಇಂದ್ರಜಿತುವಿನ ಚಿನ್ನದ ರಥವನ್ನು ಮುರಿದುಹಾಕಿ, 
ಕುದುರೆಗಳನ್ನು ಕೊಂದು, ಸಾರಥಿಯನ್ನು ಕತ್ತರಿಸಿಬಿಟ್ಟ ಸಂಪಾತಿ ಮತ್ತು ಪ್ರಜಂಘರು 
ಅತ್ಯಂತ ವೈರದಿಂದ ಸೆಣಸಾಡಿದರು. ರಥದಲ್ಲಿ ಬಂದ ವಜ್ರಮಾಲಿಯು ತನ್ನ ಶಕ್ತಿ ಎಂಬ 
ಆಯುಧದಿಂದ ಹನುಮಂತನನ್ನು ಹೊಡೆದು ಗಾಯಗೊಳಿಸಿದರೆ, ಅವನು ಚಂಗನೆ 


ಹಾರಿ ಜಂಬುಮಾಲಿಯನ್ನು ನೆಲಕ್ಕೆ ಅಪ್ಪಳಿಸಿಬಿಟ್ಟ ಮಿತ್ರಫ್ನನನ್ನು ವಿಭೀಷಣನು ತನ್ನ 


ಮಹಾ ಗದೆಯಿಂದ ಹೊಡೆದುರುಳಿಸಿದರೆ, ಪ್ರತಾಪನೆಂಬ ಘೋರರಾಕ್ಷಸನು ಗರ್ಜನೆ 
ಮಾಡುತ್ತ ಬಂದು ನಳನನ್ನು ಆಕ್ರಮಿಸಿದಾಗ, ನಳನು ತನ್ನ ಉಗುರುಗಳಿಂದಲೇ 
ರಾಕ್ಷಸನ ಕಣ್ಣುಗಳನ್ನು ಕಿತ್ತುಹಾಕಿದ. ಅಂತೆಯೇ ಗಜನು ತನ್ನ ವಜ್ರಸಮ ಮುಷ್ಟಿಯಿಂದ 
ತಪನನನ್ನು ಗುದ್ದಿ ಸಾಯಿಸಿಹ। ನಳನು ಇಂದ್ರಾಸ್ತಗಳಿಂದ ವಿದ್ಯುನ್ನಾಲಿಯನ್ನು ತರಿದಿಟ್ಟ, 
ಎಲ್ಲ ಪ ಾ 'ಬಲಿಮುಖರು ಅದ್ಭು ತವಾಗಿ ಹೊಡೆದಾಡುತ್ತ ದೇವಾನು ೫ ವನ್ನು 
ನೆನಪಿಸಿದರು. ಸತ್ತ ಗಾಯಗೊಂಡ ಯೋಧರ ಅಪಾರ ಪ್ರಮಾಣದ ರಕ್ತ ಮೇದಸ್ಸು 
ಮೂಳೆಗಳು ಹಾಗೂ ಮಜ್ಜೆ ಮಾಂಸಗಳು ಸಮುದ್ರವನ್ನು ಸೇರಿದವು. ಯೋಧರ 
ಅಬ್ಬರದ ಉಗ್ಗಡದಿಂದ ಅಮರಲೋಕವು ಬೆದರಿತು, ದಿಕ್ಷಾಲಕರ ಪಟ್ಟಣಗಳು 
ಉದುರಿದುವು. ಬಿದ್ದ ಯೋಧರ ಹೆಣಗಳು ಸಮುದ್ರದಲ್ಲಿ ಉರುಳಿ ಸೇತುವೆ 
ಕಟ್ಟಿದ ತಾಣವು ತಲ್ಲಣಗೊಂಡಿತು. ಹಲ್ಲು ಉಗುರು ಕೈ ಕಾಲುಗಳ ಹೊಡೆತದಿಂದ 
ದಾನವರ ಸಮೂಹವನ್ನು ಕಪಿವರರು ಹೊಡೆದು ಕೆಡಹುತ್ತಲಿರಲು, ದೈತ್ಯಪಡೆಯು 
ಕ್ರೋಧೋನತ್ತರಾಗಿ ವಿವಿಧ ಅಸ್ತಶಸ್ತ್ರಗಳನ್ನು ಹಿಡಿದು ಪ್ಲವಗರನ್ನು ಸದೆಬಡಿಯುತ್ತಿರಲು. 
ಅಮರಬಲವು ಕೊಂಕಿ ಯುದ್ಧರೊಗದಲ್ಲಿ ಹೆಣಗುತ್ತಿದ್ದರೆ, ಎಂಡ ಕಡೆಯವರೂ 
ಜಯವು ತಮ್ಮದೇ ಎಂದು ತೀವ್ರ ಬಲಪೌರುಷಗಳಿಂದ ಕಾದಾಡಿದರು. ಕಪಿಗಳೂ 
ರಾಕ್ಷಸರೂ ಬದ್ಧವೈರದಿಂದ ಕಾದುತ್ತಿರುವಾಗ ದಟ್ಟವಾದ ಕತ್ತಲೆಯಿಂದ ಕೂಡಿದ 
ರಾತ್ರಿಯು ಜಗತ್ತನ್ನೆಲ್ಲ ಆವರಿಸಿತು. 

ಕ್ರುದ್ಧರಾದ ದಾನವತತಿಗೆ ಬೆಂಬಲವು ಬಂದಂತೆ ಕತ್ತಲಾಗಲು ಆ ಕಡೆ 
ಹರುಷವುಕ್ಕಿ ಉತ್ಸಾಹ ಕೋಡಿವರಿಯಿತು, ಹಾಗಾಗಿ ಯುದ್ಧ ತೀವ್ರತರವಾಯಿತು. 


ಮಾಯಾವಿಗಳಾದ ರಾಕ್ಷಸ ರು ಶುದ್ಧಾಂತರಂಗರಾದ ಕಪಿಗಳನ್ನು ವಂಚಿಸಿ ಶರ ಶಕ್ತಿ | 


ಖಡ್ಗ ತೋಮರ ಮುಂತಾದ ಆಯುಧಗಳಿಂದ ವಾನರರ ಬಲವನ್ನು ಆಕ್ರಮಿಸಲು, 


ಕಪಿವೀರರು ಬೆಟ್ಟಗಳು ಮತ್ತು ಮರಗಳಿಂದ ರಕ್ಕಸರನ್ನು ಬಗ್ಗುಬಡಿದರು. ನೆಲದಲ್ಲಿ : 
ರಕ್ತದ ಪ್ರವಾಹವೇ ಹರಿದು `ಸಮದವನ್ನು ಸೇರಿತು. ಆ ರಾತ್ರಿಯಲ್ಲಾದ ಯುದ್ಧದ ' 
ಭೀಕರತೆಯನ್ನು ಹೀಗೆ ಎ೦ದು ಹೇಳಲು ಯಾರಿಗೆ ತಾನೇ ಸಾಧ್ಯವಾದೀತು! ಹುಲಿಗಳ : 


ರೀತಿಯಲ್ಲಿ ದಾನವರು ವಾನರರ ಬಲದೊಳಗೆ ಹೊಕ್ಕು ಅವರನ್ನು ತಿನ್ನುತ್ತ ಬರಲು, 


' 


| 
| 


ಬಲಿಮುಖರು ಕೋಪೋದ್ರೇಕದಿಂದ ಹಲ್ಲು ಉಗುರು. ಕೈಕಾಲುಗಳಿಂದ "ರಕ್ಕಸರನ್ನು | 


೭೮೨ ಶ್ರೀರಾಮಕಥಾಮೃತ 


ಮುರಿದಿಕ್ಕಿದರು. ಎರಡೂ ಕಡೆಯ ಯೋಧರ ತುಳಿದಾಟದಿಂದ ಕುದುರೆ ಆನೆಗಳು 
ನಜ್ಜುಗುಜ್ಜಾಗಿ ರಥಗಳು ಮುರಿದುಬಿದ್ದುವು. 


ಹೊಡೆಯುವ ತಮ್ಮಟೆ ಭೇರಿ ಮುಂತಾದ ರಣವಾದ್ಯಗಳ ಸದ್ದು ಹಾಗೂ 
ಮುಂದುಗಡೆಯಲ್ಲಿ ಆರ್ಭಟಿಸುವ ಸೈನಿಕರ ಕೂಗುಗಳು ಸೇರಿಕೊಂಡು 
ವಾತಾವರಣವೆಲ್ಲ ಶಬ್ದಮಯವಾಗಲು ಎರಡೂ ಕಡೆಯ ಸೈನಿಕರಿಗೆ ಏನೂ ತೋಚದೆ 
ಸಿಕ್ಕಿದವರನ್ನು ಹಿಡಿದು ತರಿದುಹಾಕುತ್ತಿದ್ದರು; ಅಷ್ಟು ಹೊತ್ತಿಗೆ ಎಲ್ಲವನ್ನೂ ಕೊಂದು 
ಹಾಕುವ ಕಾಳರಾತ್ರಿಯು ಆವರಿಸಿತು. ಕಣ್ಣಿಗೆ ಏನೂ ಕಾಣಿಸದಿರುವ ಕತ್ತಲಿನಲ್ಲಿ 
ಮಾಯಾವಿತನದಿಂದ ಕೆಲವರು ಬಂದು ರಾಘವನನ್ನು ಬಾಣಗಳಿಂದ ಮುಚ್ಚಿಬಿಟ್ಟರು; 
ಆಗ ರಾಮನು ಅತೀವ ಕೋಪದಿಂದ ಕೆಂಗರಿಗೋಲ್ಲಳಿಂದ ಆ ರಕ್ಕಸರ ಜೀವವು 
ಬೀಳುವ ಹಾಗೆ ಹೊಡೆದಿಟ್ಟ ಅಳಿದುಳಿದುಕೊಂಡವರು ಭಯದಿಂದ ಕತ್ತಲಲ್ಲಿ 
ಅಡಗಿಕೊಂಡರು. ಹೀಗೆ ರಾಮನ ಬಾಣಸಂದೋಹದಿಂದ ದಾನವರ ಸೈನ್ಯವು 
ಅಳಿಯುತ್ತಿರಲು, ಕೆಲವು ರಕ್ಕಸರು ಕಪಿಗಳನ್ನು ಆಲಂಗಿಸಿಕೊಂಡು ಭಕ್ಷಣಮಾಡುತ್ತಿದ್ದರು. 
ಅದನ್ನು ನೋಡಿದ ಅಂಗದನು ಅವರ ರಥಹಯತುರಗಗಳನ್ನು ನಾಶಮಾಡಿ 
ಅವರನ್ನೆಲ್ಲ ನಿರ್ನಾಮಮಾಡಲು, ಅಮರರು ಸಂತಸದಿಂದ ಪುಷ್ಪವೃಷ್ಟಿ ಮಾಡಿದರು. 
ಇದರಿಂದ ಇಂದಜಿತುವಿಗೆ ಅಭಿಮಾನಭಂಗವಾದುದನ್ನು ಕಂಡ ಸುಗ್ರೀವ ವಿಭೀಷಣ 
ಮೊದಲಾದವರು ಅಂಗದನ ಸಾಹಸವನ್ನು ಮನಸಾರೆ ಹೊಗಳಿದರು. ಅದನ್ನು 
ಕಂಡು ಕೆರಳಿದ ಮೇಘನಾದನು ಮಾಯೆಯನ್ನು ಬೀಸಿ ಬೇರೆಯವರಿಗೆ ಕಾಣಿಸದಂತೆ 
ಅದರಲ್ಲಿಯೇ ತನ್ನನ್ನು ಅಡಗಿಸಿಕೊಂಡು ಚಿತ್ತೆಯಲ್ಲಿ ಸ್ವಾತಿಯನ್ನು ಸೇರಿಸಿದಂತೆ 
ಬಾಣಗಳ ಮಳೆಯನ್ನೇ ಸುರಿಸಿಬಿಟ್ಟ ಅವನ ಸಾಹಸವನ್ನೆಂತು ಬಣ್ಣಿಸುವುದು! ನಾಲ್ಕು 
ದಿಕ್ಕುಗಳಲ್ಲಿಯೂ ಶರವರ್ಷವನ್ನು ಸುರಿಸುತ್ತಲಿರುವವನನ್ನು ಕಾಣದೆ ಪ್ಲವಗತತಿಯು 
ಚಿ೦ತಾಕುಲಿತವಾಯಿತು. ಅವರು ಆಗಸಕ್ಕೇರಿ ಅಲ್ಲಿ ನಾಲ್ಕೂ ದಿಕ್ಕುಗಳಲ್ಲಿ ಬಾಣದ 
ಮಳೆಗರೆಯುತ್ತಿರುವವನನ್ನು ಹುಡುಕಾಡತೊಡಗಿದರು; ಆದರೆ ಅವನನ್ನು ಎಲ್ಲಿಯೂ 
ಕಾಣದೆ ಕೆಳಕ್ಕಿಳಿದು ಹುಡುಕಿದರೂ ಎದುರಾಳಿ ಕಾಣದೆ ದಿಕ್ಕಟ್ಟರು. ಗಾಳಿಯೊಡನೆ ತಾವು 
ಯುದ್ಧಮಾಡುತ್ತಿರುವಂತಾಯಿತು; ಕಾಣದೇ ಇರುವ ಶತ್ರುವಿನ ಮೇಲೆ ಹೇಗೆ ತಾನೇ 
ಬಾಣವನ್ನಿಳಿಸುವುದು! ಹೀಗಾಗಿ ಶಾಖಾಮೃಗಗಳು ರಘುವರನೆಡೆಗೆ ಬ೦ದು ದೂರಿದರು: 
“ಮಹಾಪ್ರಭುವೇ, ಚಿಟಿಪಿಟಿಲೆಂದು ಕೆಂಗರಿಗೋಲ್ಲಳು ಭಟರ ಮೇಲೆರಗುತ್ತಿರಲು, 
; ಕಪಿಗಳನ್ನು ಮುಗಿಸಿಬಿಡಲು ಯಾವನು ಹೀಗೆ ಮಾಯಾ ಯುದ್ಧಮಾಡುತ್ತಿರಬಹುದು 
ಎ೦ದು ಎಲ್ಲರೂ ಕಂಗೆಟ್ಟು ತಲೆಯ ಮೇಲೆ ಕೈಹೊತ್ತು ಕುಳಿತಿದ್ದಾರೆ. ಹೀಗೆಯೇ 
ಆದರೆ ಕೆಲ ನಿಮಿಷಗಳಲ್ಲಿಯೇ ನಮ್ಮ ಬಲವೆಲ್ಲವೂ ಈ ಶರಹತಿಯಿ೦ದ ಪೂರ್ತಿ 
ಉರುಳಿಹೋಗುತ್ತದೆ, ಪ ಉಪದ್ರವವನ್ನು ತಾಳಿ ಬಲಿಮುಖರಾರೂ ಉಳಿಯುವುದು 
ಅಸಾಧ್ಯ. ಇದಕ್ಕೇನು ಉಪಾಯವೆಂಬುದನ್ನು ನೀವೇ ಬಲ್ಲಿರಿ; ನಮಗೆ ದಯವಿಟ್ಟು 
ದಾರಿ ತೋರಿರಿ” ಎಂದು ಶ್ರೀರಾಮಪುರದರಸನಿಗೆ ಮನವಿಮಾಡಿಕೊಂಡರು. 


ಯುದ್ಧಕಾಂಡ ೭೮೩ 


೧೮. ರಾಮಲಕ ಣರನುು ಇಂದಜಿತುವು ಸರ್ಪಾಸದಿಂದ 
ಕಿ ಹ ಈ 
ಕಟ್ಟಹಾಕುವುದು 


ತುಹಿನಾದ್ರಿಜಾತೆ, ಆ ತಿರಸ್ಕರಿಣಿಯು ಕಡೆಗಾಣದೆ ಆಕಾಶದಿಂದ ಶರವೃಷ್ಟಿಯು 
ಕಲ್ಲುಮಳೆಯಂತೆ ಸುರಿಯುತ್ತಲೇ ಇತ್ತು. ರಾಮಲಕ್ಷ ಪಾರಿಬ್ಬರಿಗೆ ಬಾಣಗಳಿಂದ 
ಹೊಡೆಯುತ್ತ ಯಾರಿಗೂ ಕಾಣಿಸದಂತೆ, "ಕ್ಷಣಕೊಂದು. "ದಿಕ್ಕಿಗೆ. ಸರಿದು, ಅವರನ್ನು 
ದಿಗ್ಗಂಧಿಸಿ ಎಲ್ಲರನ್ನೂ ಕಂಗೆಡಿಸಿದ. ಬಾಣಗಳು ಯಾವ rt ಬರುತ್ತಿವೆ 
ಎಂಬುದನ್ನು ತಿಳಿಯದೆ ಅವುಗನ್ನು ನಿಲ್ಲಿಸಲು ಸ ಸಾಧ್ಯವಿಲ್ಲ, ಏನು ಮಾಡುವುದೆಂದು 
ಯೋಚಿಸಿ ತ ಎಲ್ಲರ ಬುದ್ಧಿಯೂ ಬರಿದಾಯಿತು. ತರಣಿಸುತ ಅಂಗದ 
ವಿಭೀಷಣ ಸುಷೇಣ ಶರಭ ಜಾಂಬವ ನೀಲ ವಿನತ ವೃಷಭಾದಿಗಳು ನರದೇವನ 
ಬಳಿ ಬಂದು, “ದೇವದೇವನೇ, ರಣರಂಗದಲ್ಲಿ ಎಲ್ಲೆಡೆಯೂ ಗಾಢಾಂಧಕಾರ ಕವಿದಿದೆ, 
ಒಂದೇ ಸಮನೆ ಕಪಿಸೈನ್ಯದ ಮೇಲೆ ಪ್ರಬಲ ಶರಸ ಸಂದೋಹವು ಅಪ್ಪಳಿಸುತ್ತಿದೆ, ಆದರೆ 
ಆ ಬಾಣಗಳು ಯ ದಿಕ್ಕಿನಿಂದ ಬರುತ್ತಿವೆ ಎಂಬುದನ್ನು ಅರಿಯಲಾರದಾಗಿದ್ದಾರೆ; 
ಎಲ್ಲ ದಿಕ್ಕುಗಳಿಂದಲೂ ಆಗುತ್ತಿರುವ ದಾಳಿಯಿಂದಾಗಿ ಎಲ್ಲರೂ ದಿಜ್ಮೂಢರಾಗಿ ಅವರ 
ಶಕ್ತಿಸಾಮರ್ಥ್ಯಗಳು ಉಡುಗಿಹೋಗಿವೆ. ಇದಕ್ಕೆ ನೀನೇ ದಾರಿ ತೋರಿಸಬೇಕು” ಎಂದು 
೫ 1 3ಗರು: ಆಗ ಕುವಲಯದಳಶ್ಯಾ ಪಾ ರಾಮನು ಶೌರ್ಯಾವಲಂಬನಮಾಡಿ. 
“ಅಡಸಿದ ಆಪತ್ತಿನ ಕಾಲದಲ್ಲಿ ಬುದ್ಧಿಮಾಂದ್ಯತೆಯನ್ನು ಹೊಂದಿ ಮಿಡುಕುವುದರಿಂದ 
ಮನೋರಥ ಸಿದ್ಧಿಸುವುದಿಲ್ಲ. "ಆದ್ದರಿ೦ದ ದೃಢಮತಿಯನ್ನು ಹೊಂದಿ ವಿಕ್ರಮಬಲದಿಂದ 
ಶುಭವನ್ನು ನಮ್ಮದಾಗಿಸಿಕೊಳ್ಳಬೇಕು. ಕಡುಗಲಿಗಳೂ ಬುದ್ಧಿಶಾಲಿಗಳೂ ಆಗಸ ಕ್ಕೆ ಹಾರಿ 
ಎಲ್ಲ ಕಡೆ ದು ನಟ್ಟಿಸಿದರೆ ಎಲ್ಲವೂ ತಿಳಿಯುತ್ತದೆ” ಎಂದು ಅಪ್ಪಣೆಯಿತ್ತು. ಶರಭ 
ಜಾಂಬವ ನೀಲ ವೃಷಭ ಅಂಗದ ವಿನತ ಸುಷೇಣ ಇವರು ರಾಮನ ಮಾತನ್ನು 
ಅನುಸರಿಸಿ ಗಗನಕ್ಕೆ 'ಅಡರಿ ಸಂಚರಿಸಿ ಹುಡುಕತೊಡಗಿದರು. ಆದರೆ ಇದನ್ನು ತಿಳಿದ. 
ಮೇಘನಾದನು ಎವರಿ ಸುತ್ತ ಬಾಣಗಳನ್ನು ಬಿಟ್ಟು ಅವರು ಸಂಚರಿಸದಂತೆ ಮಾಡಿಬಿಟ್ಟ 
ಹೀಗೆ ಅವರನ್ನೆಲ್ಲ ಆಗಸಮಾರ್ಗದಲ್ಲಿ ಓಡಾಡದಂತೆ ಮಾಡಿದ ಇಂದ್ರಜಿತುವು. 
ಕೋಪದಿಂದ ಬಂದು ವಾನರಚರರೆಲ್ಲರ ಮೇಲೆ ಬಾಣವರ್ಷವನ್ನು ಸುರಿಸಿ ಅವರನ್ನು 


ಕೆಡಹಿದ. ಅಲ್ಲದೆ, ಇನಕುಲಾಗ್ರಣಿಗಳಾದ ರಾಮಲಕ್ಷ್ಮಣರ ಮೇಲೆ ಬಾಣಗಳನ್ನು ' 


ಎರಚಿ ಅವರ ಮೈ ಗಾಯಗಳಿಂದ ತುಂಬುವಂತೆ "ಮಾಡಿ. ಕಣ್ಣಿಗೆ ಕಾಣಿಸದಂತೆ 
ಒಂ ಎಲ್ಲರ ಮುಂದೆ ರಘುವರನನ್ನು ಹೀಯಾಳಿಸಿದ: “ನಾನು 


ಯಾರೆಂದು ತಿಳಿದೆ? ಅಮರಪತಿಯ ಐಸಿರಿಯನ್ನೆಲ್ಲ ಮಣ್ಣುಪಾಲು ಮಾಡಿದ ವೀರ. 


ದಶಶಿರನ ಮಗ ಎಶ್ವೆ ಕಜಿತು ಎಂದು ಕಪಿಗಳ ಜೊತೆ ಸೇರಿದ ನೀನೂ ಅರಿಯದಾದೆ! 
ಈ ನೆಲವನ್ನು ಹೊಕ್ಕು ಹೋರಾಡುವೆನೆಂಬ ಭ್ರಮೆಯಿಂದ ನೀನು ಇಲ್ಲಿಗೆ ಬಂದು 
ಬುದ್ಧೀಹೀನತೆಯಿಂದ 'ಭುಜಗಾಸ್ತ. ಸಂತತಿಗೆ ಗುರಿಯಾದೆ, ಬಂದುದನ್ನು ಅನುಭವಿಸು! 


ನನ್ನ ಮಾಯಾಬಲದ ಆಳ ಅಗಲಗಳನ್ನು ಹದಿನಾಲ್ಕು ಲೋಕದ ನವ ವೀರರೂ 


೭೮೪ ಶ್ರೀರಾಮಕಥಾಮೃತ 


ಅರಿಯರು; ಇನ್ನು ಕೇವಲ ಮನುಷ್ಯನಾದ ನೀನು ಏನು ತಾನೇ ಮಾಡಬಲ್ಲೆ? 
ಜಯಸಿರಿಯನ್ನು ಬಳಸಿ ಬಂದುದಕ್ಕೆ ನಿನಗೆ ಈ ಗತಿಯಾಯಿತು, ಅನುಭವಿಸು” ಎಂಬ 
ಚುಚ್ಚುಮಾತುಗಳಿಂದ ಆ ಕತ್ತಲೆಯಲ್ಲಿಯೇ ತಿವಿದ. “ಹಿಂದೆ ಆ ಜನಸ್ಥಾನದಲ್ಲಿ ಹುಲು 
ರಕ್ಕಸರ ಗುಂಪನ್ನು ವಧೆಗೈದು ನಿನ್ನ ಗರ್ವವು ಹೆಚ್ಚಿ ಭ್ರಾಂತಿಯಿಂದ ಕಪಿಸಿಂಗಳೀಕಗಳ 
ಗುಂಪನ್ನು ಸೇರಿಸಿಕೊಂಡು ಶತುಗಳನ್ನು ಜಯಿಸುವ ಆಸೆಯಿಂದ ಬಂದೆ; ಆದರೆ ಇಲ್ಲಿ 
ಇಂದ್ರಜಿತು ಇದ್ದಾನೆ ಎಂಬುದೇ ನಿನಗೆ ತಿಳಿಯದಾಯಿತು. ನಿನ್ನ ಬಲದೊಡನೆ ನಿನ್ನ 
ಅಂತ್ಯವನ್ನೂ ನಾನಿಂದು ಕಾಣಿಸುತ್ತೇನೆ” ಎಂದು ಬಾಣಗಳಿಂದ ಮುಚ್ಚಿದ. ಯಾವ 
ಕಡೆಯಿಂದ ಬರುತ್ತಾನೆ, ಅವನು ಹೋಗುವುದು ಎಲ್ಲಿಂದ, ಸುರಿಯುವ ಶರಗಳು ಹೇಗೆ 
ಬರುತ್ತವೆ ಎ೦ಬುದನ್ನು ತಿಳಿಯಲೂ ಸಾಧ್ಯವಿಲ್ಲ, ಮುಂದುವರಿಯಲೂ ಸಾಧ್ಯವಿಲ್ಲ, ನಿಂತು 
ಎದುರಿಸಲೂ ಶಕ್ಯವಿಲ್ಲ, ಹೆಜ್ಜೆಯಿಡಲೂ ಅಳವಲ್ಲ, ಎಂಬ ರೀತಿಯಲ್ಲಿ ಅವನು ಬಾಣ 
ಸುರಿಸುವ ಚಮತ್ಕಾರಕ್ಕೆ ಕೊನೆಯೆಂಬುದೇ ಇಲ್ಲ! ಅವನು ಈ ಸಂಮೋಹನವಿದ್ಯೆಯನ್ನು 
ಯಾರಿಂದ ಕಲಿತನೋ! ಕವಿದ ಕಗ್ಗತ್ತಲೆಯಲ್ಲಿ ಒಂದು ಕಡೆಯ ಮಿಂಚಿನಂತೆ 
ಹೊಳೆದು ಶರವೃಷ್ಟಿಗಳನ್ನು ಕರೆಯುವುದನ್ನು ನೋಡುವಷ್ಟರಲ್ಲಿ ಮನೋವೇಗದಿಂದ 
ಮತ್ತೊಂದೆಡೆಗೆ ಹಾರಿ ಗರ್ಜನೆ ಮಾಡುತ್ತ ಬಾಣಗಳನ್ನು ತೂರಿಬಿಡುತ್ತಾನೆ; ಕ್ಷಣದಲ್ಲಿ 
ಕಣ್ಣಿಗೆ ಕಾಣದಂತೆ ನಿಶಾಯುವತಿಯಲ್ಲಿ ಬೆರೆತುಬಿಡುತ್ತಾನಲ್ಲ, ಈ ಅಮರೇಂದಜಿತವು 
ಅದೆಂಥ ಮಾಯಾವಿಶಾರದ! ಮೂಡುದಿಕ್ಕಿನಲ್ಲಿದ್ದಾನೆ, ಕೊ೦ದುಬಿಡಬೇಕು ಎಂದು 
ಕೈಯೆತ್ತುವಷ್ಟರಲ್ಲಿ, ಉತ್ತರದ ಕಡೆಯಿಂದ ಬಾಣಗಳು : ಬರಲು ತೊಡಗಿ ಆ ದಿಸೆಗೆ 
ನೋಟವು ಹೋಗುವಷ್ಟರಲ್ಲಿ ತೆಂಕಣದಿಂದ ಬಾಣಗಳು ಸುರಿಯುತ್ತಿದ್ದವು. ಓಹೋ 
ಅವನು ಈ ದಿಸೆಯಲ್ಲಿದ್ದಾನೆ ಎಂಬುದು ಮನಸ್ಸಿಗೆ ತೋಚುವಷ್ಟರಲ್ಲಿ ಪಡುಗಡಲ 
ತೆರೆಗಳಂತೆ ಆ ಕಡೆಯಿಂದ ಶರಗಳು ಬಂದು ಬೀಳತೊಡಗುವುವು! ಮಹಾದೇವನೇ, 
ಅವನ ಮಾಯಾಬಲ ಅದೆಂತಹುದು, ಅವನ ಈ ಶೌರ್ಯಕ್ಕೆ ಬಲಿಯಾಗದವರಾರು! 
ಅಕ್ಕಪಕ್ಕಗಳಿಗೆ ಕಣ್ಣು ಹೊರಳಿಸಲೂ ಸಾಧ್ಯವಿಲ್ಲದಂತೆ, ಎದುರಿನಲ್ಲಿ ತಲೆಯೆತ್ತಿ ನೋಡಲೂ 
ಆಗದಂತೆ, ಹಿ೦ದೆ ತಿರುಗಿ ಹೆಜ್ಜೆಯಿಡಲಂತೂ ಶಕ್ಕವೇ ಆಗದಂತೆ; ನಿಲ್ಲಲೂ ಆಗದ, 
ನಿಂತ ಕಡೆಯಲ್ಲಿಯೇ ಅತ್ತಿತ್ತ ಕಣ್ಣಾಡಿಸಲೂ ಆಗದ ರೀತಿಯಲ್ಲಿನ ಈ ಯುದ್ಧರಂಗದಲ್ಲಿ 
ರಾಘವನು ಗೆಲ್ಲುವುದು ಅಸಂಭವ - ಎಂದು ಅಮರತತಿ ಚಿಂತಿಸುವಂತಾಯಿತು. 
ಎಲ್ಲಿ ನೋಡಿದರೂ ಬಾಣಗಳ ರಾಶಿ, ಮತ್ತೆಲ್ಲಿ ಕಣ್ಣಾಡಿಸಿದರೂ ಕಣೆಗಳು ಉರುಳುವಿಕೆ 
' ಸುರುಳುವಿಕೆಗಳು, ಮತ್ತೆಲ್ಲಿ ಕಣ್ಣುಗಳನ್ನು ತಿರುವಿದರೂ ಕಣೆಗಳ ನೆರವಿ! ನಿಲ್ಲುತ್ತಾನೆ, 
ಓಡುತ್ತಾನೆ, ಅಡಗಿಕೊಳ್ಳುತ್ತಾನೆ, ಓಡಾಡುತ್ತಾನೆ, ಕಣ್ಣುಮುಚ್ಚಿ ಬಿಚ್ಚುವಷ್ಟರಲ್ಲಿ 
ದಾಂಧಲೆ ನಡೆಸುತ್ತಾನೆ. ಕಪಿಸೇನೆಯು ಕಣ್ಣು ತೆರೆದು ಭೂಮಿ ಆಕಾಶಗಳನ್ನು 
ನೋಡದೆ, ಉಸಿರಾಡದೆ, ಮಾತನಾಡದೆ ದಿಗ್ಭಮೆಯಿಂದ ಕೂಡಿತು. ಪ್ರಳಯಕಾಲದ 
ಮೋಡಗಳಂತೆ ಖಳತನಯನು ಮೇಲಿನಿಂದ ಭೂಮಿಯ ಮೇಲಿನ ಕಪಿಗಳ ಸಂತತಿ 
ಹಾಗೂ ರಘುರಾಮಲಕ್ಷ್ಮಣರ ಮೇಲೆ ಶರವೃಷ್ಟಿಗರೆದು ಕಳವಳಗೊಳಿಸಿ, ಸುರಿಯುವ 
ರಕ್ತಮಾಂಸಗಳಿಂದ ಆಕರ್ಷಿತವಾದ ಭೂತಬೇತಾಳಗಳ ಗು೦ಪು ಬರಲು ಅನುವು 


ಯುದ್ಧಕಾಂಡ ೭೮೫ 


ಮಾಡಿಕೊಟ್ಟು ಸಂತಸದಳೆದ. ಅಸುರನು ಮಾಯಾಕಲಿತವಾದ ಸರ್ಪಾಸ್ತಸಂಧಾನ 
ಮಾಡಿ ಅಣ್ಣತಮ್ಮಂದಿರ ಮೇಲೆ ಬಿಡಲು ಆ ಕ್ಷಣದಲ್ಲಿ ರಾಮಲಕ್ಷ್ಮಣರು ಅದರ ಕಟ್ಟಿಗೆ 


ಒಳಗಾಗಿ ನೆಲದ ಮೇಲೆ ಬಿದ್ದರು. ಬ್ರಹ್ಮ ಇಂದ್ರ ಮುಂತಾದ ದೇವತಾನಿಚಯವನ್ನು 


ಸೃಷ್ಟಿಸಿ ಸಲಹಿ ನಾಶಗೊಳಿಸುವ ಪರತತ್ವದ ಅಸಮಾನಮೂರ್ತಿಗಳು ಆ ಸಮಯದಲ್ಲಿ 
ಲೋಕಾನುಸರಣೆಯಿಂದ ನೆಲಕ್ಕುರುಳಿದರು. ಸಾಲುಸಾಲಾಗಿ ಮೇಲೆ ಬೀಳುತ್ತಿರುವ 
ಬಾಣಗಳು ಮೈಗಳಿಗೆ ನಾಟಿಕೊಂಡು ಗಾಯಗಳನ್ನುಂಟುಮಾಡಿ ಅವರ ಮೈಯೆಲ್ಲವೂ 
ರಕ್ತಮಯವಾಯಿತು. ಒಡಹುಟ್ಟುದವರು ಭೂಲಲನೆಯನ್ನು ನೆಚ್ಚಿಕೊಂಡು 
ಕಾಲವಶದಿಂದ ನಿಶ್ಚೇಷ್ಟಿತರಾಗಿ ಆಲಸ್ಯದಿಂದಿರಲು ಅದನ್ನು ಕಂಡ ರಾವಣಿಯು ನಗುತ್ತ 
ಮತ್ತೆ ಮತ್ತೆ ಶರಗಳನ್ನೆಸೆದ 

ಇಂದ್ರಜಿತುವಿನ ಶರಾಘಾತಕ್ಕೊಳಗಾಗಿ ಕಪಿಸ೦ತತಿಯು ನೆಲಕ್ಕೊರಗಿತು, 
ಆಗಸದಲ್ಲಿ ರಕ್ಕಸನನ್ನು ಹುಡುಕಲು ಆಕಾಶಮಾರ್ಗದಲ್ಲಿ ಹೋಗಿದ್ದ 
ಬಲಿಮುಖಮುಖ್ಯರು ದೈತ್ಯನನ್ನು ಕಾಣದೆ ಕೊರಗುತ್ತ ಭೂಮಿಯ ಕಡೆಗೆ ಇಳಿದು 
ಬಂದರು. ಶರತಲ್ಪದಲ್ಲಿ ಮರೆದೊರಗಿದ್ದ ರಾಮಲಕ್ಷ್ಮಣರನ್ನು ವಿಭೀಷಣನು ನೋಡಿ 
ಸಂಕ್ಷೇಶಗೊಂಡ. ಮೈಗಳಿಂದ ಸುರಿಯುವ ರಕ್ತದ ಧಾರೆಯಿಂದ ಕೂಡಿದ ಅವರು 
ಅಲುಗಾಟವಿಲ್ಲದೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದ ವಿಭೀಷಣನು ಇತರ 
ಕಪಿಯೂಥನಾಥರೊನೆ ಅವರ ಬಳಿ ಬಂದು ಕೊರಗಿ ಕರಗಿ ಕಂಪಿಸಿ, ಅವರ ನಾನಾ 
ಗುಣಗಳನ್ನು ನೆನೆಸಿಕೊಂಡು, ಮುಂದಿನ ಹಾದಿಯ ಬಗ್ಗೆ ತಮ್ಮತಮ್ಮಲ್ಲೇ ಆಲೋಚಿಸಿ 
ದಿಕ್ಕು ತೋಚದೆ ಅಳಲಿ ಬಳಲುತ್ತಲಿದ್ದರು. ಕವಿದ ಅಂಧಕಾರದಲ್ಲಿ ಯಾರೂ ಕಾಣದ 
ಹಾಗೆ ಅಲ್ಲಲ್ಲಿ ಬಿದ್ದುಕೊಂಡು ನಾನಾ ರೀತಿಗಳಲ್ಲಿ ನರಳುತ್ತಿರುವ ಕಪಿಗಳನ್ನು ನೋಡಿ 
ಮರುಗುತ್ತ ವಿಭೀಷಣನು ಸುತ್ತಲೂ ನೋಡುತ್ತ, ಕೊನೆಗೆ ಆಕಾಶದತ್ತ ಕಣ್ಣು ಹಾಯಿಸಲು 
ಅಲ್ಲಿ ಕುಟಿಲತರವಾದ ಮಾಯೆಯಲ್ಲಿ ಅಡಗಿಕೊಂಡು ಶಸ್ತವರ್ಷವನ್ನು ಮಾಡುವ 
ಇಂದ್ರಜಿತುವನ್ನು ನೋಡಿ ಅಚ್ಚರಿಗೊಂಡ. ಮಾತನಾಡದೆ ಅಲ್ಲಿಲ್ಲಿ ನೆಲದಲ್ಲಿ ಒರಗಿದ್ದ 


ಕಪಿಸಂತತಿಯನ್ನು ಕಂಡು ಸ೦ತೋಷಗೊಂಡಿದ್ದ ಅವನು ರಕ್ಕಸರನ್ನು ತಣಿಸ ಕಾ ' 


ತನ್ನ ಶೌರ್ಯವನ್ನು ತೋರಿಸಿದ. “ನನ್ನ ಶರಬಂಧನಲ್ಲಿ ದೇವಯಷಿಸ ಮೂಹಕ್ಕೂ 
ಮುಗಿಲೆನಿಸಿದ ತ್ರಿಮೂರ್ತಿಗಳು ಒಳಗಾದರು. ಅವರನ್ನು ಬಿಡಿಸುವವರು ಯಾರಿದ್ದಾರೆ? 
ತಂದೆಯನ್ನು ಆವರಿಸಿದ ಚಿಂತೆ ನಿರ್ಮೂಲನಗೊಂಡಿತು. ಮಹಾಪರಾಕ್ರಮಿಗಳೆನಿಸಿದ 
ಇಬ್ಬರೂ ನರರು ಹಾಗೂ ವನಚರ ಕುನ್ನಿಗಳೂ, ತಮ್ಮನ್ನು ಕಾಪಾಡಬಲ್ಲವರಾರನ್ನೂ 
ಕಾಣದೆ, ಭೀತಿಯಿಂದ ನೆಲದ ಮೇಲೆ ಹೊರಳಾಡುತ್ತಿದ್ದಾರೆ. ತ್ರಿಕೂಟಾದ್ರಿಯು ಯಾರ 
ಭಯದಿಂದ ನಡುಗಿತೋ, ಯಾರ ದೆಸೆಯಿಂದ ಅಸುರನಾಥನಿಗೆ ಚಿಂತೆಯಡಸಿತೋ, 
ಯಾರ ಕಾರಣದಿಂದ ಕೋಪೋರದ್ರಿಕ್ತರಾಗಿ ಈ ಕಪಿಸೇನೆ ಬಂದಿತೋ, ಅವರು ಈಗ 


ನನ್ನ ಬಾಣಾಹತಿಗೊಳಗಾಗಿ ನೆಲದ ಮೇಲೊರಗಿದ್ದಾರೆ. ಇದರಿಂದಾಗಿ ದಾನವರ ' 


ಭೀತಿ ಹರಿದು ಅವರ ಮನೋರಥ ನೆರವೇರುವಂತಾಗಿದೆ” ಎಂದು ಮೂದಲಿಸುತ್ತ 


ರಾವಣಿಯು ನಳ ನೀಲ ಜಾಂಬವಂತ ಹನುಮ ಶರಭ ಮುಂತಾದವರ ಮೇಲೆ ಅನೇಕ : 


೭೮೬ ಶ್ರೀರಾಮಕಥಾಮೃತ 


ಅರ್‌ 


ಬಾಣಗಳನ್ನೆಸೆದು ಬೊಬ್ಬಿರಿದ. ವನಚರರನ್ನೆಲ್ಲ ಭಂಗಪಡಿಸುತ್ತ ಸಿಡಿಲ ಆರ್ಭಟೆಯಿಂದ 
ತನ್ನೊಡನಿದ್ದ ರಕ್ಕಸತತಿಗೆ ಹೇಳಲು ಅವರು ವಿಸ್ಮಯಾಕ್ರಾಂತರಾದರು. ಅದನ್ನು ಕೇಳಿದ 
ಕೆಲವರು ಹೊಗಳಿದರೆ, ಮತ್ತೆ ಕೆಲವರು ಸಂತೋಷದಿಂದ ಆರ್ಭಟಸಿದರು, ಮತ್ತೂ 
ಕೆಲವರು ರಾಘವನು ಹೋದನೆಂದು ಇಂದ್ರಜಿತುವನ್ನು ಬಗೆಬಗೆಯಿ೦ದ ಉಪಚರಿಸಿ, 
ಪೂಜಿಸಿ ಕೈವಾರಿಸಿದರು. ಸಗರವಂಶಜನು ನಿರುಚ್ಚ್ವಾಸದಂತೆ ನಿಶ್ಚಲತೆಯಿಂದ 
ಮಲಗಿರಲು ದೈತ್ಯರು ಅವನು ಸತ್ತನೆಂದೇ ತಿಳಿದು ಸಂಭ್ರಮಪಟ್ಟರು. 


ಕಡುಗಲಿಯಾದ ಸುರೇಂದಜಿತುವು ಕಪಿಸೈನ್ಯವನ್ನು ಕೆಡವಿ ದೈತ್ಯರುಗಳ 
ಜೊತೆಯಲ್ಲಿ ಊರಿಗೆ ಮರಳಿದ. ರಾಮನ ಅ೦ಗೋಪಾ೦ಗವನ್ನು ನಿಟ್ಟಿಸಿದ ತರಣಿಸುತನು 
ಮನಕರಗುವಂತೆ' ರೋದಿಸುತ್ತ ವಿಕಾರವಾಗಿ ಸಂತಾಪವನ್ನು ವ್ಯಕ್ತಪಡಿಸುತ್ತಿರಲು, 
ಎಭೀಷಣನು ಅವನನ್ನು ಒಂದೆಡೆ ಕೂರಿಸಿ ಸಮಾಧಾನಪಡಿಸುತ್ತ ತನ್ನ ಕ೦ಬನಿಗಳನ್ನು 
ವಲ್ಲಿಯ ಸೆರಗಿನಿಂದ ಒರೆಸಿಕೊಂಡು, ಪರಿಪರಿಯಾದ ಧೈರ್ಯ ಸಮಾಧಾನಗಳ 
ಮಾತುಗಳನ್ನಾಡುತ್ತ, “ಸುಗ್ರೀವನೇ, ಸುಮ್ಮನೆ ಅಳುತ್ತ ಚಿಂತಿಸುತ್ತ ಕೂತರೆ ಏನಾಗುತ್ತದೆ? 
ಇಂಥ ಪರಿಸ್ಥಿತಿಯಲ್ಲಿ ದುಃಖಪಡುತ್ತ ಕೂರುವುದರಿಂದ ತೊಂದರೆಯಾಗುವುದೇ ಹೆಚ್ಚು 
ಯುದ್ಧ ಅಂದ ಮೇಲೆ ಬೀಳುವುದು ಏಳುವುದು ಇದ್ದದ್ದೇ. ಈ ದಿವ್ಯಪುರುಷರು 
ಮೂರ್ಚೆ ಹೊಂದಿರುವರಲ್ಲದೆ ಅವರ ಬಳಿ ಮೃತ್ಯು ಸುಳಿಯಲಾರದು, ಚಿಂತಿಸಬೇಡ” 
ಎಂದು ಸಾಂತ್ವನವನ್ನು ನುಡಿದ. “ಹುಡುಗನಂತೆ ಆಳುತ್ತ ಕುಳಿತುಕೊಳ್ಳುತ್ತಾರೆಯೇ?” 
ಎಂದು ತನ್ನ ಬಟ್ಟೆಯ ತುದಿಯಿಂದ ಅವನ ಕಣ್ಣೀರನ್ನೊರೆಸಿ ಅವನ ಸಂತಾಪವನ್ನು 
ಶಮನಗೊಳಿಸಿದ. “ಮನಸ್ಸನ್ನು ವಿಕ್ಷುಬ್ದತೆಗೊಳಪಡಿಸಿಕೊಂಡರೆ ಧೃತಿಮತಿಗಳು 
ಹಾಳಾಗಿ  ಅಪಯಶವುಂಟಾಗುತ್ತದೆ; ಅದರಿಂದಾಗಿ ಶೋಕವನ್ನು ಬಿಡು, 
ರಾಮಲಕ್ಷ್ಮಣರು ಮೂರ್ಚೆಯನ್ನು ತಿಳಿದು ಏಳುವವರೆಗೆ ವಾನರರ ಕ್ಷೇಮವನ್ನು 
ಯಾವ ರೀತಿ ಕಾಪಾಡಬೇಕೆಂದು ಚಿಂತಿಸು. ಅವರಿಗೆ ಬೇಗನೇ ಪ್ರಜ್ಞೆ ಬರುತ್ತದೆ, 
ಚಿಂತಿಸಬೇಡ; ಸತ್ತವರ ಮುಖ ಕಣ್ಣುಗಳು ಹೀಗಿರುತ್ತವೆಯೇ? ಅವರ ಕಣ್ಣುಗಳಲ್ಲಿ 
ವೀರರಸ ತುಳುಕುತ್ತಿಲ್ಲವೇ? ಆದ್ದರಿಂದ ಭಯವನ್ನು ಬಿಟ್ಟು ಮುಂದಿನ ಕಾರ್ಯಗಳನ್ನು 
ಮಾಡು. ಅರಳಿದ ಕಮಲಗಳಂತಿರುವ ಅವರ ಕಣ್ಣುಗಳು ನಗುತ್ತಿವೆ, ನಿಷ್ಠಪಟಿಗಳಿಗೆ 
ಹರುಷವನ್ನುಂಟುಮಾಡುತ್ತಿವೆ. ಅವರು ಮೂರ್ಚೆ ಹೋಗಿದ್ದಾರೆಯೇ ಹೊರತು 
ಸತ್ತಿಲ್ಲ. ನೀನು ಧೈರ್ಯವನ್ನು ತಂದುಕೊಂಡು ಕಪಿಸೈನ್ಯವನ್ನು ಸಮಾಧಾನಪಡಿಸಿ 
ಅವರಲ್ಲಿ ಧೈರ್ಯವನ್ನು ತುಂಬಬೇಕು. ಮನಸಿನಲ್ಲಿ ಧೈರ್ಯವನ್ನು ತುಂಬಿಕೊ, ನಾನು 
ಕಪಿಗಳನ್ನು ಸ೦ತವಿಸಿ ಬರುತ್ತೇನೆ” ಎಂದು ವಿಭೀಷಣನು ಹೋಗಿ ತನ್ನ ಕಡೆಯವರನ್ನು 
ಸಮಾಧಾನಪಡಿಸುತ್ತಿದ್ದ. 

ಇತ್ತ, ಇಂದಜಿತುವು ದೈತ್ಯಜನನಾಥನ ಬಳಿ ಹೋಗಿ ಪೊಡಮಟ್ಟು, ತನ್ನ ಯುದ್ಧದ 
ಪರಿಯನ್ನೂ, ತನಗೆ ಜಯವು ದೊರಕಿದುದನ್ನು ವಿವರಿಸುತ್ತ, ತಾನು ಇನಕುಲಜಾತರನ್ನು 
ತರಿದು ಬಂದಿರುವುದಾಗಿ ಹೇಳಿಕೊಂಡ. ಅರಿನಿಪಾತನ ವಾರ್ತೆಯು ಕಿವಿಗಳಿಗೆ ತಾಕಲು, 
“ಮಗು, ಬಾ!” ಎ೦ದು ಮಗನನ್ನು ಅಪ್ಪಿಕೊಂಡು ಅವನ ತಲೆಗೆ ಮುತ್ತಿಟ್ಟು, ಗಲ್ಲಗಳನ್ನು 


ಯುದ್ಧಕಾಂಡ ೭೮೭ 


ಅಲುಗಿಸಿ, ಹೊಗಳುತ್ತ, ಯುದ್ಧವಾರ್ತೆಯನ್ನೆಲ್ಲ ವಿವರವಾಗಿ ಹೇಳಲು ಕೇಳಿದ. ತನ್ನ 
ಸರ್ಪಾಸ್ತಬ೦ಧನಕ್ಕೊಳಗಾಗಿ ಪ್ರಾಣವನ್ನು ಕಳೆದುಕೊಂಡು ಬಿದ್ದಿರುವ ಪರಿಯನ್ನು ತಿಳಿಸಿ 
ಮತ್ತೆ ತಂದೆಗೆ ನಮಸ್ಕರಿಸಲು, ರಾವಣನು ಮಗನಿಗೆ ಸನ್ಮಾನಗಳನ್ನು ಮಾಡಿದ. ಹನುಮ 
ಅಂಗದ ನೀಲ ಕುಮುದ ಶತಬಲಿ ನಳ ಗವಾಕ್ಷ ಗವಯ ಶರಭ ಸುಗ್ರೀವ ಸುಷೇಣ 
ಮೊದಲಾದ ಕಪಿವೀರರು ಹೋಗಿ, ತಮ್ಮ ನಾಯಕನಾದ ರಘುವರನ ಅವಸ್ಥೆಯನ್ನು 
ನೋಡಿ, ತಮ್ಮ ಶಕ್ತಿಯನ್ನೆಲ್ಲ ಕಳೆದುಕೊಂಡು ನಿಸ್ತೇಜರಾಗಿ ಮುಂದುಗಾಣದೆ 
ಚಿತ್ತವಿಕಲತೆಯಿಂದ ಮನಬಂದಂತೆ ಮರುಗುತ್ತಿರುವರೆಂಬುದನ್ನು ಕಣ್ಣಿಗೆ ಕಟ್ಟುವಂತೆ 
ಚಿತ್ರಿಸಿದ. ಅತ್ತ, ದುರುಳ ದಾನವನ ಕಾರಣದಿಂದ ಗಾಸಿಗೊಂಡುದನ್ನು ನೆನೆಸಿಕೊಂಡು, 
ಭೂಮಿ ಆಕಾಶ ದಿಕ್ಕುಗಳನ್ನು ನೋಡಿ, ಹುಲ್ಲುಕಡ್ಡಿ ಅಲುಗಿದರೂ "ಇಂದ್ರಜಿತು ಬ೦ದ' 
ಎಂದು ಬೆದರುತ್ತ ವಾನರನಿಚಯವು ಕಣ್ಣೀರ ಕೋಡಿಯನ್ನು ಹರಿಸುತ್ತಿದ್ದಿತು. 


ಇತ್ತ, ರಾವಣನು ತನಗಾದ ಹರ್ಷದಿಂದ ಭೂಸುತೆಯ ಪಕ್ಕದಲ್ಲಿರುವ 
ರಕ್ಕಸಿಯರನ್ನು ಕರೆದು, “ಇಷ್ಟು ದಿನ ಬೇರೇನನ್ನೂ ಚಿಂತಿಸದೆ, ಯಾರ ಜಯವನ್ನು 
ಬಯಸುತ್ತ ಧರಣಿಸುತೆಯು ಕಾಲವನ್ನು ಕಳೆದಳೋ, ಆ ವೀರರಿಬ್ಬರೂ ಸುರಪವೈರಿಯ 
ಶರಗಳಿಂದ ಸತ್ತು ನೆಲದಲ್ಲಿ ಬಿದ್ದಿದ್ದಾರೆ; ಅವಳನ್ನು ಕರೆದೊಯ್ದು ಅದನ್ನು ತೋರಿಸಿ; 
ಆಗ ಅವಳು ತನ್ನ ಮನಸಿನ ಗಾಢ ಭರವಸೆಯನ್ನು ಬಿಟ್ಟು ಸಂತಸದಿಂದ ಬಂದು 
ನನ್ನೊಡನೆ ಸೇರಿ ಸುಖವಾಗಿರುತ್ತಾಳೆ” ಎಂದು ಹರ್ಷೋತ್ಸಾಹದಿಂದ ನುಡಿದ. 
ಪಂಕ್ತಿಶಿರನ ಆಜ್ಞೆಯಿಂದ ಪುಷ್ಪಕವನ್ನು ತಂದೊಯ್ದು, ಸೀತೆಯನ್ನು ಅದರಲ್ಲಿ 
ಕುಳ್ಳಿರಿಸಿ, ರಣಭೂಮಿಯನ್ನು ತೋರಿಸುವ ಉತ್ಸಾಹದಿಂದ ಕೂಡಿ, “ದಾನವರಲ್ಲಿ 
ಅಚಿಂತ್ಯಬಲನಾದ ರಾವಣಿಯು ಮಹಾಸಾಹಸದಿಂದ ರಾಮಲಕ್ಷ್ಮಣರನ್ನು ಸದೆಬಡಿದು 
ಯಮನಿಗೆ ಒಪ್ಪಿಸಿದ್ದಾನೆ” ಎಂದು ನಗರದಲ್ಲೆಲ್ಲ ಹೇಳಿಕೊಂಡು ಬಂದರು. ಸೀತೆಯನ್ನು 
ಕರೆದೊಯ್ದು ಯುದ್ಧಭೂಮಿಯನ್ನು ತೋರಿಸಲು, ನೆಲದ ಮೇಲೆ ಬಿದ್ದಿರುವ 
ವಾನರರನ್ನು ನೋಡಿ ಸಂಕಟಗೊಳ್ಳುತ್ತ ಧರಣಿತನೂಜೆಯು, ಮತ್ತೊಂದು ಜಾಗದಲ್ಲಿ 
ಶರಶಯ್ಕ್ಯೆಯ ಮೇಲೆ ನಿಶ್ಚೇಷ್ಟಿತರಾಗಿ ಬಿಲ್ಲುಬಾಣಗಳನ್ನು ಬಿಟ್ಟು, ವಸ್ತಕವಚಗಳ 
ನಡುವಿನಿಂದ ಹರಿದು ಬ೦ದ ರಕ್ತದ ನಡುವೆ ಮಲಗಿದ್ದ ನರದೇವರಿಬ್ಬರನ್ನೂ ನೋಡಿ 
ದುಃಖವಶಳಾದಳು. “ಹರ ಮಹಾದೇವ, ಮೃತ್ಯುಂಜಯ, ಪರಮ ಪುರುಷ, ಪರಮ 
ಕಾರಣಿಕವಾದ ತೇಜೋಬಲದಿಂದ ಕೂಡಿದವರೇ, ನಿಮಗೆ ಈ ದುಷ್ಟ ಪರಿಣಾಮ 
ಹೇಗೆ ಉಂಟಾಯಿತು? ಈ ಜಗತ್ತಿನಲ್ಲಿನ ಧರ್ಮವು ಏನಾಗಿಹೋಗಿದೆ? ದೇವತೆಗಳೇನು 
ನಾಶವಾಗಿಬಿಟ್ಟಿದ್ದಾರೆಯೋ, ಸತ್ಯವೆಂಬುದು ಕಣ್ಮರೆಯಾಗಿಹೋಯಿತೋ” ಎಂದು ಅಮಿತ 
ಶೋಕಾರ್ತಳಾಗಿ ಮನಕರಗುವ ನುಡಿಗಳನ್ನಾಡುತ್ತ ಜನಕಸುತೆಯು ದುಃಖಸಾಗರದಲ್ಲಿ 
ಮುಳುಗಿಹೋದಳು. ““ನಿನ್ನಲ್ಲಿ ವೈಧವ್ಯದ ಕಿ೦ಚಿತ್‌ ಲಕ್ಷಣವೂ ಇಲ್ಲ, ಕೊನೆಯವರೆಗೂ 
ಸುಮಂಗಲಿಯಾಗಿ, ಪುಣ್ಯವತಿಯಾಗಿ, ವೀರಪತ್ನಿಯಾಗಿ, ಸಂಪತ್ಸಮೃದ್ಧಿಗಳನ್ನು 
ಹೊಂದಿರುತ್ತಾಳೆ' ಎ೦ದು ಜ್ಯೋತಿಷಿಗಳು ಹೇಳಿದ ನುಡಿಯೆಲ್ಲವೂ ಸುಳ್ಳಾಯಿತೇ? "ಯಾವ 
ಪ್ರಮದೆಯ ಪಾದಗಳಲ್ಲಿ ಮೇಲ್ಮುಖವಾದ ವಜರೇಖೆಗಳಿರುವುವೋ, ಮೇಲ್ಮುಖವಾದ 


೭೮೮ ಶ್ರೀರಾಮಕಥಾಮೃತ 


ಪದ್ಮರೇಖೆಗಳಿರುವುವೋ ಅಂತಹ ಕನ್ಯೆಯು ಚಕ್ರವರ್ತಿಯ ಮಹಿಷಿಯಾಗಿ ಬಾಳುತ್ತಾಳೆ' 
ಎ೦ಬ ಸಾಮುದ್ರಿಕರ ಮಾತುಗಳೂ ಹುಸಿಯಾದುವೇ। ಕಪ್ಪಾದ ನೀಳವಾದ ಸಮವಾದ 
ತಲೆಗೂದಲು, ಕೂಡದೆ ಪ್ರತ್ಯೇಕವಾಗಿರುವ ಹುಬ್ಬುಗಳು, ಸಂದುಬಿಡದ ಒತ್ತೊತ್ತಾದ 
ಹಲ್ಲುಗಳು, ಸುಂದರವಾದ ಕಣ್ಣುಗಳು, ಕಮಲದಂತೆ ಕಾಣುವ ಕೈಕಾಲುಗಳು, ಸಮನಾದ 
ಬೆರಳುಗಳು, ವಿರಳವಾದ ಸ್ತನಯುಗ್ಯ ಆಳವಾದ ಹೊಕ್ಕುಳು, ಬಾಳೆಯಂತಹ ತೊಡೆಗಳು, 
ರೋಮರಹಿತವಾದ ದುಂಡು ಪಿರ್ರೆಗಳು - ಇವೆಲ್ಲವೂ ಶುಭಕರವಾದ ಲಕ್ಷಣಗಳೆಂದೂ, 
ಅವೆಲ್ಲವೂ ನನಗಿವೆಯೆಂದೂ ಹೇಳಿದ ದೈವಜ್ಞರ ನುಡಿಗಳು, ಲಾಕ್ಷಣಿಕರ ಮಾತುಗಳು 
ಸುಳ್ಳಾದುವೇ। ಛಿದವಾಗದ ಅವಯವಗಳು, ಕೈಕಾಲುಗಳು ಹೊಳೆಯುವ ಬಣ್ಣದಿಂದ 
ಕೂಡಿ, ನಸುನಗೆಯಿಂದ ಶೋಭಿಸುವ ಕಾರಣದಿಂದ ರಾಜ್ಯಾಭಿಷೇಕವನ್ನು ಹೊಂದಿ 
ಸತತವಾಗಿ ಪತಿಯೊಡನೆ ಸುಖವಾಗಿ ಸಾಮ್ರಾಜ್ಯಭೋಗವನ್ನು ಅನುಭವಿಸುತ್ತಾಳೆ 
ಎಂದು ವಿಪ್ರೋತ್ತಮರು ವಿವರಿಸಿದ ಮಾತುಗಳೆಲ್ಲ ಸುಳ್ಳಿನ ಕಂತೆಯಾಯಿತಲ್ಲ! ನೂರು 
ಯಜ್ಞಗಳನ್ನು ಮಾಡುವ ಗಂಡನ ಸತಿಯಾಗಿ ಹರುಷದಿಂದ ಚಿರವಾದ ಸೌಖ್ಯಸಂಪತ್ತನ್ನು 
ಅನುಭವಿಸುವೆಯೆಂದೂ, ಪತಿಯನ್ನು ಎಂದೆಂದಿಗೂ ಅಗಲದಿರುವೆ ಎಂದೂ ಹೇಳಿದ 
ವಿಪ್ರರ ನುಡಿಗಳು ಹುಸಿಯಾದುವಲ್ಲ! ಖರನೇ ಮೊದಲಾದ ರಕ್ಕಸರನ್ನು ತರಿದು, 
ಸಮುದ್ರವನ್ನು ದಾಟಿ ಬ೦ದು ರಕ್ಕಸ ರ ಬಾಣಗಳಿಗೆ ನೀನು ಅಸುಶಿಂಯಾಗದ್ದ ಹ 
ನೃಪವರ್ಯನೇ, ವರುಣ ಮರುತ ಅಗ್ನಿ ಇಂದ್ರ ಬ್ರಹ್ಮ ಮುಂತಾದವರ ಅಸ್ತಗಳೆಲ್ಲ 
ಏನಾದುವು, ದುರುಳ ದಾನವರ ಮಾಯೆಯಲ್ಲಿ, ಅಕಟಕಟ, ವಿಲೀನಗೊಂಡವೇ? 
ಎಷ್ಟುಸಮವಿಕ್ರಮನಾದ ನೀನು ನನ  ದೌರ್ಭಾಗ್ಯವಶದಿಂದ ಹೀಗೆ ಮಲಗಬೇಕಾಯಿತೇ, 
ಶಿವ ಶಿವಾ! ವಿಧಿಯ ವಿಕೃತದ ಮುಂದೆ ಯಾರು ತಾನೇ ಏನು ಮಾಡಿಯಾರು? 
ಕರುಣಾಳುಗಳ ಮಹಾಬಲವು ವ್ಯರ್ಥವಾಯಿತು, ಸೂರ್ಯಕುಲದ ಏಳಿಗೆಯು 
ಮಸುಕಾಯಿತು. ಅಯ್ಯೋ, ಭರತ ಕೌಸಲ್ಯೆಯರಿಗೆ ಈ ಸುದ್ದಿಯು ತಿಳಿದರೆ ಅವರೂ 
ಎದೆಯೊಡೆದು ಅಳಿಯದಿಹರು” ಎಂದು ಅಪರಿಮಿತ ದುಃಖದಿಂದ ಗೋಳಾಡಿದಳು. 


ಸೀತೆಯ ಶೋಕಾತಿರೇಕವನ್ನು ನೋಡಿ ತ್ರಿಜಟೆಯು ಪ್ರೀತಿಯಿಂದ ಸಾಂತ್ವನದ 
ಮಾತುಗಳನ್ನಾಡಿದಳು: “ರಾಮಲಕ್ಷ್ಮಣರು ಸತ್ತಿರುವರೆಂಬ ಅನುಮಾನ ನಿನಗೇಕೆ ಬಂತು, 
ತಾಯಿ? ತಪನಕುಲಸಂಭೂತರಾದ ಈ ಅಣ್ಣತಮ್ಮಂದಿರು ಮೂರ್ಛಿತರಾಗಿದ್ದಾರೆ, ಅಷ್ಟೆ. 
ಅವರ ಶುಭಕರ ಲಕ್ಷಣಗಳಿಂದ ಕೂಡಿದ ಮುಖಗಳನ್ನು ನೋಡಿದರೆ ವೀರಲಕ್ಷ್ಮಿಯು 
ಅವರಲ್ಲಿ ನೆಲಸಿರುವುದು ಕಾಣುವುದಿಲ್ಲವೇ? ಅವರ ಅಂಗಗಳು ಅದ್ಭುತವಾದ 
ಪರಾಕ್ರಮದಿಂದ ತುಂಬಿವೆ, ಕಣ್ಣುಗಳು "ಇದು ಸಾವಲ್ಲ, ಮೂರ್ಚೆ' ಎಂಬುದನ್ನು 
ಸಾರುತ್ತಿವೆ. ನೀನು ದುಃಖವನ್ನು ಬಿಡು. ಕುಲಘಾತಕಿಯರೂ ಹಾದರಗಿತ್ತಿಯರೂ 
ಕಿಲ್ಲಿಷವನ್ನುಳ್ಳ ಹೆಂಗಸರೂ ಹತ್ತುವುದಕ್ಕೆ ಪುಷ್ಪಕವು ಅವಕಾಶವನ್ನೇ ಕೊಡುವುದಿಲ್ಲ. 
ನನ್ನ ಮಾತನ್ನು ನಂಬು. ಲಲನೆಯರ ಮಕುಟಮಣಿಯೇ, ರಾಮನ ಮೊಗವು 
ಶೃಂಗಾರರಸವನ್ನು ತುಂಬಿಕೊಂಡು ಶೋಭಿಸುತ್ತಿದೆ, ಇದರಿಂದಲೇ ನಿನ್ನದು 
ದೀರ್ಪ್ವಸೌಮಂಗಲ್ಕ ಎ೦ಬುದು ತಿಳಿಯುತ್ತದೆ. ಶರಹತಿಯಿಂದ ಆಯಾಸಗೊಂಡು 


ಯುದ್ಧಕಾಂಡ ೭೮೯ 


ಶರೀರವು ಮೂರ್ಚೆಯನ್ನು ಹೊಂದಿರುವುದಲ್ಲದೆ ರಾಮನಿಗೆ ಅಳಿವು ಎಂಬುದುಂಟೇ? 
ಬೇಗನೇ ಆತನು ಎಚ್ಚರಗೊಳ್ಳುವನು, ಪ್ರ ಕಪಿಸೈನ್ಯವು ಲಂಕೆಯನ್ನು ವಶಪಡಿಸಿಕೊಳ್ಳುತ್ತದೆ 
ಎಂಬುದು ನಿಶ್ಚಿತ. ರಘುವೀರನು ಪರಬೊಮ್ಮನಲ್ಲದೆ ಮನುಷ್ಯನೇ? ಇದು ನಿನಗೆ 
ತಿಳಿದಿದ್ದರೂ ತಿಳಿಯದವಳಂತೆ ಏಕೆ ರೋದಿಸುತ್ತಿದ್ದೀಯೆ? ಆಯುಷ್ಯ ತೀರಿದವರಿಗೆ 
ಮುಖವು ಬಾಡಿಹೋಗುತ್ತದೆ, ಕಣ್ಣುಗಳ ಕಾಂತಿ ಕಣ್ಮರೆಯಾಗುತ್ತದೆ; ಆದರೆ ರಾಮನ 
ಕಣ್ಣುಗಳಲ್ಲಿ ನಗೆಯು ತುಂಬಿದೆ, ಮುಖದಲ್ಲಿ ವೀರಲಕ್ಷ್ಮಿ ಶೋಭಿಸುತ್ತಿದ್ದಾಳ. ಆದ್ದರಿ೦ದ 
ನಿನ್ನ ಶೋಕವನ್ನು ಬದಿಗಿರಿಸಿ ನೆಮ್ಮದಿಯಿಂದಿರು, ಸೀತೆ. ಒ೦ದೆರಡು ಕ್ಷಣಗಳಲ್ಲಿ ಈ 
ರಾಜಪುತ್ರರು ಶತ್ರುಗಳನ್ನು ಶಿಕ್ಷಿಸುತ್ತಾರೆ, ನೋಡುತ್ತಿರು. ನಾನೆಂದಿಗೂ ಸುಳ್ಳಾಡುವುದಿಲ್ಲ” 
ಎಂದು ತ್ರಿಜಟೆಯು ಕಕ್ಕುಲತೆಯನ್ನು ಸಮಾಧಾನಪಡಿಸಲು ಸೀತಾದೇವಿಯು ಅವಳನ್ನು 
ಅಕ್ಕರೆಯಿಂದ ನೋಡುತ್ತ ವಿನಯದಿಂದ ಕೂಡಿ, “ಅಕ್ಕ, ನಿನ್ನ ನುಡಿಗಳಿಂದ ನನ್ನ 
ಅಜ್ಞಾನ ದೂರವಾಯಿತು. ರಾಜಕುಮಾರರಿಬ್ಬರೂ ಕ್ಷೇಮದಿಂದಿರಲಿ, ಈ ಕಪಿಸೈನ್ಯವು 
ಅವರನ್ನು ಅನುಸರಿಸಲಿ” ಎಂದು ಹೇಳುತ್ತಿರುವಷ್ಟರಲ್ಲಿಯೇ ಪುಷ್ಪಕವನ್ನು ಆಗಸದಲ್ಲಿ 
ನೋಡಿದ ದೈತ್ಯರುಗಳೂ ಕಿನಿಸಿನಿಂದ ಬೇಗ ಅದನ್ನು ಅಲ್ಲಿಂದ ಹೋಗುವಂತೆ 
ಮಾಡಿದರು. ರಕ್ಕಸಿಯರು ಜನಕಜೆಯನ್ನು ಮತ್ತೆ ಎಂದಿನಂತೆ ಅಶೋಕವನಕ್ಕೆ ತಂದು 
ಇಳಿಸಿದರು, ಇರಿಸಿದರು. ಆನಂತರ ಆ ಮಂದಮತಿಗಳು ದೈತ್ಯರಾಜನಿಗೆ ಎಲ್ಲವನ್ನೂ 
ಅರಿಕೆಮಾಡಿಕೊಳ್ಳಲು ರಾಜಾಲಯದತ್ತ ನಡೆತಂದರು. 


ಇತ್ತ, ಪ್ರಬಲವಾದ ಸರ್ಪಾಸ್ತದ ಬಂಧನದಲ್ಲಿ ಸಿಲುಕಿಕೊಂಡು ಮೈಮರೆತಿದ್ದ 
ತ್ರಿರೋಕಬಂಧುಗೋತ್ರರ ಪಕ್ಕದಲ್ಲೆ ನಿಂತು ಸುಗೀವ ಮುಂತಾದ ಕಪಿವೀರರು 
ಮರುಗುತ್ತಿದ್ದರು. ಕಪಿವರರು "ಅಸ್ಪಾಘಾತದಿಂದ ಮೂರ್ಚೆ ಹೋಗಿದ್ದ ಇಬ್ಬರಿಗೂ 
ಪರಿಪರಿಯಾದ ಶೀತೋಪಚಾರಗಳನ್ನು ಮಾಡುತ್ತಿರಲು, ದೇಹದ ಅಂಗಾಂಗಗಳು 
ಬರಬರುತ್ತ ಬಂಧನದಿಂದ ಸಡಿಲಗೊಳ್ಳುತ್ತ. "ಶಕ್ತಿಯನ್ನು ಸಂಚಯಿಸಿಕೊಳ್ಳುತ್ತ 
ರಘುವೀರನು ಎಚ್ಚರಗೊಂಡ. ಕಣ್ಣುಗಳನ್ನು ಅರಳಿಸಿ, ಸುತ್ತ ಸೇರಿದ್ದ ಕಪಿವರರನ್ನು 
ಸಂತಸಗೊಳಿಸುವೆನೆಂದು ಪಕ್ಕದಲ್ಲಿ ನೋಡಿದರೆ, ತಮ್ಮನಿನ್ನೂ ಮೈಮರೆತು ಭೂತಳದಲ್ಲಿ 
ಒರಗಿರುವುದನ್ನು ನೋಡಿ ಸಾಮಾನ್ಯರಂತೆಯೇ ಅವನಿಗಾಗಿ ದುಃಖಿಸುತ್ತ ಚಿಂತಿಸಿದ. 
“ಸೌಮಿತ್ರಿಯು ಬದುಕಿರದಿದ್ದರೆ ಧರಣಿಜೆಯಿ೦ದ ನನಗೇನಾಗಬೇಕಾಗಿದೆ? ಮತ್ತೆ ನನಗೆ 
ಜೀವ ಬ೦ದು ಏನುಪಯೋಗ? ಕಾಡಿನಲ್ಲಿ ಅಲೆದು ಸುತ್ತಿ, ಶರಧಿಯನ್ನು ದಾಟಿ ಬಂದೆ. 
ಜನಕಜಾತೆಯಂತಹ ತರುಣಿಯರು ಅನೇಕರು ಸಿಕ್ಕಬಹುದು, ಆದರೆ ಲಕ್ಷ್ಮಣನಿಗೆ 
ಸರಿಸಮಾನಾದ ತಮ್ಮನೂ ಸಚಿವನೂ ದೊರೆಯುವುದು ಅಸಾಧ್ಯ. ಅವನಿಲ್ಲದಿದ್ದರೆ 
ಕೌಸಲೈಗೆ ಏನೆಂದು ಹೇಳಲಿ, ಸುಮಿತ್ರೆ ಕೈಕೇಯಿಯರಿಗೆ ಏನೆಂದು ಉತ್ತರಿಸಲಿ? 
ಶತ್ರುಘ್ನನನ್ನು ಹೇಗೆ ಸಮಾಧಾನಪಡಿಸಲಿ? ಪುರಜನರಿಗೂ ಪರಿಜನರಿಗೂ ಯಾವ 
ರೀತಿ ಸಮಾಧಾನವನ್ನು ಹೇಳಲಿ? ಪದ್ಮಭವನ ಆಜ್ಞೆಯಿಂದ ಭೂತಳಕ್ಕೆ ಕಲತರುವು 
ಬಂದೊದಗಿದರೂ ಅದರಿಂದೇನು ಪುಯೋಜನ? ಕಾಡಿನಲ್ಲಿ ನನ್ನೊಡನೆ ನಡೆತರುತ್ತ 
ನನ್ನ ಬಗೆಗಿನ ಅನುರಾಗದಿಂದಲೇ ನನ್ನನ್ನು ಆವರಿಸಿಕೊಂಡು, ತನಗಾಗುವ 


೭೯೦ ಶ್ರೀರಾಮಕಥಾಮೃತ 


ಕಷ್ಟಕೋಟಲೆಗಳನ್ನು ಮನಸಿಗೆ ತಂದುಕೊಳ್ಳದೆ, ನಿದ್ದೆ ಹಸಿವೆಗಳನ್ನೂ ಮರೆತಿದ್ದ. 
ಸದ್ಗುಣಗಳಿಂದ ತುಂಬಿದ್ದ ತಮ್ಮನು ಹೋದ ಬಳಿಕ ನಾನಿನ್ನು ಈ ಭೂಮಿಯಲ್ಲಿ ಹೇಗೆ 
ಬದುಕಿರಲಿ! ನನಗೇನಾದರೊಂದು ತೊಂದರೆ ಎದುರಾದರೆ ನನಗೆ ಉಪಚಾರಗಳನ್ನು 
ಮಾಡಿ ಸಮಾಧಾನಪಡಿಸುತ್ತಿದ್ದ ಗುಣಗಣಿ ನನ್ನ ತಮ್ಮ ಅಂತಹವನು ಈ 
ಪರಿಯಲ್ಲಿ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ನಾನೆಂತು ಬದುಕಲಿ! ಎಷ್ಟೇ 
ಕಷ್ಟಕಾರ್ಪಣ್ಯಗಳುಂಟಾದರೂ ಒಂದು ಬಾರಿಯೂ ಅಪ್ರಿಯವಾಗಿ ಮಾತನಾಡಿದವನಲ್ಲ, 
ಅಂತಹವನನ್ನು ಬಿಟ್ಟು ಹೇಗೆ ಜೀವಿಸಿರಲಿ! ಕೋಪದಿಂದ ದೇವತೆಗಳ ಸೈನ್ಯವೇ ಮೇಲೆ 
ಬಿದ್ದರೂ ಇರ ಮೇಲೆ ತನ್ನ ಶಸ್ತ ಸ್ರತುರುಗಲಿನಿಂದ ದಾಳಿಮಾಡುವ ಸಮರೋದ್ಧತ, 
ಅಂತಹವನು ದುರುಳ ಹಿ ಅಸ್ತದ ಹೊಡೆತದಿಂದ ನೆಲದ ಮೇಲೆ 
ಮಲಗಿರುನಲ್ಲ. ಅಯ್ಯೋ ನನ್ನ ಭಾಗ್ಯವೇ! ನನ್ನನ್ನು ನೋಡಿಯೂ ಮಾತನಾಡದೆ 
ಮಲಗಿರುವ ಇವನನ್ನು ಬಿಟ್ಟು ಸಹನ ಜೀವಿಸಲಾರೆ' "ಎಂದುಕೊಳ್ಳುತ್ತ ದೀನತೆಯಿಂದ 
ಸುಗೀವನಿಗೆ, “ಎಭೀಷಣನಿಗೆ ರಾಕ್ಷಸರಾಜ್ಯವನ್ನೀಯುತ್ತೇನೆಂದು ಹೇಳಿದ ನನ್ನ ಮಾತು 
ಸುಳ್ಳಾಗುವಂತಾಯಿತೇ? ಸುಗ್ರೀವ, ನೀನು ನಿಧಾನವಾಗಿ ನಿನ್ನ ರಾಜಧಾನಿಗೆ ಮರಳಿ 
ನಿನ್ನ ಪಾಡಿಗೆ ನೀನು ರಾಜ್ಯಪಾಲನೆ ಮಾಡು. ದೈತ್ಯರು ಮಾಯಾವಿಗಳು, ಹಾಗಾಗಿ 
ನೀವು ಇನ್ನು ಇಲ್ಲಿರುವುದು ಸಲ್ಲದು, ಬೇಗನೇ ಹೊರಟುಬಿಡಿ” ಎಂದು ಹೇಳಿ ಮತ್ತೆ 
“ನನ್ನ ಮೇಲಿನ ಪ್ರೀತಿಯಿಂದ ಮರುತಜನು ಅದೆಷ್ಟೋ ಕಷ್ಟಕಾರ್ಯಗಳನ್ನು ನನಗಾಗಿ 
ಮಾಡಿದ. ವಿಭೀಷಣನು ನನಗಾಗಿ ಮಹಾಸಾಹಸ ಮಾಡಿದ. ಅಂಗದ ನಳ ನೀಲ 
ಮೊದಲಾದ ಯೋಧರೆಲ್ಲರೂ ನನಗಾಗಿ ಎಷ್ಟೋ ಕೆಲಸಗಳನ್ನು ಆಗುಮಾಡಿದ್ದಾರೆ. 
ಇಷ್ಟಾದರೂ ಪ್ರಯೋಜನವಾಗಲಿಲ್ಲವೇ! ವಿಧಿಕೃತವನ್ನು ಮೀರುವವರಾರು? ನೀವಿನ್ನು 
ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೊರಟು ಬಿಡಿ” ಎಂದು ಕಪಿಗಳಿಗೆ ಹೇಳಿ ರಾಘವನು ಮತ್ತೆ 
ಮೂರ್ಚೆಗೆ ಸಂದ 


ಆ ಸಮಯದಲ್ಲಿ ಅಂಜನಾದಿಯು ಬೇಸರವನ್ನು ಕಳೆಯಲು ಚಲಿಸಲು 
ತೊಡಗಿತೋ ಎಂಬಂತೆ ಮಹಾ ಗದೆಯನ್ನು ಹೊತ್ತ ರೂಪವೊಂದು ದೂರದಲ್ಲಿ 
ನೋಡಿ ಆ ಸುರವೈರಿಯು ಮತ್ತೆ ಬರುತ್ತಿದ್ದಾನೆಯೋ ಎಂದು ಹೆದರಿ ಕಪಿಸೈನ್ಯವು 
ದಿಕ್ಕೆಟ್ಟತು, ಕೆಲವರು" ಅಲ್ಲಿಂದ ಪಲಾಯನ ಮಾಡಿದರು. ಹಾಗೆ ಗದಾಪಾಣಿಯಾಗಿ 
ಬರುತ್ತಿದ್ದವನು ವಿಭೀಷಣ; ಹೆದರಿ ಓಡಿಹೋಗುತ್ತಿರುವ ಫ್ಲವಗರನ್ನು ಕ೦ಡು ಅವರನ್ನೆಲ್ಲ 
ಕರೆದು ಅವರವರ ಜಾಗಗಳಲ್ಲಿ ನಿಲ್ಲಿಸಿದ. ಬರುತ್ತಿರುವ ವಿಭೀಷಣನನ್ನು ಕಂಡ 
ಸುಗ್ರೀವನಿಗೆ ಓಡಿಹೋಗುವ ಕಪಿಗಳನ್ನು ಕಂಡು ಖೇದವೆನಿಸಿತು. “ಇವರೆಲ್ಲ ಯಾಕೆ 
ಹೀಗೆ ಪಲಾಯನ ಮಾಡುತ್ತಿದ್ದಾರೆ?” ಎಂದು ಅಂಗದನನ್ನು ಕೇಳಿದ. ಆಗ ಅವನು, 
“ದೂರದಲ್ಲಿ ಗದಾಧಾರಿಯಾಗಿ ಬರುತ್ತಿದ್ದ ವಿಭೀಷಣನನ್ನು ನೋಡಿದ ಕಪಿಗಳು, ಮತ್ತೆ 
ಇಂದ್ರಜಿತುವೇ ಬಂದನೇನೋ ಎಂದು ಹೆದರಿದ್ದಾರೆ” ಎಂದು ತಿಳಿಸಿದ. ಆಗ ಸುಗ್ರೀವನು 
ಜಾಂಬವಂತನನ್ನು ಕುರಿತು, “ಜಾಂಬವಂತ, ವಿಭೀಷಣನನ್ನು ಕಂಡು ಇಂದ್ರಜಿತು ಮತ್ತೆ 
ಬಂದನೆಂದು ಹೆದರಿ ನಮ್ಮ ಭಟರೆಲ್ಲ ನಾಲ್ಕೂ ದಿಕ್ಕುಗಳಿಗೆ ಓಡುತ್ತಿದ್ದಾರೆ. ಅವರಿಗೆಲ್ಲ 


ಯುದ್ಧಕಾಂಡ ೭೯೧ 


ಧೈರ್ಯ ಹೇಳು, ಬಂದವನು ವಿಭೀಷಣ ಎಂದು ತಿಳಿಸಿ, ಅವರನ್ನೆಲ್ಲ ಮರಳಿ ಬರಲು 
ಹೇಳು” ಎಂದು ಹೇಳಿದ. ಆಗ ಜಾಂಬವಂತನು ಎಲ್ಲ ಕಡೆಗಳಿಗೂ ಹೋಗಿ ಇರುವ 
ವಿಷಯವನ್ನು ತಿಳಿಸಿ ಎಲ್ಲರನ್ನೂ ಕರೆತರಲು ಹೆಣಗಿದ. ಹತ್ತಿರ ಬಂದ ಕಪಿಗಳು 
ವಿಭೀಷಣನನ್ನು ಕಂಡು ತಮಗಾದ ಗಾಬರಿಯನ್ನು ನೆನೆದು ನಸುನಕ್ಕರು. 


ಬಂದ ವಿಭೀಷಣನು ರಾಮಲಕ್ಷಣರಿದ್ದ ಕಡೆಗೆ ಹೋಗಿ ಮೂರ್ಚೆಗೊಂಡು 
ಶರತಲ್ಪದಲ್ಲಿ ಮಲಗಿದ್ದ ರಾಜಸುತರನ್ನು ಕಂಡು ಮಮ್ಮಲ ಮರುಗಿದ. ಶೋಕದಿಂದ 
ಅವರ ಗುಣಗಳನ್ನು ನೆನೆಯುತ್ತ, ಹೊಗಳುತ್ತ, ಮತ್ತೆ ಅಳುತ್ತ, “ದೇವಸಮೂಹವನ್ನೂ 
ಲೆಕ್ಕಿಸದ ದೈತ್ಯರನ್ನೂ ಗಣಿಸದ ಎಷ್ಟುಸಮವಿಕ್ರಮರಾದರಿವರಿಗೆ ಇಂದು ಏನು ಪಾಡು 
ಬಂದಿದೆಯಲ್ಲ, ಮಹಾದೇವಾ!' ಎಂದು ಅವರ ದುರವಸ್ಥೆಯನ್ನು ಕಂಡು ಕಣ್ಣುಗಳಲ್ಲಿ 
ನೀರು ತಂದುಕೊಂಡ. “ನನ್ನ ಅಣ್ಣನ ದುಷ್ಪಪುತ್ರನಾದ ಇಂದ್ರಜಿತುವು ತನ್ನ ಮಾಯೆಯಿಂದ 
ಸರ್ಪಾಸ್ತವನ್ನು ಪ್ರಯೋಗಿಸಿದ್ದರಿಂದ ಇವರು ಅದರ ಬಂಧನಕ್ಕೊಳಗಾಗಿದ್ದಾರೆ. 
ನನಗೆ `ನ್ನಾರು ಗತಿ! ನನಗೆ ರಾಜ್ಯಸಿರಿಯನ್ನು ತಂದೀಯುವುದಾಗಿ ಹೇಳಿದ ಈ 
Sido ಈ ಸಿಖ ನನ್ನ ರಾಜ್ಯದ ಆಸೆ ಹಾಗೆಯೇ ಕೊನೆಗಂಡಿತು, 
ನನ್ನ ದೌರ್ಭಾಗ್ಯದ ಪರಿ ಎಂತಹುದು, ದೇವರೇ! ನನ್ನ ಕಾರಣದಿಂದಾಗಿ ರಘುವೀರನಿಗೆ 
ಆಪತ್ತು ಅಡಸಿತು. ಆದರೆ ನನಗೆ ಲಂಕಾಧಿಪತ್ಯವು ದೊರೆಯಲಿಲ್ಲ ಎಂಬ ಅನುತಾಪ 
ಕೊಂಚವೂ ಇಲ್ಲ, ಅಣ್ಣನ ದೌರ್ಜನ್ಯವನ್ನು ತಾಳಲಾರದೆ, ಅವನನ್ನು ಧಿಕ್ಕರಿಸಿ 
ಧರ್ಮಸ್ಟರೂಪಿಯ ಸಾನಿಧ್ಯದಲ್ಲಿ ನೆಮ್ಮದಿಯಿಂದ ಬದುಕಬೇಕೆಂಬ ಆಸೆಯಿಂದ 
ಬಂದರೆ ಇನಕುಲೇಶನಿಗೇ ಈಗ ಈ ಆಪತ್ತು ಒದಗಿ ಬಂ೦ದಿರುವುದಲ್ಲ!” ಎಂದು 
ಗುರುಹಿರಿಯರನ್ನು ಧಿಕ್ಕರಿಸಿ ನರನನ್ನು ಆಶ್ರಯಿಸಿ ಬ೦ದು ಅಳಲುತ್ತಿರುವ ವಿಭೀಷಣನ 
ಪರಿಯನ್ನು ಕಂಡು ಸುಗ್ರೀವನು ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು 
ವಿನಯಮಾಧುರ್ಯಗಳಿಂದ ಕೂಡಿ, “ಧರ್ಮಜ್ಞನಾದ ವಿಭೀಷಣನೇ, ನಿನಗೆ ಲಂಕೆಯ 
ಪತ್ಯವು ದೊರೆಯುವುದರಲ್ಲಿ ಎಳ್ಳನಿತೂ ಸಂದೇಹವಿಲ್ಲ. ಎದೆಗುಂದಬೇಡ. 
ರಾಜಕುಮಾರರಿಬ್ಬರೂ ಮಾರಣಾಂತಿಕವಾದ ರೀತಿಯ ಬಾಧೆಗೆ ಒಳಪಟ್ಟಿಲ್ಲ. ಮೂರ್ಚೆ 
ಹೋಗಿದ್ದಾರೆ, ಅಪ್ಪೆ. ಇಬ್ಬರೂ ಎಚ್ಚೆತ್ತು ದಶಶಿರನ ಕುಲವನ್ನೆಲ್ಲ ಸವರಿ ಹಾಕಿ ನಿನಗೆ 
ಸಾಮ್ರಾಜ್ಯ ಸಂಪದವನ್ನು ಕೊಡಿಸುವುದರಲ್ಲಿ ಅನುಮಾನ ಬೇಡ” ಎಂದು ಅವನನ್ನು 
ಉಪಚರಿಸಿದ. ಪಕ್ಕದಲ್ಲಿದ್ದ ಸುಷೇಣನು ಸುಗ್ರೀವನನ್ನು ಸದ್ಧಕ್ಷಿಯಿಂದ ನೋಡಿ 
ಕಿನಿಸಿನಿಂದ, “ಮಾವ, ಕಪಿಗಳನ್ನು ರಾಜಪುತ್ರರ ಜತೆಗೆ ಕರೆದುಕೊಂಡು ನೀವೀಗಲೇ 
ಕಿಷ್ಠಿಂಧೆಗೆ ಮರಳಿ ಅಕುದಿಂದಂ, ನಾನು ಹೋಗಿ ದಶಾಸ [ನನ್ನು ಕೊಂದು, 
ಜಾನಕಿಯನ್ನು ಕರೆತರುತ್ತೇನೆ, ಹೋದ ಸಿರಿಯನ್ನು ಮರಳಿ ತರುತ್ತೇನೆ!” ಹೀಗೆ 
ಶೌರ್ಯದ ಮಾತುಗಳನ್ನಾ ಡಿದುದ್ದು ಕೇಳಿದ ಹಷೇಣನು, “ಇ೦ತಹ ಮಾತುಗಳಿಂದ 
ಏನು ಪ್ರಯೋಜನ? ಮಾಡಬೇಕಾದುದನ್ನು ಚಿ೦ತಿಸಿ ಅದಕ್ಕನುಗುಣವಾದ ರೀತಿಯಲ್ಲಿ 
ನಡೆಯಬೇಕು. ಹಿಂದೆ ದೇವಾಸುರಯುದ್ಧದ ಕಾಲದಲ್ಲಿಯೂ ಹೀಗೆಯೇ ಆಯಿತು, 
ದೇವತೆಗಳು ಅಸ್ತವಿದ್ಯಾನೈಪುಣ್ಯವನ್ನು ಹೊಂದಿದ್ದರೂ. ರಕ್ಷಸರು ಮಾಯಾಬಲವನ್ನು 


೭೯೨ ಶ್ರೀರಾಮಕಥಾಮೃತ 


ಹೊಂದಿ ಕ್ರೂರಕರ್ಮಗಳಿಂದ ಇಂದ್ರ ಬ್ರಹ್ಮ ಇವರನ್ನುಳಿದಂತೆ ಮಿಕ್ಕ ಸುರರ ಜೀವಗಳನ್ನು 
ಹಾರಿಸಿದರು. ಆಗ ಬೃಹಸ್ಪತಿಯು ತನ್ನ ಮಂತ್ರತಂತ್ರಗಳಿಂದ ಕೂಡಿ ಪ್ರಬಲವಾದ 
ಔಷಧಿಗಳಿಂದ ದೇವತೆಗಳನ್ನೆಲ್ಲ ಕಾಪಾಡಿದ. ಆ ಔಷಧಿಗಳನ್ನು ಹಾಲ್ಲಡಲಿನ 
ಮಧ್ಯದಲ್ಲಿರುವ ಚಂದ್ರದ್ರೋಣ ಪರ್ವತದಲ್ಲಿಟ್ಟಿದ್ದಾರೆ. ಆ ಮೂಲಿಕೆಗಳನ್ನು ತರಲು 
ಸಂಪಾತಿ ಪನಸ ಮುಂತಾದವರು ಬೇಗ ಹೋಗಿ ಅವುಗಳನ್ನು ತರಲಿ! ಅವರಿಗೆ 
ಆ ಔಷಧಿಗಳು ಗೊತ್ತು: ಅಮಿತ ತೇಜೋಭರಿತವಾದ ಸಂಜೀವಕರಣಿ, ಎಶಲ್ಯಕರಣಿ 
ಎಂಬ ಈ ಎರಡನ್ನು ತಂದರೆ ಕಾರ್ಯವು ನೆರವೇರುತ್ತದೆ” ಎಂದು ಪರಿಹಾರವನ್ನು 
ಸೂಚಿಸಿದ. ಅದನ್ನು ಕೇಳಿದ ದ್ಯುಮಣಿಸುತನು, “ಸಮುದ್ರವನ್ನು ದಾಟಿ, ಪರ್ವತದ 
ಮೇಲೆ ಹೋಗಿ ಬೇಗನೇ ಔಷಧಿಗಳನ್ನು ತಂದರೂ ಅಷ್ಟರಲ್ಲಿಯೇ ಮರಳಿ ದಾನವರು 
ಬಂದರೇನು ಗತಿ' ಎಂದು ಚಿಂತಿಸಿದ. 


ಆ ಹೊತ್ತಿಗೆ ಸಪ್ಪಸಾಗರಗಳು ತುಳುಕಾಡಿದುವು, ಆಕಾಶದಲ್ಲಿ ಮಿಂಚಿನ 
ಗೊಂಚಲುಗಳು ಹೊಳೆದುವು, ಬೆಟ್ಟಗಳೆಲ್ಲ ಬಳುಕಿ ಬಾಗಿ ಬುಡಮೇಲಾದುವು, 
ಭೂಮಿಯು ಕಂಪಿಸಿತು, ಕಳವಳಿಸುತ್ತ ಬ್ರಹ್ಮಾಂಡಗಳೆಲ್ಲ ಪರಸ್ಪರ ಡಿಕ್ಕಿ ಹೊಡಯುತ್ತ 
ನೀರಧಿಗೆ ಬೀಳಲಾರಂಬಿಸಿದುವು, ಮಹಾ ಜಂರಭಾವಾತವು ಬೀಸಲಾರಂಭಿಸಿತು; ಎಲ್ಲಕ್ಕೂ 
ರೆಕ್ಕೆಗಳು ಮೂಡಿದುವೋ ಎಂಬಂತೆ ಹೋಗಿ ಶರಧಿಯಲ್ಲಿ ಬೀಳಲಾರಂಭಿಸಿದವು! 
ಕಪಿವರರೆಲ್ಲರೂ ಬೆಕ್ಕಸ ಬೆರಗಾಗಿ ದಿಕ್ಕುದಿಕ್ಕುಗಳನ್ನೂ ನೋಡುತ್ತಲಿರಲು ಚಂದ್ರನಂತಹ 
ಮುಖದಿಂದ ಕೂಡಿ ಸರ್ವಾಂಗಸುಂದರನಾಗಿ ಕೈಯಲ್ಲಿ ಅಮೃತಕಳಸವನ್ನು ಹಿಡಿದ 
ಮೂರ್ತಿಯೊಂದು ಕಾಣಿಸಿಕೊಂಡಿತು! ಅವನನ್ನು ವಿನತಾಪುತ್ರನಾದ ಗರುಡನೆಂಬುದನ್ನು 
ಗುರುತಿಸಿದ ಕಪಿವರರು ಜಯಕಾರ ಮಾಡಿದರು. ಗರುಡನನ್ನು ಕಂಡ ತಕ್ಷಣವೇ 
ಹಾವುಗಳೆಲ್ಲ ಸರಸರನೆ ಹರಿದುಹೋಗಿ ಸಮುದ್ರದಲ್ಲಿ ಬೀಳತೊಡಗಿದುವು. ಅವುಗಳ 
ಜೊತೆಗೆ, ಇನವಂಶಸಂಭೂತರಾದ ರಾಮಲಕ್ಷ್ಮಣರನ್ನು ಬಂಧಿಸಿದ್ದ ನಾಗಗಳು 
ಸಡಿಲಗೊಂಡು ಓಡಿಹೋದುವು! ಅಷ್ಟರಲ್ಲಿ ಗರುಡನು ರಾಮಲಕ್ಷ್ಮಣರ ಬಳಿ 
ಬಂದು ವಿನಯದಿಂದ ನಮಸ್ಕರಿಸಿ ಅವರ ಕೈಗಳನ್ನು ನೇವರಿಸಿದ; ತಕ್ಷಣವೇ ಅವರ 
ಮೈಯಲ್ಲಿದ್ದ ಗಾಯಗಳೆಲ್ಲ ಮಾಯವಾಗಿ ಎಂದಿನ ಸು೦ದರಾಕಾರವನ್ನು ಹೊಂದಿದರು; 
ಮೊದಲಿಗಿಂತ ಹೆಚ್ಚಿನ ಕಾಂತಿ ವೀರ್ಯ ಬಲಗಳು ಪ್ರಾಪ್ತವಾದುವು! ಅವರನ್ನು 
ಕೈಹಿಡಿದೆತ್ತಿದ ವಿನತಾಪುತ್ರನು ಕಾಕುತ್ಸೃ ರಾಜಪುತ್ರರನ್ನು ಆಲಂಗಿಸಿಕೊ೦ಡ; ಆಗ 
ಶ್ರೀರಾಮನು, “ಸದಯನೇ, ನಿನ್ನ ಕೃಪೆಯಿಂದ ಅಸುರನಿಂದಾದ ತೊಂದರೆಗಳಲ್ಲ 
ಕೊನೆಗೊಂಡುವು; ನಮ್ಮ ಎಂದಿನ ಬಲ ಪರಾಕ್ರಮಗಳನ್ನು ನಾವು ಮತ್ತೆ ಗಳಿಸಿದೆವು. 
ಮಹಾತ್ಮ ನೀನು ತಂದೆಯಾದ ದಶರಥನಿಗಿಂತ ಮಿಗಿಲಾದವನೆನಿಸುತ್ತದೆ, ತಾತ 
ಅಜನಿಗಿ೦ತ ಅಧಿಕನೆನಿಸುತ್ತದೆ; ದಿವ್ಯಾಂಬರವಿಭೂಷಣನೂ, ದಿವ್ಯಾನುಲೇಪವನ್ನು 
ಹೊಂದಿದವನೂ, ಕರುಣಾಸದನನೂ, ಭೂತಾನುಕಂಪಿಯೂ ಆದ ನೀನು ಯಾರು) 
ನಿನ್ನ ಹೆಸರೇನು? ಇಲ್ಲಿಗೆ ಬಂದುದೇತಕ್ಕೆ?” ಎಂದು ಪ್ರೀತಿಗೌರವಗಳಿ೦ದ ವಿಚಾರಿಸಿದ. 
ಆಗ ಎನತಾಪುತ್ರನು, “ದೇವ, ನೀನು ಮನುಷ್ಯಸಹಜವಾದ ರೀತಿಯಲ್ಲಿ ವಿಚಾರಿಸಿದರೆ 


ಯುದ್ಧಕಾಂಡ ೭೯೩ 


ನಾನೂ ಅದೇ ಧಾಟಿಯಲ್ಲಿ ಉತ್ತರಿಸುತ್ತೇನೆ: ನಾನು ವಿನತಾತನಯನಾದ ಗರುಡ, 
ರಾವಣಿಯು ನಿಮ್ಮಿಬ್ಬರನ್ನೂ ಉರಗಬಂಧದಿಂದ ಕಟ್ಟಿಹಾಕಿದ್ದ; ದೇವಾಸುರರಿಂದಾಗಲೀ 
ಅಸ್ಪಗಳಿಂದಾಗಲೀ' "ದನ್ನು ಬಿಡಿಸಲಸಾಧ್ಯವಾದುದರಿಂದ ನಾನು ಬಂದೆ, ನಿನ್ನ 
ಪಾವನಚರಣಗಳನ್ನು ಕರಡು: ಪುನೀತನಾದೆ. 'ಜರಡಾನದ ಬಲದಿಂದಾಗಿ ರಾವಣಿಯರ 
ತನ್ನ ಶೂಯಾಬಲದ ಅಸ ಸ್ತಗಳ ರೂಪದಲ್ಲಿ ಉರಗಗಳಿಂದ ನಿಮ್ಮನ್ನು ಕಟ್ಟಿಹಾಕಿದ್ದ. 
ಮತ್ತಾರಿಂದಲೂ ಈ ಉರುಪೆಯು ಮತ್ತೆ ನಿಮ್ಮನ್ನು ತಾಕದು. ನಿಮ್ಮ ಬಂಧನವು 
ಬಿಚಿದೆ, ಇನ್ನು ಮೇಲೆ ನೀನು ಎಚ್ಚರದಿಂದಿದ್ದು ತಾತೀಗಳಾದ ಅಸುರಯೋನಿಜರನ್ನು 
ಸಂಹರಿಸಿ ಗೋದ್ದಿಜರನ್ನು ಕಾಪಾಡು” ಎಂದು ಖಗಪತಿಯು ನುಡಿದ. “ಪಂಕಿಶಿರನು 
ನಿಮ್ಮನ್ನು ತನ್ನ ಸಾಮರ್ಥ್ಯದಿಂದ ಎದುರಾಗುತ್ತಾನೆ, ಅವನು ಯಮಪುರಿಯನ್ನು 
ಸೇರಿ ಜಯವು ನಿಮ್ಮದಾಗುತ್ತದೆ. ಆನಂತರ ನೀನು ಧರಣಿಸುತೆಯ ಜೊತೆಯಲ್ಲಿ 
ಸಂತೋಷದಿಂದ ನಿಡುಗಾಲ ನಿನ್ನ ನಗರದಲ್ಲಿ ರಾಜ್ಯಭಾರ ಮಾಡುವೆ” ಎಂದು 
ಶ್ರೀಕಾಂತನನ್ನು ಎಚ್ಚರಿಸಿ ಪೊಡಮಟ್ಟು ells ಅಪ್ಪಣೆಯನ್ನು ಪಡೆದು 
ಆಕಾಶಮಾರ್ಗದಲ್ಲಿ "ಹೊರಟುಹೋದ. 


ಆ ಕಡೆ ವಿನತಾತನಯನು ಹೊರಟು ಹೋಗಲು, ಈ ಕಡೆ ಕಪಿವೃ೦ದವು 
ಹರ್ಷೋಲ್ಲಾಸಗಳಿಂದ ಮೇಲೆದ್ದು ಬೆಟ್ಟಗಳನ್ನೂ ಮರಗಳನ್ನೂ ಹಿಡಿದುಕೊಂಡು, 
ಅಂಬುಧಿಯು ಮೇರೆದಪ್ಪಿದ ಬಗೆಯಲ್ಲಿ ಕೇಕೆಹಾಕಿ ಕಹಗಾಥ ಗದ್ದಲವೆಬ್ಬಿಸುತ್ತ 
ಆ ಕಗ್ಗತ್ತಲ ರಾತ್ರಿಯಲ್ಲಿಯೇ ಬಂದು ದೈತ್ಯಸೈನ್ಯವನ್ನು ಹಿಡಿದು ಬಡಿದು 
ಆರ್ಭಟಿಸತೊಡಗಿದರು. ಅವರ ಶೌರ್ಯವು ಮುನ. ಎಚ್ಚರಿನಿಂದ ಇಮ್ಮಡಿಸಿತ್ತು. 
ಈ ರೀತಿ ಶಂಕರನು ಆ ಪ್ರಸಂಗವನ್ನು ವರ್ಣಿಸಲು ಗಿರಿಜೆಯು ಕೇಳಿ ವಿಸ್ಮಿತಳಾಗಿ. 
“ಈ ಕಾಳೋರಗದ ಬಾಧೆಯು ಪರಬೊಮ್ಮನಿಗೆ ಹೇಗಾಯಿತು? ಈ ಅದ್ಭುತವನ್ನು 
ಎವರಿಸು” ಎಂದು ಕೇಳಿದಳು. ಆಗ ಹರನು ಆ ಪೂರ್ವವೃತ್ತಾಂತವನ್ನು ವಿವರಿಸಿ 
ಹೇಳಿದ: “ಇಂದ್ರಜಿತುವು ಕಾಳಗದಲ್ಲಿ ಮೆಚ್ಚಿಸಿ ವರವ ಪಡೆದು ಪ್ರಯೋಗಿಸಿದಾಗ, 
ನಾಗನು ಬಂದು ತಾನು ಅಣ್ಣತಮ್ಮಂದಿರನ್ನು ಬಂಧಿಸಲೇಬೇಕೆಂದು ಹೇಳಿ ಬಂಧನವನ್ನು 
ಮಾಡಲು ನಿರಾಳತೆಯಿಂದ ಅದನ್ನು ಅಂಗೀಕರಿಸಿ ತನ್ನ ಮನಸಿನಲ್ಲಿಯೇ ಭಾಳನೇತ್ರನ 
ಸಖನು ವಿನತಾತ್ಮಸಂಭೂತನನ್ನು ನೆನೆಸಿಕೊಂಡ. ಹಾಗೆ ನೆನೆಸಿಕೊಂಡಾಗ ಆ ಕ್ಷಣವೇ 
ಬಂದ ಗರುಡನು ಬಂಧನವನ್ನು ಬಿಡಿಸಿದ. ಪರಮಪುರುಷನಿಗೆ ಬಂಧನವೆಲ್ಲಿಯದು? 
ರಾಮಪುರದರಸನು ಮನುಜಾಕೃತಿಯನ್ನು ತಾಳಿ ಲೀಲೆಯನ್ನು ತೋರಿಸುತ್ತಾನಲ್ಲದೆ 
ಆ ನಿರ್ಮಾಯನು ಈ ಧರೆಯಲ್ಲಿ ಒಂದಿಷ್ಟುದರೂ ವಿಪತ್ತಿಗೆ ಒಳಗಾಗುತ್ತಾನೆಯೇ? 
ಭಕ್ತರ ಸಂಕ್ಷೇಶಗಳನ್ನು ಪರಿಹರಿಸುವ ಜಗತ್‌ಸಾಕ್ಷಿಕನಿಗೆ, ಗಿರಿಸುತೆಯೇ, ಹೇಗೆ ತಾನೇ 
ಕಷ್ಟಗಳುಂಟಾಗಲು ಸಾಧ್ಯ?” 


೭೯೪ ಶ್ರೀರಾಮಕಥಾಮೃತ 


೧೯.. ಹನುಮಂತನಿಂದ ಧೂಮಾಕ್ಷ ನ ವಧೆ 


ಅಗಜೆಯೇ, ಈಶನ ಆಜ್ಞೆಯಿಂದ ಬಂದು ರಾಮಲಕ್ಷ್ಮಣರ ಕಟ್ಟುಗಳನ್ನು 
ತೆಗೆದುಹಾಕಿ ಪಕ್ಷಿರಾಜನು ಮರಳಿದ ಬಳಿಕ ಕಪಿಸ೦ತತಿಯು ಭೋರೆಂದು ಆರ್ಭಟಿಸುತ್ತ 
ಕೂಗಾಡುತ್ತಿದ್ದರು; ದ್ವಾರಗಳಲ್ಲಿ ಎದುರಾದ ನಿಶಾಚರನನ್ನು ತರಿದು ಒಟ್ಟುತ್ತ 
ನಗರವನ್ನು ಹೊಕ್ಕು ಆವೇಶದಿಂದ ಹರಿದಾಡುತ್ತಿರಲು, ಆ ಗಲಭೆಯು ರಾವಣೇಶ್ವರನ 
ಕಿವಿಗಳಿಗೆ ಬಿದ್ದಿತು. ಆ ಕೋಲಾಹಲದ ಶಬ್ದವನ್ನು ಕೇಳಿ ಕೋಪಾತಿಶಯದಿಂದ 
ತನ್ನ ಸಭೆಗೆ ಬಂದ; ಶೂರರಾದ ಸೇನಾಪತಿಗಳನ್ನೂ ಅಮಾತ್ಯರುಗಳನ್ನೂ ಕರೆದು 
ಖೇದದಿಂದ ಕೂಡಿ, “ವಾನರಸೇನೆಯು ಮೇರೆವರಿಯುತ್ತ ಭೋರ್ಗರೆಯುತ್ತಿದೆಯಲ್ಲ, 
ಶುಭಕರವಾದುದೇನಾದರೂ ಅವರಿಗೆ ಸಂಭವಿಸಿರುವುದರಲ್ಲಿ ಸಂಶಯವೇ 
ಇಲ್ಲ, ಈಗ ಅವರದು ಸಂಕ್ಷೇಶಕರವಾದ ಕೋಲಾಹಲವಲ್ಲ. ಸುರಪಜಿತನು ಆ 
ರಾಜಕುಮಾರರಿಬ್ಬರನ್ನೂ ತನ್ನ ಸರ್ಪಾಸ್ತದಿಂದ ಕಟ್ಟಿಹಾಕಿ ನೆಲಕ್ಕುರುಳಿಸಿದ್ದಾನೆ. ಮಿಕ್ಕ 
ಕಪಿನಾಯಕರೂ ನೆಲದ ಮೇಲೆ ಬಿದ್ದಿದ್ದಾರೆ. ಹಾಗಾದುದನ್ನು ಎಲ್ಲರೂ ಬಲ್ಲರು. ಇದ್ದಕ್ಕಿದ್ದ 
ಹಾಗೇ ಅದ್ಭುತವಾದುದೇನೋ "ಸಂಭವಿಸಿದಂತೆ ಕಾಣುತ್ತದೆ. ಅದೇನೆಂಬುದನ್ನು 
ತಿಳಿದು ಬನ್ನಿ” ಎಂದು ದಶಾಸ್ಕನು ಬೆಸಸಿದ. ಆಗ ದೈತ್ಯರುಗಳು ಎತ್ತರವಾದ ಸೌದಗಳ 
ಮೇಲ್ತುದಿಗೆ ಹೋಗಿ ಸುತ್ತಲೂ ಕಪಿವೃಂದಗಳಿದ್ದತ್ತ ದುಮ್ಮಾನದಿಂದ ನಿಟ್ಟಿಸಿದರು. 
ನಕ್ಷತ್ರಗಳ ಮಧ್ಯದಲ್ಲಿ ನಿಂತುಕೊಳ್ಳುವಂತೆ ಕಪಿಸೈನ್ಯದ ನಡುವೆ ನಿಂತ ರಾಮಲಕ್ಷ್ಮಣರು 
ಅವರಿಗೆ ಸೂಚನೆಗಳನ್ನು ನೀಡುತ್ತಿರುವ ದೃಶ್ಯವು ಅವರ ಕಣ್ಣಿಗೆ ಬಿತ್ತು ಇದರಿಂದಾಗಿ 
ಅವರ ಹೃದಯಗಳು ಹೊಡೆದುಕೊಳ್ಳಲಾರಭಿಸಿದುವು. ಕೆಳಗಿಳಿದು ಬಂದ ಚಾರರು 
ಆ ವಿಚಾರವನ್ನು ದೈತ್ಯರಾಜನಿಗೆ ಹೇಳಿದರು: “ಮಹಾಪ್ರಭು, ನೆಲದಲ್ಲಿ ಬಿದ್ದಿದ್ದ 
ಅರಸುಕುವರರು ಈಗ ಕಟ್ಟುಗಳಿಲ್ಲದ ಮದವಾರಣಗಳಂತೆ ಆಜ್ಜೆಗಳನ್ನು ನೀಡುತ್ತಿದ್ದಾರೆ.” 
ಆ ಮಾತುಗಳನ್ನು ಕೇಳಿ ರಾವಣನಿಗೆ ಕಿವಿಯಲ್ಲಿ ಕಾಸಿದ ಕಬ್ಬಿಣದ ಸಲಾಕೆಗಳನ್ನು 
ಜೋರಾಗಿ ಎಟ್ಟಿದಂತೆ ಆಯಿತು; ಮಾತುಗಳೇ ಹೊರಡದೆ ಅವನು ಉದ್ವಿಗ್ನ ಕ್ಷ 
ಬವಣೆಯ ಮಧ್ಯದಲ್ಲಿಯೇ ಸಾವರಿಸಿಕೊಂಡ ಅಸುರೇಶ್ವರನು ನಿಧಾನವಾಗಿ, 
“ದೇವಾಸುರಾದ್ಯರಿಗೆ ಬಿಡಿಸಲು ಸಾಧ್ಯವಾಗದ ನನ್ನ ಮಗನ NE ಅವರಿಬ್ಬರ 
ವಿಷಯದಲ್ಲಿ ಸುಳ್ಳಾಗಿಹೋಯಿತಲ್ಲ! ಶಿವ ಶಿವಾ, ಕಾಲಕರ್ಮಬಲವು ಇನ್ನೂ 
ಹೇಗಿದೆಯೋ! ಸರ್ಪಾಸ್ತದ ವೈಭವವೇ ಮುಗಿದುಹೋಯಿತೇ! ಕಪಿಸೇನೆಯು ಮತ್ತೆ 
ನನ್ನ ನಗರದ ಕಡೆಗೆ ಬರುವಂತಾಯಿತೇ। ಮತ್ತೆ ರಘುವರನ ಕೈ ಮೇಲಾಯಿತೇ!” 
ಎಂದು ಕಾಳಿ೦ಗದಂತೆ ಬುಸುಗುಟ್ಟಿದ. ಈ ದುರಾತ್ಮರನ್ನು ತರಿದುಹಾಕದೆ ಉಳಿಸಿದರೆ 
ಎಂದಿಗಾದರೂ ಇವರು ಅಪಾಯಕಾರಿಗಳು ಎಂದುಕೊಂಡು ಧೂಮ್ರಾಕ್ಷನನ್ನು 
ಕರೆದು ಈ ರೀತಿ ಅಪ್ಪಣೆಯಿತ್ತ: “ನೀನು ಹಿಂದೆಲ್ಲ ಬಿಡುಗಣ್ಣರ ಬಲವನ್ನು ಅಸೀಮ 
ಸಾಹಸದಿಂದಲೂ ನಿರ್ಭೀತಿಯಿ೦ದಲೂ ಕಂಗೆಡಿಸಿದವನು; ಆದ್ದರಿಂದಲೇ ನಾನೀಗ 
ರಾಮಲಕ್ಷ್ಮಣರನ್ನೆದುರಿಸಲು ನಿನ್ನನ್ನು ಕಳಿಸುತ್ತಿದ್ದೇನೆ. ಅವರಿಬ್ಬರನ್ನೂ ನೆಲಕ್ಕಿಕ್ಕಿ ಬಾ.” 
ಆಗ ಧೂಮಾಕ್ಷನು ಮೀಸ ಸೆಯನ್ನು ಜಯಾ: “ನಮ್ಮ ಗ ಐ 


ಯುದ್ಧಕಾಂಡ ೭೯೫ 


ಹೋಗಿ ಶಾಖಾಮೃಗನಾಯಕರನ್ನೆಲ್ಲ ತರಿದಿಟ್ಟು, ರಘುವಂಶಜರನ್ನು ನೆಲಕ್ಕೆ ಅಪ್ಪಳಿಸಿ 
ಬೇಗನೇ ವಾಪಸಾಗುತ್ತೇನೆ” ಎಂದು ಗರ್ಜಿಸಿದ. 


ತಕ್ಷಣವೇ ನಿಶಾಚರಸೈನ್ಯವು ಸೇರಿತು; ರಥಗಳು ಗಾಡಿಗಳು ಕುದುರೆಗಳು 
ಆನೆಗಳು ಒಂಟೆಗಳು ನಾಗರುಗಳು ಮೊದಲಾದವುಗಳನ್ನೇರಿಯೂ ನೆಲದ ಮೇಲೆ 
ನಡೆಯುತ್ತಲೂ ಬರಸಿಡಿಲ ಬಳಗದಂತೆ ಸಿಡಿಯುತ್ತ ಅರೆನಿಮಿಷದಲ್ಲಿ ಸೈನ್ಯವು ಬಂದು 
ಸೇರಿತು. ಆ ಸೈನ್ಯದೊಡನೆ ಧೂಮ್ರಾಕ್ಷನು ಕೋಪಾವೇಶದಿಂದ ಯುದ್ಧಕ್ಕೆಂದು 
ಹೊರಟ. ಆಗ ನಾನಾ ಬಗೆಯ ದುಶ್ಶಕುನಗಳು ತೋರಿದವು: ಭೂಮಿ ನಡುಗತು, 
ಆಕಾಶದಿಂದ ನೆತ್ರರ ಧಾರೆ ಸುರಿಯಿತು, ಮರಗಳು ನೆಲಕ್ಕುರುಳಿದುವು, ಬಿರುಗಾಳಿ ಬೀಸಿ 
ಭೂಮ್ಯಾಕಾಶಗಳನ್ನು ಧೂಳು ಆವರಿಸಿತು. ಆದರೂ ತಾಮಸಬುದ್ಧಿಯಿಂದ ಕೂಡಿದ್ದ 
ರಾಕ್ಷಸನು ಸ್ವಾಮಿಕಾರ್ಯವನ್ನು ಮಾಡುವ ವಿಕ್ರಮೋತ್ಸಾಹದಿ೦ಂದ ಭೀಮಶೌರ್ಯದ 
ಭಟರುಗಳೊಡನೆ ಹೇಗೆ ಯುದ್ಧಗೈಯಬೇಕೆಂದು ಸೂಚಿಸುತ್ತ ಆ ಮಹಾಬಲದೊಡನೆ 
ನಗರದ ಹೊರವಲಯಕ್ಕೆ ಬಂದ. ಸೂರ್ಯಚಂದ್ರರನ್ನು ನುಂಗುವ ಸಿಂಹಿಕ(ರಾಹು) 
ಯು ವಿಶ್ವರೂಪವನ್ನು ತಾಳಿ ನಡೆತಂದನೋ ಎಂಬಂತೆ ಭೀಕರವಾಗಿ ಬಂದ. 
ಸರ್ವಸನ್ನಾಹದ ಭೈರವನ ಬಳಗದಂತೆ ಆ ರಾಕ್ಷಸಗಣವು ಹೊರಟುದನ್ನು ಕಂಡ 
ಅರ್ಬುದ ಸಂಖ್ಯೆಯ ಫ್ಲವಗಾದಿ ನಾಯಕರು ಮರಗಳನ್ನೂ ಬಂಡೆಗಳನ್ನೂ 
ಹಿಡಿದುಕೊಂಡು ಸಿದ್ದರಾಗಿ “ರಾಮನಿಗೆ ಜಯವಾಗಲಿ” ಎಂದು ಘೋಷಣೆ ಕೂಗುತ್ತ 
ಕೈ ಕಾಲು ಉಗುರುಹಲ್ಲುಗಳಿಂದ ಕೆಣಕುತ್ತ ಅವರನ್ನೆದುರಿಸಿದರು. ಗದೆ ಮುದ್ಗರ 
ಶೂಲ ಬಿಂಡಿವಾಳ ಪಾಶ ಕತ್ತಿ ಬಾಣಗಳಿಂದ ತೋಳ ಮೇಕೆಗಳ ಮಂದೆಯನ್ನು 
ಹೊಕ್ಕಂತೆ ವಾನರರನ್ನು ಕತ್ತರಿಸಿ ಹಾಕಿದರು. ಮರಗಳಿಂದ ಹೊಡೆದು, ಕಾಲುಗಳಿಂದ 
ತುಳಿದು, ಉಗುರು ಹಲ್ಲುಗಳಿಂದ ಪರಚಿ ರಕ್ಕಸರು ಬಲಿಮುಖಸೈನ್ಯದ ಮೇಲೆ 
ದಾಳಿಮಾಡಿದರು. ಆಗ ಎರಡೂ ಸೇನೆಗಳ ನಡುವೆ ಅದ್ಭುತ ಯುದ್ಧ ನಡೆಯಿತು. 
ವಾನರರೂ ರಕ್ಕಸಸೇನೆಯೊಳಕ್ಕೆ ನುಗ್ಗಿ ಬಂಡೆಗಳ ಮಳೆಯನ್ನೇ ಸುರಿಸಿ, ಮರಗಳನ್ನು 
ಹಿಡಿದು ಅಪ್ಪಳಿಸುತ್ತಿರಲು, ದಾನವರ ಸೈನಿಕರು ಕಾಲುಗಳನ್ನು ಮುರಿದುಕೊಂಡು, 
ಕೈಗಳನ್ನು ಊನಮಾಡಿಕೊಂಡು, ಬಾಯಿಡಿದುಕೊಳ್ಳುತ್ತ. ಕಣ್ಣುಗಳಲ್ಲಿ ನೀರು ಸುರಿಸುತ್ತ 
ಅರೆನಿಮಿಷದಲ್ಲಿ ಹುಡಿಗುಟ್ಟಿಹೋದರು. ಭಾರಿ ಬಂಡೆಗಳನ್ನೆತ್ತಿ ಹೊಡೆದು ರಕ್ಕಸರ 
ಹೊಂದೇರುಗಳನ್ನು ಪುಡಿಗುಟ್ಟುತ್ತ, ಬೆಟ್ಟಗಳಂತಿದ್ದ ಆನೆಗಳನ್ನು ಹೊಡೆದುರುಳಿಸುತ್ತ, 
ಕೋಪದಿಂದ ಕುದುರೆಗಳನ್ನು ಕಾಲುಗಳನ್ನು ಹಿಡಿದುಕೊಂಡು ನೆಲಕ್ಕೆ ಅಪ್ಪಳಿಸುತ್ತ 
ಕುಪ್ಪಳಿಸುತ್ತ ಕಪಿನಾಯಕರು ರಕ್ಕಸರನ್ನು ಸದೆಬಡಿಯುತ್ತಿರಲು ದೇವತೆಗಳು 
ಸಂತಸಗೊಂಡರು. ಸತ್ತು ಬಿದ್ದಿರುವ ಅನೆಕುದುರೆಗಳು, ಮುರಿದುಬಿದ್ದ ರಥಗಳು, ಸೈನಿಕರ 
ದೇಹದಿಂದ ಹರಿದ ರಕ್ತವು ನೆಲದ ಮೇಲೆ ಪ್ರವಾಹವಾಗಿ ಹರಿದುಹೋಗಿ ಸಮುದವನ್ನು 
ಸೇರುತ್ತಿರಲು, ರಾಶಿಯಾಗಿ ಬಿದ್ದ ಮಾಂಸ ಮೂಳೆ ಮಜ್ಜಿಗಳಿಂದ ನೆಲವು ಕೆಸರಾಗಿರಲು, 
ಮುರಿದು ಬಿದ್ದ ಆಯುಧಗಳು ಒಟ್ಟಿಲಾಗಿರಲು ಹಿಂದೆ ನಡೆದ ದೇವಾಸುರಯುದ್ಧವು 
ನೆನಪಿಗೆ ಬರುತ್ತಿತ್ತು. ವಾನರರು ಬಂಡೆಗಳನ್ನು ಹಿಡಿದು ಹೊಡೆದಾಗ ನೆಲಕ್ಕೆ ಬೀಳುವ 


೭೯೬ ಶ್ರೀರಾಮಕಥಾಮೃತ 


ರಕ್ಕಸರನ್ನು ಕೇಳುವವರೇ ಇರಲಿಲ್ಲ, ಅವರಿಗಾಗಿ ಅಳುವವರೇ ಇರಲಿಲ್ಲ. ಅಲ್ಲಿ 
ಉಳಿದವರು ತನ್ನ ರಾಜನ ಬಳಿ ದೂರು ಕೊಡಲು ವೇಗವಾಗಿ ಓಡುತ್ತಿದ್ದರು; ತನ್ನ 
ಕಡೆಯವರು ಹೀಗೆ ಓಡುತ್ತಿರುವುದ್ದು ಕಂಡ ಧೂಮ್ಹಾಕ್ಷನು ತನ್ನ ಬಿಲ್ಲಿಗೆ ಒಂದೇಸಮನೆ 
ಬಾಣಗಳನ್ನು ಹೂಡುತ್ತ ಕಪಿಸೇನೆಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದ. 
ನೆಲಮುಗಿಲುಗಳನ್ನು ಒ೦ದು ಮಾಡಿದ ಶರಸಮೂಹದ ಉಪಟಳವನ್ನು ಎದುರಿಸಲು 
ಸಾಧ್ಯವಾಗದ ಕಪಿಸೇನೆಯು ನೆಲದ ಮೇಲೆ ಉಳಿಯಲಾರದಾಯಿತು. ಕೆಲವರ 
ಮೇಲೆ ಆಗಸದಿಂದ ಬಿಂಡಿವಾಳಗಳನ್ನೆಸೆಯುತ್ತ, ಮತ್ತೆ ಕೆಲವರ ಮೇಲೆ ಬಾಣಗಳ 
ಮಳೆ ಸುರಿಸುತ್ತ, ಕೆಲವರನ್ನು ಗದೆಯಿಂದ ಹೊಡೆದುರುಳಿಸಿ, ಕೆಲವರನ್ನು ಕತ್ತಿಯಿಂದ 
ತು೦ಡರಿಸುತ್ತ, ಮತ್ತೆ ಕೆಲವರನ್ನು ಪಟ್ಟಸದಿಂದ ಕೆಡಹುತ್ತ, ಮುಂದೆ ಮುಂದೆ ನುಗ್ಗಿದ. 
ಹಲ್ಲುಕಿರಿಯುತ್ತ ಕಪಿಗಳು ಓಡುತ್ತ, ನೆಲದಲ್ಲಿ ಮುಗ್ಗರಿಸುತ್ತ. ಕೆಲವರು ಹೆಣಗಳಾಗಿ 
ಬೀಳುತ್ತ ಧೂಮ್ರಾಕ್ಷನಿಂದ ರಕ್ಷಣೆ ಪಡೆಯಲು ಸಿಕ್ಕಿದ ಕಡೆ ಅವಿತುಕೊಂಡರು. ಮೇಲೆ 
ಬೀಳುತ್ತಿರುವ ಧೂಮ್ರಾಕ್ಷನ ಬಾಣಗಳ ಹೊಡೆತವನ್ನು ತಾಳಲಾರದೆ, ಧೈರ್ಯದಿಂದ 
ಅದನ್ನು ಎದುರಿಸಲಾಗದೆ ಕಪಿಭಟರು ಎಲ್ಲೆಂದರಲ್ಲಿ ರಕ್ಷಣೆಗಾಗಿ ಓಡುತ್ತಿದ್ದರು. 


ಅಷ್ಟರಲ್ಲಿ ಅದನ್ನು ಕಂಡ ಅ೦ಗದನು ಓಡುತ್ತಿರುವ ಕಪಿಗಳನ್ನು ಕ೦ಡು, “ಸೈನಿಕರೇ, 
ರಾಮನ ಡಿಂಗರಿಗರಿಗೆ ಭಯವುಂಟೇ? ಏನೂ ಆಗದು, ಹಿಂದಿರುಗಿರಿ” ಎಂದು ಕೂಗಿ 
ಉತ್ತೇಜಿಸುತ್ತ ದೊಡ್ಡ ಬೆಟ್ಟವೊ೦ದನ್ನು ಹಿಡಿದು ರೋಷದಿಂದ ಧೂಮ್ರಾಕ್ಷನ ಮೇಲೆ 
ಅಪ್ಪಳಿಸಿದ. ಅಂಗದನನ್ನು ಕಂಡ ಧೂಮ್ರಾಕ್ಷನೂ ಬಾಣಗಳಿಂದ ಆ ಬಂಡೆಗಳನ್ನು 
ಹುಡಿಗುಟ್ಟುತ್ತ ಅವನನ್ನು ತನ್ನ ಶರಗಳಿ೦ದ ಗಾಸಿಗೊಳಿಸಿದ. ಅವನ ಬಾಣವಾಹಿನಿಯನ್ನು 
ಎದುರಿಸಲಾಗದೆ ಕಪಿಭಟರು ನಾಲ್ಲಿಸೆಗೆ ಓಡತೊಡಗಲು, ಅಷ್ಟರಲ್ಲಿ ಅಲ್ಲಿಗೆ ಮರುತಸುತನು 
ಕಂಡು ಕಡುಗೋಪದಿಂದ, “ಎಲೋ ಧೂಮ್ರಾಕ್ಷನೇ, ಮಹಾಬಲಶಾಲಿಗಳಾದವರು 
ಯಾರೂ ಇಲ್ಲದ ಕಡೆ ನಿನ್ನ ಪೌರುಷಪ್ರದರ್ಶನ ಮಾಡುತ್ತಿರುವೆಯಾ? ನಿಲ್ಲು” ಎನ್ನುತ್ತ 
ಅವನನ್ನು ಒಂದು ಮರದಿಂದ ಹೊಡೆದು, ರಥದ ಕೀಲು ಮುರಿಯುವಂತೆ ಮಾಡಿ 
ಅವನನ್ನು ಕೆಳಕ್ಕುರುಳಿಸಿದ. ಆಗ ರೋಷದಿಂದ ಅವನು ಹನುಮನನ್ನು ಶೂಲದಿಂದ 
ತಿವಿಯಲೆಂದು ಒಂದು ಕುದುರೆಯನ್ನೇರಿ ಬರಲು, ಆಂಜನೇಯನು ಬೇಗನೆ 
ಬೆಟ್ಟವೊ೦ದನ್ನು ಕಿತ್ತು ಅವನ ತಲೆಯ ಮೇಲೆ ಅಪ್ಪಳಿಸಿದ; ಅವನು ಆ ಕ್ಷಣವೇ 
ತಲೆಯುಡಿದು ನೆಲದ ಮೇಲೆ ದೊಪ್ಪನೆ ಬಿದ್ದು ಪ್ರಾಣಬಿಟ್ಟ ಧೂಮ್ರಾಕ್ಷನು ಹೀಗೆ 
ಹತವಾಗಲು, ಉಳಿದ ರಕ್ಕಸಸೇನೆಯ ಮೇಲೆ ಮರುತ್ಸುತನು ಆಯುಧಗಳಿಂದಲ್ಲದೆ 
ತನ್ನ ಬಾಲವನ್ನು ಬೀಸಿ ಅಸ೦ಖ್ಯ ರಕ್ಕಸರನ್ನು ಕೆಳಕ್ಕುರುಳಿಸಿದ. ಅದನ್ನೆಲ್ಲ ನೋಡುತ್ತಿದ್ದ 
ಅಮರತತಿಯು ಅನಿಲಾತ್ಮಜನ ಶೌರ್ಯಪರಾಕ್ರಮಗಳು ಅಪ್ರತಿಮವಾದವು ಎಂದು 
ಸಂತಸಗೊಂಡು ಅವನ ಮೇಲೆ ಹೂಮಳೆಯನ್ನು ಸುರಿಸಿ ಸ್ತುತಿಮಾಡಿತು. ಅಳಿದುಳಿದ 
ರಕ್ಕಸರು ಹೇಗೋ ಓಡಿ ಹೋಗಿ ಧೂಮ್ರಾಕ್ಷನಿಗಾದ ಅವಸ್ಥೆಯನ್ನು ದೈತ್ಯರಾಜನಿಗೆ 
ಹೇಳಿದರು: “ಮಹಾರಾಜರೇ, ಆ ಕಪೀ೦ದ್ರರ ಯುದ್ಧದ ಬಗೆಯನ್ನು ಕಂಡುಕೇಳಿದುದಿಲ್ಲ. 
ಅವರು  ಆಯುಧಗಳನ್ನಲ್ಲದೆ ಬಂಡೆಗಳನ್ನು ಮಾತ್ರವಲ್ಲ ಬೆಟ್ಟಗಳನ್ನೇ ಕಿತ್ತು 


ಹ 


ಯುದ್ಧಕಾಂಡ ೭೯೭ 


ಹೊಡೆಯುತ್ತಾರೆ. ಮರಗಳನ್ನು ಕಿತ್ತು ಮೇಲೆ ಬೀಳುತ್ತಾರೆ. ಹೀಗಾಗಿ ರಕ್ಕಸರ ದಂಡು 
ಎಲ್ಲ ಕಡೆಯೂ ಹತರಾಗಿ ಬಿದ್ದಿದೆ. ಫ್ಲವಗರು ಅದೆಂತಹ ಮಯಾವಿಲಾಸಿಗಳೋ, 
ದೇವರೇ! ನಾವು ಬಿಟ್ಟ ಶರಹತಿಗಳನ್ನು ಅವರು. ಗಣನೆಗೇ ತಂದುಕೊಳ್ಳುವುದಿಲ್ಲ, 
ನಮ್ಮ ಶಕ್ತಿತೋಮರಗಳ ಹೊಡೆತವನ್ನು ಲೆಕ್ಕಿಸುವುದೇ ಇಲ್ಲ, ಅವುಗಳನ್ನು ಬಿಸಾಡಿ 
ದ್ವಂದ್ವಯುದ್ಧಕ್ಕೆ ಇಳಿದರೂ ತಮ್ಮ ಕೈಚಳಕದಿ೦ದಲೂ ವರಸೆಪಟ್ಟುಗಳಿ೦ದಲೂ ನಮ್ಮ 
ಕಡೆಯವರನ್ನು ಮಣ್ಣುಮುಕ್ಕಿಸುತ್ತಾರೆ. ಅವರ ಹೊಡೆತಗಳು ವಜ್ರಾಯುಧದ ತೀವ್ರತೆಗಿಂತ 
ಮಿಗಿಲಾದುದು. ಹೀಗೆ ನಾವು ಯಾವ ಪರಿಯಲ್ಲಿ ಹೋರಾಡಿದರೂ ಫ್ಲವಗರ ಕೈ 
ಮೇಲಾಗುತ್ತದೆ” ಎಂದು ಬಿನ್ನವಿಸಿಕೊಂಡರು. ಅದನ್ನೆಲ್ಲ ಕೇಳಿದ ದಾನವೇಂದ್ರನ 
ಕಣ್ಣುಗಳು ಕೆಂಪೇರಲು ಹಲ್ಲುಕಡಿಯುತ್ತ ಮೊರೆಯುತ್ತ, “ದೇವಾ, ಅಪಜಯವು ದೈತ್ಯರ 
ಬಳಿಯೇ ಸುಳಿದಾಡುವಂತಿರುವುದಲ್ಲಾ!' ಎಂದು ಕಳವಳಗೊಂಡ. ಕುಲಗೆಡುಕನೊಬ್ಬನು 
ಮಾಡಿದ ಪಾಪದ ಫಲವು ನೆಲದ ಮೇಲಿರುವವರಿಗೆ ತಾಕುತ್ತದೆಂಬಂತೆ, ದಾನವರ 
ಬಲವೆಲ್ಲವೂ ರಾವಣನೊಬ್ಬ ಮಾಡಿದ ತಪ್ಪಿನಿಂದ ಕಳೆಗುಂದುತ್ತ ಹೋಯಿತು. 
ಜಲಜಾಕ್ಷ ರಾಮಪುರದಧಿನಾಥನ ಪದಯುಗಳದಲ್ಲಿ ಭಕ್ತಿಯಿಲ್ಲದಿದ್ದರೆ ಎಷ್ಟು ಸಂಪತ್ತು 
ಸಾಮಗಿಗಳಿದ್ದರೇನು, ಜಗತ್ತಿನಲ್ಲಿ ಜಯವು ದೊರಕುವುದೇ! 


೨೦. ಅಂಗದನು ವಜ್ರದಂಷ್ಟನನ್ನು ಕೊಂದದ್ದು 


ಗಿರಿಜಾತೆ, ಹೀಗೆ ಅಳಿದುಳಿದ ರಕ್ಕಸರು ತಮ್ಮೊಡೆಯನ ಬಳಿ ತಂಡತಂಡಗಳಲ್ಲಿ 
ಬಂದು ಧೂಮ್ರಾಕ್ಷನ ಅಳಿವನ್ನೂ, ರಣರಂಗದ ರೌದ್ರವಾರ್ತೆಯನ್ನು ಅರುಹುತ್ತಿರಲು, 
ಅದನ್ನೆಲ್ಲ ಕೇಳಿದ ದಶಕಂಠನು ರೋಷಾವೇಶದಿಂದ ಕಳವಳಿಸುತ್ತ. ಭೋರ್ಮೊರೆವುತ್ತ. 
ತನ್ನ 'ಎಡಬಲಗಳನ್ನು ನಿಟ್ಟಿಸಿ ಖಳಬಳದಲ್ಲಿ ಅಗ್ಗಳನೆನ್ನಿಸಿಕೊಂಡಿದ್ದ ವಜ್ರದಂಷ್ಪನನ್ನು 
ಕರೆದು ಸೇನಾಧಿಪತ್ಯವನ್ನು ವಹಿಸಿಕೊಂಡು ಕಪಿಸೈನ್ಯವನ್ನು ಮಣಿಸಬೇಕೆಂದು 
ಆಜ್ಞೆಯಿತ್ತ. “ವೀರನೇ, ನೀಡು ನಮ್ಮ ಮಹಾಬಲದ ನಾಯಕತ್ವವನ್ನು ವಹಿಸಿಕೊಂಡು 
ಘೋರಯುದ್ದವನ್ನೆಸಗಿ ಮನುಜಾಧಮರನ್ನು ಸಂಹರಿಸಿ, ಕರುಣೆಯನ್ನು ತೊರೆದು 
ಎಲ್ಲ ಕಪಿನಾಯಕರನ್ನೂ ಸೀಳಿಹಾಕಿ ನಿನ್ನ ಶೌರ್ಯವನ್ನು ತೋರಿಸಿ ರಕ್ಕಸರೆಲ್ಲರ 
ಆದರಕ್ಕೆ ಪಾತ್ರನಾಗು” ಎಂದು ಅವನನ್ನು ಉಬ್ಬಿಸಿ ಕಳಿಸಿಕೊಟ್ಟ ಅದರಂತೆ ತನ್ನ 
ಪ್ರಭುವಿನಿಂದ ಬೀಳ್ಕೊಂಡ ದೈತ್ಯಸೇನಾನಿಯು ನಗರದ ಹೊರವಲಯಕ್ಕೆ ಬಂದು, 
ಒ೦ದರೆನಿಮಿಷದಲ್ಲಿ ತಮ್ಮ ಕಡೆಯ ಸೈನ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು, ಕಟಕ ಕೇಯೂರ 
ಕುಂಡಲಗಳನ್ನು ಧರಿಸಿ, ಎಂಥೆಂಥದೋ ಮೂಲಿಕೆಗಳನ್ನು ಕೊರಳಿನಲ್ಲಿ ಮಾಲೆಯಾಗಿ 
ಹಾಕಿಕೊಂಡು, ದುರ್ಜಯವೆನ್ನಿಸುವ ಕವಚಗಳನ್ನು ತೊಟ್ಟು ಬಿಲ್ಲುಬಾಣಗಳನ್ನು ಹಿಡಿದು. 
ರಣವಾದ್ಯಗಳು ಭೋರೆಂದು ಮೊರೆಯುತ್ತಿರಲು, ಮಣಿಖಚಿತವಾದ ಹೊಂದೇರನ್ನೇರಿ, 
ಇತರ ಅನೇಕ ರಥಿಕರೂ ಆನೆ ಕುದುರೆ ಕತ್ತೆಗಳನ್ನೇರಿದ ಯೋಧರೂ ಜೊತೆಗೂಡಲು, 
ಭಟರು ಸೇನಾನಿಯ ಶೌರ್ಯದ ಬಿರುದುಗಳನ್ನು ಉಗ್ಗಡಿಸುತ್ತಿರಲು, ಧಾರಿಣಿಯು 


೭೯೮ ಶ್ರೀರಾಮಕಥಾಮೃತ 


ಬೆಸಲಾದಂತೆ, ರಿಪುಗಳ ಎದೆಯು ಹಾರುವಂತೆ ಅಟ್ಟಹಾಸ ಮಾಡುತ್ತ, ಯಮಕಿಂಕರರ 
ಜಂಗುಳಿಯೆಂಬಂತೆ ಹೊರಟ. ಗದೆ ಪರಶು ಪಟ್ಟಸ ಬಿಂಡಿವಾಳ ಶಕ್ತಿ ತೋಮರ ಮುಸಲ 
ಮುದ್ಗರ ಶೂಲ ಪಾಶ ಬಿಲ್ಲುಬಾಣಗಳನ್ನು ಹಿಡಿದು ತಂಡತ೦ಡವಾಗಿ ರಕ್ಕಸರ ಬಳಗವು 
ವೇಗವಾಗಿ ದಕ್ಷಿಣ ದ್ವಾರದತ್ತ ಬರುತ್ತಿರಲು ಅದನ್ನು ದೂರದಿಂದಲೇ ಸೂರ್ಯತನಯನು 
ಕೋಪದಿಂದ ನೋಡಿದ. 


ದುಶ್ಶಕುನಗಳಾಗುತ್ತಿದ್ದರೂ ಅದಾವುದನ್ನೂ ಲೆಕ್ಕಿಸದ ದಳಪತಿಯು ಸ್ವಾಮಿಕಾರ್ಯವನ್ನು 
ನಿರ್ವಹಿಸುವ ಉತ್ಸಾಹದಿ೦ದ ತನ್ನ ಕಡೆಯ ಅಖಿಳ ನಾಯಕರನ್ನೊಳಗೊಂಡು ಅಂಗದನು 
ಕಾಯುತ್ತಿದ್ದ ದಕ್ಷಿಣ. ದ್ವಾರದ ವ ಬ೦ದ. ಅಲ್ಲಿ ನಿಂತು ತನ್ನ ಸೈನ್ಯಕ್ಕೆ ಸೂಚನೆಗಳನ್ನು 
ತರ! ಓಡಾಡುತ್ತಿದ್ದ. ವಜ್ರದ೦ಷ್ಟನು ಕಪಿಭಟರಿಗೆ ಬಾಲಭಾಸ್ಕರನಂತೆ ದ! 

ದುಸ್ಪಹೆವೆನಿಸುವ ಅಸುರಬಲವನ್ನು. ಕಂಡ ಕಪಿನಾಯಕರು ಕೈಯಲ್ಲಿ ಆಯುಧಗಳು 
ಮರ ಮೊರಡಿಗಳನ್ನು ಹಿಡಿದುಕೊಂಡು ವೇಗವಾಗಿ ಚತತ ದಾನವಸೈನ್ಯದೆದುರು 
ನಿಂತು ಅವರನ್ನು ಮೂದಲಿಸತೊಡಗಿದರು. ಅವರ ಚಲನವಲನಗಳನ್ನು ಿಟಿಸುತಿದ್ದ 
ದೈತ್ಯರು ಹಾರಿ ಬಂದು ಕೈಯಲ್ಲಿದ್ದ ಕತ್ತಿ ತೋಮರ ಮುಂತಾದವುಗಳಿಂದ ಕಪಿಗಳ 
ಮೇಲೆ ದಾಳಿ ಮಾಡಿದರು. ತೋಮರಗಳಿಂದ ಇರಿಯುತ್ತ, ಬಿಂಡಿವಾಳ ಮುದ್ಗರ 
ಮುಸಲಗಳಿಂದ ಹೊಡೆಯುತ್ತ, ಕೋಲಬಳಗದ ಮಳೆಗರೆಯುತ್ತ ಬರುವ ಅವರ ಮೇಲೆ 
ಕಪಿನಾಯಕರು ಬಂಡೆಗಳಿಂದಲೇ ಆಕ್ರಮಿಸಿ ಕೆಲವರನ್ನು ಹೊಡೆದು, ಮರಗಳಿಂದ ಮತ್ತೆ 
ಕೆಲವರನ್ನು ಬಡಿದಿಟ್ಟರು. ಹೀಗೆ ಎರಡೂ ಪಕ್ಷಗಳ ನಡುವಣ ಘೋರಯುದ್ದದಲ್ಲಿ 
ಅಸಂಖ್ಯ ರುಂಡಗಳುರುಳಿದುವು, ರಕ್ತದ ಕೋಡಿ ಹರಿಯಿತು. ಕೈಗೆ ಸಿಕ್ಕಿದವುಗಳನ್ನೆಲ್ಲ 
ಆಯುಧಗಳನ್ನಾಗಿ ಮಾಡಿಕೊಂಡು ಹೊಡೆದಾಡುವುದರಲ್ಲಿ ಕುಶಲರಾದ ಎರಡೂ 
ಕಡೆಯ ಯೋಧರು ಘೋರಕದನದಲ್ಲಿ ತೊಡಗಿಕೊಂಡರು. ತಲೆ ಸೀಳಿದ ಮತಂಗಗಳು, 
ಕಾಲುಡಿದು ಬಿದ್ದ ಕುದುರೆಗಳು, ಚಕ್ರಗಳು ಮುರಿದು ಬಿದ್ದ ರಥಗಳು, ಕೈಕಾಲುಗಳನ್ನು 
ಕಳೆದುಕೊಂಡು ಬಿದ್ದ ಯೋಧರು ಎಲ್ಲೆಲ್ಲಿಯೂ ಕಾಣುತ್ತಿದ್ದರು. ಒಂದು ಘಟ್ಟದಲ್ಲಿ 
ಕಪಿಸೈನ್ಯದ ಕೈ ಮೇಲಾಗಲು ಕಾಳರಕ್ಕಸಸೈನ್ಯವು ಹಿಂದೆಗೆಯ ತೊಡಗಿತು. ಅದನ್ನು 
ಕಂಡ ವ೦ಜ್ರದಂಷ್ಟನು ರೋಷ ತಾಳಿ ಬಿಲ್ಲು ಹಿಡಿದು ಯುದ್ಧಮಾಡಲು ಅನುವಾದ. 
ವಜ್ರಾಯುಧಗಳಂತಿರುವ ಬಾಣಗಳನ್ನು ಹೂಡಿ ಬಿಡಲು ಅನೇಕ ಶಾಖಾಮೃಗ ಸೈನಿಕರು 
ಧರೆಗುರುಳಿದರು. ಎಲ್ಲೆಡೆಗೆ ಹರಡಿದ ಅವನ ಹೊಸಮಸೆಯ ಬಾಣಗಳ ಹೊಡೆತಕ್ಕೆ 
ಅಂಜಿ ಕಪಿಭಟರು ಹಿಂದೆಗೆಯತೊಡಗಿದರು. ಆಗ ಅಂಗದನು ರೋಷದಿಂದ ಕೂಡಿ, 
“ಏನಿದಚ್ಚರಿ! ರಕ್ಕಸನ ಉಪಟಳದಿಂದ ನಮ್ಮ ಸೇನೆ ಹಿಂದೆ ಸರಿಯುತ್ತಿದೆ. ನಮ್ಮ 
ಶೌರ್ಯೋನ್ನತಿಗಳೇನಾದುವು? ಈ ನೊರಜಿಗೆ ಅ೦ಜುವುದೆ? ಬಂಧುಗಳೇ, ಕೈಯಲ್ಲಿ 
ಮರಮೊರಡಿಗಳನ್ನು ಹಿಡಿಯಿರಿ, ಬೊಬ್ಬಿಡುತ್ತ ಶತ್ರುಗಳ ಮೇಲೆರಗಿರಿ, ನಮಗಲ್ಲದೆ 
ಗೆಲವು ಮತ್ತಾರಿಗೆ ದೊರೆಯಲು ಸಾಧ್ಯ?” ಎಂದು ಹುರಿದುಂಬಿಸಿದ. ತಮ್ಮ 
ಯುವರಾಜನ ಅವಲಂಬನದಿಂದ ಹುರಿಗೊಂಡ ಪವಗಸ್ಕನ್ಯವು ಮರಗಳಿಂದಲೂ 
ಬಂಡೆಗಳಿಂದಲೂ ಬೆಟ್ಟಗಳಿಂದಲೂ ಕೂಡಿ ಧೈರ್ಯದಿಂದ ಶತ್ರುಸಮೂಹದೊಳಗೆ 


ಯುದ್ಧಕಾಂಡ ೭೯೯ 


ನುಗ್ಗಿ ಹೋರಾಡತೊಡಗಿತು. 


ತನ್ನ ಕಡೆಯ ಸೈನಿಕರು ಹೊಸ ಬಗೆಯ ಬಾಹುಯುದ್ಧಗಳನ್ನು ಮಾಡಿ 
ದೈತ್ಯರನ್ನು ಬವಣೆಗೊಳಿಸುತ್ತಲಿದ್ದರೆ, ಇತ್ತ ಅಂಗದನು ಮನೋಜವದಿಂದ ಹಾರಿ 
ಬಂದು ನಿಶಾಚರನ ಮುಂದೆ ನಿಂತು, “ಹಿಂದೆಲ್ಲ ಮಹಾಬಲದೊಡನೆ ಬಂದು 
ಹೋರಾಡಿದ ವೀರರು ಹತರಾದರೂ ನೀನು ಮತ್ತೆ ಬಿಲ್ಲು ಹಿಡಿದು ಈಗ ಬಂದು 
ಸಾಯಬೇಕೆಂದು ಬಯಸಿದ್ದೀಯಾ? ಮಾರಮ್ಮನಿಗೆ ಬಲಿಯಾಗಬೇಕಾದ ಕುರಿಯನ್ನು 
ಅನುಸರಿಸಿ ಕುರಿಗಳ ಹಿ೦ಡು ಬರುವಂತೆ, ಒಬ್ಬನು ಸತ್ತ ಬಳಿಕ ಮತ್ತೊಬ್ಬನು ಬಂದು 
ಸಾಯುತ್ತಿರುವ ನಿಮ್ಮ ದೈತ್ಯಕುಲವೇ ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಇವರೇನು 
ಮಹಾ, ಹುಲುಕಪಿಗಳೆಂದು ತಾತ್ಸಾರ ಮಾಡದೆ, ನಿನ್ನ ಶೌರ್ಯಪರಾಕ್ರಮಗಳನ್ನು ನನ್ನ 
ಮುಂದೆ ತೋರಿಸಿ ಜಯಸಿರಿಯ ಕೈಹಿಡಿದುಕೋ, ನೋಡೋಣ!” ಎಂದು ಮೂದಲಿಸಿ, 
ತನ್ನ ಮುಷ್ಟಿಯನ್ನು ಬಿಗಿಗೊಳಿಸಿದ ಅಂಗದನು ದೈತ್ಯನ ರಥದ ಮೇಲೆ ಹಾರಿ ಅದನ್ನು 
ಘಂ ನೆಲಕ್ಕುರುಳಿಸಿಬಿಟ್ಟ. ತನ್ನ ತೇರು ಮಂದಿ ಬಿರು ವಜ್ರದಂಷ್ಪನು ಮತೊಂದು 
ತೇರನ್ನೆ €ರಿ ಸಿಡಿಲಿನಂತೆ ಆರ್ಭಟಿಸುತ್ತ ಶಾಖಾಮೃಗಗಳು ನೆಲದ ಮೇಲೆ ನಿಲ್ಲದೆ ನಾಲ್ಕು 
ದಿಕ್ಕಿಗೂ ಹಾರಿಹೋಗುವಂತೆ ಬಾಣಪ್ರಯೋಗ ಮಾಗದ; ತೂರಿ ಬರುವ ಜಾರು, 
ಬಿ೦ಡಿವಾಳಗಳು, ಶೂಲಗಳು, ಚಂದ್ರನಾಕಾರದ ಬಾಣಗಳನ್ನು ಬಿಟ್ಟು ದೈತ್ಯಯೋಧರು 
ಬೊಬ್ಬಿಟ್ಟರು. ಚಿಮ್ಮುವ ರುಂಡಗಳು, ಚೀರಿಡುವ ಆನೆಕುದುರೆಗಳು, ಅಗಣಿತವಾದ 
ಶರೀರಗಳು, ಭಯ ಹುಟ್ಟಿಸಿ ಅಲ್ಲಲ್ಲಿ ಕುಣಿಯುವ ಅಟ್ಟೆಗಳು, ಸುರಿಯುವ ರಕ್ತವು 
ಹರಿಯುವ ವಾಹಿನಿಗಳು, ಸುರುಳಿಸುರುಳಿಯಾದ ಕರುಳುಗಳು, ಮಾಂಸಖಂಡ ಮಜ್ಜೆ 
ಮೇದಸ್ಸುಗಳು ಪರ್ವತಗಳಂತೆ ರಾಶಿ ರಾಶಿಯಾಗಿ ಬಿದ್ದು, ಅವುಗಳನ್ನು ತಿನ್ನಲೆಂದು 
ಮೃಗಗಳೂ ಪಿಶಾಚಗಳೂ ರಣಹದ್ದುಗಳೂ ಸುಳಿಯಲಾರಂಭಿಸಿದುವು. ತನ್ನ ಬಿಲ್ಲಿಗೆ 
ಬಾಣಗಳನ್ನು ಹೂಡಿ ಕಿವಿಯವರೆಗೂ ಹೆದೆಯನ್ನೇದು ಬಿಟ್ಟು ಮೇಲೆ ಬೀಳುವ 
ಕಲ್ಲುಬಂಡೆಗಳನ್ನು ಪುಡಿಗುಟ್ಟಿ ಸುಗ್ರೀವನ ಸೈನ್ಯದ ಮೇಲೆ ದಾಳಿಯಿಟ್ಟ ವಜ್ರದ೦ಷ್ಟನನ್ನು 
ಕೊಲ್ಲುವ ನಿಶ್ಚಯದಿಂದ ಅಂಗದನು ಲಯಕಾಲದ ರುದ್ರನಂತೆ ಬೆಟ್ಟವೊಂದನ್ನೆ: ಸೆಯಲು 
ಅದನ್ನು ತನ್ನ ಬಾಣದಿಂದ ವಜ್ರದ೦ಷ್ಟನು ಮಧ್ಯದಲ್ಲೇ ತಡೆದು ಬೀಳಿಸಿದ. ಹೀಗೆ 
ನು ಯುದ್ಧಮಾಡುತ್ತ ಸಮರಾಂಗಣವನ್ನೆಲ್ಲ ಸುತ್ತಿ ಸಿಂಹಶಾರ್ದೂಲಗಳಂತೆ 
ಸೆಣಸುತ್ತಿರಲು, ನೂರಾರು ಲಕ್ಷ ಬಾಣಗಳ ಹೊಡೆತಕ್ಕೊಳಗಾದ ಎರಡೂ ಕಡೆಯ 
ಯೋಧರ ರಕ್ತವು ಧಾರಾಕಾರವಾಗಿ ಸುರಿಯಿತು, ಅವರ ಮೈಗಳು ಹೂಬಿಟ್ಟ ಮುತ್ತುಗದ 
ಮರಗಳಂತೆ ಕಾಣಿಸಿದುವು. ಭೀಮಬಲದಿಂದ ಅಸ್ತಸಂತತಿಯನ್ನು ಕಳುಹುವ 
ಮಃ ನಾಯಕನ ಶೌರ್ಯೋನ್ನತಿಯನ್ನು ಮೆಚ್ಚುತ್ತ ವಾಲಿಯ. ಮಗನು ಧು ಬೆಟ್ಟವನ್ನೆತ್ತಿ 

ರಾಕ್ಷಸನನ್ನು ನಿರ್ನಾಮ ಮಾಡುಪೆನೆಂದು ಕೋಪದಿಂದ ಆರ್ಭಟಿಸುತ್ತ ತಟಕ್ಕನೆ ಖಳನ 
ಮೇಲೆಸೆದ. ತನ್ನ ಮೇಲೆ ಭಾರಿಯಾದೊಂದು ಬೆಟ್ಟವು ಬೀಳುತ್ತಿರುವುದನ್ನು ಕಂಡ 
ವಜ್ರದ೦ಷ್ಟನು ಕೂಗುತ್ತ ಮೇಲೆ ಚಿಮ್ಮಿ ನೆಲದ ಮೇಲೆ ನಿಂತು ಗದೆಯನ್ನು ಹಿಡಿದು 
ನಿಂತ; ಆದರೆ ಅಷ್ಟರಲ್ಲಿಯೇ ಬೆಟ್ಟವು "ಬಿದ್ದು ಅವನ ರಥವು ಪುಡಿಪುಡಿಯಾಯಿತು. 


೮೦೦ ಶ್ರೀರಾಮಕಥಾಮೃತ 


ಸಾರಥಿ ಮತ್ತು ಕುದುರೆಗಳು ಸಾವಿಗೀಡಾದುವು. ಆದರೆ ಅಂಗದನು ಮತ್ತೊಂದು ಭಾರಿ 
ಬಂಡೆಯಿಂದ ಅಸುರನನ್ನು ಅಪ್ಪಳಿಸಲು, ಅದರ ಹೊಡೆತದಿಂದ ಅವನ ಧೈರ್ಯವು 
ಸೋರಿಹೋಯಿತು, ಅವನು ರಕ್ತವನ್ನು ಕಾರುತ್ತ ಮೂರ್ಚೆಹೋದ. ಆದರೆ ಬಲುಬೇಗ 
ಎಚ್ಚರಗೊಂಡು ಬೆಗಡುಗೊಂಡ ಅಸುರನು ತನ್ನ ಗದೆಯನ್ನು ಬಿಸುಟು ದ್ವಂದ್ವಯುದ್ಧಕ್ಕೆ 
ತೊಡಗಿದ. ಅವನ ಶೌರ್ಯವನ್ನು ಕಂಡು ಬಿಡುಗಣ್ಣರೂ ಅಚ್ಚರಿಗೊಂಡರು. ತಿವಿತಕ್ಕೆ 
ತಿವಿತ, ಮರ್ದನಕ್ಕೆ ಮರ್ದನವೆಂಬಂತೆ ತಮ್ಮ ಮುಷ್ಟಿಗಳಿಂದ ವಿವಿಧ ಬಗೆಯಾಗಿ 
ಒಬ್ಬರನ್ನ ಬ್ಬರು ಹೊಡೆಯುತ್ತ ಪರಸ್ಪರರ ದೇಹಗಳನ್ನು ಗಾಸಿಗೊಳಿಸಿಕೊಂಡರು. ಅಮಿತ 
ಹಸದಿಂದ ನೆಲದ ಮೇಲೆ ಮಂಡಿಗಳನ್ನೂರಿ ies ಕಾಲುಗಳನ್ನು ಮುರಿದಿಡುವ 
ಸಪಪುಂನೆ ಹೋರಾಟವನ್ನು ಮಾಡಿದರು. ಎಷ್ಟು ಹೊತ್ತು ಜೋಡಿ ಆ 
ಸಮಸಾಹಸಿಗಳಲ್ಲಿ ಯಾರೊಬ್ಬರೂ ಗೆಲ್ಲುವ ಲಕ್ಷಣ ಕಾಣಿಸದಾಯಿತು. ಇದರಿಂದ 
ಕೆರಳಿದ ವಾಲಿಸುತನು ಕತ್ತಿಯನ್ನು ಹಿಡಿದು ಜಳಪಿಸುತ್ತ, ಸಿಂಹವು ಆನೆಯ ಕುಂಭವನ್ನು 
ತನ್ನ ಉಗ್ರದಾಡೆಗಳಿ೦ದ ಹೋಳು ಮಾಡುವಂತೆ, ಖೂಳನ ತಲೆಯ ಮೇಲೆ ಹೊಯ್ದು 
ಸೀಳಿ ಭೂತತತಿಗಳಿಗೆ ಉಣಬಡಿಸಿ, ಮಿಗಿಲಾದ ನಿಶಾಚರರ ಸಂತೆಯನ್ನು ತರಿದಿಟ್ಟ, 


ವಜ್ರದ೦ಷ್ಟನು ಮಡಿಯಲು ಅದನ್ನು ನೋಡಿದ ದೈತ್ಯಪಡೆಯು ನಡುಗುತ್ತ 
ಕಂಡ ಕಡೆಗೆ ಓಡುತ್ತಿರಲು, ಕಪಿವೀರರು ಅವರನ್ನು ಬಡಿದು. ಒಬ್ಬೊಬ್ಬರನ್ನೂ ನೆಲಕ್ಕಿ 
ಅಪ್ಪಳಿಸಿ, ಕರಿತುರಗಗಳನ್ನು ಕೆಡಹಿದರು. ಕೆಲವು ಸ ದಾನವರು ಹೇಗೆಯೋ 
ಕಪಿಭಟರಿಂದ ತಪ್ಪಿಸಿಕೊಂಡು ಲಂಕೆಯತ್ತ ಓಡಿ ಬ೦ದು ದಶಕ೦ಠನ ಮುಂದೆ ನಡುಗುತ್ತ 
ಕೈಜೋಡಿಸಿಕೊಂಡು ರಣರಂಗದಲ್ಲಿ ನಡೆದುದನ್ನೆಲ್ಲ ವಿಸ್ತಾರವಾಗಿ ವರದಿ ಮಾಡಿದರು. 
ಅದನ್ನು ಕೇಳಿದ ದೈತ್ಯೇಂದ್ರನು ಕಪಿವರರ ಸಾಹಸಕ್ಕೆ ತಲೆಯಲುಗಿಸುತ್ತ ಮೂಗಿನ 
ಮೇಲೆ ಬೆರಳಿಟ್ಟುಕೊ೦ಡ. “ಇದೇನು ವಿಚಿತ್ರ ಹುಲುಕಪಿಗಳು ಬಂದು ಕದನದಲ್ಲಿ ದೈತ್ಯರನ್ನು 
ವಧೆಮಾಡಿ ತಮ್ಮ ವಿಜಯಸಂಪದವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ! ಕಾಲದ ಬಲದಿಂದ "ಹೀಗೆಲ್ಲ 
ಆಗಬಹುದೇ! ಎಷ್ಟು ಬಲ ಇದ್ದರೇನು, ಅಸಂಖ್ಯ ಸ ) ಸಾಹಸಿಕರಿದ್ದರೇನು, ಮನಸಿನಲ್ಲಿ ಒಂದನ್ನು 
ನೆನೆದರೆ ಅದಕ್ಕೆ ವಿರುದ್ಧವಾದುದನ್ನು ವಿಧಿಯು ಮಾಡಿದರೆ, ಅದರ ಮೇಲೆ ಪ್ರತೀಕಾರ. 
ಕೈಗೊಳ್ಳಲು ಸಾಧ್ಯವೇ! ವನಜಾಕ್ಷ ರಾಮಪುರದರಸನು ಸುರರೊಡನೆ ಸೇರಿ ಕೋಪದಿಂದ 
ದೈತ್ಯಕುಲವನ್ನು ನಿರ್ನಾಮ ಮಾಡಲು ಬಂದಿದ್ದಾನೆಂದು ಹೇಳುವ ಮಾತು ನಿಜವೆಂದೇ 
ತೋರುತ್ತಿದೆಯಲ್ಲ!?' ಎ೦ದು ಸಂಕಟಪಟ್ಟ 


೨೧. ಹನುಮಂತನು ಅಕಂಪನನನ್ನು ಕೊಂದುದು 


ಅಗಜಾತೆಯೇ ಕೇಳು, ಭೀಮಬನಾದ ವಜ್ರದಂಷ್ಸನು ಹೋದನೆಂದು 
ಕೇಳಿದ ಮೇಲೆ ನಿಸ್ಸೀಮ ಕೋಪಾಟೋಪದಿಂದ ದಶಕಂಧರನು ರಕ್ಕಸಸಭೆಯನ್ನು 
ನೋಡುತ್ತ, “ಹೋಲಿಕೆಯಿಲ್ಲದ ಧೈರ್ಯದಿಂದ ಆ ರಾಮಲಕ್ಷ್ಮಣವಿಭೀಷಣರನ್ನೂ 
ಕಪಿಗಳನ್ನೂ ಸಮರಭೂಮಿಯಲ್ಲಿ ಮಡುಹಿ ಆನಂತರ ಅಮರರನ್ನೆಲ್ಲ ಕೊಂದು 


ಯುದ್ಧಕಾಂಡ ೮೦೧ 


ತೃಪ್ತಿಪಡುತ್ತೇನೆ” ಎಂದು ಭೋರ್ಗರೆದ. ಮನಸ್ಸಿಗೆ ತೋಚಿದಂತೆ ಅಸಂಬದ್ಧವಾದ 
ವೀರಾವೇಶದ ಮಾತುಗಳನ್ನೊರೆಯುತ್ತ ದೈತ್ಯನಾಯಕನು ನಾಲ್ಬೆಸೆಯನ್ನು ನೋಡುತ್ತ, 
ಉರಗಪತಿಯಂತೆ ನಿಟ್ಟುಸಿರ್ಗರೆಯುತ್ತ, ತನ್ನ ಕೋಪವನ್ನು ಶಮನ ಮಾಡಿಕೊಳ್ಳಲು 
ಸಾಧ್ಯವಾಗದೆ, ತನಗೆ ಆಪ್ತನಾದ ವೀರಾಗ್ರಣಿ ಅಕಂಪನನನ್ನು ಕರೆದು ಗೌರವಿಸಿ, 
“ನನಗೆ ಹಿತವನ್ನು ಬಯಸಿ, ನನ್ನ ಮನೋರಥವನ್ನು ಪೂರ್ತಿಗೊಳಿಸುವ ರೀತಿಯಲ್ಲಿ 
ಉಪಾಯಗಳನ್ನು ಆಲೋಚಿಸುತ್ತ, ನಾನು ದುಃಖಿತನಾದರೆ ದುಃಖಗೊಳ್ಳುತ್ತ. 
ಹರ್ಷಗೊಂಡರೆ ಹರ್ಷಗೊಳ್ಳುತ್ತ ಸತತವೂ ಯಾರಿರುತ್ತಾರೆಯೋ ಅವರೇ ಮಿತ್ರರೆಂದು 
ಹಿರಿಯರು ಹೇಳುವುದು೦ಟು. ನೀನು ನನಗೆ ಇಂತಹ ಮಿತ್ರನಾಗಿರುವೆ. ಮನುಷ್ಯನ 
ಹೆಂಡತಿಯನ್ನು ಕರೆತಂದ ಕಾರಣದಿಂದ ನನ್ನ ಪಟ್ಟಣವನ್ನು ವನಚರರು ಬಂದು 
ಆಕ್ರಮಿಸಿದ್ದಾರೆ; ಅವರೊಡನೆ ಸಂಧಾನ ಮಾಡಿಕೊಳ್ಳುವುದು ನಮ್ಮ ಘನತೆಗೆ ತಕ್ಕುದಲ್ಲ. 
ಸುಮ್ಮನಿದ್ದರೆ ಆ ಫ್ಲವಗರಿಂದ ಉಪಟಳಗಳು ತಪ್ಪುವುದಿಲ್ಲ. ಅದೂ ಅಲ್ಲದೆ, ಅದು 
ದಿನದಿನಕ್ಕೆ ಹೆಚ್ಚುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ, ಮಿತ್ರನೇ, ಇದಕ್ಕೇನು ಉಪಾಯ 
ಎಂಬುದನ್ನು ಆಲೋಚನೆ ಮಾಡಿ ನನಗೆ ಹೇಳು” ಎಂದು ದಶಕಂಧರನು ಮೂದಲಿಸಲು, 
ದಾನವನ ತಾಮಸಬುದ್ಧಿಗೆ ಅಚ್ಚರಿಗೊಂಡು, “ಈ ನಿಷ್ಠುರಕ್ಕೆ ತಕ್ಕುದಾದುದನ್ನು 
ಹೇಳುತ್ತೇನೆ, ಬಂದದ್ದು ಬರಲಿ” ಎಂದುಕೊಂಡು ಅಕಂಪನನು ಈ ರೀತಿ ಹೇಳಿದ: 
“ದೇವಾಸುರಸಮೂಹವು ಸಮರಭೂಮಿಯಲ್ಲಿ ತಮ್ಮ ಜೀವಗಳನ್ನುಳುಹಿಕೊಳ್ಳಲು 
ಸಾಧ್ಯವಾಗದಾದಾಗ ಯಾವಾವ ಸ್ವರೂಪವನ್ನು ಪಡೆದರೆಂಬುದು ಗೊತ್ತಲ್ಲವೇ? ಯಾರು 
ಯಾವ ಭೂಮಿಯಲ್ಲಿ ಯಾರನ್ನು ಎದುರಿಸಿ ನಿಲ್ಲಬಲ್ಲ, ಯಾವ ಯಾವ ಅವಸ್ಥೆಗಳನ್ನು 
ಹೊಂದುತ್ತಾನೆ ಎಂಬುದನ್ನು ನನಗೆ ತೋಚಿದಂತೆ ಬಿನ್ನವಿಸಿಕೊಳ್ಳುತ್ತೇನೆ, ಜೀಯ, ಆ 
ಕಪಿಗಳು ಲಘುಬುದ್ಧಿಯಿಂದ ಸಾಯುವುದಕ್ಕೆಂದು ಈ ಭೂಮಿಗೆ ಬಂದರೇ ಹೊರತು 
ತ್ರಿದಶದಲ್ಲಣ ರಾವಣಾಸುರನನ್ನು ಗೆಲ್ಲಲು ಸಾಧ್ಯವೇ? ಅವನ ವಿಷಯವನ್ನರಿಯದೇ 
ಬಂದಿದ್ದಾರೆ. ಈ ವೀರನು ಕೋಪಗೊಂಡರೆ ಹದಿನಾಲ್ಕು ಲೋಕಗಳನ್ನೂ 
ಮುಳುಗಿಸಬಲ್ಲ ಕಟ್ಟಾಳು ಎಂಬುದನ್ನರಿಯದೆ ಬಂದು ಎಂತು ಉಳಿಯಬಲ್ಲರು” : 
ಎಂದು ದೈತ್ಯೇಂದ್ರ ವಿಕ್ರಮವನ್ನು ಅಕಂಪನನು ಪರಿಪರಿಯಾಗಿ ಬಣ್ಣಿಸಿದ. “ಮೃತ್ಯುವಿನ 
ಗ೦ಟಲನ್ನೊತ್ತಿ ಹಲ್ಲುಗಳನ್ನು ಮುರಿದು, ಅಗ್ನಿ ನಿರುತಿಗಳ ಗರ್ವಭಂಗವನ್ನು ಮಾಡುವ 
ತಮ್ಮ ಚಿತ್ರಕ್ಕೆ EN ನಡೆಯುವ ಕೋಟ್ಯನುಕೋಟಿ ಯೋಧರು ಶಸ್ತ್ರಗಳನ್ನು 
ಹಿಡಿದು ಸಿದ್ಧರಾಗಿದ್ದಾರೆ; ಅದರಿಂದ ಈ ಶಾಖಾಮೃಗಗಳ ಜೊತೆಗೆ ಟರಿಹದ 
ಮನುಷ್ಯರೇನು ತಾನೇ ಮಾಡಬಲ್ಲರು, ಅಹಹಾ! ಅಸಂಖ್ಯ ಮಂದಿ ಹೆಸರಾಂತ ' 
ದೈತ್ಯನಾಯಕರಿದ್ದಾರೆ; ಯಾರಿಗೆ ಅಪ್ಪಣೆ ಕೊಟ್ಟರೂ ನಿಮಿಷಮಾತದಲ್ಲಿ ಹೋಗಿ | 
ಮನುಜಕೋಡಗಗಳನ್ನು ಸಂಹರಿಸಿ ಬರುತ್ತಾರೆ, ಅದಕ್ಕೇಕೆ ಚಿಂತೆ? ಅಸುರೇಂದ್ರನು : 
ಹೇಳಿದುದು ನಡೆಯುವುದಲ್ಲದೆ ಭೂಮಿಸ್ಪರ್ಗಪಾತಾಳಗಳಲ್ಲಿ ನಿನಗೆ ಇದಿರಾದವರು : 
ಯಾರಿದ್ದಾರೆ, ದನುಜೇಶ?” ಎಂದು ಅಕ೦ಪನನು ತನಗನುಗುಣವಾದ ಮಾತುಗಳನ್ನೇ . 
ನುಡಿದುದನ್ನು ಕೇಳಿದ ಮೂರ್ಯರರಸನು ಅನ ಭುಜಗಳನ್ನು ಹಿಡಿದು ಅಭಿಮಾನದಿಂದ ' 
ಅಲುಗಾಡಿಸಿ, ಹೀಗೆ ನುಡಿದ: “ವಿವೇಕ ಹುಟ್ಟುವುದೇನು ಸುಲಭವೇ? ರಾಜಸಭೆಯಲ್ಲಿ : 


ಕ್‌ 


ಹ್‌ ಹ್‌ 


೮೦೨ ಶ್ರೀರಾಮಕಥಾಮೃತ 


ರಾಜನ ಆ೦ತರ್ಯವನ್ನರಿತು ಮಾತನಾಡದೆ ಮನಬಂದಂತೆ ನುಡಿಯುವವರೇ 
ಹೆಚ್ಚು ಆದರೆ ನೀನು ಉತ್ಸಾಹದಾಯಕವಾದ ಮಾತುಗಳನ್ನಾಡಿದ್ದೀಯೆ, ಅಂತಹವನು 
ನೀನೊಬ್ಬನಾದರೂ ಇದ್ದೀಯಲ್ಲ!” ಎಂದು ಅವನಿಗೆ ಅಮೂಲ್ಯವಾದ ವಸ್ತಾಭರಣಗಳನ್ನಿತ್ತು 
ಸನ್ಮಾನ ಮಾಡಿ ಹೊಗಳಿ ಆನಂತರ, “ನೀನೇ ಹೋಗಿ ಪ್ರವಗಸಂತತಿಯನ್ನು ತರಿದು 
ಈಡಾಡಿ ಬಾ” ಎಂದು ಅಪ್ಪಣೆ ಮಾಡಿದ. 


ಒಡೆಯನ ಆಜ್ಞೆಯನ್ನು ಅನುಸರಿಸಿ ಅಕಂಪನನು ಎದ್ದು ಕೈಮುಗಿದು 
ಹೊರಹೊರಟ. ಚತುರ೦ಗಸೈನ್ಯವನ್ನು ಒಗ್ಗೂಡಿಸಿ, ದಿವ್ಯ ರಥವನ್ನೇರಿ, ಎಲ್ಲ ಬಗೆಯ 
ಆಯುಧಗಳನ್ನೂ ಜೊತೆಯಲ್ಲಿರಿಸಿಕೊಂಡು, ಮುಖದಲ್ಲಿ ವೀರರಸ ಉಕ್ಕುತ್ತಿರಲು 
ಅತಿಶಯೋತ್ಸಾಹದಿ೦ದ ಆಟೋಪದಿಂದ ಮುಂಬರಿದು ಬರಲು ಬೆಟ್ಟಗಳು ಅದುರಿದುವು, 
ಅಮರತತಿಯು ಬೆಗಡುಗೊಂಡಿತು. ಹೀಗೆ ಅಕಂಪನನು ಹಿಂದುಮುಂದರಿಯದ 
ಕಾರ್ಯದ ಆವೇಶದಿಂದ ಅಸುರವಾಹಿನಿಯೊಡನೆ, ಜಯಸಿರಿಯನ್ನು ಗಳಿಸುತ್ತೇನೆ 
ಎ೦ಬ ಭರವಸೆಯಿಂದ ನಗರದಿಂದ ಹೊರಟ. ಅಷ್ಟರಲ್ಲಿ ಅವನ ಎಡಗಣ್ಣು ಅದುರಿತು, 
ಮೃಗಪಕ್ಷಿಗಳು ವಿಕಾರವಾದ ಧ್ವನಿಯಿಂದ ಕೂಗಾಡಿದುವು, ಸೂರ್ಯನು ಮೋಡಗಳ 
ಹಿಂದೆ ಮರೆಯಾದ - ಈ ಪರಿಯ ಅಪಶಕುನಗಳಾದುವು. ಈ ಉತ್ಪಾತಗಳನ್ನು 
ರಕ್ಕಸನು ಮನಸಿಗೆ ತಂದುಕೊಳ್ಳದೆ ಮಹಾ ವೀರತ್ವದ ಮಾರ್ಗವನ್ನು ಅನುಸರಿಸಿ, 
ಸಮುದ್ರವು ದಡವನ್ನು ಮೀರಿ ಉಕ್ಕುವಂತೆ, ರಕ್ಕಸನು ದೈತ್ಯಬಲದೊಡನೆ ಬಂದು 
ಬತ್ತೀಸಾಯುಧಗಳಿಂದ ವಾನರರ ಮೇಲೆ ಕಿನಿಸಿನಿಂದ ದಾಳಿಮಾಡಿದ. ಅವನನ್ನು 
ನೋಡಿದರೆ ಕಾಲನ ಭೃತ್ಯನಂತೆ ನಿರ್ಭೀತಿಯಿಂದ ಹೋರಾಟ ಮಾಡುವವನಂತಿದ್ದ. 
ಈ ರೀತಿ ದಾನವನು ಸಕಲ ಸನ್ನಾಹಗಳಿಂದ ವಾನರ ಬಲದ ನಡುವೆ ನುಗ್ಗಿ ಬರಲು, 
ಸ್ವಾಭಿಮಾನಿಗಳೂ ನಿರ್ಭೀತರೂ ಆದ ವಾನರಯೋಧರು ಬಂಡೆಗಳಿಂದಲೂ 
ಮರಗಳಿಂದಲೂ ದಾನವರ ಮೇಲೆ ಬಿದ್ದರು. ಎರಡೂ ಕಡೆಯವರಿಗೆ ಘೋರ 
ಯುದ್ಧವು ನಡೆಯಿತು; ದಾನವರು ರಾವಣನಿಗಾಗಿಯೂ, ವಾನರರು ರಾಮನಿಗಾಗಿಯೂ 
ಪ್ರಾಣವನ್ನು ತೆರಲು ಸಿದ್ದರಾಗಿ ಹೋರಾಡಿದರು. ಎರಡೂ ಕಡೆಯ ಚತುರಂಗ 
ಸೈನ್ಯಗಳ ಓಡಾಟದಿ೦ದ ಧೂಳು ಭೂಮ್ಯಾಕಾಶಗಳನ್ನು ಆವರಿಸಿತು. ಅದರಿಂದಾದ 
ಮಬ್ಬಿನಲ್ಲಿ ಎಷ್ಟೋ ವೇಳೆ ಸ್ಪಷ್ಟವಾಗಿ ಕಾಣದೆ ದಾನವರು ದಾನವರನ್ನೇ, ವಾನರರು 
ವಾನರರನ್ನೇ ಕೊಂದುಹಾಕಿದುದೂ ಉಂಟು. ಎಲ್ಲೆಲ್ಲಿಯೂ ಹೆಣಗಳು ಉರುಳಾಡಿದುವು, 
ಆಯುಧಗಳು ಮುರಿದು ಬಿದ್ದುವು. ಕೆಲವರು ಬರಿಗೈಗಳಿ೦ದಲೇ ಶತ್ರುಗಳನ್ನು ಹೊಡೆದು 
ಕೊಲ್ಲುತ್ತಿದ್ದರೆ, ಮತ್ತೆ ಹಲವರು ವಿವಿಧಾಯುಧಗಳನ್ನು ಹಿಡಿದು ಹೋರಾಡಿದರು. 
ಅಕಂಪನನು ವೀರಾವೇಶದಿಂದ ರಕ್ಕಸಯೋಧರನ್ನು ಹುರಿದುಂಬಿಸುತ್ತಿದ್ದ. ವಾನರ 
ಯೋಧರು ಶತ್ರುಗಳ ಕೈಯಲ್ಲಿದ್ದ ಆಯುಧಗಳನ್ನು ಸೆಳೆದು ಅವುಗಳಿಂದಲೇ ಅರಿಗಳನ್ನು 
ತರಿದುಹಾಕುತ್ತಿದ್ದರು. 


ವಾನರಸೈನ್ಯವು ಗಿರಿಮರಗಳನ್ನು ಹಿಡಿದು ಭೀಕರವಾಗಿ ಬಡಿಯುತ್ತಬರಲು ದಾನವರು 
ಆ ಹೊಡೆತವನ್ನೆದುರಿಸಲಾರದೆ ಓಡತೊಡಗಿದರು. ಅದನ್ನು ನೋಡಿದ ಅಕಂಪನನು 


ಯುದ್ಧಕಾಂಡ ೮೦೩ 


ರೋಷದಿಂದ ಬಿಲ್ಲನ್ನು ಹಿಡಿದು, ತನ್ನ ಸಾರಥಿಯನ್ನು ಕರೆದು, “ಎಲವೋ, ರಥವನ್ನು 
ವೇಗವಾಗಿ ಸು೦ಟರಗಾಳಿಯಂತೆ ತಿರುಗಿಸು, ವಾನರಸೈನ್ಯವನ್ನು ತರಿದು ನಿರ್ವೈರವನ್ನು 
ಮಾಡಿ ನಮ್ಮ ಅರಸರ ಬಳಿಗೆ ಹೋಗೋಣ” ಎಂದು ರಥದಲ್ಲಿ ಕುಳಿತು ವೇಗವಾಗಿ 
ಬಂದ. ಮುಂದೆ ನುಗ್ಗಿ ಶತ್ರುಗಳ ಮೇಲೆ ಶರವೃಷ್ಟಿಯನ್ನು ಸುರಿಸುತ್ತ, ಕತ್ತಿಗಳಿಂದ 
ಅರಿಶಿರಗಳನ್ನು ತರಿಯುತ್ತ, ಶಲ್ಯಗಳಿಂದ ತಿವಿಯುತ್ತ, ಮುಸಲದಿಂದ ತಲೆಗಳನ್ನು 
ಒಡೆಯುತ್ತ, ಚಕ್ರ ಬಿ೦ಡಿವಾಳಗಳನ್ನು ಎಸೆಯುತ್ತ ವಿಪರೀತ ಕ್ಷೇಶವನ್ನುಂಟುಮಾಡಿದ. 
ಈ ರೀತಿ ಪರಿಪರಿಯಾದ ವರಸೆಗಳಿಂದ ಅಕ೦ಪನನು ಯುದ್ಧಮಾಡುತ್ತ ಕಪಿಸೈನ್ಯವನ್ನು 
ಹಿಂದುಹಿಂದಕ್ಕೆ ತರುಮಿಕೊಂಡು ಬಂದ. ಅವನ ರಭಸದಿಂದ ನಿಂತ ನೆಲದಲ್ಲಿ 
ನಿಲ್ಲಲಾರದೆ ಕಪಿಭಟರು ವಿವಿಧ ದಿಕ್ಕುಗಳಿಗೆ ಓಡಲಾರಂಭಿಸಿದರು. ಈ ಪರಿಯಲ್ಲಿ 
ಓಡುತ್ತಿರುವ ಬಲಿಮುಖ ಸೈನ್ಯವನ್ನು ಕಂಡ ಮರುತಸುತನು ಅವರಿಗೆ ಅಭಯವನ್ನು 
ನೀಡಿ, ಧೈರ್ಯವನ್ನು ತುಂಬಿ, ಶರವೃಷ್ಟಿಯನ್ನು ಸುರಿಸುತ್ತಿದ್ದ ದಾನವರ ಸೈನ್ಯದ 
ಮುಂದುಗಡೆಗೆ ಬಂದ. ಹೀಗೆ ಮುಂದಾದ ಮಾರುತಿಯನ್ನು ಕಂಡು ಉಳಿದ 
ಕಪಿವೀರರೂ ಅವನನ್ನು ಹಿಂಬಾಲಿಸಿ ಬಂದರು. ಹನುಮನ ಆಶ್ರಯದಲ್ಲಿ ಧೈರ್ಯ 
ತಂದುಕೊಂಡ ಅವರು ಎದುರಾಳಿಗಳ ತಲೆಯನ್ನು ವೀರಾವೇಶದಿಂದ ತರಿದಿಕ್ಕಿದರು. 


ಮೇರುಗಿರಿಯಂತೆ ತಮ್ಮ ಮುಂದುಗಡೆಯೇ ನಿಂತ ಮರುತಾತ್ಮಜನನ್ನು ಕಂಡು 
ದೈತ್ಯರು ಆರ್ಭಟಿಸುತ್ತ ಶತ್ರುಗಳ ಮೇಲೆ ಒಂದೇ ಸಮನೆ ಶರವರ್ಷವನ್ನು ಸುರಿಸಿದರು. 
ಕೊಲ್ಲ ಬಂದವರನ್ನು ಎದುರಿಸಿ ಇಕ್ಕೆಲದ ಸೈನಿಕರೂ ಪರಸ್ಪರ ಶರೀರಗಳನ್ನು ಸೀಳುತ್ತ 
ಬರಲು ಆಯುಧಗಳು ಕಣಿಕಟಿಲೆಂದು ಸದ್ದುಮಾಡಿದುವು, ಚಿಟಿಪಿಟಿಲೆಂದು ಮುರಿದು 
ನೆಲಕ್ಕುರುಳುತ್ತಿದ್ದುವು, ಎಡೆವಿಡದೆ ಎರಗುತ್ತಿದ್ದ ಬಾಣಗಳನ್ನು ಕಂಡ ಕಲಿಗಳರಸ 
ಹನುಮಂತನು ರೋಷಾವೇಶದಿಂದ ಅಕಂಪನನನ್ನು ಕೊಲ್ಲುತ್ತೇನೆಂಬ ನಿಶ್ಚಯದಿಂದ 
ಒ೦ದು ದೊಡ್ಡ ಬೆಟ್ಟವನ್ನು ಕಿತ್ತು ಮು೦ಬರಿಯುತ್ತ ಎದುರಾದ ನಿಶಾಚರ ಸೈನಿಕರನ್ನು 
ನೆಲಕ್ಕೆ ಕುಕ್ಕಿ ಅಸುರನ ಕಡೆಗೆ ನುಗ್ಗಿ ಬಂದ. ಇವನನ್ನು ಕೊಂದೇ ಬಿಡುವೆನೆಂಬ 
ಹುರುಪಿನಿಂದ ಅಂಜನಾಸುತನು ಕೈಲಿದ್ದ ಬೆಟ್ಟವನ್ನು ಗಿರಗಿರನೆ ತಿರುಗಿಸಿ ಅಕ೦ಪನನಿದ್ದ 
ಕಡೆಗೆ ಎಸೆದ. ತನ್ನೆಡೆಗೆ ಬರುವ ಗಿರಿಯನ್ನು ನೋಡಿದ ಅಕಂಪನನು ತ್ವರಿತವಾಗಿ 
ದೇವತೆಗಳನ್ನೇ ಅಡಗಿಸುವ ದಿವ್ಯಾಸ್ತವನ್ನು ಬಿಲ್ಲಿಗೆ ಹೂಡಿ ಮಧ್ಯದಲ್ಲಿಯೇ 
ಅದನ್ನು ತುರಿಡರಿಸಿಬಿಟ್ಟ. ಇದನ್ನು ಕರಡ ಆಂಜನೇಯನೆ ಕೋಪ ಇಮ್ಮಡಿಸಿತು. 
ವ್ಯೂ ಮರುಳ ದೈತ್ಯನನ್ನು ಸಂಹರಿಸಿ ಬಂಧುಬಾಂಧವರಿಗೆ ಹರುಷವನ್ನುಂಟು 
ಮಾಡುವೆನೆನುತ್ತ ಮತ್ತೊಂದು ಬೆಟ್ಟವನ್ನು ಹಿಡಿದು ವೇಗವಾಗಿ ಅಪ್ಪಳಿಸಲು ಅಕಂಪನನ 
ರಥ ಕುದುರೆ ಸಾರಥಿಗಳು ನೆಲಕ್ಕುರುಳಿದರು. ಆಗ ಅಕಂಪನನು ಲಗುಬಗೆಯಿಂದ 
ಒಂದು ತೋರವಾದ ಗದೆಯನ್ನು ಹಿಡಿದು ಮುರುತ್ತುತ ಮುಂದೆ ಅವನನ್ನು 
ಮೂದಲಿಸುತ್ತ ನಿಂತುಕೊಂಡ; “ನನ್ನ ಗದಾಘಾತದಿಂದ ನಿನ್ನ ಕೋಡಗಬುದ್ಧಿಯನ್ನು 
ನುಚ್ಚುನೂರು ಮಾಡುತ್ತೇನೆ. ಇಷ್ಟರಲ್ಲಿಯೇ ನೀನು ಯಮಪುರಿಯತ್ತ ಪಯಣ 
ಬೆಳಸುವೆ” ಎನ್ನುತ್ತ ಬೊಬ್ಬರಿದ. ಆಗ ಅಸೀಮ ರೌದದಿಂದ ಹನುಮಂತನು ಭಾರಿ 


೮೦೪ ಶ್ರೀರಾಮಕಥಾಮೃತ 


ಮರವೊಂದನ್ನು ಬುಡಸಮೇತ ಕಿತ್ತು ಅಕಂಪನನ ಮೇಲೆ ಬಲವಾಗಿ ಅಪ್ಪಳಿಸಲು 
ಅವನು ಧೊಪೆಂದು ನೆಲದ ಮೇಲುರುಳಿದ. ಸಿಡಿಲು ಬಡಿದರೆ ಕುರಿಯು 
ಎದುರಿಸಲಾದೀತೇ? ವೀರರೊಡೆಯನಾದ ಪವಮಾನನಂದನನ ಹೊಡೆತಕ್ಕೆ ಸಿಕ್ಕಿದ 
ಈ ಹುಲುದೈತ್ಯ ಬದುಕಿಯಾನೇ? ಹನುಮನ ಹೊಡೆತಕ್ಕೆ ಸಿಕ್ಕಿ ಕರುಳುಗಳನ್ನುಗುಳುತ್ತ. 
ಕಣ್ಣುಗಳನ್ನು ಅರಳಿಸಿ, ಮೈಯೆಲ್ಲ ಪುಡಿಪುಡಿಯಾಗಿ ನೆಲಕ್ಕೊರಗಲು ಅವನ ಬಳಗವು 
ಭೀತಿಯಿಂದ ಉಸಿರುಗಟ್ಟಿಕೊಂಡು ಕಾಲಿಗೆ ಬುದ್ಧಿ ಹೇಳಿತು. ಮೃತುವಿನ ಮಗನಾದ 
ಅಕ೦ಪನನು ಮಡಿದನೆಂದು ಗಗನಾಂಗಣದಲ್ಲಿ ನೆರೆದಿದ್ದ ಯಷಿಗಳೂ ಗಾಂಧರ್ವರೂ 
ಸಂತಸದಿಂದ ಹಿಗ್ಗಿ ಸಗರವಂಶೋದ್ಧೂತನನ್ನು ಹಾಡಿ ಹೊಗಳುತ್ತ ಹೂಮಳೆಗರೆದು 
ದುಂದುಭಿಗಳನ್ನು ಹೊಡೆದು ಆನಂದದಿಂದ ಕುಣಿದು ನಲಿಯುತ್ತ ಅಂಜನಾಸುತನನ್ನು 
ಪೂಜಿಸಿದರು. ಲೋಕಾಪಕಾರಿಯನ್ನು ತರಿದು ತನ್ನ ಬಳಗವನ್ನು ಪೊರೆದು ದೇವತೆಗಳ 
ಪೂಜೆಗರ್ಹನಾಗಿ ಸಂಭ್ರಮದಿಂದ ಕೂಡಿ ಶ್ರೀಕಾಂತನಾದ ರಾಮಪುರದರಸನ 
ಅನುಚರರಲ್ಲಿ ಅಗ್ರೇಸರನಾದ ಮರುತ್ತುತನು ರಣದಲ್ಲಿ ಪ್ಷವಗೋತ್ತಮರನ್ನು ರಕ್ಷಿಸಲು 
ಅಸುರರು ಲಂಕೆಯೆಡೆಗೆ ಓಡಿದರು. 


೨೨. ಪ್ರಹಸ್ತನನ್ನು ನೀಲನು ಸಂಹರಿಸಿದುದು 


ಗಿರಿಜಾತೆಯೇ ಕೇಳು, ಅಕ೦ಪನನು ಯುದ್ಧದಲ್ಲಿ ಸತ್ತನೆಂಬ ವಾರ್ತೆ ಎಲ್ಲೆಡೆಗೆ ಬಲು 
ವೇಗವಾಗಿ ಹರಡಿ ರಾಕ್ಷಸೇಶ್ವರನ ಕಿವಿಗೂ ಬಿದ್ದಿತು, ಆ ಹೊತ್ತಿಗೆ ಯುದ್ಧದಲ್ಲಿ ಪಾರಾಗಿ 
ಬಂದ ರಕ್ಕಸಸೈನ್ಯವೂ ಈ ಸುದ್ದಿಯನ್ನು ತಂದು ರಾಜನಿಗೊಪ್ಪಿಸಿತು. ಆಶ್ಚರ್ಯದಿಂದ 
ಕೂಡಿದ ಅವನ ಮುಖ ಕಳೆಗುಂದಿತು; ಅವನನ್ನು ದೀನತೆ ಆವರಿಸಿತು. ಸುತ್ತಲಿದ್ದ 
ಅಮಾತ್ಕರ ಕಡೆಗೆ ತಿರುಗಿ, “ಇದೇನು, ಹೀಗಾಗಿಹೋಯಿತಲ್ಲ! ಕಾಲಬಲದಿಂದ 
ಇವನೂ ಸಾಯುವಂತಾಯಿತೇ!” ಎಂದು ನುಡಿದ. ಮುಂದೇನೆಂಬುದರ ಬಗ್ಗೆ ದಿಕ್ಕು 
ತೋಚದೆ, ಚಿಂತೆಯಿಂದ ಕೂಡಿ ಹುಬ್ಬುಗಳು ಗ೦ಟಿಕ್ಕಿಕೊಳ್ಳಲು, ಮೇಲೆದ್ದು ಭಾರವಾದ 
ಹೆಜ್ಜೆಗಳನ್ನಿಡುತ್ತ ಬಂದು ತನ್ನ ರಥವನ್ನೇರಿ ಅಲ್ಲಿಂದ ಹೊರಟ. ಆಗ ಅವನ ಹಿಂದೆ 
ಬಂದ ಪ್ರಹಸ್ತನು ಅವನನ್ನು ನಿಲ್ಲಿಸಿ, ಅವನ ಕೈಗಳನ್ನು ಹಿಡಿದುಕೊಂಡು ಮುಂದಿನ 
ಕಾರ್ಯಗಳ ಬಗ್ಗೆ ಆಲೋಚಿಸುತ್ತ, ತನ್ನ ನಗರದ ಪರಿಸ್ಥಿತಿಯನ್ನು ಅವಲೋಕಿಸಲು 
ಕೋಪದಿಂದ ಬಂದ. ಎಲ್ಲೆಲ್ಲೂ ಬೊಬ್ಬರಿಯುತ್ತ ಜಯಕಾರ ಮಾಡುತ್ತಿದ್ದ ಕಪಿಗಳನ್ನು 
ಕಂಡು ಒಳಗೊಳಗೇ ತೊಳಲಿ ಸಂಕಟಗೊಳ್ಳುತ್ತ ಅತಿಕೋಪದಿ೦ದ ಕೂಡಿದ ರಕ್ಕಸೇ೦ದ್ರನು 
ಪ್ರಹಸ್ತನ ಜೊತೆಗೆ ಹೀಗೆಂದ: “ರಣರಂಗದಲ್ಲಿ ಇವರ ಬಲವನ್ನು ಮರ್ದಿಸಲು 
ನೀನೊಬ್ಬ, ಕುಂಭಕರ್ಣ, ಇಂದ್ರಜಿತು, ನಿಕುಂಭ ಮತ್ತು ನಾನು ಇಷ್ಟು ಮಂದಿಯನ್ನು 
ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಪತ್ತು ಅಡಸಿದಾಗ ಧೈರ್ಯಗುಂದಿದರೆ ಕೆಲಸ 
ಕೆಡುತ್ತದೆಯೇ ಹೊರತು ಜಯೋತ್ಸಾಹವುಂಟಾಗದು. ಆದ್ದರಿಂದ ನೀನೀಗ ಹೊರಡು; 
ನಮ್ಮ ಸೈನ್ಯಸಮೇತವಾಗಿ ಬೇಗನೇ ಹೋಗಿ ವಾನರರ ಬಲದೊಳಗೆ ಹೊಕ್ಕು, ನಿನ್ನ 


ಯುದ್ಧಕಾಂಡ ೮೦೫ 


ಆರ್ಭಟದಿಂದ ಅವರನ್ನೆಲ್ಲ ನಡುಗಿಸಿ ಪಲಾಯನಗೈವಂತೆ ಮಾಡಿ, ಎದುರಾದವರನ್ನು 
ಹುಡಿಗುಟ್ಟಿ ಬಾ. ನಿನ್ನ ಸಿಂಹನಾದವನ್ನು ಕೇಳಿಯೇ ವಾನರರು ಹೆದರುತ್ತಾರೆ. ನಿನ್ನ 
ಅಭಿಪ್ರಾಯವೇನು?” ಆಗ ಪ್ರಹಸ್ತನು ಕೈಜೋಡಿಸಿಕೊಂಡು, “ದೈತ್ಯೇಂದ್ರಾ, ಹಿಂದೆ 
ದೇವದಾನವ ಯುದ್ಧದಲ್ಲಿ ಗೆಲವನ್ನು ಪಡೆದ ಲೋಕಾತೀಶ ಬಲಶಾಲಿಯಾದ ನಿನ್ನೆದುರು 
ನಿಂತು ಹೋರಾಡುವವರಾರಿದ್ದಾರೆ? ನೀನು ಅಪ್ಪಣೆಯಿತ್ತರೆ, ನಾನೇ ಸಂತಸದಿಂದ 
ಯುದ್ಧಕ್ಕೆ ನಡೆದು ರಾಘವ ಲಕ್ಷ್ಮಣ ಸುಗ್ರೀವರನ್ನು ಸಂಹರಿಸಿ ಬರುತ್ತೇನೆ” ಎಂದು 
ಉತ್ತರಿಸಿದ. “ಮಂತ್ರಿಗಳ ಸಭೆಯಲ್ಲಿ ಸಮಾಲೋಚನೆ ಮಾಡಿ ನಿಷ್ಠರ್ಷ ಮಾಡಿದ 
ರೀತಿಯಲ್ಲಿ ಕಾರ್ಯವನ್ನು ಕೈಗೊಳ್ಳುವ ರಾಜನು ದೋಷರಹಿತನಾಗುತ್ತಾನೆ. ಯಾರಿಗೂ 
ಹೇಳದೆ ಮನೋಭವನ ತೀವ್ರತೆಗೆ ಒಳಗಾಗಿ ನೀನು ಸೀತೆಯನ್ನು ಕರೆತಂದೆ, ಅದರಿಂದ 
ಈ ದೊಡ್ಡ ವಿಪತ್ತು ನಮಗೆದುರಾಗಿದೆ, ಅಸುರಕುಲವಿನಾಶಕವೆನ್ನಿಸಿದೆ. ಆದರೆ ನೀನು 
ನಿಡುಗಾಲ ದಾನಮಾನಗಳಿಂದ ನನಗೆ ಐಸಿರಿಯನ್ನಿತ್ತು ಸಲಹಿದ ಒಡೆಯ. ಹಾಗಾಗಿ 
ನಿನ್ನ ಕಾರ್ಯದಲ್ಲಿ ಹಿಂಜರಿಯುವುದು ಅನೈತಿಕವಾದುದು. ನೀನು ಪೊರೆದ ಈ 
ದೇಹವನ್ನು ನಿನಗಾಗಿಯೇ ಅರ್ಪಿಸುತ್ತೇನೆ; ಆದರೆ ಈ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು 
ಬರುತ್ತೇನೆನ್ನುವುದು ಹುಸಿ ಮಾತು. ಹೆ೦ಡಿರುಮಕ್ಕಳ ಉಳಿವಿಗಾಗಿ ಯೋಚಿಸದೆ ನನ್ನ 
ಪ್ರಾಣವನ್ನು ನಿನಗಾಗಿ ಮುಡಿಪಿಟ್ಟಿದ್ದೇನೇ” ಎಂದು ಉತ್ತರಿಸಿ, ಪ್ರಹಸ್ತನು ಹೊರಟ. 


ಹೀಗೆ ರಾವಣನಿಂದ ಬೀಳ್ಕೊಂಡ ಪ್ರಹಸ್ತನು ಬಂದು ತಮ್ಮ ಕಡೆಯ ಸೈನ್ಯವನ್ನೆಲ್ಲ 
ಸೇರಿಸಿ ಸೇನಾನಿಗಳಿಗೆ ಕರ್ತವ್ಯಗಳನ್ನು ನಿಗದಿ ಮಾಡಿ, ಬಿಲ್ಲುಬಾಣ ಮುಂತಾದ 
ಆಯುಧಗಳನ್ನು ಸಜ್ಜುಗೊಳಿಸಿಕೊಂಡು, ಕವಚಗಳನ್ನುಧರಿಸಿ, ಹೊಡೆಯುವ ರಣಭೇರಿಗಳ 
ಅಬ್ಬರದ ದನಿಯ ನಡುವೆ ದಿವ್ಯರಥವನ್ನೇರಿ ಆನಂದದಿಂದ ಹೊರಡಲು, ದೇವತತಿ 
ನಡುಗಿತು, ಅವನ ಸಿ೦ಹನಾದವನ್ನು ಕೇಳಿ ಸಮುದ್ರವೇ ಕಂಪಿಸಿತು. ಈ ರೀತಿಯಲ್ಲಿ 
ಅಸುರಬಲವು - ಕಾಳಮೇಘವು ಸೇರಿ ಘುಡುಘುಡಿಸುವಂತೆ - ಹೊರಡಲು ಪ್ರಹಸನು 
ತನ್ನ ಪರಾಕ್ರಮವನ್ನು ತೋರಿಸುವ ಆತುರದಿಂದ ಯುದ್ಧರಂಗಕ್ಕೆ ನಡೆದ. ಮೊರೆಯುವ 
ಕಹಳೆಗಳು, ಚೀರುವ ಶ೦ಖಗಳ ಜೊತೆಗೆ ತಮ್ಮಟೆ ದುಂದುಭಿಗಳ ಶಬ್ದವು ಸೇರಿಕೊಂಡು 
ಗೆಲವನ್ನು ಪಡೆಯುವ ಮಹದಾಸೆಯಿಂದ ದಾನವಪಡೆಯು ಮುನ್ನಡೆಯಿತು. ಪ್ರಹಸ್ತನ 
ಜೊತೆಗೆ ಮಹಾಕಾಯರಾದ ನರಾಂತಕ, ಕುಂಭಹ, ಮಹಾನಾದ ಮತ್ತು ಸಮುನ್ನತ 
ಎಂಬ ಅವನ ನಾಲ್ವರು ಸಚಿವರು ಅವನ ರಥದ ಸುತ್ತ ಬಂದರು. ಕಡುಗಲಿಯಾದ 
ಪ್ರಹಸ್ತನು ಕಪಿಮುಖ್ಯರನ್ನು ಇಂದೇ ಜಯಿಸಿ ಜಯಲಕ್ಷ್ಮಿಯನ್ನು ಸಡಗರದಿಂದ 
ಕೈಹಿಡಿದು ಕರೆತರುವನೆಂಬ ಉತ್ಸಾಹದಿಂದ ರಾಕ್ಷಸಬಳಗವು ಭೋರ್ಗರೆಯುತ್ತ 
ಹಸಿದ ಹುಲಿಯಂತೆ ರೋಷದಿಂದ ಪೂರ್ವದ್ದಾರದ ಮೂಲಕ ಹೊರಟಿತು. ಅಮಿತ 
ಸಂಖ್ಯೆಯ ಕರಿತುರಗಗಳು, ರತ್ನಚಿತ್ರಿತ ರಥಗಳು, ಅಗಣಿತ ಪದಾತಿ ಸೈನ್ಯವೆಲ್ಲವೂ 
ಒಂಟೆ ನರಿ ಸಿಂಹ ಮುಂತಾದವುಗಳನ್ನೇರಿ ಆರ್ಭಟೆಯಿಂದ ಭೂಮಿಯನ್ನು ಕಿತ್ತು 
ಎತ್ತುವಂತೆ ಆ ಸೇನಾಪತಿಗಳ ಹಿರಿತನದಲ್ಲಿ ಹೊರಟವು. ಭಾನುಕುಲನಂದನನನ್ನು 
ಪ್ರಹಸ್ತನು ಗೆಲ್ಲುವನೆಂಬ ಭರವಸೆಯಲ್ಲಿ ದಾನವಗಣವು ಬರುತ್ತಿರಲು ಅಪಶಕುನಗಳಂತೆ 


೮೦೬ ಶ್ರೀರಾಮಕಥಾಮೃತ 


ಮೃಗಪಕ್ಷಿಗಳು ವಕಾರದ್ದನಿಯಿಂದ  ಕೂಗಿಕೊಂಡವು, ಹದ್ದುಗಳು ಪ್ರಹಸನ 
ರಥದ ಗೋಪುರದ ಮೇಲೆ ಕುಳಿತುಕೊಂಡುವು, ಅಲ್ಲಲ್ಲಿ ಮೋಡಗಳಿಂದ ರಕ್ತದ 
ಹನಿಗಳುದುರಿದುವು. ಹಸಿದ ಯಮನು ಪ್ರಾಣಿಗಳನ್ನೆಲ್ಲ ಕೊಲ್ಲಬಯಸಿ ಬರುತ್ತಿರುವನೋ 
ಎಂಬಂತೆ ಪ್ರಹಸ್ತನು ಅಸಮಬಲರಾದ ದೈತ್ಯಭಟರೊಡನೆ ತನ್ನ ಸರ್ಪಲಾಂಛನದ 
ರಥದಲ್ಲಿ ಕುಳಿತು. ಅತ್ಯಂತ ವೇಗವಾಗಿ ನಗರದಿಂದ — ಸಾ ರಕ್ತದ ಮಳೆ, 
ಹೊಡೆಯುತ್ತಿರುವ ಬರಸಿಡಿಲುಗಳನ್ನು ಲೆಕ್ಕಿಸದೆ - ಬರುತ್ತಿರಲು ಕಪಿಸಮೂಹಕ್ಕೆ 
ಅವನು ಬಿಸಿಲೆರೆಯನಂತೆ ಕಾಣಿಸಿದ. 


ಹೀಗೆ ಬಂದವನನು  ಕಪಿಸೈನ್ಯ ವು ವಿವಿಧ ಆಯುಧಗಳನ್ನು ಹಿಡಿದು ಎದುರಿಸಿತು. 
ಮರಗಳನ್ನು ಮುರಿದು ತರುವ, ಬಂಡೆಗಳನ್ನೆತ್ತಿ ಬಿಸುಡುವ ಕಪಿಯೋಧರ ಗದ್ದಲದಿಂದ 
ದಿಕ್ಲಾಲಕರ “ವಿ ಗಡಚಿಕ್ಕಿತು. ಅವರ ಮೇರೆ ರಾಕ್ಷಸರು ಶರವೃಷ್ಟಿಯನ್ನು ಕರೆದರು. 
ಎರಡೂ ಕಡೆಯ ಭಟರ ಬೊಬ್ಬಿರಿತದಿ೦ಂದ ವಾತಾವರಣವೆಲ್ಲ ಶಬ್ದಮಯವಾಯಿತು. 
ನಾಗಕೇತನನ ಮೇಲೆ ಈ ರೀತಿ ಆಕ್ರಮಣ ಮಾಡುತ್ತಿರುವ ಫ್ಲವಗಸೇನೆಯನ್ನು 
ಕಂಡ ರಘುನಾಥನು ಅಚ್ಚರಿಯಿಂದ ವಿಭೀಷಣನನ್ನು ಕರೆದು ಬರುತ್ತಿರುವ 
ದೈತ್ಯಸೇನಾನಾಯಕನಾರು ಎಂದು ಕೇಳಿದ. ಆ ದೈತ್ಯೋತ್ತಮನು ರಾಮನಿಗೆರಗಿ 
ಕೈಮುಗಿದುಕೊಂಡು, “ದೇವ ಕೇಳು, ಹಿಂದೆ ಸುರರಿಪು ಮಾಲಿಯೆಂಬುವ ಒಬ್ಬನಿದ್ದ, 
ಅವನ ತಮ್ಮಂದಿರು ಸುಮಾಲಿ ಮತ್ತು ಮಾಲ್ಕವಂತರೆಂಬುವ ಲೋಕಕಂಟಕರು; ಅವರು 
ಮೂವರೂ ಸ್ವರ್ಗವನ್ನು ಗೆಲ್ಲಲೆಂದು ಹೋದಾಗ ಲಕ್ಷ್ಮೀಕಾಂತನು ದೇವತೆಗಳನ್ನು 
ಕಾಪಾಡಲೆಂದು ದಾವಾಗ್ನಿಗಳಂತಿದ್ದ ಮಾಲಿ-ಸುಮಾಲಿ-ಮಾಲ್ಕವಂತರನ್ನು ಭೂಮಿಗೆ 
ಕೆಡವಿದ; ಅವರಲ್ಲಿ ಮಾಲಿಯು ಸತ್ತು ಉಳಿದ ಸುಮಾಲಿ ಮತ್ತು ಮಾಲ್ಯವಂತರು 
ಉಳಿದುಕೊಂಡರು. ಅತುಲ ಪರಾಕ್ರಮಿಗಳಾದ ಮಾಲಿ-ಸುಮಾಲಿಯರಿಗೆ ಹಲವು 
ಜನ ಮಕ್ಕಳು; ಅವರೆಲ್ಲ ಕೆಲವು ಕಾಲ ಜೀವರಕ್ಷಣೆಗಾಗಿ ಪಾತಾಳವನ್ನು ಹೊಕ್ಕರು. 
ಭೂಮಿಯಲ್ಲಿ ದಶಕಂಠನು ಹುಟ್ಟಲು ಮತ್ತೆ ಭೂಮಿಗೆ ಬಂದ ಇವರು ಅವನೊಡನೆ 
ಸೇರಿ ಗೋವಿಪ್ರಹತಕರಾಗಿ ಅಪ್ರತಿಹತರೆನ್ನಿಸಿ ಓಡಾಡಿಕೊಂಡಿದ್ದರು; ಸುಮಾಲಿಯ 
ಮಗನೇ ಈಗ ಬರುತ್ತಿರುವ ಪ್ರಹಸ್ತ ಹರನ ವರದಾನ ಬಲದಿಂದ ರಾವಣನಿಗೆ ಅಖಿಲ 
ಶಸ್ತಾಸ್ರಬಲವು ದೊರೆಯಲು ಅಂದಿನಿಂದ ಇವನು ಒಂದು ಅಭೇದ್ಯವಾದ ಕವಚವನ್ನು 
ಧರಿಸಿದ್ದಾನೆ; ಇವನು ರಾವಣನಿಗೆ ತುಂಬ ಆಪ್ತನೆನಿಸಿದವನು; ಇಂದ್ರ ಚಂದ್ರರನ್ನು 
ಲೆಕ್ಕಿಸದ, ಬಾಹುಬಲ ಪರಾಕ್ರಮ ಯುದ್ದಚಾತುರ್ಯಗಳಿಂದ ಕೂಡಿದ ಪ್ರಹಸ್ತನನ್ನು 
ದಶಾನನನು ನಿನ್ನನ್ನು ಗೆಲ್ಲುವ ಆಸೆಯಿಂದ ಕಳಿಸಿಕೊಟ್ಟಿದ್ದಾನೆ” ಎಂದು ಪ್ರಹಸ್ತನ 
ಬಗೆಗಿನ ವಿವರಗಳನ್ನು ನೀಡಿದ. 

ಅಷ್ಟರಲ್ಲಿ ದಾನವಬಲವು ಪರಶು ತೋಮರ ಯಫಷ್ಟಿ ಕತ್ತಿಗಳಿಂದ ಹೊಡೆಯುತ್ತ 
ಕಪಿನಾಯಕರನ್ನು ತರಿದಿಡುತ್ತ ಬ೦ದರು. ಇವರೇನೂ ಸಾಮಾನ್ಯರಲ್ಲ, ತಮ್ಮ ಹಲ್ಲು 
ಉಗುರುಗಳಿಂದ ದಾನವರನ್ನು ಸೀಳಿ ಹರಿದಿಡುತ್ತ ಎದುರಿಸಿದರು; ಕೋಪದಿಂದ 
ರಕ್ಕಸರು ನಾನಾ ಬಗೆಯ ಆಹಿಹದೆಗಳಂದ ಫ್ಲವಗರ ಮೇಲೆ ಬಿದ್ದರು. ಸಾಮಾನ್ಯ 


ಯುದ್ಧಕಾಂಡ ೮೦೭ 


ಆಯುಧಗಳಲ್ಲದೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಹಿಡಿದು ವೀರಾವೇಶದಿ೦ದ ಹೋರಾಡಿದರು; ಎರಡೂ 
ಕಡೆಯ ಹಲವಾರು ಮಂದಿ ಹತರಾದರು. ಆಯುಧಗಳಿಂದ ಎದುರಿಸಿದುದಲ್ಲದೆ, 
ಕೆಲವರು ದ್ವಂದ್ವಯುದ್ಧಕ್ಕೂ ಇಳಿದರು. ಮುಷ್ಟಾಮುಷ್ಟಿ ಕೇಶಾಕೇಶಿ ಖಡ್ಗಾಖಡ್ಗಿಗಳಿಂದ 
ದೈತ್ಯದಾನವರು ಸೆಣಸಿದರು. ಆಗ ಅಸುರಪತಿ ಪ್ರಹಸ್ತನು ಮಾಯಾವಿತನದಿಂದ 
ಶರವೃಷ್ಟಿಗರೆದು, ಕತ್ತಿಯಿಂದಿರಿದು, ಶಕ್ತಿ ತೋಮರಗಳಿಂದ ಮುರಿದು ಕೋಡಗದ 
ಜ೦ಗುಳಿಯನ್ನೆಲ್ಲ ಕೆಡಹಿಬಿಟ್ಟ ಸಿಂಹನಾದವನ್ನು ಮಾಡುತ್ತ ಆ ಮಹಾನರಾಂತಕನಾದ 
ಪ್ರಹಸ್ತ ಮತ್ತವನ ಸಚಿವರು ಕಪಿಸೈನ್ಯದ ಒಳಹೊಕ್ಕು ವಿವಿಧಾಯುಧಗಳಿಂದ 
ಮರ್ದಿಸುತ್ತ ಯಾರೂ ತಮ್ಮೆದುರು ಸುಳಿಯದಂತೆ ಯುದ್ಧಮಾಡತೊಡಗಿದರು. 
ದಾರುಣಾಸ್ತಘಾತದಿಂದ ನಿಲಲಮ್ಮದೆ ಕಪಿವೀರರು ಪಲಾಯನ ಮಾಡುತ್ತಿರಲು, ಕೆಲವರು 
ಸಮುದ್ರದಲ್ಲಿ ಹೋಗಿ ಬೀಳುತ್ತಿದ್ದರು. ಅದನ್ನು ಕಂಡ ದ್ವಿವಿದನು ಅತಿ ಕೋಪದಿಂದ 
ಮಹಾಶೈಲವೂಂದನ್ನು ಹಿಡಿದು. ಮುಂದುಗಡೆಯಳಿದ್ದ ಸ ಸಮುನ್ನ ತನೆಂಬ ನಿಶಾಚರನನ್ನು 
ಮರ್ದಿಸಲು, ದುರ್ಮುಖನು ಒಂದು ದೊಡ್ಡ ಮರವನ್ನು ಎಂಡು ತತ್ತ . 
ಮೇಲೆ ಎರಗಿದುದಲ್ಲದೆ, ಭೀಮಬಲನಾದ ಮಹಾನಾದನನ್ನು ಬೆಟ್ಟವೊ೦ದನ್ನು ಎಸೆದು 
ಭೂಮಿಗೆ ಕೆಡಹಿದ, ತಾರನು ಕು೦ಭಹನನ್ನು ಬೀಳಿಸಿದ. ಹೀಗೆ ರಾಕ್ಷಸವೀರರು ನೆಲಕ್ಕೆ 
ಬೀಳಲು ಕಪಿನಾಯಕರು ಒಳಹೊಕ್ಕು ಗಿರಿವೃಕ್ಷ ಕರಪದಾಘಾತಗಳಿಂದ ದೇವಕಂಟಕರನ್ನು 
ಒ೦ದು ನಿಮಿಷದಲ್ಲಿ ನಿರ್ನಾಮಗೊಳಿಸಿದರು. 


ತನ್ನ ಕಡೆಯ ಯೋಧರೆಲ್ಲ ಮಡಿದು ಕಪಿಗಳ ಏಟನ್ನು ಎದುರಿಸುವರಿಲ್ಲದೆ 
ಸಮರವು ನಿಲ್ಲಲು ಆ ಪ್ರಹಸ್ತನು ಕೋಪದಿಂದ ಘುಡುಘುಡಿಸುತ್ತ ಕೈಯಲ್ಲಿ 
ಬಿಲ್ಲುಬಾಣಗಳನ್ನು ಹಿಡಿದು ಕಪಿಸೈನ್ಯದ ಮೇಲೆ ಅವಿರತವಾಗಿ ಅಂಬುಗಳ ಮಳೆಯನ್ನು 
ಕರೆದ. ಅದರಿಂದ ಕಪಿನಾಯಕರನ್ನು ಕಂಗೆಡಿಸಿ ಸಮುದ್ರದ ದಡದ ಮೇಲೆಯೇ ರಕ್ತದ 
ಮಡುವೊಂದನ್ನು ನಿರ್ಮಿಸಿದ. ಹೀಗೆ ವೃತ್ರಾಸುರನು ದೇವತೆಗಳೊಡನೆ ಮಾಡಿದಂತಹ 
ಘೋರ ಯುದ್ದವಾಯಿತು. ರಕ್ತದ ಕೋಡಿ ಹರಿಯಿತು, ಕೈಕಾಲುಗಳೇ ಅಣ್ಣೆಕಲ್ಲಾಡಿದಂತೆ 
ಕಾಣಿಸಿ ಎಲುಬುಮಾಂಸಗಳ ಬೆಟ್ಟಗಳು ನಿರ್ಮಾಣಗೊಂಡುವು, ಕರುಳುಗಳು 
ಸುರುಳಿಸುರುಳಿಯಾಗಿ ಬಿದ್ದುವು, ಮುರಿದ ಆಯುಧಗಳ ಒಟ್ಟಿಲು ಉದ್ಭವಿಸಿತು. 
ಶಾಕಿನಿ ಡಾಕಿನಿ ಭೂತ ಬೇತಾಳ ಪಿಶಾಚಗಳೆಲ್ಲ ಬ೦ದು ಸುಳಿಯತೊಡಗಿದವು, ಗೂಬೆ 
ರಣಹದ್ದುಗಳು ಆನಂದದಿಂದ ಹಾರಾಡತೊಡಗಿದುವು. ಕ್ರೋಧಪರವಶತೆಯಿಂದ 
ಕಪಿಬಲ ಮತ್ತು ಅಸುರಬಲಗಳು ಎಣೆಯಿಲ್ಲದ ಆವೇಶದಿಂದ ಹೋರಾಡುತ್ತಿರಲು, 
ಪ್ರಹಸ್ತನು ಪ್ರಳಯಕಾಲದ ಯಮನಂತೆ ಕಪಿಸೈನ್ನದ ಮೇಲೆ ಬಿದ್ದು ಅಪಾರ 
ಪ್ರಾಣಹಾನಿಯನ್ನುಂಟುಮಾಡಿ ಅಲ್ಲೋಲಕಲ್ಲೋಲ ಮಾಡಿಬಿಟ್ಟ. ಆ ಸಮಯದಲ್ಲಿ 
ಅದನ್ನು ಕಂಡ ನೀಲನು ಅತಿ ವೇಗದಿಂದ ಅಲ್ಲಿಗೆ ಬಂದ; ಅವನನ್ನು ಕಂಡ 
ಪ್ರಹಸ್ತನು ಮೂದಲಿಸುತ್ತ ಅವನಿಗೆದುರಾಗಿ ನಿಂತು, ಒಮ್ಮೆ ಮರವೊಂದನ್ನು ಹಿಡಿದು 
ಹೋರಾಡಿ, ಮತ್ತೊಮ್ಮೆ ಬಂಡೆಯನ್ನೆತ್ತಿ ಬೀಸಾಡಿ ಬಹುತೇಕ ಒಬ್ಬಂಟಿಯಾಗಿಯೇ 
ಹೋರಾಡಿದುದನ್ನು ಕಂಡು ಎಂತಹವರೂ ಮೆಚ್ಚಬೇಕು, ಆ ರೀತಿ ಯುದ್ಧಮಾಡಿದ. 


೮೦೮ ಶ್ರೀರಾಮಕಥಾಮೃತ 


ಅವನ ಉದ್ದಂಡತರ ಕಲಿತನವನ್ನು ಕಂಡ ನೀಲನು ಬಿಲ್ಲನ್ನು ಹಿಡಿದು ಬಾಣಗಳನ್ನು 
ಹೂಡಿದ; ಆದರೆ ಪ್ರಹಸ್ತನು ಬಿಟ್ಟ ಬಾಣಗಳು ಹಿಂಡುಹಿಂಡಾಗಿ ಬಂದು ಅವನನ್ನೇ 
ಆವರಿಸಿದುವು. ನೀಲನಾದರೋ ಆ ದಾನವಶಿಲೀಮುಖಗಳನ್ನು ತನ್ನ ಬಾಣಗಳಿಂದ 
ತುಂಡರಿಸುತ್ತ ಕೊನೆಗೆ ಮರಗಳನ್ನು ಹಿಡಿದ; ಪ್ರಹಸ್ತನು ತಾನೂ ಮರಗಳನ್ನು 
ಕಿತ್ತು ಎದುರಾಳಿಯ ಹೊಡೆತಗಳಿಗೆ ಉತ್ತರ ನೀಡುತಿದ್ದ. ಇದನ್ನು ಕಂಡ ಇಂದ್ರ 
ಚ೦ದ್ರ ಯಮ ನಿರುತಿ ವರುಣ ಮೊದಲಾದವರು ನೀಡಿದ ಶರತತಿಗಳನ್ನು ನೀಲನು 
ಒಂದೇ ಬಾರಿಗೆ ಕಲ್ಪಾಂತದಲ್ಲಿನ ಮಳೆಯಂತೆ ಪ್ರಯೋಗಿಸಲು, ಮೇರೆ ಮೀರಿದ ಆ 
ಅಸ್ತಗಳನ್ನೆದುರಿಸಲು ಪ್ರಹಸ್ತನು ಒಂದು ತೋರಗಿರಿಯನ್ನು ಹಿಡಿದು ಆ ಕೆಂಗೋಲುಗಳ 
ಉಪಟಳವನ್ನು ನಿವಾರಿಸಿಕೊಂಡು ಎದುರಾಳಿಯ ರಥ ಕುದುರೆಗಳನ್ನು ನಾಶಮಾಡಿ, 
ಸಾರಥಿಯನ್ನು ಕೊಂದುಹಾಕಿದ. ನೀಲನು ಬಿಲ್ಲುಬಾಣಗಳನ್ನು ಹಿಡಿದು ಆವೇಶದಿಂದ 
ಹೋರಾಡತೊಡಗಲು ಪ್ರಹಸ್ತನೂ ಶರವರ್ಷವನ್ನು ಕರೆಯಲು ನೀಲನು ನುಗ್ಗಿ ಬಂದು 
ಅವನ ಬಿಲ್ಲುಬಾಣಗಳನ್ನು ಮುರಿದು ಹಾಕಿದ. ಇದರಿಂದ ಪ್ರಹಸ್ತನ ಕೋಪಾಗ್ನಿ 
ಭುಗಿಲೆಂದು ಮುಸಲವೊಂದನ್ನಿ ಹಿಡಿದು ಸಿಡಿಲಿನಂತೆ ಆರ್ಭಟಸುತ್ತ, “ಕಾಪುರುಷನೇ, 
ನನ್ನ ಬಲವನ್ನು ಅರಿಯದೆ ವ್ಯರ್ಥವಾಗಿ ಕಪಿಬಲವನ್ನು ಬಲಿಗೊಡುತ್ತಿದ್ದೀಯೆ; ನಿನ್ನ 
ಪಡೆಗೆ ಕಲ್ಲಾಂತ ಯಮನಾಗಿ ದಶಕಂಠನ ಸೇನಾನಿಯಾದ ನನ್ನ ಶೌರ್ಯವನ್ನು 
ಅರಿಯದಾದೆಯಲ್ಲ! ಗೆದ್ದುಬಿಡುವ ಆತುರದಲ್ಲಿ ಕುಬೇರನು ತನ್ನ ಬಲದೊಡನೆ ಬಂದು 
ನನ್ನ ಎದುರು ನಿಲ್ಲಲು ಅವನ ಸೇನಾನಿಯ ಮುಖಭಂಗ ಮಾಡಿ ದಿಕ್ಲಾಲಕರನ್ನು 
ಕಂಗೆಡಿಸಿದ ಪರಿಯನ್ನರಿಯದೆ ನನ್ನ ಮೇಲೆ ಯುದ್ಧಕ್ಕೆ ಬಂದು ನಿನ್ನ ಕಪಿಬುದ್ಧಿಯನ್ನು 
ತೋರಿಸಿಕೊಂಡೆ!” ಎಂದು ಮುಸಲದಿ೦ದ ನೀಲನ ಮೇಲೆ ಬೀಳಲು ಅವನ ದೇಹದಲ್ಲಿ 
ರಕ್ತವು ಸುರಿಯತೊಡಗಿ ಹೂತ ಮುತ್ತುಗದಂತೆ ಕಾಣಿಸಿದ. ಇದರಿ೦ದ ವಿಚಲಿತನಾಗದ 
ನೀಲನು ಒಂದು ದೊಡ್ಡ ಬೆಟ್ಟವನ್ನು ಕಿತ್ತು ಕಲಿಯಂತೆ ಪ್ರಹಸ್ತನ ಮೇಲೆ ಅಪ್ಪಳಿಸಿದ. 
ನೀಲನು ಬೆಟ್ಟದಿಂದ ಹೊಡೆದರೂ ಪ್ರಹಸ್ತನು ಪ್ಲವಗಾಧಿಪತಿಯನ್ನು ಮತ್ತೆ ಮುಸಲದಿಂದ 
ಬಡಿದ. ಇದರಿಂದ ಆವೇಶಗೊಂಡ ನೀಲನು ಒಂದು ಸಾಲವೃಕ್ತವನ್ನು ಕಿತ್ತು ತಂದು 
ದೈತ್ಯನ ಮೇಲೆ ಎಸೆದ. ಹೀಗೆ ಬೆಟ್ಟ ಗದೆ ಬಾಣ ಮುಂತಾದ ಆಯುಧಗಳಲ್ಲಿ 
ಒಮ್ಮೊಮ್ಮೆ ಒಂದೊಂದನ್ನು ಹಿಡಿದು ಹೋರಾಡುವ ಅವರ ರೀತಿಯು ವೃತ್ರಾಸುರ 
ದೇವೇಂದ್ರರ ನಡುವಣ ಯುದ್ಧವನ್ನು ನೆನಪಿಗೆ ತರುತ್ತಿತ್ತು. ಕೊನೆಗೆ ನೀಲನು ಭಾರಿ 
ಬೆಟ್ಟವೊ೦ದನ್ನು ತಂದು ಕಲ್ಪಾಂತ ಭೈರವನಂತೆ ಕಣ್ಣುಗಳಲ್ಲಿ ಕಿಡಿಯುಗುಳುತ್ತ ಹಾರಿ 
ದೈತ್ಯಸೇನಾಧಿಪತಿಯ ಮೇಲೆ ಬೀಳಲು ಅವನು ನಿಸ್ಪತ್ತಗೊಂಡು ನೆಲದ ಮೇಲೆ 
ದೊಪ್ಪನೆ ಬಿದ್ದ. ಮೇರುಪರ್ವತವು ಬುವಿಯ ಮೇಲೆ ಕೆಡೆದಂತೆ ರಕ್ತವನ್ನು ಕಾರಿಕೊಳ್ಳುತ್ತ 
ಬಿದ್ದುದನ್ನು ಕಂಡ ದೈತ್ಯಸೇನೆಯು, ಕೆರೆಯ ಕಟ್ಟೆಯು ಒಡೆದುಹೋಗಲು ಅದರಲ್ಲಿನ 
ನೀರು ಎಲ್ಲೆಡಗೆ ಹರಿದುಹೋಗುವಂತೆ, ನೀಲನಿಂದ ಪಾರಾಗಬೇಕೆಂದು ಭೀತಿಯಿಂದ 
ದಿಕ್ಕುದಿಕ್ಕಿಗೆ ಓಡತೊಡಗಿದರು. ಹೀಗೆ ದಿವಿಜ ಭೂದಿವಿಜ ಗೋಕ೦ಟಕನು ಅಳಿದುದನ್ನು 
ಕಂಡು ಅಮರಸಂತತಿಯು ಸಂತಸಗೊಂಡು ನೀಲನ ಮೇಲೆ ಕುಸುಮವೃಷ್ಟಿಯನ್ನು 


ಯುದ್ಧಕಾಂಡ ೮೦೯ 


ಕರೆಯಿತು, ಆಗಸದಲ್ಲಿ ದುಂದುಭಿ ಮೊಳಗಿತು. ರವಿಕುಲತೇಜನ ಕೃಪೆಯಿಂದ ರಕ್ಕಸನು 
ಮಡಿದು ಭೂಮಿಗೆ ಬಿದ್ದ, ಕಪಿಸೇನೆಯ ಭಾಗ್ಯದ ಬಾಗಿಲು ಮತ್ತಷ್ಟು ವಿಸ್ತಾರವಾಗಿ 
ತೆರೆದಂತಾಯಿತು. ವಿಜಯಿಯಾದ ನೀಲನನ್ನು ಕಪಿವೃಂದವು ಎಷ್ಟು ಹೊಗಳಿದರೂ 
ಸಾಲದಾಯಿತು, ಅವನನ್ನು ತಮ್ಮ ಭುಜಗಳಲ್ಲಿ ಹೊತ್ತು ಕುಣಿದಾಡಿದರು, ಪರಸ್ಪರರನ್ನು 
ಅಭಿನಂದಿಸಿಕೊಂಡರು. ಅವನನ್ನು ಭುಜಗಳ ಮೇಲೆ ಹೊತ್ತೇ ಕಪಿಸೇನೆಯು ರಾಮನ 
ಚರಣದರ್ಶನಕ್ಕೆಂದು ನಡೆತಂದಿತು. ನೀಲನನ್ನು ಪ್ರೀತಿಯಿಂದ ಬರಮಾಡಿಕೊಂಡ 
ರಾಮಪುರದರಸನು ಧುರವಿಜಯಿಯಾದ ಪ್ರಹಸ್ತನನ್ನು ಸಂಹರಿಸಿದುದಕ್ಕಾಗಿ ಅಭಿನಂದಿಸಿ 
ಅಪಿಕೊಂಡನು. 


೨೩. ರಾವಣನೇ ಯುದ್ಧರಂಗಕ್ಕೆ ನಡೆತಂದುದು; ಅವನನ್ನು 
ಲಕ್ಷ ನು ಎದುರಿಸುವುದು 


ಗಿರಿಜೆಯೇ, ಹೀಗೆ ಪ್ರಹಸ್ತನು ರಣಾಂಗಣದಲ್ಲಿ ಮೃತಿಹೊಂದಲು, ಉಳಿದ 
ದಾನವರು ಭೀತಿಯಿಂದ  ಅಲ್ಲಿರಲಾಗದೆ ಓಡಿಹೋಗಿ ಕೆಲವರು ಸಿಕ್ಕ ಸಿಕ್ಕಲ್ಲಿ 
ಅವಿತುಕೊಂಡರು, ಕೆಲವರು ನೀರಧಿಯ ನೀರಲ್ಲಿ ಮುಳುಗಿದರು. ಅವರಲ್ಲೊಬ್ಬನು 
ತ್ವರಿತವಾಗಿ ಅಸುರನಾಥನ ಬಳಿಗೆ ಬಂದು, “ಮಹಾಪ್ರಭುಗಳೇ, ನಮ್ಮ ಸೇನಾನಾಯಕ 
ಪ್ರಹಸ್ತರು ರಣದಲ್ಲಿ ಕೆಡೆದರು, ನಮ್ಮ ಕಡೆಯ ಬಹು ಪಾಲು ಸೈನ್ಯವೂ ನಾಶವಾಯಿತು, 
ನಮಗೆ ಘೋರ ನಷ್ಟವಾಯಿತು. ಕಪಿಸೈನ್ಯವು ನಗರದಲ್ಲಿ ನುಗ್ಗಿ ಸೂರೆಮಾಡಲು 
ಬರುವ ಯೋಚನೆಯಲ್ಲಿದೆ. ಸುರಗಣವು ಆನಂದದಿಂದಿದೆ, ಅದು ಮೃತ್ಯುಬಳಗವಲ್ಲದೆ 
ಕಪಿಸಂತತಿಯಲ್ಲ. ಹಂತಹಂತವಾಗಿ ದೈತ್ಯಕುಲ ನಾಶವಾಗುವ ಭಯವು ನಿಜವಾಗುವಂತೆ 
ತೋರುತ್ತಿದೆ; ಅವರನ್ನು ತಡೆಗಟ್ಟಲು ಮಹಾಪ್ರಭುಗಳು ತ್ವರೆ ಮಾಡಬೇಕು” ಎಂದು 
ಕೈಕಟ್ಟಿ ನಿಂತ. ಪ್ರಹಸ್ತನ ವಧೆಯನ್ನು ಕೇಳಿದ ರಾವಣೇಶ್ವರನ ಕೋಪದ ಕಟ್ಟೆಯೊಡೆಯಿತು. 
ರಘುಕುಲದ ಕಡೆಯವರು ತಮ್ಮ ಬಲಕ್ಕೆ ಉ೦ಟುಮಾಡುತ್ತಿದ್ದ ಕ್ಷೇಶವನ್ನು ನೆನೆದು 
ಹಲ್ಲು ಕಡಿಯುತ್ತ, ತಲೆಗಳನ್ನು ತೂಗುತ್ತ, ವಜದಿಂದ ಹೊಡೆದಂತೆ ಆರ್ಭಟಿಸುತ್ತ. 
ಕ್ಷುದ್ರ ಕಪಿಗಳು ಪ್ರಹಸ್ತನಂತಹ ಅಸುರಾಂತಕನನ್ನು ಕೊ೦ದುದು ಈ ಜಗತ್ತಿನಲ್ಲಿ 
ಚೋದ್ಯವೆನಿಸಿದೆ ಎಂದು ಅಚ್ಚರಿಗೊಂಡು, ಜೊತೆಯಿದ್ದ ದೈತ್ಯನಾಯಕರನ್ನು ಕುರಿತು, 
“ಕರಿತುರಗರಥಪದಾತಿಗಳೂಡನೆ ಯುದ್ಧಕ್ಕೆ ಹೋದ ಪ್ರಹಸ್ತನು ಹತನಾದನು. 
ದೈತ್ಯಕುಲದ ಪೌರುಷ ಎಲ್ಲಿ ಹೋಯಿತು! ಅವರನ್ನು ಮನುಷ್ಯರು-ಕಪಿಗಳೆಂದು ಇಷ್ಟು 
ದಿನ ಅಲಕ್ಷಿಸಿದುದೇ ಇದಕ್ಕೆ ಕಾರಣವಿರಬೇಕು; ಇನ್ನು ಹಾಗಾಗಬಾರದು. ಕಾಳ್ಗಿಚ್ಚು 
ಇಡೀ ಕಾಡನ್ನು ನಾಶಮಾಡುವಂತೆ ನಾನೇ ಹೋಗಿ ತರಣಿಕುಲಸಂಭೂತರೊಡನೆ 
ವಾನರಸಂಕುಲವನ್ನು ಉರಿಸಿ ಬೂದಿಮಾಡಿಬಿಡುತ್ತೇನೆ. ನನ್ನ ಬಾಣಗಳಿಂದ ಅವರನ್ನೆಲ್ಲ 
ಅರೆದು ಸಮುದ್ರದಲ್ಲಿರುವ ಜಲಜಂತುಗಳಿಗೆ ಔತಣಮಾಡುತ್ತೇನೆ” ಎಂದು ಹೇಳಿ 
ಯುದ್ಧಸನ್ನದ್ಧನಾದ. 


೮೧೦ ಶ್ರೀರಾಮಕಥಾಮೃತ 


ಭರಭರನೆ ಹೊರಬಂದು ಹೊಂದೇರನ್ನೇರಿ ಪೆರ್ದಳದೊಡನೆ ದಶಕಂಠನು 
ಹೊರಡಲು ವೀರಭಟರ ಕಳಕಳ ಹೆಚ್ಚಾಯಿತು, ಕಹಳೆ ಶಂಖ ದುಂದುಭಿ ತಮ್ಮಟೆಗಳ 
ಸದ್ದು ಆಗಸವನ್ನು ತುಂಬಿತು; ಘಂಟಾರವ, ಚಕ್ರಗಳ ಚೀತ್ಕಾರಗಳು ಅದರೊಡನೆ 
ಸೇರಿಕೊಂಡವು. ರಾಕ್ಷಸಭಟರು ಭುಜವನ್ನು ಚಪ್ಪರಿಸಿಕೊಳ್ಳುತ್ತ, ಸಿ೦ಂಹನಾದಗೈಯುತ್ತ. 
ಹೊಗಳುಭಟರು ಬಿರುದುಗಳನ್ನು ಉಗ್ಗಡಿಸುತ್ತ, ಮಂಗಳಪಾಠಕರು ಸ್ತೋತ್ರ ಮಾಡುತ್ತ 
ದಾನವೇಂದನ ಎಡಬಲಗಳಲ್ಲಿ ನಡೆದರು; ವೀರರು ಮಾಡುವ ಚಾಪಶೇಂಕಾರ, 
ಹೂಂಕಾರಗಳ ಧ್ವನಿಯಿಂದ ಭೂಮಿ ಕಂಪಿಸಿತು. ಹೀಗೆ ಸಮುದ್ರವು ತುಳುಕಾಡುವಂತೆ, 
ಬೆಟ್ಟಗಳು ಅಲ್ಲಾಡುವಂತೆ, ಸೂರ್ಯಚಂದ್ರರು ನಡುಗುವಂತೆ, ಜಗತ್ತಿನ ಸಕಲ 
ಜೀವಿಗಳೂ ತಳ್ಳಂಕಗೊಳ್ಳುವಂತೆ ರಾಕ್ಷಸೇಂದ್ರನ ಸೈನ್ಯವು ಹೊಸ ಹುರುಪಿನಿಂದ 
ಯುದ್ಧರಂಗಕ್ಕೆ ಹೊರಟಿತು. ಅಸುರೇಶನ ಆಗಮನದಿಂದ ವಾನರಸೇನೆಯಲ್ಲಿ ಹೊಸ 
ಸಂಚಲನವುಂಟಾಯಿತು, ನವಚೈತನ್ಯ ಹರಿಯಿತು, ಗೆದ್ದು ಬರುವ ಚಲ ಹೆಚ್ಚಾಯಿತು, 
ತಮ್ಮ ದೊರೆಯ ಮುಂದೆ ಶೌರ್ಯಪ್ರದರ್ಶನದ ಅವಕಾಶದಿಂದ ಪುಳಕಗೊಂಡಿತು. 
ಕಪ್ಪುಮೋಡಗಳಂತಹ ಮೈಯುಳ್ಳ ರಕ್ಷಕದಳದವರು ಒಡೆಯನ ಅಕ್ಕಪಕ್ಕಗಳಲ್ಲಿ 
ನಡೆಯುತ್ತಿರಲು, ಕತ್ತೆ ಕುದುರೆ ಆನೆ ಒಂಟೆ ಮಾರ್ಜಾಲ ಪಿಶಾಚಗಳೆಲ್ಲ ಸುತ್ತುವರಿದು 
ಕೋಲಾಹಲವನ್ನುಂಟುಮಾಡುತ್ತಿರಲು,., ಯಮಸ್ಪರೂಪಿಯಾದ  ರಾಕ್ಷಸೇಂದ್ರನು 
ಬರುತ್ತಿರಲು ದಿಕ್ಬಾಲಕರೇ ಮುಂತಾದವರೆಲ್ಲ ನಡುಗುತ್ತ ತಮ್ಮನ್ನು ಇನ್ನಾರು ರಕ್ಷಿಸುತ್ತಾರೆ 
ಎಂದು ಬಾಯಿಬಿಡುತ್ತ ಮಿಡುಕುತ್ತಿದ್ದರು. ಜಗತ್ತನ್ನೇ ಕೊಂದು ತಿಂದುಬಿಡುವೆನೆಂಬ 
ಅಹಂಕಾರದಿಂದ ಕೂಡಿದ ರಕ್ಕಸೇಂದ್ರನು ನಗರಿಯಿಂದ ಹೊರಟು ಬರಲು 
ಅಮರತತಿಯನ್ನು ಎಂಥದೋ ಭೀತಿ ಆವರಿಸಿತು! ದಾವನಸೈನ್ಯದ ಕಾಲುಳಿತದಿಂದ 
ಭೂಮಿ ನಡುಗುತ್ತಿರಲು ಅದನ್ನು ಅನುಭವಿಸಿದ ಕಪಿಸಂತತಿಯೂ ಕಂಪಿಸಿತು. 


ಈ ಕೋಲಾಹಲವನ್ನು ಕೇಳಿದ ಶ್ರೀರಾಮಚಂದ್ರನು ಏನೋ ವಿಶಿಷ್ಟವಾದುದು 
ಸಂಭವಿಸಿದೆಯೆಂದು ತಿಳಿದು, “ಇದೇನು ಹೇಸರಕತ್ತೆಗಳೂ ಆನೆಗಳೂ ಪಿಶಾಚಗಳೂ 
ಕೂಡಿದ ಕಾಳಮೇಘದಂಹ ಈ ಸೇನೆಯು ಬರುತ್ತಿದೆಯಲ್ಲ! ನಾನಾ ಆಕಾರದ 
ಧ್ವಜಗಳೂ ಪತಾಕೆಗಳೂ ಹಾರಾಡುತ್ತಿವೆ, ಪ್ರಾಸ, ಕತ್ತಿ ಗದೆ, ಶೂಲಗಳಂತಹ ಅನೇಕ 
ಆಯುಧಗಳನ್ನು ಸೈನಿಕರು ಹಿಡಿದಿದ್ದಾರೆ. ಪ್ರಚಂಡಬಲರಾದ ಪರಾಕ್ರಮಿಗಳಲ್ಲ 
.ಇಲ್ಲಿರುವರು; ಈ ಅದ್ಭುತವೇನು?” ಎಂದು ಪೌಲಸ್ತ್ಯಕುಲಸಂಭೂತನಾದ 
ವಿಭೀಷಣನನ್ನು ವಿಚಾರಿಸಿದ. ಆಗ ಈಶಾನನ ಅಡಿದಾವರೆಗೆ ಭಕ್ತಿಯಿಂದ ನಮಿಸಿ 
ವಿಭೀಷಣನು, “ಆಕಾಶದೆತ್ತರದ ಆನೆಯನ್ನೇರಿ, ಕೋಪದಿಂದ ಬಾಲಸೂರ್ಯನಂತೆ 
ಕೆಂಪಾದ ಕಣ್ಣುಗಳುಳ್ಳ, ಮಹಾಶರೀರಿಯೊಬ್ಬನು ಅಲ್ಲಿ ಬರುತ್ತಿರುವನಲ್ಲ, ಅವನ ಹೆಸರು 
ಕಂಪನ ಎಂದು. ಅಲ್ಲೊಂದು ಸಿಂಹಕೇತನವುಳ್ಳ ಚಿನ್ನದ ರಥವೊಂದು ಕಾಣುತ್ತಿದೆಯಲ್ಲ, 
ಅದರ ಮಧ್ಯದಲ್ಲಿ ನಿಂತು, ಇಂದ್ರನ ಧನುಸ್ಸಿಗಿಂತಲೂ ಬಿರುಸಾದ ಬಿಲ್ಲೊಂದನ್ನು 
ಹಿಡಿದು ರೋಷಾವೇಶದಿಂದ ತಿರುಹುತ್ತಿದ್ದಾನೆ, ಸಮುದ್ರವನ್ನೇ ಹೀರುವವನಂತೆ ತನ್ನ 
ಕೋರೆದಾಡೆಗಳನ್ನು ಮಸೆಯುತ್ತಿದ್ದಾನೆ, ಅವನೇ ಇಂದಜಿತು. ಅವನಿಗೆ ಬ್ರಹ್ಮನಿತ್ತ ವರದ 


ಯುದ್ಧಕಾಂಡ ೮೧೧ 


ಬಲವಿದೆ, ಅದರಿಂದಾಗಿ ಅವನು ಖ್ಯಾತನಾಗಿದ್ದಾನೆ. ಥಳಥಳಿಸುವ ಹೊಂದೇರಿನ 
ತುದಿಯಲ್ಲಿ, ಕಳಶದ ಬಳಿ ಹೊಳೆಯುವ ವಸ್ತಭೂಷಣಗಳನ್ನು ಧರಿಸಿ, ಶರಚಾಪಗಳನ್ನು 
ಹಿಡಿದು ವಿಂಧ್ಯಪರ್ವತದಂತೆ ಮಹಾಶರೀರದಿಂದ ಕೂಡಿರುವವನು OS 
ಕೊಳುಗುಳದಲ್ಲಿ ಈ ಮಹಾರಕ್ಕಸನನ್ನು ಎದುರಿಸುವವರು ಯಾರೂ ಇಲ್ಲ; ಇವನ 
ಹೆಸರು ಕೇಳಿದರೆ ಬ್ರಹ್ಮನೇ ಮೊದಲಾದ ದೇವಾಸುರರು ಭಯದಿಂದ ನಡುಗುತ್ತಾರೆ! 
ಬಾಲಸೂರ್ಯನಂತೆ ಕೆಂಪಾದ ಕಣ್ಣುಗಳುಳ್ಳವನೂ, ಮಂದರದಂತಹ ದೇಹವುಳ್ಳವನೂ 
ಆಗಿ ಒಂದು ಮದ್ದಾನೆಯನ್ನೇರಿ, ನಾನಾ ಶಸ್ತ್ರಾಸ್ತ್ರಗಳನ್ನು ಎಡಬಲಗಳಲ್ಲಿ ಹರಹಿಕೊಂಡು 
ಬರುತ್ತಿರುವವನು ಮಹೋದರ; ಈ "ಯುದ್ಧದಲ್ಲಿ ನರವಾನರಸಮೂಹವನ್ನು 
ಬಡಿದಿಕ್ಕುವೆನೆಂದು ಅರಸನ ಜೊತೆ ಮತ್ತೆ ಮತ್ತೆ "ಹೇಳಿಕೊಳ್ಳುವ ರಕ್ಕಸ. ಕುಜೀಗನ 
ಕುದುರೆಯನ್ನೇ ಕೀಳ್ಮಾಡುತ್ತ ಇಂದ್ರನ ತುರಗವನ್ನೂ ಲೆಕ್ಕಿಸದ ಮನೋಜವವವುಳ್ಳ 
ಗಾಂಧರ್ವಾಶ್ಚವನ್ನೇರಿ, ಕೈಯಲ್ಲಿ ಪ್ರಾಸವನ್ನು ಹಿಡಿದು, ಸಂಜೆಗೆಂಪು ಆವರಿಸಿರುವ 
ಬೆಟ್ಟದಂತೆ ಕಾಣುವ, ಕಿನಿಸಿನಿಂದ ವಜ್ರಾಯುಧದಂತೆ ಹೊಡೆಯುವ ಆ ಮಹಾ 
ಅಸುರನೇ ಪಿಶಾಚ; ದೇವತೆಗಳನ್ನೂ ಲೆಕ್ಕಿಸದ ದುರ್ಜಯ, ದುರ್ವಿಲಾಸ ಅವನು. 
ಬೆಳ್ಳಿಬೆಟ್ಟದ೦ತಹ ವೃಷಭವೊಂದನ್ನೇರಿ, ರವಿಕಿರಣಗಳಂತೆ ಹೊಳೆಯುವ ಶೂಲವನ್ನು 
ಹಿಡಿದು, ಕ್ರೋಧವೇ ಮೂರ್ತೀಭವಿಸಿದಂತೆ ಕಣ್ಣುಗಳಲ್ಲಿ ಕಿಡಿಯುಗುಳುತ್ತ 
ಬರುತ್ತಿರುವವನೇ ತ್ರಿದಶ; ಅಜ ಸುರೇ೦ದ್ರಾದಿಗಳನ್ನೇ ಹೆದರಿಸುವ ಗರ್ವಯುತನಾದ 
ಮಹಾಶೂರ ಎಂದು ಹೆಸರುಳ್ಳವನು. ಚಿನ್ನವಜ್ರಖಚಿತವಾದ ರಥವನ್ನೇರಿ 
ಕಾಳಮೇಘವೇ ಮೈದಳೆದು ಭೂಮಿಗೆ ಇಲ್ಲಿದು ಬಂದಂತೆ ಕಾಣುವ, ವಜನಿಭವಾದ 
ಬಾಣಪ್ರಹಾರ ಮಾಡಬಲ್ಲ, ಅವನು ನಿಕು೦ಭ. ಅದ್ಭುತ ಚಿತ್ತಾರಗಳನ್ನುಳ್ಳ ಮಣಿಖಚಿತ 
ರಥವನ್ನೇರಿ, ಶರಚಾಪಗಳನ್ನು ಹಿಡಿದು ಬೆಂಕಿಯಂತೆ ಹೊಳೆಯುತ್ತಿರುವವನು 
ನರಾಂತಕ, ಮಹಾ ದೈತ್ಯನಾದ ಅವನು ಕ್ರೂರಕರ್ಮಿ. ಅವನ ಪಕ್ಕದಲ್ಲಿ ಅದ್ಭುತವಾದ 
ಕುದುರೆಯೊಂದನ್ನೇರಿ ಬರುತ್ತಿರುವವನೇ ದೇವಾ೦ತಕ ಎ೦ಬ ರಾಕ್ಷಸ; ಕೊಳುಗುಳದಲ್ಲಿ 
ದೇವಸಂತತಿಯನ್ನು ಘೋರವಾಗಿ ತರಿದಿಕ್ಕಬಲ್ಲವನು. ಹುಲಿ, ಒಂಟೆ, ಆನೆ, ಕುದುರೆ 
ಮುಂತಾದ ಪ್ರಾಣಿಗಳ ಮುಖಗಳಂತಹ ಮುಖಮುದ್ರೆಯುಳ್ಳ ಪಿಶಾಚ ದಾನವರ 
ಗುಂಪಿನ ನಡುವೆಯಿರುವವನು, ಕೈಲಾಸವನ್ನು ಎತ್ತಿ, ದೇವತೆಗಳ ಅಹಂಕಾರವನ್ನಿಳುಹಿ, 
ದಿಕ್ಲಾಲಕಮುಖ್ಯರನ್ನೂ ಧಿಕ್ಕರಿಸಿದ ಮಹಾ ಬಲಶಾಲಿಯೂ ವಿಶ್ರವಸನ ಸುತನೂ ಆದ 
ರಾವಣ! ತಾನು ಧರಿಸಿದ ರತ್ತಮಯ ಕಿರೀಟ ಕವಚ ಕುಂಡಲಗಳಿಂದ ಸುತ್ತಲೂ 
ಬೆಳಕನ್ನು ಚೆಲ್ಲುತ್ತ, ಚ೦ದ್ರನ ಬೆಳುದಿಂಗಳಂತೆ ಕಂಗೊಳಿಸುವ ಬೆಳ್ಗೊಡೆಯ ಅಡಿಯಲ್ಲಿ, 
ರತ್ನಮಯ ಕಿರೀಟಧಾರಿಯಾಗಿ, ಎಷ್ಟುವಿನ ಆಯುಧಗಳ ಹೊಡೆತಗಳಿಂದ ಅಮರೇಂದ್ರನ 
ಆನೆಯಂತೆ ಮೈಯಲ್ಲೆಲ್ಲ ರಣವ್ರಣದ ಗುರುತುಗಳಿಂದ ಕೂಡಿ ರಾರಾಜಿಸುತ್ತಿದ್ದಾನೆ| 
ಇವನ ಹೆಸರು ಕೇಳಿದರೆ ಸಾಕು, ದೇವೇ೦ದ್ರನೇ ನಡುಗುತ್ತಾನೆ; ಈಶಾನ ಮುಂತಾದ 
ದಿಕ್ಬಾಲಕರೆಲ್ಲ ಅವಿತುಕೊಂಡುಬಿಡುತ್ತಾರೆ! ಭೂಮಿಯಲ್ಲಾಗಲೀ ಪಾತಾಳದಲ್ಲಾಗಲೀ 
ರಣದಲ್ಲಿ ಇವನನ್ನು ಎದುರಿಸುವವರಿಲ್ಲ ಎ೦ಬ ಹೆಗ್ಗಳಿಕೆಯನ್ನು ಪಡೆದ ಈತನೇ 


೮೧೨ ಶ್ರೀರಾಮಕಥಾಮೃತ 


ಅತಿಬಲನೂ ಮಹಾವಿಕ್ರಮಿಯೂ ಆದ ದಶಕಂಠ, ತ್ರಿದಶಾರಿ - ಅವನನ್ನು ನೋಡು?” 


ಹೀಗೆಂದು ರಾವಣನ ಮಹಾಬಲದ ವೈಭವಗಳನ್ನೆಲ್ಲ ವಿವರವಾಗಿ ಹೇಳಿ ಕೈಮುಗಿದು 
ನಿಂತ. 


ಅವನ ಮಾತುಗಳನ್ನು ಕೇಳಿದ ರಘುವರನು ಅವನನ್ನು ಹೊಗಳಿ, 
“ಸೂರ್ಯಕಿರಣಗಳಂತೆ ಹೊಳೆಯುವ ದೇಹಭಾವ, ಹತ್ತು ತಲೆಗಳೂ, ಇಪ್ಪತ್ತು 
ಭುಜಗಳು - ಇವುಗಳಿಂದ ಕೂಡಿ ರಣಾಗ್ರಭವನಾದ ಈ ರಾವಣನು ಮಹಾಪರ್ವತದಂತೆ 
ಕಂಗೊಳಿಸುತ್ತಾನೆ! ಈ ರೂಪಸಂಪತ್ತು, ದೇಹಕಾಂತಿ, ಈ ತೋರ ಬಾಹುಗಳುಗಳಿ೦ದಲೂ 
ಪೌರುಷದಿಂದಲೂ ಕೂಡಿ ರಾವಣನು ಸರ್ವಲಕ್ಷಣಭರಿತನಾಗಿದ್ದಾನೆ! ಇಂತಹ 
ವೈಭವವು ಈ ಧರಾತಳದಲ್ಲಿ ಬೇರಾರಿಗಿದೆ? ಶಿವನ ವಿಷ್ಣುವಿನ ಕೃಪೆಯನ್ನು 
ಹೊಂದಿದ ವೀರರಲ್ಲಿ ನಿಜವಾಗಿಯೂ ಈತನು ಅಗ್ರಗಣ್ಯ” ಎಂದು ಆಶ್ಚರ್ಯವನ್ನು 
ವ್ಯಕ್ತಪಡಿಸಿದ. “ಬಲಪೌರುಷಗಳು, ಸೂರ್ಯಸಮ ತೇಜಸ್ಸು, ಮಹಾ ಪರಾಕ್ರಮ, 
ಧೈರ್ಯಶೌರ್ಯಗಳಲ್ಲಿ ಇವನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲವರು ಧರೆಯಲ್ಲಿಯಾಗಲೀ 
ದೇವಾಸುರರಲ್ಲಿಯಾಗಲೀ ಯಾರಿದ್ದಾರೆ? ಕಲಿಗಳೂ, ಪರ್ವತಸಮದೇಹಿಗಳೂ, 
ಸಕಲ ಶಸ್ತ್ರಾಸ್ತಕಲಿತರೂ ಆದ ಭಟರಿಂದ ತುಂಬಿದ ರಕ್ಕಸಬಲವು ಈತನಿಗಲ್ಲದೆ 
ಮೂರುಲೋಕಗಳಲ್ಲಿ ಬೇರಾರಿಗುಂಟು? ಭೀಮವಿಕ್ರಮದಿಂದ, ಹರಿತ ಹಲ್ಲುಗಳಿಂದ 
ಕೂಡಿದ ಮಹಾ ಭೂತಗಳಿಂದ ಕೂಡಿ ಯಮನೇ ಭೂತಳಕ್ಕಿಂದಂತೆ ಕಾಣುವವರು 
ಇವನಂತೆ ಜಗತ್ತಿನಲ್ಲಿ ಮತ್ತಾರಿದ್ದಾರೆ? ಕಾಮವಶನಾಗಿ ಬೇರೆಯವನ ಹೆಂಡತಿಯನ್ನು 
ಬಯಸಿ ಅಜ್ಞಾನವಶನಾಗಿ ತಾನು ಕಷ್ಟದಿಂದ ಗಳಿಸಿರುವ ಈ ಮಹದ್ಭಾಗ್ಯವನ್ನು 
ಕಳೆದುಕೊಳ್ಳುವನಲ್ಲ!” ಎಂದು ಹೇಳಿ, “ಪರಸತಿಯನ್ನು ಬಯಸಿದವನ ಐಸಿರಿಯು 
ಬಿಸಿಲ ತೊರೆಯಂತೆ ಕಣ್ಮರೆಯಾಗುವುದಲ್ಲದೆ ಸ್ಥಿರವಾಗಿರಬಲ್ಲುದೇ? ಇವನು ಹಿಂದಿರುಗಿ 
ಹೇಗೆ ಹೋಗುತ್ತಾನೋ ನೋಡೋಣ” ಎಂದು ಕೋಪಗೊಂಡ ರಾಮನು ತನ್ನ 
ಬಿಲ್ಲುಬಾಣಗಳನ್ನು ಸಜ್ಜುಗೊಳಿಸಿಕೊ೦ಡು, ಸೌಮಿತ್ರಿಯೊಡನೆ ಸೇರಿ ಯುದ್ಧಸನ್ನದ್ಧನಾದ. 


ಇತ್ತ ರಾವಣನು ತನ್ನ ಪುರದ್ವಾರದಿಂದ ಹೊರಬರುತ್ತಲೇ, ಲಂಕೆಯ ಅಗಸೆ 
ಬಾಗಿಲುಗಳನ್ನು ಕಾಯಲು ತನ್ನ ಭಟರನ್ನು ಗು೦ಪುಗಳನ್ನಾಗಿ ವಿಭಾಗಿಸಿ ನಿಲ್ಲಿಸಿ, ಈ 
ಶಾಖಾಮೃಗಸಂ೦ತತಿಯನ್ನು ನುಂಗಿ ನೊಣೆಯುತ್ತೇನೆ ಎಂದು ಲಯಕಾಲರುದ್ರನಂತೆ 
ಆರ್ಭಟಿಸುತ್ತ. ಅಸ್ತಶಸ್ತಗಳನ್ನು ಕೊಡಹುತ್ತ, ತನ್ನ ಎಡಬಲಗಳಲ್ಲಿ ಭಟರು 
ನಡೆದುಬರುತ್ತಿರಲು, ಭೂತಳವೇ ನಡುಗುವಂತೆ ಮುಂಬರಿದು ಬಂದ. ಇದನ್ನು 
ನೋಡಿದ ಸುಗ್ರೀವನು ಕಡುಗೋಪದಿ೦ದ ಒಂದು ಬೆಟ್ಟವನ್ನು ಹಿಡಿದು ಅವನ ಎದುರಿಗೆ 
ಬರುತ್ತಿರಲು ರಾವಣನು ತನ್ನ ಬಾಣಗಳಿ೦ದ ಬೆಟ್ಟವನ್ನು ಇಬ್ಭಾಗಮಾಡಿದ. ಬೆಟ್ಟವನ್ನು 
ಹುಡಿಗೈದ ದೈತ್ಯರ ಅರಸನು ಗಾಳಿವೇಗದಿ೦ದ ಬಂದು ಬಿಲ್ಲಿನ ತಿರುವಿಗೆ ಬಾಣವನ್ನು 
ಹೂಡಿ ಸೂರ್ಯಕುವರನನ್ನು ಹೊಡೆಯಲೆಂದು ಬಿಟ್ಟ. ಆ ಶರವು ವೇಗವಾಗಿ ಬಂದು 
ಷಣ್ಮುಳನು ಬಿಟ್ಟ ಶಕ್ತ್ಯಾಯುಧವು ಕ್ರೌಂಚಪರ್ವತವನ್ನು ಸೀಳಿದಂತೆ ರವಿತನಯನ 
ದೇಹವನ್ನು ಭೇದಿಸಿತು, ಸುಗ್ರೀವನು ಕೂಗಿಕೊಳ್ಳುತ್ತ ಎಚ್ಚರದಪ್ಪಿ ಪುಟನೆಗೆದು ನೆಲದ 


ಯುದ್ಧಕಾಂಡ ೮೧೩ 


ಮೇಲುರುಳಿದ. ಹೀಗೆ ಉರುಳಿದ ಸುಗ್ರೀವನನ್ನು ಕಂಡೊಡನೆ ದಾನವ ಸೈನ್ಯವು ತನ್ನ 
ಒಡೆಯನ ಶೌರ್ಯಕ್ಕೆ ಬೆರಗಾಗಿ ಜಯಕಾರ ಮಾಡಿತು. ಆಗ ಗವಯ ಗವಾಕ್ಷ ನಭ 
ವೃಷಭ ನಳ ಜ್ಯೋತಿರ್ಮುಖ ಎಂಬ ವಾನರರು ಸೇರಿ ಬೆಟ್ಟಗಳನ್ನು ಹಿಡಿದುಕೊಂಡು 
ಅತಿಶಯ ಕ್ರೋಧದಿಂದ ಬರಲು, ರಾವಣನು ಕೆಲವು ಬಾಣಗಳಿಂದ ಆ ಬೆಟ್ಟಗಳನ್ನು 
ಸೀಳಿ ಕೆಡಹುತ್ತ ಆ ಭಟರನ್ನೂ ಗಾಯಗೊಳಿಸಿದ. ದಶಶಿರನ ಉಗ್ರ ಶರಹತಿಯಿಂದ 
ಅವರೆಲ್ಲರೂ ಎಚ್ಚರದಪ್ಪಿ ನೆಲಕ್ಕುರುಳಲು, ಎದುರಿಗಿದ್ದ ಕಪಿಸೈನ್ಯದ ಮೇಲೆ ಬಾಣಗಳನ್ನು 
ಬಿಟ್ಟು ಅದರ ಬಹುಪಾಲನ್ನು ನಾಶಗೊಳಿಸಿದ. ಅದನ್ನು ಕಂಡ ಅಮರರು ಇನ್ನೇನು 
ಕೆಲವೇ ನಿಮಿಷಗಳಲ್ಲಿ ರಾವಣನು ಕಪಿಸೇನೆಯನ್ನೆಲ್ಲ ಧ್ವಂಸಗೊಳಿಸಿಬಿಡುವನೆಂದು 
ಕಳವಳಗೊಂಡರು. ಕಡುಗಲಿಯ ಬಾಣಹತಿಯಿಂದ ರಣಮಂಡಲದಲ್ಲಿ ಬಹುಜನರು 
ನೆಲಕ್ಕುರುಳಿರಲು, ರಾವಣನನ್ನು ಎದುರಿಸುವವರಿಲ್ಲದೆ ಕಂಗೆಟ್ಟು ಕಪಿನಾಯಕರು 
ರಘವೀರನೆಡೆಗೆ ಓಡಿ ಹೋಗಿ ತಮ್ಮ ಮೇಲಾದ ಆಕ್ರಮಣವನ್ನು ವಿವರಿಸಿದರು. 
ಆಗ ರಾಘವನು ಕೆಂಡಾಮಂಡಲನಾಗಿ ಕೈಯಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದು 
ಹೊರಟ ಅಣ್ಣನನ್ನು ಕಂಡ ಸೌಮಿತ್ರಿಯು ಅವನ ಕಾಲುಗಳಿಗೆರಗಿ, “ಯುದ್ಧಕ್ಕೆಂದು 
ಅಸುರಭಟರು ಬಂದಿರುವ ಈ ಭೀಕರ ಸಮಯದಲ್ಲಿ ನೀನೇ ಮೊದಲಿಗೆ ಯುದ್ಧಕ್ಕೆ 
ಹೋಗುವುದು ಸಲ್ಲದು. ನಮ್ಮ ಸೈನ್ಯಕ್ಕೆ ಧೈರ್ಯ ಹೇಳಿ ದೈತೇಯರನ್ನು ಕೊಲ್ಲುತ್ತೇನೆ, 
ಅಪ್ಪಣೆ ಕೊಡು” ಎಂದು ರಿಪುಗಜಸಿಂಹನು ಹೇಳಿದ. ಆಗು ರಘುರಾಮನು ನಗುತ್ತ, 
“ನೀನು ಸಂಗರಾಂಗಣಭೀಮನೆಂಬುದು ನಿಜವೇ, ಆದರೆ ನೀನು ಎದುರಿಸುವವನು 
ತಿಲೋಕವೀರ, ಎಂತೆಂತಹ ಮಹಾವೀರರನ್ನೂ ಸೋಲಿಸಿದ ಮಾಯಾವಿ, ಅವನೇನು 
ಸಾಮಾನ್ಯ ದಾನವನಲ್ಲ, ಆದ್ದರಿಂದ ನೀನು ಅವನ ದೋಷಗಳನ್ನು ಗಮನಿಸಿ, ನಿನ್ನನ್ನು 


ಕಾಪಾಡಿಕೊಂಡು ಎಚ್ಚರಿಕೆಯಿಂದ ಯುದ್ಧಮಾಡು” ಎಂದು ಸೂಚನೆಯಿತ್ತು ತಮ್ಮನನ್ನು 


ಬೀಳ್ಕೊಟ್ಟ. 


ರಾಘವನಿಗೆ ಪೊಡಮಟ್ಟ ಲಕ್ಷ್ಮಣನು ಕಾಲಾನಲಂತೆ ಕುದಿಯುತ್ತ ಬಿಲ್ಲುಬಾಣಗಳನ್ನು 


ತೆಗೆದುಕೊಂಡು ಹೊರಟ. ಅವನು ಬಂದುದನ್ನು ಕಂಡು ಕಪಿಸೈನ್ಯಕ್ಕೆ ಹೊಸ ಹುರುಪು 


ಉಂಟಾಯಿತು. ಘುಡಿಘುಡಿಸುತ್ತ ಸಿಡಿಲ ಆರ್ಭಟೆಯಿಂದ ಬರುತ್ತಿರುವ ವೀರನನ್ನು 


ನಿಟ್ಟಿಸಿ ನೋಡಿದ ದಶಾಸ್ಯನು ಕಡುಕೋಪದಿಂದ ತನ್ನ ಬತ್ತಳಿಕೆಗೆ ಹೊಸ ಬಾಣಗಳನ್ನು 


, 


ಸೇರಿಸಿಕೊಂಡ. ರಾವಣನ ಶರಜಾಲವು ಬಲಿಮುಖ ಸೈನ್ಯವನ್ನು ಮುಚ್ಚಿಬಿಟ್ಟತು, | 
ಕಪಿಸೈನಿಕರನ್ನು ಕೊಚ್ಚಿದುವು, ಗಿರಿಗಳನ್ನು ಕೊರೆದುವು. ಅವನ ಶೌರ್ಯೋನ್ನತಿಯನ್ನು : 
ಅಚ್ಚರಿಯಿಂದ ನೋಡಿದ ಸೌಮಿತ್ರಿಯು ಮಹೋರಗನಂತೆ ಬುಸುಗುಡುತ್ತ ತನ್ನ ತೇರನ್ನೇರಿ | 
ಬಂದ ಲಕ್ಷ್ಮಣನು ಅಸುರರಾಜನನ್ನು ಕ್ರೂರತರ ನುಡಿಗಳಿಂದ ಮೂದಲಿಸತೊಡಗಿದ: : 
“ಬಹಳ ದಿನಗಳಿಂದ ನಾವು ನಿನಗಾಗಿ ಹುಡುಕಾಡಿದೆವು. ಆದರೆ ನೀನು ಇಷ್ಟು ದಿನ ' 


ಭಯದಿಂದ ಅಡಗಿಕೊಂಡಿದ್ದೆ. ವಿಧಿಯ ಕೃಪೆಯಿಂದ ನಿನ್ನನ್ನು ಈ ಸಮರಾಂಗಣದಲ್ಲಿ 


ನೋಡುವಂತಾಯಿತು. ಯಕ್ಷರಾಕ್ಷಸರಿಂದ ಸಾವು ಬರದಂತೆ ನೀನೇನೋ ವರವನ್ನು | 


» 
[3 


ಪಡೆದಿರಬಹುದು, ಆದರೆ ನರವಾನರರಿಂದ ನಿನಗೆ ಸಾವು ಸಮನಿಸಬಹುದಲ್ಲ! ' 


೮೧೪ ಶ್ರೀರಾಮಕಥಾಮೃತ 


ನಮ್ಮನ್ನು ಕಂಡ ಬಳಿಕ ನಿನ್ನನ್ನು ಮರಣಭಯವು ಕಾಡತೊಡಗಿದೆ, ಅಲ್ಲವೇ?” ಎಂದು 
ಗರ್ಜನೆ ಮಾಡಿದ. ಅದನ್ನು ಕೇಳಿದ ಅಸುರೋತ್ತಮನು, “ದೇವಾಸುರೋತ್ತಮರನ್ನು 
ಯುದ್ಧದಲ್ಲಿ ಗೆದ್ದ ನನಗೆ ನೀವು ಯಾವ ಮಹಾ! ಖಳಬುದ್ದಿಯಿಂದ ನೀನು 
ಕೋಡಗಗಳ ಜೊತೆಗೆ ಬಂದು ಯುದ್ಧಮಾಡಿ ಜಯಿಸುವ ಆಸೆಯಿಂದ ಕೂಡಿದ್ದೀಯೆ. 
ನಿನ್ನ ಆಸೆಯು ಬಯಲದೊರೆ, ನಿನಗೆಲ್ಲಿ ಸಿಕ್ಕೀತು ಜಯ, ಪ್ರಾಣವುಳಿಸಿಕೊಂಡರೆ 
ಸಾಕಾಗಿದೆ. ನಿನ್ನ ಹುಚ್ಚುತನವನ್ನು ಬಿಟ್ಟು ವಾಪಸಾಗಿ ಬದುಕಿಕೋ!” ಎಂದು ಕ್ರೂರವಾಗಿ 
ಅವಹೇಳನವನ್ನು ಮಾಡಿದ. ಆ ನುಡಿಗಳನ್ನು ಕೇಳಿದ ಸೌಮಿತ್ರಿಯು ನಸುನಗುತ್ತ, 
“ರಾಕ್ಷಸಾಧಮನೇ, ನಿನ್ನ ಪ್ರತಾಪವನ್ನು, ಕೀರ್ತಿಯನ್ನು, ರಣೋದ್ಭತಿಯನ್ನು ನಾನು 
ಬಲ್ಲೆ. ಬಾಯಿಂದ ಹೇಳಿಕೊಂಡರೇನು ಫಲ, ನಿನ್ನ ಶಕ್ತಿಸಾಹಸಗಳನ್ನು ಯುದ್ಧದಲ್ಲಿ 
ತೋರಿಸು. ಹೊಸಮಸೆದ ಕಣಗಳನ್ನು ಬಿಡುವ ನನ್ನನ್ನೆದುರಿಸಿ ಗೆದ್ದರೆ ಆಗ ನೀನು 
ವೀರನೆನ್ನಿಸಿಕೊಳ್ಳುವೆ, ಸುರಾಸುರರು ನಿನ್ನನ್ನು ಹೊಗಳುತ್ತಾರೆ” ಎಂದು ಜರೆದ. ಆ 
ನಿಷ್ಠುರ ನುಡಿಗಳನ್ನು ಕೇಳಿದ ಖಳಶಿರೋಮಣಿಯು ರೋಷದಿಂದ ಹಲ್ಲುಕಡಿಯುತ್ತ 
ತನ್ನ ಬಿಲ್ಲಿನ ಕೊಪ್ಪೆಗೆ ಬಾಣವನ್ನು ಹೂಡಿ ಹೆದೆಯನ್ನು ಕಿವಿಯವರೆಗೆ ಎಳೆದು ಬಿಟ್ಟ 


ಈ ನಡುವೆ, ರಾವಣನ ಬಾಣಗಳು ವನಚರರನ್ನು ವ್ಯಥೆಗೊಳಿಸುತ್ತಿರುವುದನ್ನು 
ಕಂಡ ಹನುಮಂತನು ಅತಿ ಕೋಪದಿಂದ ಬಂದು ದಾನವನನ್ನು ಲೆಕ್ಕಿಸದೆ ಬಲ್ಮೆಯಿಂದ 
ಗರ್ಜಿಸುತ್ತ, “ನಮ್ಮನ್ನು ಹುಲುಕಪಿಗಳೆಂದು ಬಗೆದು ನಮ್ಮೆದುರು ನಿನ್ನ ಬಾಹುಬಲವನ್ನು 
ತೋರಿಸಿ ಜಯವನ್ನು ಗಳಿಸಿ ಹೋಗೋಣವೆಂದು ಬಂದೆಯಾ, ಮೂಢ! ನನ್ನ 
ಬಾಹುಬಲವನ್ನು ಎದುರಿಸಿ ಯುದ್ದದಲ್ಲಿ ಗೆದ್ದರೆ ನಿನ್ನನ್ನು ಮೂರುಲೋಕದ ಜನರೂ 
ಹೊಗಳುತ್ತಾರೆ” ಎಂದು ಶ್ರೀರಾಮಪುರನಿಲಯನ ನೆಚ್ಚಿನ ಸೇವಕನಾದ ಮರುತ್ತನಯನು 
ನುಡಿಯಲು, ಅವನ ಮಾತುಗಳನ್ನು ಕಿವಿಯ ಮೆಲೆ ಹಾಕಿಕೊಳ್ಳದೆ ಅಲಘುಬಲನಾದ 
ರಕ್ಕಸೇ೦ದ್ರನು ಬಾಣಗಳ ಮಳೆ ಕರೆಯತೊಡಗಿದ. 


೨೪. ರಾವಣನು ಪರಾಜಿತನಾಗಿ ಪಟ್ಟಣಕ್ಕೆ ಹಿಂದಿರುಗಿದುದು 


ಶೈಲೇಂದ್ರತನುಜೆಯೇ ಕೇಳು, ದಶಶಿರನ ಬಾಣಗಳುಗುಳುತ್ತಿದ್ದ ಬೆಂಕಿಯಿಂದ 
ಇಡೀ ವಾನರಕುಲವೆಲ್ಲ ಕುದಿಯುತ್ತಿರಲು, ತಡವಿಲ್ಲದೆ ಮರುತಸುತನು ಅತಿ 
' ವೇಗದಿಂದ ಅಸುರೇಂದನೆಡೆಗೆ ಹೋಗಿ, “ಹರ ಬ್ರಹ್ಮ ದೇವೆಂದ್ರ ಮುಂತಾದವರಿಂದ 
ನಿನಗೆ ಮೃತ್ಯುವುಂಟಾಗದಿದ್ದರೂ ನಿನ್ನ ಸಾವು ನರವಾನರರಿಂದ ಸಂಭವಿಸುತ್ತದೆ 
ಎಂದು ತಿಳಿಯದೆ ಹೋದೆಯಲ್ಲ, ನೀಚ. ಈಗ ನನ್ನ ಒಂದೇ ಬಾಣವು ನಿನ್ನನ್ನು 
ಕೊಂದು ಕೂಗುವುದು” ಎಂದು ನುಡಿದ ಮರುತ್ತುತನ ಮಾತನ್ನು ಕೇಳಿ 
ದಶಶಿರನು ರೋಷದಿ೦ದ ಗರ್ಜಿಸುತ್ತ, “ನಿನ್ನ ಮಾತೇನೋ ಚೆನ್ನಾಗಿದೆ. ಈಗ ನನ್ನ 
ಮುಷ್ಟಿಯಿಂದ ನಿನಗೆ ಬಾರಿಸಿ ನೆಲಕ್ಕೆ ಉರುಳಿಸುತ್ತೇನೆ” ಎನ್ನುತ್ತ ರಥದಿಂದ ಕೆಳಕ್ಕೆ 
 ದುಮುಕಿದ. ಅದನ್ನು ಕೇಳಿದ ಕಪಿನಾಯಕನು, “ಮೊದಲು ನನ್ನ ಮುಷ್ಟಿಪ್ರಹಾರದಿ೦ದ 


ಯುದ್ಧಕಾಂಡ ೮೧೫ 


ಉಳಿದುಕೊಂಡರೆ ಆನಂತರ ನಿನ್ನ ಶೌರ್ಯವನ್ನು ತೋರಿಸುವೆಯಂತೆ” ಎಂದು 
ರಕ್ಕಸನನ್ನು ಜರೆಯುತ್ತ ಮೂದಲಿಸುತ್ತಿರಲು, ಅತಿರೋಷದಿಂದ ಬಂದು ಧರೆಯೇ 
ನಡುಗುವಂತೆ ತನ್ನ ಎಡ ಮುಷ್ಟಿಯಿಂದ ಪಂಕ್ತಿಕಂಧರನು ಹೊಡೆಯಲು, ಹನುಮನು 
ತತ್ತರಿಸಿ ಓಲಾಡತೊಡಗಿದರೂ, ಕ್ಷಣದಲ್ಲಿ ಸಾವರಿಸಿಕೊಂಡು ಕಿನಿಸಿನಿಂದ ರಾವಣನನ್ನು 
ನೋಡಿದ. ಆನಂತರ, “ನೀನು ಅಸಮಬಲನಿರಬಹುದು, ಆದರೆ ಈಗ ನನ್ನ 
ಬಾಹುಬಲದ ರುಚಿಯನ್ನು ತೋರಿಸುತ್ತೇನೆ” ಎಂದು ತನ್ನ ಹಿಡಿಯಿಂದ ಆ ದೈತ್ಯನ 
ಎದೆಯ ಮೇಲೆ ಗುದ್ದಿದ; ಅದರಿಂದ ನೆಲದ ಮೇಲೆ ಬಿದ್ದ ಅವನು ಮೂರ್ಚೆ ಹೋದ. 
ಇದನ್ನು ಕಂಡು ದಾನವರು ಅಂಜನಾಸುತನ ಬಲವನ್ನು ಕಂಡು ಅಚ್ಚರಿಗೊಂಡು 
ತಮ್ಮಲ್ಲೇ ಮೆಚ್ಚಿಕೊಂಡರು. ಆದರೆ ಅಷ್ಟರಲ್ಲಿ ಮೂರ್ಚೆ ತಿಳಿದೆದ್ದ ರಾವಣೇಂದನು 
ಮರುತಜನನ್ನು ಕುರಿತು, “ನೀನು ವೀರ ವಿಕ್ರಾಂತ ಪೌರುಷವುಳ್ಳವನೆಂಬುದು ನಿಜ, 
ಆದರೆ ನನ್ನ ಬಾಹುಬಲಕ್ಕೆ ನಿನ್ನದು ಸಾಟಿಯಾಗಲಾರದು” ಎಂದು ಹೀಯಾಳಿಸಿದ. ಆಗ 
ಕಪಿವೀರನು, “ನೀನು ಬದುಕುಳಿದು ನನ್ನನ್ನು ಶೂರನೆಂದು ಹೊಗಳುತ್ತಿದ್ದೀಯೆ, ಆದರೆ 
ನನ್ನ ಕಡೆಯ ಮಹಾಪರಾಕ್ರಮಿಗಳಾದ ರಾಮಲಕ್ಷ್ಮಣ ಸುಗ್ರೀವ ಅಂಗದ ಮುಂತಾದ 
ನನಗಿ೦ತಲೂ ಬಲಶಾಲಿಗಳಾದ ವೀರರನ್ನು ಹೇಗೆ ಎದುರಿಸುತ್ತೀಯೆ. ಅವರಿಂದ 
ನಿನ್ನನ್ನು ಪಾರುಮಾಡಲು ನಾನೇ ನಿನ್ನನ್ನು ಮುಗಿಸಿಬಿಡುತ್ತೇನೆ” ಎಂದು ಮಹಾಕ್ರೂರ 
ನುಡಿಗಳಿಂದ ಚುಚ್ಚಿದ. ಮರುತಸುತನು ಈ ಮಾತುಗಳನ್ನಾಡಲು ರೋಷದಿಂದ ಮೇಲೆದ್ದು 
ಅಸುರನು ಕಣ್ಣುಗಳಲ್ಲಿ ಕಿಡಿಗಳನ್ನು ಸೂಸುತ್ತ ತನ್ನ ಕೈಯನ್ನೆ ತ್ತಿ ತತ್ತರಿಸಿ ಮೂರ್ಚೆಯಿಂದ 
ನೆಲಕ್ಕೆ ಬೀಳುವಂತೆ ಗುದ್ದಿದ. ಈ ಘೋರತರವಾದ ಮುಷ್ಟಿಪ್ರಹಾರದಿ೦ದ ಪವನಸುತನು 
ಮೈಮರೆತು ಕೆಳಕ್ಕೆ ಬಿದ್ದ ಇದನ್ನು ನೋಡಿದ ರಾವಣನು, "ಈ ವೀರನು ಎಚ್ಚರಗೊಂಡ 
ಬಳಿಕ ಇವನನ್ನು ಭೂಮಿಗೆ ಬಲಿ ಕೊಡುತ್ತೇನೆ” ಎಂದು ನಿಶ್ಚೈಸಿ ತನ್ನ ರಥವನ್ನೇರಿ 
ವೇಗದಿಂದ ನೀಲನಿದ್ದ ಕಡೆಗೆ ಧಾವಿಸಿದ. 


ಸರ್ಪಸಮನಾಗಿ ಭಯಂಕರವಾದ ಮರ್ಮಭೇದಕ ಶರಗಳಿಂದ ಈ ಕಪಿಕುಲ 
ಸೇನಾನಿಯನ್ನು ಬಗ್ಗು ಬಡಿಯಲು ರಾವಣನು ನುಗ್ಗಿ ಬರಲು, ಕೋಪಾನಲನೇತ್ರನಾದ 
ನೀಲನು ಒಂದು ದೊಡ್ಡ ಬೆಟ್ಟವನ್ನು ಹಿಡಿದು ತಂದು ಬೊಬ್ಬಿಡುತ್ತ ಅಸುರನಾಯಕನ 
ಮೇಲೆ ಬೀಸಿ ಒಗೆಯಲು, ರಾವಣನು ನಗುತ್ತ ಅದನ್ನು ಇಕ್ಕಡಿಗೈದ. ಅಷ್ಟರಲ್ಲಿ 
ಎಚ್ಚರಗೊ೦ಡ ಹನುಮನು ಎದುರಿನಲ್ಲಿ ದಾನವಜನಪತಿಯನ್ನು ಕಾಣದೆ ಎಡಬಲಗಳಲ್ಲಿ 
ನೋಡಿ ದೂರಕ್ಕೆ ನೋಟವನ್ನು ಬೀರಿದಾಗ, ಅಲ್ಲಿ ದಾನವೇಶ್ವರನು ನೀಲನೊಂದಿಗೆ 
ಸೆಣಸುತ್ತಿದ್ದುದನ್ನು ಕಂಡು ಕೋಪಾವಿಷ್ಟನಾದ. "ನನ್ನ ಜೊತೆ ಹೋರಾಡುವುದನ್ನು 


ಬಿಟ್ಟು ಬೇಕಾದಂತೆ ಓಡಾಡುವ ಮೂರ ಇವನು' ಎಂದು ರಾವಣನ್ನು ಕೆಣಕಲು ' 


ಅವನಿದ್ದ ಜಾಗಕ್ಕೆ ಹೋದ. ಮಹಾಪರಾಕ್ರಮಿಯಾದ ರಾವಣನನ ಹೋರಾಟವನ್ನು 
ನೋಡುತ್ತ ಮರುತ್ಸುತನು ಬರುತ್ತಿರಲು, ಇತ್ತ ದಾನವೇ೦ದ್ರನು ನೀಲನೊಡನೆ ತನ್ನ 


ಪೌರುಷವನ್ನು ತೋರುತ್ತಿದ್ದ. ವಾನರಯೂಥನು ಶೈಲವೊ೦ದನ್ನು ತಂದು ಎಸೆಯಲು | 
ಅದನ್ನು ಬಾಣಗಳಿಂದ ಕತ್ತರಿಸಿದ, ಅದರಿಂದ ಕೋಪಗೊಂಡ ನೀಲನು ಒಂದು ದೊಡ್ಡ 


೮೧೬ ಶ್ರೀರಾಮಕಥಾಮೃತ 


| 
& 


| 
| 


ಮರವನ್ನು ಕಿತ್ತು ಎತ್ತಿ ಹೊಡೆದ. ತನ್ನ ಕಡೆ ಬರುತ್ತಿರುವ ಮರವನ್ನು ತನ್ನೊಂದು 
ಬಾಣದಿಂದ ತುಂಡು ತುಂಡು ಮಾಡಿ ಅವನ ಮೇಲೆ ಅನೇಕ ಬಾಣಗಳನ್ನು ಸುರಿಸಿದ. 
ಇದರಿಂದ ಕೋಪಗೊಂಡ ಅಗ್ನಿಸುತನು ಮರಮೊರಡಿಗಳ ರಾಶಿಯನ್ನೇ ಸುರಿಸಿ 
ರಾವಣನು ಅಲ್ಲಿ ನಿಲ್ಲದ ಹಾಗೆ ಮಾಡಿದ. ಆಗ ಅವನು ಕ್ರೋಧಪರವಶತೆಯಿಂದ 
ಶಸ್ತ್ರಾಸ್ತಗಳ ಮಳೆಗರೆದು ಬೊಬ್ಬಿರಿದ. ನೀಲನು ಸಾಮಾನ್ಯನಲ್ಲ, ಒಮ್ಮೆ ನುಗ್ಗಿ 
ಬಾಣಪ್ರಯೋಗಮಾಡಿದರೆ, ಮತ್ತೊಮ್ಮೆ ಚಿಗಿಯುತ್ತ ಶಸ ಗಳನ್ನು ಸುರಿಸುತ್ತಿದ್ದ, 
ಮಗುಳೊಮ್ಮೆ ಎದುರಾಳಿಯ ಬಾಣಗಳಿಂದ ತಪ್ಪಿಸಿಕೊಳ್ಳುತ್ತ ಯುದ್ಧ ಮಾಡುತ್ತಿದ್ದ. ಅಂತಹ 
ನೀಲನನ್ನು ಹಿಡಿಯುವುದು ರಾವಣನಿಗೆ ಅಸಾಧ್ಯವಾಯಿತು, ತನ್ನ ಶಸ ಸಸಮೂಹಕ್ಕೂ 
ಸಿಕ್ಕದಾದ, ಮುಂದೆ ಹೋಗಿ ಕತ್ತಿಯಿಂದ ಹೊಡ ಅಜನ? ಇದ್ದೆ ಕಡೆ ಇದ್ದರೆ 
ತಾನೇ! ಅವನ ಕಾಲುಗಳ ಚಟುಲತೆಗೆ ಹೋಲಿಕೆಯೇ ಇಲ್ಲ ಎಂಬಂತೆ ಅವನ 
ಚಲನವಲನವಿತ್ತು. ಯಾವ ರೀತಿಯ ಹೊಡೆತಕ್ಕೂ ಸಿಕ್ಕದ ಇವನನ್ನು ಏನು ಮಾಡಲಿ 
ಎಂದು ರಕ್ಕಸ ನಾಥನು ಅವನ ಸಾಹಸದಿಂದ ವಿಸ್ಮಿತನಾಗಿ ಆಲೋಚಿಸುತ್ತ ಅವನ ಮೇಲೆ 
ಬಾಣಾಹತಿಯನ್ನು ಮುಂದುವರಿಸಿದ. 


ತನ್ನ ಮೇಲೆ ಬಂದು ಎರಗುತ್ತಿರುವ ಶಸ್ತತತಿಯನ್ನು ಲೆಕ್ಕಕ್ಕೇ ತಂದುಕೊಳ್ಳದೆ 
ಅಪರಿಮಿತ ಕೈಚಳಕದಿಂದ ——- ಕಿರೇಟ ಕೋದಂಡ" ರಥದ ಕಳಶ 
ಮುಂತಾದವುಗಳಲ್ಲಿ ತನ್ನ ಬಾಣಗಳನ್ನು ನೆಡುತ್ತಿದ್ದ ನೀಲನನ್ನು ನೋಡಿ ರಾಘವ 
ಮರುತುತ ಸೌಮಿತ್ರಿ “ಚಕರಿಬವೆ ಮುಂತಾದವರು ಆಶ್ಚರ್ಯ-ಮೆಚ್ಚುಗೆಗಳಿಂದ 
ತಲೆದೂಗಿದರು. ನೆಲದ ಮೇಲೆ ಪಾದರಸದಂತೆ ಚಟುಲತೆಯಿಂದ ನಡೆದಾಡುತ್ತ 
ಹೋರಾಡುವ ಅವನ ಕಾರ್ಯಪರಿಣತಿಯ ಪರಿಯನ್ನು ನೋಡಿ ದೈತ್ಯಪತಿಯೂ 
ಬೆರಗಾಗಿ ನಾಲ್ಕೂ ದಿಕ್ಕುಗಳನ್ನು ನೋಡುವಂತಾಯಿತು. ಹೊಡೆಯಲು ಅವನು 
ಎಲ್ಲಿದ್ದಾನೆಂದು ಕಾಣಿಸುವುದೇ ಇಲ್ಲ; ಇತ್ತ ಕಡೆಯಿರುವನೆಂದು ಹೊಡೆದರೆ 
ಅವನೆತ್ತಲೋ ಇರುತ್ತಾನೆ; ಹೀಗಾಗಿ ಬಿಟ್ಟ ಬಾಣಗಳು ಅವನನ್ನು ತಾಕದೆಯೇ ಇದ್ದರೆ 
ಏನೆಂದು ಹೋರಾಡುವುದು! ಗಾಳಿಯನ್ನು ಗುದ್ದಿ ಮೈನೋಯಿಸಿಕೊ೦ಡ ಪರಿಯಿದು 
ಎ೦ದು ಯೋಚಿಸುತ್ತಿರಲು, ನೀಲನು ತೇರಿನ ತುದಿಯಲ್ಲಿ ನಿಂತಿರುವುದು ಕಾಣಿಸಿ 
ಅತ್ತ ಬಾಣವನ್ನು ಬಿಡಲು ತನ್ನ ಬತ್ತಳಿಕೆಗೆ ಕೈಹಾಕಿದ. ರಾವಣನು ಬಿಟ್ಟ ಬಾಣಗಳು 
ಕಿಡಿಗಳನ್ನು ಸೂಸುತ್ತ ಬರಲು ನೀಲನು ತುಂತುರ್ವನಿಗಳಿಂದ ಅದನ್ನು ಕೆಡಿಸುತ್ತ 
ಜಾಗುವಂತಿ ಅಸ್ತ್ರಗಳನ್ನು ಸುರಿಸಿದ. ಅಸುರರಾಜನು ಕೈಯಲ್ಲಿ ಶರವನ್ನು ಓಡಿದುಕೊಂಡು 
ಕಪೀಶ್ವರನ ಕಡೆಗೆ ನೋಡುತ್ತ, “ನೀಲನೇ, ನೀನು ಯಾದ. ರಥದ ಮೇಲೆ ನಿಂತು 
ಸಾಹಸ ವನ್ನು ಮಾಡುತ್ತೀಯ, ನೀನು ಶತ್ರುವಿನ ಭಾಗಕ್ಕೆ ಯಮ' ಎಂದೆಲ್ಲ ನಿನ್ನ 
ಕೀರ್ತಿಕೌಶಲಗಳನ್ನು ಕುರಿತು ಅನೇಕರು ನಾನಾ ವಿಧವಾಗಿ ಹೊಗಳುತ್ತಾರೆ. "ಆದರೆ, 
ಇಗೋ ನೋಡು, ಆಗ್ನೇಯಾಸ್ತವು ನಿನ್ನ ಕಡೆಗೆ ಬರುತ್ತಿದೆ, ನೀನದನ್ನು ಎಂತಹ 
ಕೌಶಲದಿಂದ ಎದುರಿಸುತ್ತೀಯೋ ನೋಡುತ್ತೇನೆ. ನಿನ್ನ ಜೀವವುಳಿದರೆ ಬಳಿಕ ಭೂಮಿ 
ಮುಂತಾದ ಸಂಪತ್ತನ್ನು ಪಡೆಯಬಹುದು, ಆದರೆ ಅದು ಉಳಿಯುವುದು ಕಷ್ಟ. 


ಯುದ್ಧಕಾಂಡ ಆ೧೭ 


ಆಗ್ನೇಯಾಸ್ತವನ್ನು ಎದುರಿಸುವವರು ನಿನ್ನಂತಹವರು ಜಗತ್ತಿನಲ್ಲೇ ಇಲ್ಲ ಎಂದು 
ಹೊಗಳುವರಲ್ಲ, ನನಾವಸನ ಉಳಿದರೆ ಕಾಗ ನಿನ್ನ ಕುರಿತು ಜಯಡಂಗುರವನ್ನು 
ಹೊಡೆಸುತ್ತೇನೆ. ಇಗೋ. ತಗೋ, ತಡೆ” ಎಂದು ಬೆಂಕಿಬಾಣವನ್ನೆ ಸೆದ. ಥಾತವಾಗ್ರಣಿಯು 
ಬಿಟ್ಟ ವೈಶ್ವಾನರಾಸ್ತ್ರದಿಂದ ಏನಾಗಿಬಿಡುತ್ತದೆಯೋ, ಹಾತ್‌ ಸೂರ್ಯರುಗಳ 
ಪಾಡೇನೋ, ಬೆಟ್ಟಭೂಮಿಗಳೇನು ಗತಿಯನ್ನು ಕಾಣುವುವೋ ಎಂಬುದು ಯಾರಿಗೂ 
ತಿಳಿಯದಾಯಿತು. ನಿಮಿಷಾ೦ತರದಲ್ಲಿ ಆ ಬಾಣದ ದಳ್ಳುರಿಯಿಂದ ಸೂರ್ಯಚಂದ್ರರ 
ತೇಜಸ್ಸು ಮಸುಳಿಸಿತು, ಸಮಸ್ತ ಪ್ರಾಣಿನಿವಹವು ಗಾಬರಿಯಿಂದ ತುಂಬಿಹೋಯಿತು. 
ತೇರಿನ ಮೇಲಿದ್ದ ಕಪಿವರನನ್ನು ಗುರಿಯಾಗಿರಿಸಿಕೊಂಡು ಬಿಟ್ಟ ಆ ಬಾಣವು ಉರಿಯನ್ನು 
ಸೂಸುತ್ತ. ದೊಡ್ಡ ದೊಡ್ಡ ಕೆಂಡಗಳನ್ನುಗುಳುತ್ತ ಭೋರ್ಗರೆಯುತ್ತ ಸರ್ರೆಂದು ಹೋಗಿ 
ಆ ಕಪಿವರನ ಎದೆಗೆ ಬಿತ್ತು. ಅದರ ತಾಪವನ್ನು ತಾಳಲಾರದ ನೀಲನು ನೆಲದ 
ಮೇಲೆ ಬಿದ್ದುಬಿಟ್ಟ ಆದರೆ ತಂದೆಯಾದ ಅಗ್ನಿದೇವನ ಮಹಿಮೆಯೇ ರಾವಣನು ಬಿಟ್ಟ 
ಅಸ್ತದಲ್ಲಿ ಅಡಗಿದ್ದುದರಿಂದಲೂ, ಸ್ವತಃ ಆ ತೇಜಸ್ಪಿಯಾದುದರಿಂದಲೂ ನೀಲನು 
ಮೆನೆಳಕಾಲೂರಿಕೊಂಡು ವೀರಾಸನದಲ್ಲಿ ಬಿದ್ದನೇ ನೇನು ಮೃತನಾಗಲಿಲ್ಲ. 


ನೀಲನು ಬಿದ್ದುದನ್ನು ನೋಡಿ ರಾವಣನು ಸಂತಸದಿಂದ ತನ್ನ ರಥವನ್ನು 
ಲಕ್ಷ್ಮಣನ ಕಡೆಗೆ ತಿರುಗಿಸಿ ಭೋರ್ಗರೆಸುತ್ತ ಓಡಿಸಿದನು. “ತರಳ, ನಿನಗೆ ಯುದ್ಧವೇತಕ್ಕೆ, 
ಹಿಂದಿರುಗು” ಎಂದು ಅವನ ಮೇಲೆ ಶರವೃಷ್ಟಿಯನ್ನು ಕರೆಯಲು ಲಕ್ಷ್ಮಣನು ಆ 
ಬಾಣದ ಸ್ವರೂಪವನ್ನರಿತು ಅವುಗಳನ್ನು ಮಧ್ಯದಲ್ಲಿಯೇ ಖಂಡಿಸಿದನಲ್ಲದೆ ರಾಕ್ಷಸೇಶ್ವರನ 
ಮೇಲೆ ತಾನೂ ಬಾಣದ ಮಳೆಗರೆದ. ವ್ಯರ್ಥವಾಗದ ಮಹಾ ಸರ್ಪಗಳಂತಿದ್ದ 
ತನ್ನ ಬಾಣಗಳನ್ನು ಲಕ್ಷ್ಮಣನು ಕತ್ತರಿಸಿ ಹಾಕಿದುದನ್ನು ಕ೦ಡ ಲಂಕೇಶ್ವರನು 
ಕ್ರೋಧೋನತ್ತನಾಗಿ ಅನೇಕ ಹರಿತವಾದ ಬಾಣಗಳನ್ನು ಸೌಮಿತ್ರಿಯ ಮೇಲೆ 
ಪ್ರಯೋಗಿಸಿದ. ಆ ಕೆಂಗರಿಗೋಲ ಗೊಂದಣವನ್ನು ನೋಡಿದ ಲಕ್ಷ್ಮಣನು ಅವನ್ನೆಲ್ಲ 
ಕಡಿಖಂಡಮಾಡಿಬಿಟ್ಟ ಹೀಗೇ ಇಬ್ಬರೂ ತಮ್ಮ ತಮ್ಮ ಬಿಲ್ಲ ಕೌಶಲದಿಂದ ಸಾಕಷ್ಟು ಕಾಲ 
ಯುದ್ಧಮಾಡಿದರು. “ತಾನು ಯಾವ ಶಸ್ತ್ರಗಳನ್ನು ಪ್ರಯೋಗಿಸಿದರೂ ಸುಮಿತ್ರಾಪುತ್ರನು 
ಅವುಗಳನ್ನೆಲ್ಲ ವ್ಯರ್ಥಗೊಳಸುತ್ತಿದ್ದುದನ್ನು ಕ೦ಡ ರಾವಣಾಸುರನು ಬೆರಗಾಗಿಹೋದ. 
ಜೊತೆಗೆ Pods ಅಟ್ಟಹಾಸ ಮಾಡುತ್ತ ಬ್ರಹ್ಮನಿತ್ತಿದ್ದ ಚಿನ್ನದ ಬಣ್ಣದ 
ಅಗ್ನಿಸಮಾನವಾದ ಬಾಣವನ್ನು ಹೂಡಿ ಲಕ್ಷ್ಮಣನ ಮೇಲೆ ಬಿಡಲು ಅವನು ತತ್ತರಿಸಿ 
ಬೀಳುವಂತಾಯುತು; ಆದರೂ ಹೇಗೋ ಸಾವರಿಸಿಕೊಂಡು ಹರಿತವಾದ ಬಾಣಗಳನ್ನು 
ಬಿಟ್ಟು ಒ೦ದೇ ಕ್ಷಣದಲ್ಲಿ ರಾಕ್ಷಸೇ೦ದ್ರನ ಕೈಯಲ್ಲಿದ್ದ ಬಿಲ್ಲನ್ನು ತು೦ಡರಿಸಿಬಿಟ್ಟ. ಕೈಯಲ್ಲಿದ್ದ 
ಬಿಲ್ಲು ಮುರಿದು ಬೀಳಲು, ರಕ್ಕಸೇಶ್ಚರನು ಮತ್ತೆ ಬ್ರಹ್ಮನಿತ್ತಿದ್ದ ಮಹಾಬಲಶಾಲಿಯೂ 
ಅತಿವೇಗಿಯೂ ಆದ ಶಕ್ತಿಯೆಂಬ ಅಸ ಸ್ತವನ್ನು ತೆಗೆದು ಬಿಲ್ಲ 'ತಿರುಪಿನಲ್ಲಿ ಹೂಡಿ ಬಿಡಲು 
ಅದು ಪ್ರಚಂಡ ವೇಗದಿಂದ ಸಿಡಿಯುತ್ತ ಲಕ್ಷ ನೆಡೆಗೆ ಬ೦ದಿತು; ಅದರ ಮೇಲೆ ಅನೇಕ 
ಪ್ರಬಲವಾದ ಬಾಣಗಳನ್ನು ಬಿಟ್ಟರೂ ಅದು ದಶರಥಪುತ್ರನ ಎಶಾಲವಕ್ಷಸ್ಥಲವನ್ನು 
ತಾಕಿಬಿಟ್ಟಿತು. ಹುಜಾಬಲಕಾಲಿಯಾದ ಅವನು ಶಕ್ತಿಯ ಬಿರುಸಾದ ಹೊಡೆತದಿಂದ 


೮೧೮ ಶ್ರೀರಾಮಕಥಾಮೃತ 


ಮೂರ್ಚೆಹೊಂದಿ ನೆಲದ ಮೇಲೆ ದೊಪ್ಪನೆ ಉರುಳಿದ. ಬೇಗ ಹೋಗಿ ಸುಲಭವಾಗಿ 
ಅವನನ್ನು ಎತ್ತಿಕೊ೦ಡು ಹೋಗಬೇಕೆಂಬ ಉದ್ದೇಶದಿಂದ ತನ್ನ ಎರಡೂ ತೋಳುಗಳಿಂದ 
ಅವನನ್ನು ಮೇಲೆತ್ತಲು ಪ್ರಯತ್ನಿಸಿದ; ಆದರೆ ಅಲುಗಾಡಿಸಲೂ ಸಾಧ್ಯವಾಗಲಿಲ್ಲ. 
ಆಗ ತನ್ನೊಂದು ಮೊಳಕಾಲನ್ನು ನೆಲದ ಮೇಲೂರಿ ತನ್ನ ಶಕ್ತಿಯನ್ನೆಲ್ಲ ಇಟ್ಟು 
ದಾಶರಥಿಯನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದರೂ ಅವನ ಶರೀರವು ಮಿಸುಕಾಡಲಿಲ್ಲ. 
ರಜತಾಚಲವನ್ನು ಹಿಡಿದೆತ್ತಿದ ಅತುಲಬಲಸಂಕಲಿತವಾದ ತನ್ನ ಭುಜಗಳು ಎತ್ತಲಾಗದೇ 
ಹೊದ ಲಕ್ಷ ಪಾನ ದೇಹದೃಢತೆಯನ್ನು ಕಂಡ ರಾವಣನು ಅಚ್ಚರಿಯಿಂದ ತಲೆದೂಗಿದ. 
ತ್ರಿಜಗವಂದಿತ ಮಹಾಪುರುಷನ ಭಜಕರನ್ನು ತನ್ನಂತಹ ಬಲಿಷ್ಠರೂ ಎದುರಿಸುವುದು 
ಅದೆಷ್ಟು ನಿಷ್ಠಲವಾದುದು ಎಂದು ಆಗ ಅವನಿಗೆ ಅರಿವಾಯಿತು. ತನ್ನ ಭುಜಬಲದಿಂದ 
ಮೇರುಗಿರಿಯನ್ನಾದರೂ ಎತ್ತಬಹುದು, ಭೂಮಿಯನ್ನೆ ನೆಗಹಬಹುದು, ಆದರೆ 
ಮೂರ್ಚೆ ಹೋದವರ ಶರೀರವನ್ನು ಎತ್ತುವುದು, ಶಿವ ಶಿವಾ, ಅಸದಳ ಎಂದು 
ದಾನವರಸನು ಚೋದ್ಯಗೊಂಡ. 


ಹೀಗೆ ರಕ್ಕಸೇಶ್ವರನು ಮುಂದೇನು ಮಾಡಬಹುದೆಂಬದನ್ನು ಯೋಚಿಸುತ್ತಲಿರುವಾಗ 
ಸಂವರ್ತಕಾಲದ ಭೈರವನಂತೆ ಆರ್ಭಟಿಸುತ್ತ, ಬರಸಿಡಿಲಿನಂತೆ ಸಿಡಿಗುಡುತ್ತ 
ಗಾಳಿಯಂತೆ ವೇಗವಾಗಿ ಬಂದ ಮರುತಾತ್ಮಜನು ರಾವಣನ ಮೇಲೆ ಭರದಿಂದೆರಗಿ 
ತನ್ನ ಮುಷ್ಟಿಯಿಂದ ಸಿಡಿಲ ಹೊಡೆತದಂತಹ ಬಿರುಸಿನಿಂದ ಅವನು ಬಾಯಲ್ಲಿ 
ರಕ್ತವನ್ನು ಕಕ್ಕಿಕೊಳ್ಳುತ್ತ ಮೊಳಕಾಲೂರಿಕೊಂಡಿದ್ದವನು ಹಾಗೆಯೇ ಮೂರ್ಚೆ ಹೋಗಿ 
ಬಿದ್ದುಬಿಟ್ಟುದನ್ನು ನೋಡಿ, ಮರುತಾತ್ಮಜನ ಪೌರುಷದಿಂದ ನಿಬ್ಬೆರಗಾಗಿ ನೆಲದ 
ಮೇಲಿದ್ದ ಜೀವಜ೦ತುಗಳೂ, ಸುರನಿಚಯವೂ ಸಂತಸದಿಂದ “ಜಯ ಜಯ' ಎಂದು 
ಹೂಮಳೆಗರೆದರು, ಮೇಲೆ ಸುರದುಂದುಭಿಗಳು ಮೊರೆದುವು. ಆಗ ಧೀರನಾದ 
ಹನುಮಂತನು ರಾವಣನಿಂದ ಗಾಯಗೊಂಡು ಮೂರ್ಛಿತನಾಗಿದ್ದ ಲಕ್ಷ್ಮಣನನ್ನು 
ಎತ್ತಿಕೊಂಡು ತನ್ನ ಭುಜಗಳ ಮೇಲಿರಿಸಿಕೊಂಡು ಬೇಗನೇ ರಾಮನಿದ್ದ ಕಡೆಗೆ ತಂದು 
ಮಲಗಿಸಿದ. ರಾವಣನು ಪ್ರಯೋಗಿಸಿದ್ದ ಅಸಮ ಬಲಶಾಲಿಯಾದ ಶಕ್ತಿಯು ಲಕ್ಷ್ಮಣನನ್ನು 
ತಾಕಿ ಗಾಸಿಗೊಳಿಸಿದರೂ, ಅವನೂ ಅಸೀಮ ಬಲಿಷ್ಠನೆಂಬುದನ್ನು ಅರಿತು ಹಿಂದಿರುಗಿ 
ರಾವಣನ ಭಗ್ನವಾಗಿದ್ದ ರಥವನ್ನು ಸೇರಿಕೊಂಡಿತು. ಹೀಗೆ ಶಕ್ತಿಯ ಸಾಮರ್ಥ್ಯವು 
ಇಲ್ಲವಾಗಲು ಸೌಮಿತ್ರಿಯು ಬಹು ಬೇಗ ಚೇತರಿಸಿಕೊಂಡ. ನಾರಾಯಣಾಂಶಸಂಭವನಿಗೆ 
ಎಂದಿಗಾದರೂ ವಿಪತ್ತು ಬರುವುದುಂಟೇ! ಲೋಕಾನುಸರಣೆಯಿಂದ ಲಕ್ಷ್ಮಣನು 
ಸ್ವಲ್ಪಕಾಲ ಮೂರ್ಛಿತನಾದಂತೆ ಕಾಣಿಸಿದನಪ್ಪೆ. ಇತ್ತ ಮಹಾತೇಜಸ್ವಿಯಾದ ರಾವಣನೂ 
ಚೇತರಿಸಿಕೊ೦ಡು ಮತ್ತೊಂದು ಮಹಾಧನುಸನ್ನು ಹಿಡಿದುಕೊಂಡು ಕಪಿಸೈನ್ಯದ ಮೇಲೆ 
ಆಕ್ರಮಣ ಮಾಡಲು, ಬಹುಮಂದಿ ಕಪಿವೀರರು ಸತ್ತು ಉರುಳಿದರು. ವಾನರಸೇನೆಯು 
ಕಂಗೆಟ್ಟು ಮುಂದೇನೂ ತೋರದೆ ಪಲಾಯನ ಮಾಡಿದರು. 


ಧುರವಿಜಯನಾದ ಸೌಮಿತ್ರಿ ಶರಚಾಪಗಳನ್ನು ಹಿಡಿದು ಪಕ್ಕದಲ್ಲಿರಲು ರಘುನಾಥನು 
ಅವನನ್ನು ನೋಡಿ, ಆನ೦ತರ ಎದುರಿಗೆ ಅಷ್ಟು ದೂರದಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದು 


ಯುದ್ಧಕಾಂಡ ೮೧೯ 


ನಿಂತಿದ್ದ ದಶಾಸ್ಯನನ್ನು ಕಂಡು ಅವನ ಕಡೆಗೆ ತ್ವರಿತವಾಗಿ ಹೋಗತೊಡಗಿದ. ಅವನನ್ನು 


ಕಂಡ ಮಾರುತಿಯು ರಾಮನ ಚರಣದ್ವಯಗಳಿಗೆರಗಿ, “ಶ್ರೀಹರಿಯು ಗರುಡವಾಹನದ 
ಮೇಲೆ ಕುಳಿತು ಹೋಗುವ ಹಾಗೆ ನನ್ನ ಹೆಗಲನ್ನೇರಿ ಯುದ್ಧಕ್ಕೆ ಹೊರಡಿ” ಎಂದು 
ವಿನಯದಿಂದ ಬಿನ್ನವಿಸಿಕೊ೦ಡ. ಆಗ ಹರುಷದಿಂದ ಅವನ ಹೆಗಲನ್ನೇರಿದ ರಘುವರನು 
ಭೂದಿವಿಜದೇವತೆಗಳ ಶತ್ರುವಿದ್ದ ಕಡೆ ನಡೆದು ರಕ್ಕಸಬಲವು ಬೆದರುವ ಹಾಗೆ 
ಜಯಘೋಷ ಮಾಡುತ್ತ, ತನ್ನ ಕೋದಂಡವನ್ನು ಜೇವಡೆದು, ದಶಕಂಠನನು ಕುರಿತು, 


“ನೀನು ಶೂರನೇ ಆದರೆ ನನ್ನ ವಿರುದ್ಧ ಸಮರದಲ್ಲಿ ನಿಂತು ನಿನ್ನ ಬಾಹುಬಲವನ್ನು 


ತೋರಿಸು. ಬಹುಕಾಲದಿಂದ ದೇವಸಂತತಿಯನ್ನು ದ್ವೇಷಿಸುತ್ತ. ಭೂದಿವಿಜರಿಗೆ 
ಅಪಚಾರವನ್ನು ಮಾಡುತ್ತ, ಅಖಿಲ ಭೂತತಿಗೆ ತೊಂದರೆಯನ್ನು ಕೊಡುತ್ತ ಬಂದಿರುವ 
ಕಾರಣದಿಂದ ನಿನಗೆ ಈ ಸನ್ನಿವೇಶ ಉಂಟಾಗಿದೆ. ಸ್ವಯಂಭೂನಿಂದ ಈ ಮಹಾ 
ಬಲವು ಬಂದಿದ್ದರೂ ಅವಿರಳವಾದ ದರ್ಪವು ತುಂಬಿಕೊಂಡು ಈಗ ನನ್ನ ದೃಷ್ಟಿಗೆ 
ಬಿದ್ದಿದ್ದೀಯೆ. ಶುಕ್ರಶಿಷ್ಯರ ಅಧಿನಾಥನೇ, ಈಗ ನನ್ನಿಂದ ತಪ್ಪಿಸಿಕೊಂಡು ನೀನು 
ಎಲ್ಲಿಗೂ ಹೋಗಲಾರೆ. ದೇವಲೋಕವನ್ನು ಹೊಕ್ಕರೂ, ಬ್ರಹ್ಮನ ತಲಯದಲ್ಲಿ ಆಸ್ಪದ 
ಪಡೆದರೂ, ಶಂಕರಾಲಯದಲ್ಲಿ ಬಚ್ಚಿಟ್ಟುಕೊಂಡರೂ, ಅಗ್ನೀ ಯೇ ಮುಂತಾದ ದಿಕ್ಷಾಲಕರ 
ಪಟ್ಟಣದಲ್ಲಿ ಅಡಗಿಕೊ೦ಡರೂ, ನಿನ್ನನ್ನು ಯಾರು ತಾನೇ "ರಕ್ಷಿಸಬಲ್ಲರು? ಹಿ೦ದೆ ನೀನು 
ಮಾಡಿದ ಪಾಪಕೃತ್ಯಗಳಿಗೆ ಈಗ ನನ್ನ ಬಾಣಗಳೇ ಪ್ರಾಯಶ್ಚಿತ್ತವನ್ನು ಮಾಡುತ್ತವೆ. 
ತನ್ನ ಸ್ವ ಸ್ಪಶಕ್ತಿಯಿಂದ. ಗಟ ಶ್‌ ಧಾತಿಯನ್ನಾ ಳಿದನೋ, ಯಾರು. ಜನಸ್ಥಾನದಲ್ಲಿ ನಿನ್ನ 
ಬತ್ತ ಪಾಲಿಗೆ ಕಾಳ್ಗಿಚ್ಚಾದನೋ ಆ | ನಾನು ಬಂದಿದ್ದೇನೆ. ನನ್ನೆ ದುರು ವಾ 
ಹೋರಾಡು, ನೀನೂ ಯಮಪುರಿಯನ್ನು ಅವರಂತೆಯೇ ಒಂದರೆಕ್ಷಣದಲ್ಲಿ ಕಾಣುವೆ” 
ಎಂದು ಗಂಭೀರವಾಣಿಯಿಂದ ನುಡಿದ. ಇನವಂಶತಿಲಕನ ಈ ಮೂದಲಿಕೆಯನ್ನು ಕೇಳಿ 
ದನುಜವಂಶಜನಿಗೆ ಕೋಪಾತಿಶಯವುಂಟಾಗಿ ಕಿಡಿಕಿಡಿವೋಗಿ, ತನ್ನ ಬತ್ತಳಿಕೆಯಿಂದ 
ಪಾವಕಾಸ್ತವನ್ನು ತೆಗೆದು ಹನುಮನನ್ನು ನೋಡುತ್ತ ಬಿಡಲು, ಆ ಶರವು ಹೆಚ್ಚಿನ 
ಜ್ವಾಲೆಯನ್ನು ಗುಳುತ್ತ ಬರಲು, ದಶಕಂಧರನ ಆಟೋಪವನ್ನು ನೋಡಿ ರಘುವರನೂ 
ಅದ್ಭುತ ಶರವೊಂದನ್ನು ಕೈಗೆ ತೆಗೆದುಕೊ೦ಡ. ಆ ಅಸ್ತ ಸ್ತವನ್ನು ಬಲ್ಲಿಗೆ ಹೂಡಿ ಬಲವಾಗಿ 
ಬಿಡಲು ಅದು ಹೋಗಿ ನ ರಥಪತಾಕೆ ಸಾರಧಿಗಳನ್ನು ಕೆಡವಿ, ರಾವಣನ 
ಬತ್ತಳಿಕೆಯ ಬಾಣಗಳನ್ನು ನೆಲಸಮ ಮಾಡಿತು; ಆನಂತರ ಬಿಟ್ಟ 'ಅರ್ಧಚಂದಾಕ್ಕ ತಿಯ 
ಬಾಣವು ಬೃಂದಾರಕಾರಿಯನ್ನು ನಡುಗಿಸಿತು, ಅವನ ಕಿರೀಟವನ್ನದು ಹಾರಿಸಿತಲ್ಲದೆ, 
ಕೈಯಲ್ಲಿದ್ದ ಬಿಲ್ಲುಬಾಣಗಳನ್ನು ನೆಲಕ್ಕೆ ಬೀಳಿಸಿತು. ಆಗ ರಕ್ಕಸಮಹೀಪತಿಯು 
ರಣಾಂಗಣದಲ್ಲಿ, ಎಷವನ್ನುಗುಳಿದ ಹಾವಿನಂತೆ, ಜ್ವಾಲೆಗಳನ್ನು ಕಳೆದುಕೊಂಡ 
ಬೆಂಕಿಯಂತೆ, ಬಿಸುಪನ್ನು ಬಿಟ್ಟ ಸೂರ್ಯನಂತೆ ಗೋಚರಿಸಿದ. ಮ್ಲಾನವದನನಾಗಿ 
ಖಿನ್ನತೆಯಿಂದ ಕೂಡಿದ ದನುಜೇ೦ದ್ರನನ್ನು ನೋಡಿ ರಘುರಾಮನು ನಗುತ್ತ ಲೇವಡಿ 
ಮಾಡಿದ: “ರಾಕ್ಷಸೇಶ್ವರನೇ, ಈ ದಿನ ನೀನು ನನ್ನ ಕಡೆಯ ಅನೇಕ ವೀರರನ್ನು ಭೀಕರ 
ಯುದ್ಧದಲ್ಲಿ ಕೊಂದಿದ್ದೀಯೆ. ನೀನು ಬಹಳ ಬಳಲಿರುವುದರಿಂದ ನನ್ನ ಶರಗಳಿಂದ 


೮೨೦ ಶ್ರೀರಾಮಕಥಾಮೃತ 


ಈಗಲೇ ನಿನ್ನನ್ನು ವೈವಸ್ಥತನ ಬಳಿಗೆ ಕಳಿಸದಿರಲು ನಿರ್ಧರಿಸಿದ್ದೇನೆ. ಈಗ ನಿನಗೆ 
ಅಪ್ಪಣೆ ಕೊಟ್ಟದ್ದೇನೆ. ನಿನ್ನ ಊರಿಗೆ ಮರಳಿ ರಾತ್ರಿಯೆಲ್ಲ ವಿಶ್ರಾಂತಿಯನ್ನು ಪಡೆದು ನಾಳೆ 
ಹೊಸತಾದ ಹೊಂದೇರನ್ನೇರಿ ರಣರಂಗಕ್ಕೆ ಧೈರ್ಯದಿಂದ ಬಂದು ನಿನ್ನ ಶೌರ್ಯವನ್ನು 
ತೋರಿಸು. ಆಗ ನನ್ನ ಕೈಗುಣವನ್ನು ನೀನು ನೋಡುವೆಯಂತೆ, ನನ್ನ ಬಾಣಗಳ 
ರುಚಿಯನ್ನು ಸವಿಯುವೆಯಂತೆ” ಎಂದು ಹೇಳಿದ. ಆಗ ರಾವಣನು ಲಜ್ಜೆಯಿಂದ 
ಮೇಲೆದ್ದು ನಿಧಾನವಾಗಿ ನಡೆಯುತ್ತ ತನ್ನ ದಳದೊಡನೆ ಲಂಕೆಗೆ ಹಿಂದಿರುಗಿದ. 
ಅಭಿಮಾನವು ಸೋರಿ ಹೋಗಿ, ತನ್ನ ಕುದುರೆ ಸಾರಥಿಗಳನ್ನು ಕಳೆದುಕೊಂಡು, ಕೆಳಕ್ಕೆ 
ಬಿದ್ದಿದ್ದ ತನ್ನ ಕಿರೀಟವನ್ನು ಎತ್ತಿಕೊ೦ಡು, ಮೈಕೈಯೆಲ್ಲ ಗಾಯಗೊಂಡು ನೋವಿನಿಂದ 
ಕೂಡಿ ದಶಕ೦ಠನು ಲಂಕಾಪುರವನ್ನು ಹೊಕ್ಕ. ರಾಘವನು ಹಿಂತಿರುಗಿ ತನ್ನ ಕಡೆಯ 
ಗಾಯಗೊಂಡ ಸೈನಿಕರನ್ನು ಉಪಚರಿಸಿ ಲಕ್ಷ್ಮಣನನ್ನು ಸ೦ತಸಗೊಳಿಸಿದ. ಹೀಗೆ 
ಲೋಕಕಂಟಕನಾದ ದಶಾಸ್ಕನು ಮನೆಗೆ ಹೋಗಲು, ಸುರಸಮೂಹವು ಸಂತಸದಿಂದ 
ರಾಮನನ್ನು ಹೊಗಳಿ ಹೂಮಳಗರೆಯಿತು, ಭೇರಿಯನ್ನು ಹೊಡೆಸಿತು. ಹೀಗೆ 
ಶ್ರೀಕಾ೦ತನಾದ ರಾಮಪುರದರಸನು ತನ್ನ ಭಜಕರನ್ನು ನಾನಾ ಬಗೆಯಲ್ಲಿ ಹರುಷಗೊಳಿಸಿ, 
ಅವರ ಇಷ್ಟಾರ್ಥಗಳನ್ನಿತ್ತು ದೆಸೆದೆಸೆಗಳಲ್ಲಿ ತನ್ನ ಕರುಣೆಯನ್ನು ಹರಿಸಿದ. 


೨೫. ರಾವಣನು ಪ್ರಯಾಸಪಟ್ಟು ಕುಂಭಕರ್ಣನನ್ನು ಎಬ್ಬಿಸಿ 
ಯುದ್ಧಕ್ಕೆ ಕಳುಹಿಸಿದುದು 


ಜಗದ್ಭಾತ್ರಿಯೇ ಕೇಳು, ದಿತಿಸುತಾಧಿಪನು ರವಿವಂಶಕುಲಲಾಮನ 
ಬಾಣಾಹತಿಯಿಂದ ನೊಂದು ವಾಪಸು ಅರಮನೆಗೆ ಬಂದರೂ ಅವನ ಕಣ್ಣುಗಳಿಗೆ ನಿದ್ದೆ 
ಇಳಿಯದಾಯಿತು. ತನಗಾದ ಭಂಗವನ್ನು ಹೋಗಲಾಡಿಸಿಕೊಳ್ಳಲು ಮಾಡಬೇಕಾದ 
ಕರ್ತವ್ಯವನ್ನು ಕುರಿತು ಆಲೋಚಿಸಲು ದಾನವಮುಖ್ಯರ ಸಭೆಯಲ್ಲಿ ಸಿಂಹಾಸನವನ್ನೇರಿ 
ಕುಳಿತುಕೊಂಡು, ರಾಮನ ಬಾಣಗಳ ಆಹತಿಯನ್ನು ನೆನೆನೆನೆಯುತ್ತ, ಪ್ರತಿಪಕ್ಷದ 
ಬಲವನ್ನು ಗಮನಿಸಿ, ಸಿಂಹದಿಂದ ಪೆಟ್ಟು ತಿಂದ ಆನೆಯಂತೆಯೂ ಗರುಡನ 
ಕೊಕ್ಕಿನಿಂದ ತಿವಿಯಲ್ಪಟ್ಟ ಹಾವಿನಂತೆಯೂ ಮರುಗಿದ. ಅವನಿಗೆ ಆದುದನ್ನು 
ಜ್ಞಾಪಿಸಿಕೊ೦ಡಾಗ, ರಾಮನು ಬಿಡುತ್ತಿದ್ದವೇನು ಬಾಣಗಳೋ ಬ್ರಹ್ಮದಂಡಗಳೋ, 
ಕುಡಿಮಿಂಚಿನ ಮರಿಗಳೋ, ಗರಿಗಳುಳ್ಳ ಕೆಂಡಗಳೋ ಎಂಬಂತೆ ಇದ್ದರೆ, ರಾಮನೇನು 
ಮನುಷ್ಯನೋ ವೈರಿಗಳನ್ನು ತರಿದಿಡುವ ಕಲ್ಪಾಂತಭೈರವನೋ ಎನ್ನಿಸುತ್ತಿತ್ತು. “ಅಯ್ಯೋ, 
ವಿಧಿವಶದಿ೦ದ ಈ ಸಮರದಲ್ಲಿ ನಾನು ನರನೊಬ್ಬನಿಂದ ಪರಾಭೂತನಾದೆ; ಶಿವನೇ, 
ನಿನ್ನ ವರಗಳ ಮಹಿಮೆ ಅಮೋಘವಾದುದು, ಆದರೆ ನನ್ನ ದೌರ್ಭಾಗ್ಯದ ಕಾಲದಲ್ಲಿ, 
ಅಕಟಕಟ ಯುದ್ಧರಂಗದಲ್ಲಿ ನಾನು ಮಾಡಿದ ಅತುಲ ತಪಸ್ಸಿಗೆ ಏನಾಯಿತೋ, 
ನಾನು ಪೂಜನೆ ಮಾಡಿದ ದೈವಕ್ಕೇ ಏನಾಯಿತೋ, ನಾನು ಪಡೆದ ವರಗಳ ಮಹಿಮೆ 
ಎಲ್ಲಿ ಹೋಯಿತೋ! ನನಗೆ ಮಾನಭಂಗವಾಯಿತಲ್ಲ, ಒಬ್ಬ ನರನ ದೆಸೆಯಿಂದ 


ಯುದ್ಧಕಾಂಡ ೮೨೧ 


ನನ್ನ ಮಹಾಬಲವು ಹೀನಾಯವಾಗಿ ಸೋಲುಣ್ಣುವಂತಾಯಿತೇ! ಶಿವ ಶಿವಾ, ನಾನು 
ನಿರ್ವೀರ್ಯನಾಗಿಬಿಟ್ಟೆ, ದೇವ ದಾನವ ಗಂಧರ್ವರಿಂದಲೂ, ಯಕ್ಷ ರಾಕ್ಷಸ ಪನ್ನಗ 
ಕಿನ್ನರರರಿ೦ದಲೂ ನನಗೆ ಸಾವು ಬಾರದಂತೆ ಬ್ರಹ್ಮನು ವರವನ್ನೇನೋ ಕೊಟ್ಟ; ಆದರೆ 
ನರವಾನರರಿಂದ ಸಾವು ಬರಬಾರದೆಂಬುದನ್ನು ಕೇಳಲು ಮರೆತುಬಿಟ್ಟೆನಲ್ಲ, ಅಯ್ಯೋ! 
ಇಕ್ಸ್ವಾಕುವಂಶದ ಅನರಣ್ಯನು ತನ್ನ ವಂಶದಲ್ಲಿ ಹುಟ್ಟುವ ಪುರುಷನೊಬ್ಬನಿಂದ ನಿನ್ನ 
ಹಾಗೂ ನಿನ್ನ ಮಕ್ಕಳು ಮರಿಗಳ ಸಂಹಾರವಾಗುವುದು ಎಂದು ಹೇಳಿದ್ದ; ಈ ರಾಮನೇ 
ಆ ಪುರುಷನಾಗಿರಬಹುದೇ? ಹಿಂದೆ ಪಾರ್ವತಿ ನಂದೀಶ ವರುಣಾತ್ಮಜೆಯರ 
ಕಾರಣದಿಂದ ನಾನು ಪಡೆದ ಶಾಪ ಮತ್ತು ಅಪ್ಪುರಾಂಗನೆಯ ಅಚಿಂತ್ಯ ನುಡಿಗಳು 
ಹಾಗೂ ಮುನಿವಚನಗಳು ಎಂದಿಗಾದರೂ ಹುಸಿಯಾದಾವೇ? ಕಂತುಪರವಶತೆಯಿಂದ 
ನಾನು ವೇದಾವತಿಯನ್ನು ಬಲಾತ್ಮರಿಸಲು ಆ ಕಾಂತೆಯು, "ನಾನು ಸೀತೆಯ ರೂಪದಲ್ಲಿ 
ಮತ್ತೊಂದು ಜನ್ಮವೆತ್ತಿ ಬಂದು ನಿನ್ನನ್ನು ಕೊಲ್ಲುತ್ತೇನೆ' ಎಂದ ಕಾರಣದಿಂದಲೇ 
ಸೀತೆಯು ನನ್ನ ನಗರವನ್ನು ಪ್ರವೇಶಿಸುವಂತಾಯಿತೇ? ಯಾವ ಯಾವ ರೀತಿಯಲ್ಲಿ 
ಆಲೋಚಿಸಿದರೂ ನನಗೆ ಜಯವು ದೊರೆಯುವ ಸೂಚನೆಯು ಕಾಣಿಸುತ್ತಿಲ್ಲ. 
ರಾಮನು ಕಾಳ್ಗಿಚ್ಚಿನಂತೆ ಬಂದು ದಿತಿವ೦ಶವನ್ನು ಉನ್ಮೂಲನ ಮಾಡುತ್ತಿದ್ದಾನೆ. ಇದಕ್ಕೆಲ್ಲ 
ಏನು ಪರಿಹಾರ, ಈ ಸಮಸ್ಯೆಗೆ ಏನು ಉಪಾಯಗಳುಂಟೋ ಅವನ್ನೆಲ್ಲ ನೀವು 
ಮನಸ್ಸಿನಲ್ಲಿಯೇ ಆಲೋಚಿಸಿಕೊಂಡು ಹೇಳಿರಿ” ಎಂದು ಖಿನ್ನವದನನಾಗಿ ಹೇಳಿದ. 
ರಾವಣನ ಆ ನಿರೂಪಣೆಯನ್ನು ಕೇಳಿದ ದಾನವರೆಲ್ಲ ಭೀತಿದುಃಖಗಳಿ೦ದ ಕೂಡಿದರು, 
ಯಾರೂ ಮಾತನಾಡಲಿಲ್ಲ. 


ಎಲ್ಲರೂ ಮೌನವಾಗಿರುವುದನ್ನು ನೋಡಿದ ದಾನವೇಂದನು ನಿಟ್ಟುಸಿರುಗಳನ್ನು 
ಬಿಡುತ್ತ ತಾನೇ ಮಾತಾಡತೊಡಗಿದ: “ಈ ರಾಘವನನ್ನು ಸಮರಾಂಗಣದಲ್ಲಿ ಎದುರಿಸಿ 
ಹೋರಾಡುವ ವೀರನು ನಮ್ಮಲ್ಲಿ ಯಾರಿದ್ದಾರೆ? ಕುಂಭಕರ್ಣನನ್ನು ಬಿಟ್ಟು ಹೀಗೆ 
ನಿಲ್ಲಬಲ್ಲವರನ್ನು ಬುವಿಯಲ್ಲಿ ಯಾರನ್ನೂ ಕಾಣೆ, ಆದರೆ ಆ ಮಹಾಸುರನು ಈಗ 
ಒಂಬತ್ತು ದಿನಗಳ ಹಿಂದೆ ನಮ್ಮೊಡನೆ ಸಮಾಲೋಚನೆಯಲ್ಲಿ ಭಾಗವಹಿಸಿ ಅಂದಿನಿಂದ 
ನಿದ್ರಾವಶನಾಗಿ ಮಲಗಿದ್ದಾನೆ, ಇನ್ನೂ ಒಂಬತ್ತು ತಿಂಗಳೂ ಹಾಗೆಯೇ ನಿದ್ರಿಸುತ್ತಾನೆ. 
ಜಗತ್ತಿನಲ್ಲಿ ಆಗುತ್ತಿರುವ ಯಾವುದನ್ನೂ ಅರಿಯದೆ, ತಿ೦ಗಳು ವರುಷಗಳನ್ನು ತಿಳಿಯದೆ 
ಅವನು ಮಲಗಿದ್ದಾನೆ. ಈ ಯುದ್ಧದಲ್ಲಿ ನಮಗೆ ಬಂದೊದಗಿರುವ ಅಪಜಯವು 
ಅವನಿಗೆ ಗೊತ್ತೇ ಇಲ್ಲ. ಬ್ರಹ್ಮನ ಶಾಪಕ್ಕೊಳಗಾದ ಅವನು ನಮಗೆ ಈ ಸಂಕ್ಷೇಶವುಂಟಾದ 
ಕಾಲಕ್ಕೆ ಸರಿಯಾಗಿ ನಿದಿಸುತ್ತಿದ್ದಾನೆ. ನೀವೆಲ್ಲ ಹೋಗಿ ಅವನನ್ನು ಎಚ್ಚರಗೊಳಿಸಿರಿ; 
ಭೀಮಬಲನಾದ ಅವನು ಬಂದು ತನ್ನ ಶೌರ್ಯಾಡಂಬರದಿಂದ ವಾನರಸಂಕುಲವನ್ನು 
ಸಂಹರಿಸಿ ಒಂದೇ ಕ್ಷಣದಲ್ಲಿ ನಮಗೆ ಜಯವನ್ನು ತಂದೀಯುತ್ತಾನೆ” ಎಂದು 
ಹೇಳಲು ನೆರೆದಿದ್ದವರೆಲ್ಲ ಎದ್ದರು. ಕುಂಭಕರ್ಣನನ್ನು ಎಚ್ಚರಿಸಲು ಪ್ರಯತ್ನಿಸಿದರೆ 
ತಮಗೇನು ಆಪತ್ತು ಬಂದೊದಗುವುದೋ ಎಂದು ಭಯಪಟ್ಟರೂ, ಹೋಗದಿದ್ದರೆ 
ರಾವಣನೇ ತಮಗೆ ವಿಪತ್ಕಾರಿಯಾಗುತ್ತೆಂಬುದನ್ನು ಬಲ್ಲವರಾದ ಅವರು ಅಡಕೊತ್ತಿನಲ್ಲಿ 


೮೨ಿತಿ ಶ್ರೀರಾಮಕಥಾಮೃತ 


ಸಿಕ್ಕಿದವರಂತೆ  ಹಲುಬುತ್ತ ಅಂತೂ ಕುಂಭಕರ್ಣನ ಮನೆಯನ್ನು ತಲುಪಿದರು. 
ಅವನು ಎಚ್ಚರುಗೊಂಡಾಗ ಅರ್ಪಿಸಲೆಂದು ಗಂಧ ಹೂಹಣ್ಣು ಮುಂತಾದುವನ್ನು 
ತಮ್ಮೊಡನೆ ಒಯ್ದರು. ಜೊತೆಗೆ ಎದ್ದೊಡನೆ ಅವನ ಭೋಜನಕ್ಕಾಗಿ ಅಪಾರ 
ಪ್ರಮಾಣದ ರಕ್ತಮಾ೦ಸಗಳನ್ನು ತಂದು ಮನೆಯ ಹೊರಗಿರಿಸಿದರು. ಕುಂಭಕರ್ಣನದು 
ಒ೦ದು ಯೋಜನ ವಿಸ್ತಾರವಾದ ದೊಡ್ಡ ಅರಮನೆ; ಒಳಗೆ ನಾನಾ ಚಿತ್ತಾಪಹಾರ 
ಮಾಡುವ ವೈಭವದಿಂದ ಕೂಡಿದ ಆ ಮನೆಯನ್ನು ಕಂಡು ಬೆರಗುವಟ್ಟರು. ಹೇಗೆ 
ಹೇಗೆಯೋ ಕೈಕಾಲುಗಳನ್ನು ಚಾಚಿಕೊಂಡು ದೊಡ್ಡ ಬೆಟ್ಟದಂತೆ ಮಲಗಿರುವ ಅವನ 
ಭೀಮಾಕಾರವಾದ ಮೂಗಿನ ಹೊಳ್ಳೆಗಳು ದೊಡ್ಡ ಗುಹೆಗಳಂತೆ ಕಾಣುತ್ತಿದ್ದವು; ಅವನ 
ಉಸಿರಾಟವು ಕಾಳೋರಗನ ಬುಸುಗುಟ್ಟುವಿಕೆಯನ್ನು ನೆನಪಿಗೆ ತರುತ್ತಿತ್ತು. ಅವನನ್ನು 
ಕಂಡು ಬೆದರಿ, ಹೇಗೆ ಎಚ್ಚರಿಸುವುದು ಎಂದು ಚಿಂತಿಸಿದರು. ಆನಂತರ ಅವನು 
ಎಚ್ಚರಗೊಂಡರೆ ತೃಪ್ತಿಪಡಿಸಲೆಂದು ವಿವಿಧ ಪ್ರಾಣಿಗಳ ದೊಡ್ಡ ಮಾಂಸದ ರಾಶಿಯನ್ನು 
ತಂದು ಸುರುವಿದರು, ಜೊತೆಗೆ ಅನ್ನವನ್ನು ಬೆಟ್ಟದಂತೆ ಸುರಿದು, ನಾನಾ ಬಗೆಯ 
ಮದ್ಯಗಳನ್ನಿಟ್ಟರು. 

ಆನಂತರ “ಕುಂಭಕರ್ಣ ಮಹಾದೈತ್ಯೇಂದರಿಗೆ ಜಯವಾಗಲಿ” ಎಂದು ಕೂಗಿ 
ಎಚ್ಚರಿಸಲು ಪ್ರಯತ್ನಿಸಿದರು. ಎಲ್ಲ ಒಟ್ಟಾಗಿ ಸೇರಿ ಕಿರುಚಿದರು. ಆದರೆ ರಾಕ್ಷಸನು 
ಮೇಲೇಳಲಿಲ್ಲ. ಅವನ ಕೈಕಾಲುಗಳನ್ನು ಹಿಡಿದು ಅಲುಗಾಡಿಸಿದರು, ಉಹ್ವೂ, ಇಲ್ಲ; 
ಭಟರು ಸೇರಿ ಒಟ್ಟಾಗಿ ಶ೦ಖಗಳನ್ನೂದಿ ಜಾಗಟೆಗಳನ್ನು ಬಾರಿಸಿ ಭೇರಿಗಳನ್ನು 
ಮೊಳಗಿಸಿ ದೊಡ್ಡ ಸದ್ದು ಮಾಡಿದರು. ಆ ಕೋಲಾಹಲದ ದನಿ ಕೇಳಿ ಹಕ್ಕಿಗಳು 
ಬೆದರಿದುವೇ ಹೊರತು ರಕ್ಕಸನು ನಿದ್ದೆ ತಿಳಿದೇಳಲಿಲ್ಲ. ಆ ಶಬ್ದವು ಆಗಸವನ್ನೆಲ್ಲ 
ವ್ಯಾಪಿಸಿ ಅಷ್ಟದಿಗ್ಗಜಗಳ ಕಿವಿಗಳನ್ನು ತಿವಿಯಿತು; ಮೃಗಗಳು ಬೆದರಿದುವು. ಆಗ ಮುಸಲ 
ಮುದ್ದರ ಪಿಡಿವಾಳ ತೋಮರಗಳಿ೦ದ ಹೊಡೆದು, ಹೊಸೆದಾಗಿ ಹರಿತಗೊಳಿಸಿದ 
ಶೂಲ ಪರಶು ಖಡ್ಗಗಳಿಂದ ತಿವಿದರು. ಇಷ್ಟಾದರೂ ದೈತ್ಯನ ನಿದ್ದೆ ತಿಳಿಯದಾಯಿತು. 
ಆಗ ಆನೆಗಳನ್ನು ಅಂಕುಶದಿಂದ ತಿವಿದು, ಕುದುರೆಗಳಿಗೆ ಹೊಡೆದು, ಕತ್ತೆ ಒಂಟೆಗಳಿಗೆ 
ದೊಣ್ಣೆಗಳಿಂದ ಪ್ರಹರಿಸಿ ಕೂಗಿಸಿದರು. ಹತ್ತು ಸಾವಿರ ಭೇರಿಗಳನ್ನು ಒಟ್ಟಿಗೇ ಬಾರಿಸಿದರು, 
ಎಲ್ಲರೂ ಒಟ್ಟಿಗೆ ಸೇರಿ ಬೊಬ್ಬಿಟ್ಟರು. ರಾಕ್ಷಸನ ಕೈಕಾಲುಗಳನ್ನು ಬಂಧಿಸಿ ಹಗ್ಗಗಳ 
ಮತ್ತೊಂದು ತುದಿಯನ್ನು ಆನೆಗಳಿಗೆ ಕಟ್ಟಿ ಎಳಸಿದರೂ ಪ್ರಯೋಜನವಾಗಲಿಲ್ಲ. ಯಾವ 
ಪ್ರಯತ್ನಗಳನ್ನು ಮಾಡಿದರೂ ದಾನವನಿಗೆ ಎಚ್ಚರಾಗದಿರುವಷ್ಟು ಶಾಪವು ಅವನನ್ನು 
ನಿದ್ರೆಗೆ ಒಳಪಡಿಸಿತ್ತು. ಆ ಬಳಿಕ ಸಾವಿರ ಆನೆಗಳನ್ನು ತಂದು ಅವನ ಮೈಮೇಲೆ 
ಓಡಾಡಿಸಿದಾಗ ಅವನಿಗೆ ಯಾರೋ ತನ್ನ ಮೈಯನ್ನು ಮುಟ್ಟುವ ಅನುಭವವಾಗಿ 
-ಭೀಕರವಾಗಿ ಆಕಳಿಸಲು ನೆರೆದಿದ್ದ ದೈತ್ಯಸಮೂಹ ಹೆದರಿ ಕ೦ಗೆಟ್ಟಿತು. ಆನಂತರ 
ದೈತ್ಯನು ತನ್ನ ಮಹಾಬಾಹುಗಳನ್ನು ಕೊಡವಿಕೊಂಡು ಮತ್ತೆ ಆಕಳಿಸಿದ. ಹೀಗೆ 
ನಿಧಾನವಾಗಿ ನಿದ್ದೆ ತಿಳಿದೆದ್ದ ಕುಂಭಕರ್ಣನಿಗೆ ನೆರೆದಿದ್ದ ರಾಕ್ಷಸರು ತಂದೊಟ್ಟಿದ್ದ 
ಭೋಜನಸಾಮಗ್ರಿಯನ್ನು ತೋರಿಸಿದರು. ಕುರಿ ಮೇಕೆ ಹಂದಿ ಕೋಣ ಮುಂತಾದ 


ಯುದ್ಧಕಾಂಡ ೮೨೩ 


ಪ್ರಾಣಿಗಳ ಮಾಂಸವನ್ನು ತಿಂದು, ಕೊಡಗಟ್ಟಳ ರಕ್ತವನ್ನು ಕುಡಿದ ಮೇಲೆ ಅವನ ಸ್ಥಿತಿ 
ತಹಬಂದಿಗೆ ಬಂದಂತಾಯಿತು. ಆಗ ಕಣ್ಣುಗಳನ್ನರಳಿಸಿ, “ನನ್ನನ್ನೇಕೆ ಇಷ್ಟು ಬೇಗ 
ಎಬ್ಬಿಸಿದಿರಿ? ಅಣ್ಣನು ಕ್ಷೇಮದಿಂದಿರುವನೇ? ಇಂದಜಿತುವು ಸುಖವಾಗಿದ್ದಾನೆ ತಾನೇ? 
ನೀವು ಇಷ್ಟೊಂದು ಜನ ಬಂದಿರುವ ಕಾರಣವೇನು? ಅಡಸಿದ ಆಪತ್ತನ್ನು ನಾನು 
ನಿವಾರಿಸುತ್ತೇನೆ, ಹೇಳಿ; ದೇವತೆಗಳೂ ದಿಕ್ಬಾಲಕರನ್ನೂ ಭೂಮಿಗೆ ತಂದು ನಿಲ್ಲಿಸುತ್ತೇನೆ, 
ಸಮುದ್ರಗಳ ನೀರನ್ನು ಪೂರ್ತಿ ಹೀರಿಬಿಡುತ್ತೇನೆ, ಕಾಡುಗಿಚ್ಚನ್ನು ನುಂಗಿಬಿಡುತ್ತೇನೆ, 
ಹರವಿರಿಂಚಿಗಳಾಗಲೀ ಬೇರಾವನಾಗಲೀ ಯುದ್ದದಲ್ಲಿ ನನ್ನನ್ನು ಎದುರಿಸುವವನು 
ಯಾರಿದ್ದಾರೆ? ಬೇಗ ಹೇಳಿ, ಒದಗಿರುವ ಆಪತ್ತಾದರೂ ಯಾವುದು?” ಎಂದು 
ಬೆಸಗೊಂಡ. ಆಗ ಬಂದಿದ್ದ ದಾನವರು ಕೈಕಟ್ಟಿಕೊಂಡು ಬಾಗಿ, “ಮಹಾಪ್ರಭುಗಳೇ, ನಮಗೆ 
ದೇವತೆಗಳೀಂದ ಎಂದಿಗೂ ವಿಪತ್ತು ಒದಗಲಾರದು, ಆದರೆ ಈಗ ಮನುಷ್ಯನೊಬ್ಬನಿಂದ 
ನಮ್ಮ ಸಂಕಟ ಆರಂಭವಾಗಿದೆ. ವಾನರಸೈನ್ಯ ವು ಲಂಕೆಯನ್ನು ಸುತ್ತುಗಟ್ಟಿದೆ. ರಾವಣ 
ಮಹಾಪಭುಗಳು ಸೀತೆಯನ್ನು ಕರೆದು ತಂದುದರಿಂದ ಕು ಕೋಧಗೊಂಡಿದ್ದಾನೆ. 
ಕಪಿಸೈನ್ಯವು ನಮ್ಮ ಕಡೆಯ ಧೂಮಾಕ್ಷ ಅಕಂಪನ ಪ್ರಹಸ್ತ ಮುಂತಾದ ವೀರಭಟರನ್ನು 
ಸು ಹಾಕಿದ್ದಾರೆ. ಕೊನೆಗೆ ಮಹಾ ಕೋಪದಿಂದ ದೈತ್ಯೇಶ್ವರರೇ ಯುದ್ಧಕ್ಕೆ 
ಹೋಗಲು ರಾಮನ ಅಸ್ತಗಳನ್ನೆ] ದುರಿಸಲಾರದೆ ಜೀವಮಾತ್ರವನ್ನು “fe Wea ಮನೆಗೆ 
ವಾಪಸಾಗಿದ್ದಾರೆ. ನ ನುದೇವತೆಗಂದೆ ಪೂಜಿತನಾಗಿ 'ದಿಕ್ವಾಲಕರನ್ನು ತನ್ನ 
ಹತೋಟಿಯಲ್ಲಿರಿಸಿಕೊಂಡು ಮೂರು ಲೋಕಗಳಲ್ಲಿಯೂ ಮಹಾ ಪರಾಕ್ರಮಿಯೆಂದು 
ಹೆಸರಾದ ರಾವಣೇಶ್ವರರು ಈಗ ಹುಲುಮನುಜನೊಬ್ಬನ ಏಟಿನಿಂದ ಮೂರ್ಛಿತರಾಗಿ, 
ಕೊನೆಗೆ ಅವನ ಕೃಪೆಗೊಳಗಾಗಿ ಜೀವವನ್ನುಳಿಸಿಕೊಂಡು ಬಂದಿದ್ದಾರೆ” ಎಂದು 
ನಡುಗುತ್ತ ಇದ್ದ ವಿಷಯವನ್ನು ಅರುಹಿದರು. 


ದೇವಕಂಟಕನಾದ ತನ್ನ ಅಣ್ಣನು ಯುದ್ಧದಲ್ಲಿ ಸೋತ ವಿಷಯವನ್ನು ಕೇಳಿದ 
ಕುಂಭಕರ್ಣನ ಕೋಪ ಆಗಸವನ್ನಡರಿತು. ಭಯಂಕರವಾಗಿ ಗರ್ಜಿಸುತ್ತ ಮೇಲೆದ್ದು, 
“ಬೇಗನೆ ಹೋಗಿ ಈ ನರರ ಜೀವವನ್ನು ಜಾರಿಸುತ್ತೇನೆ, ಫ್ಲವಗತತಿಯನ್ನು ಸಂಹರಿಸಿ 
ರಾಕ್ಷಸಗಣಕ್ಕೆ ಉಣಬಡಿಸುತ್ತೇನೆ, ರಾಮನು ರಾವಣನ ಪದಯುಗಕ್ಕೆ ಬೀಳುವಂತೆ 
ಮಾಡುತ್ತೇನೆ” ಎಂದು ಹಲ್ಲುಕಡಿಯುತ್ತ, ಕಣ್ಣುಗಳು ಶಿವನ ಮೂರನೆಯ ಕಣ್ಣನ್ನು 
ನೆನಪಿಸುವಂತೆ  ಉರಿಯುತ್ತಿರಲು, ಮಹೋದರನೆಂಬ ರಕ್ಕಸನು ಕೈಮುಗಿದು. 
“ಮಹಾಸ್ವಾಮಿ, ಈ ಭೂಮಿಯಲ್ಲಿ ನಿಮ್ಮನ್ನು ಸಂಗರದಲ್ಲೆದುರಿಸಿ ನಿಲ್ಲುವವರಾರು? 
ನಿಮ್ಮ ಕೋಪದಿಂದ ಸರಸಿಜಭವಾಂಡವೇ ಕಂಪಿಸುತ್ತದೆ; ಅಂಥದರಲ್ಲಿ ನಿಮಗೆ 
ಅಡ್ಡಿಯೇನಿದೆ? ಆದರೆ ಮೊದಲು ನಿಮ್ಮ ಅಣ್ಣನವರನ್ನು ಕಂಡು ಅವರು ಏನು 
ಹೇಳುತ್ತಾರೆಂಬುದನ್ನು ಕೇಳಿ ಆನಂತರ ತಮ್ಮ ಮನಬಂದಂತೆ ಮಾಡಿರಿ” ಎಂದು 
ವಿನಯದಿಂದ ಬಿನ್ನವಿಸಿಕೊಂಡ. ಕುಂಭಕರ್ಣನು ಆ ಮಾತಿಗೆ ಒಪ್ಪಿಗೆಯಿತ್ತು ರಾವಣನ 
ಅರಮನೆಯತ್ತ ಹೊರಡಲು ಸಿದ್ಧನಾದ. ಅಷ್ಟರಲ್ಲಿ ಒಬ್ಬ ರಕ್ಕಸನು ದೈತ್ಯನಾಥನ ಬಳಿಗೆ 
ಹೋಗಿ ಕುಂಭಕರ್ಣನು ಎಚ್ಚೆತ್ತಿರುವ ವಿಷಯವನ್ನು ಅರುಹಿದ. ಅದನ್ನು ಕೇಳಿದ 


೮೨೪ ಶ್ರೀರಾಮಕಥಾಮೃತ 


ದನುಜೇಶನು ಸಂತಸಗೊಂಡು ಆ ಘನ ಪರಾಕ್ರಮಿಯನ್ನು ಬೇಗ ಕರೆತರುವಂತೆ 
ಆಜ್ಞಾಪಿಸಿದ. ಅವನು ವೇಗವಾಗಿ ಕುಂಭಕರ್ಣನ ಮನೆಗೆ ಬಂದು ಕೈಮುಗಿದು 
ಸ್ತುತಿಸಿ, “ನಿಮ್ಮ ಅಣ್ಣನವರು ನಿಮ್ಮನ್ನು ಕಾಣಲು ಕಾತರರಾಗಿ ಕಾಯುತ್ತಿದ್ದಾರೆ, ಇದನ್ನು 
ತಿಳಿಸಲು ನನ್ನನ್ನು ನಿಮ್ಮೆಡೆಗೆ ಕಳುಹಿದ್ದಾರೆ” ಎಂದು ಬಿನ್ನವಿಸಿಕೊಂಡ. ಆಗ ಆ 
ದೈತ್ಯನು ತನ್ನ ಅಣ್ಣನ ಆಜ್ಞೆಯನ್ನು ಕೇಳುವ ಕಾತರದಿ೦ದ ಆಗಸದಲ್ಲಿ ಅಂಡಲೆಯಲು 
ಎಂಧ್ಯಾಚಲವೆದ್ದು ಬರುವಂತೆ ಮೇಲೆದ್ದು, ಮುಖವನ್ನು ತೊಳೆದುಕೊಂಡು, 
ಕಂಠಪೂರ್ತಿ ಮದ್ಯವನ್ನು ಕುಡಿದು, ಅಲಂಕಾರ ಮಾಡಿಕೊಂಡು ತನ್ನ ಮನೆಯಿಂದ 
ಹೊರಟು, ಅಲಂಕೃತಗೊಂಡ ರಾಜಮಾರ್ಗದಲ್ಲಿ ಸಂಚರಿಸುತ್ತ ಅಣ್ಣನನ್ನು ಕಾಣಲು 
ಉತ್ಸುಕತೆಯಿಂದ ಬ೦ದ. ಸೂರ್ಯನ ಕಾಂತಿಯನ್ನು ಇಳಿಕೆಗೈವ ಹೊಳಪಿನಿಂದ 
ರಾರಾಜಿಸುತ್ತಿದ್ದ ಮಣಿಕಿರೀಟವನ್ನು ಧರಿಸಿ ರಾಜಬೀದಿಯಲ್ಲಿ ಬರುತ್ತಿದ್ದ ಅವನನ್ನು 
ಅಲ್ಲಲ್ಲಿ ಇದ್ದ ಕಪಿನಾಯಕರು ಕಾಣಲು ಅವರ ಮುಖಗಳು ಕಂದಿಹೋದುವು; 
ಕೆಲವರು ಅಲ್ಲಿಯೇ ಉರುಳಿದರು, ಮತ್ತೆ ಕೆಲವರು ಅವನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು 
ಓಡಿ ಹೋಗಿ ಮರೆಯಲ್ಲಿ ಅವಿತುಕೊಂಡರು; ಕೆಲ ಮಂದಿ ಕಪಿನಾಯಕರು ಭಯದಿಂದ 
ನಡುಗುತ್ತ ಸಗರವಂಶಜನಾದ ರಾಮಪುರದರಸನನ್ನು ಮೊರೆವೊಗಲು ಧಾವಿಸಿದರು. 


೨೬. ರಾವಣನು ಕುಂಭಕರ್ಣನನ್ನು ಯುದ್ಧಕ್ಕೆ ಕಳುಹಿಸಿದುದು 


ಹಿಮಗಿರಿತನೂಜೆಯೇ ಕೇಳು, ಕುಂಭಕರ್ಣನು ಅಣ್ಣನ ಬಳಿಗೆ ಪ್ರೀತಿಯಿಂದ 
ಹೋಗುತ್ತಿರಲು ಸೂರ್ಯಚಂದ್ರ ಅಗ್ನಿಗಳ ತೇಜಸ್ಸು ಮಸುಳಿಸಿತು, ಬ್ರಹ್ಮನು ಕಂಪಿಸಿದ, 
ಅಮರಸಂದಣಿಯು ಇನ್ನು ತಮ್ಮನ್ನಾರು ಕಾಪಾಡುವವರು ಎಂದು ಮರುಗಿದರು, 
ಕಪಿಗಳು ಭೀಕರ ಮೂರ್ತಿಯನ್ನು ನೋಡಿ ಭಯಗೊಂಡು ಹಕ್ಕಿರಿದು ಚೀರಿ 
ದಿಕ್ಕಾಪಾಲಾಗಿ ಓಡಿದುವು. ನೆಲವನ್ನೇ ನುಂಗುವ ಆಸೆಯಿಂದ ಯಮನು ಭೂತಳಕ್ಕೆ 
ಬ೦ದನೋ, ರವಿಶಶಿಗಳನ್ನು ನುಂಗಲು ಕಲ್ಬಾಂತಭೈರವನು ಈ ಭೀಕರಾಕಾರವನ್ನು 
ತಾಳಿ ನಡೆತಂದನೋ ಎಂಬಂತಿದ್ದ ರಾಕ್ಷಸನನ್ನು ನೋಡಿದ ಭೂಮಿಯ ಅಖಿಲ 
ಜೀವಜಾತಗಳು ಭೀತಿಯಿಂದ ತತ್ತರಿಸಿದುವು. ಕಪಿಗಳಲ್ಲ ದಿಕ್ಕುದಿಕ್ಕಿಗೆ ಓಡುತ್ತಿರುವುದನ್ನು 
ಕಂಡ ಜಾಂಬವಂತನೇ ಬೊದಲಾದರವರು ಪುಂಡರೀಕಾಕ್ಷನೆಡೆಗೆ ಧಾವಿಸಿ ಬಂದರು. 
ಅವರ ಭೀತಿಯನ್ನು ಕಂಡ ಲಕ್ಷ್ಮಣನೊಡನಿದ್ದ ಶ್ರೀರಾಮನು ತನ್ನ ಕೋದಂಡವನ್ನು 
ಹಿಡಿದುಕೊಂಡು ಪಕ್ಕದಲ್ಲಿದ್ದ ವಿಭೀಷಣನನ್ನು ಕುರಿತು ನಸುನಗುತ್ತ, “ಹಿಂದೆ 
ತ್ರಿವಿಕ್ರಮಾವತಾರದಲ್ಲಿ ಆಕಾಶವನ್ನು ಅಳೆಯಲು ತನ್ನ ಪಾದವನ್ನಿಡಲು ಉದ್ಯುಕ್ಷನಾದ 
ವಿಷ್ಣುವಿನಂತೆ ಬರುತ್ತಿರುವ ಈ ಪುರುಷನು ಯಾರು? ಭೂಮಿಯನ್ನೇ ನುಂಗುವ 
ಕೇತುವಿನಂತೆ ಕಾಣುತ್ತಿದ್ದಾನೆ. ಇವನ ಅಪ್ರತಿಮ ದೇಹವನ್ನು ಕಂಡ ಶಾಖಾಮೃಗಗಳು 
ದಿಕ್ಕುದಿಕ್ಕಿಗೆ ಓಡುತ್ತಿದ್ದಾರೆ. ಯಾರಿವನು?” ಎಂದು ಕೇಳಿದ. ಆಗ ದೈತ್ಯೇಂದನು, 
“ಇವನಿಂದ ಕಾಲನೇ ಯುದ್ಧದಲ್ಲಿ ಭಂಗಿತನಾದ, ಅಗ್ನಿಯು ತನ್ನ ಮನೆಯನ್ನು ಬಿಟ್ಟು 


ಯುದ್ಧಕಾಂಡ ೮೨೫ 


ಓಡಿದ, ನಿರುತಿಯು ತನ್ನ ಆಲಯದಲ್ಲಿ ಕಂಗೆಟ್ಟ ಸುರನಾಯಕನೂ ಮುಂಗೆಟ್ಟು 
ಓಡಿದ. ಅಂದ ಮೇಲೆ ದೇವಾಸುರರಲ್ಲಿ ಯಾರು ತಾನೇ ಇವನ ಹೆಸರು ಹೇಳಿಯಾರು! 
ಇವನು ಪೌಲಸ್ತ್ಯನಾದ ಕುಂಭಕರ್ಣ, ತ್ರಿಲೋಕವೀರ, ವೀರಾಗ್ರಭವ. ಇತ್ತ, ದಾನವರು 
ವರಬಲದಿಂದ ಪರಾಕ್ರಮಿಗಳೆನಿಸಿದ್ದರೆ ಇವನು ಸಹಜ ಪರಾಕ್ರಮಿ. ಧುರವಿಜಯನಾದ 
ಇವನಿಗೆ ರಕ್ಕಸರಲ್ಲಿ ಸರಿದೊರೆಯೆನಿಸಿದ ವೀರರೇ ಇಲ್ಲ. ಇವನ ಸಾಹಸಕೃತ್ಯಗಳನ್ನು 
ಹೇಳುತ್ತೇನೆ, ಕೇಳು: ಹುಟ್ಟಿನಿಂದಲೇ ಇವನಿಗೆ ಕೊನೆಯಿಲ್ಲದ ಹಸಿವು, ಅದರಿಂದಾಗಿ 
ಸಾವಿರಾರು ಪ್ರಾಣಿಗಳನ್ನು ಅನುದಿನವೂ ಕೊಂದು ತಿನ್ನುತ್ತಿದ್ದ; ಇದರಿಂದ ಭೀತರಾದ 
ದೇವತತಿಯು ದೇವಪತಿಯ ಬಳಿ ಹೋಗಿ ಮೊರೆವೊಕ್ಕರು; ಅವನು ತನ್ನ 
ವಜ್ರಾಯುಧದಿಂದ ಹೊಡೆದರೆ ಈ ದೈತ್ಯನು ಕನಲಿ ಐರಾವತದ ದಂತವನ್ನು ಮುರಿದು 
ಅದನ್ನು ಹಿಡಿದುಕೊಂಡು ಬಂದು ಇಂದ್ರನನ್ನೇ ಹೊಡೆದು ನೆಲಕ್ಕುರುಳಿಸಿದ. ಇಂದ್ರನ 
ಅಪಜಯವನ್ನು ಕಂಡು ಅಮರಸಂತತಿಯು ನಡುಗಿತು, ಅವರೆಲ್ಲ ಸರಸಿಜಭವನೆಡೆಗೆ 
ಓಡಿ ಹೋಗಿ ಕುಂಭಕರ್ಣನ ಉಪಟಳವನ್ನು ವಿವರಿಸಿ ತಮ್ಮನ್ನು ಕಾಪಾಡಬೇಕೆಂದು 
ಬಿನ್ನವಿಸಿಕೊಂಡರು. “ಈ ಪರಿಯಲ್ಲಿ ಜೀವಜಾತಗಳನ್ನು ಇವನು ತಿನ್ನುತ್ತ ಹೋದರೆ 
ಕೊನೆಗೆ ಭೂಮಿಯಲ್ಲಿ ಯಾವ ಪ್ರಾಣಿಯೂ ಉಳಿಯುವುದಿಲ್ಲ” ಎಂದು ಹೇಳಿದರು. 
ಕಮಲೋದ್ಧವನು ಬಂದು ದೈತ್ಯೇಂದ್ರನ ಉಪಟಳದ ಪರಿಯನ್ನು ಕಂಡು ಬ್ರಹ್ಮನಿಗೂ 
ಹೆದರಿಕೆಯಾಯಿತು! ಇಂದ್ರ ಮೊದಲಾದ ದೇವತೆಗಳು ಬಣ್ಣಿಸುವ ರಕ್ಕಸನ ಉಪಟಳವು 
ಅತಿಶಯೋಕ್ತಿಯಲ್ಲವೆಂದು ತಿಳಿದ ಅವನು, "ಕ್ಷಿತಿಯಲ್ಲಿರುವ ಜೀವಗಳನ್ನೆಲ್ಲ ನೀನು 
ಕೊಲ್ಲುತ್ತಿರುವುದರಿಂದ ನೀನು ಸತ್ತವನಂತೆ  ದೀರ್ಫಕಾಲ ನಿದಿಸುತ್ತ ಬಿದ್ದಿರು” 
ಎ೦ದು ಶಾಪವನ್ನಿತ್ತ. ಅಂದಿನಿಂದ ಅವನನ್ನು ಗಾಢನಿದ್ರೆ ಆವರಿಸಿದೆ. ತನ್ನ ತಮ್ಮನು 
ನಿದ್ರಾವಶನಾಗಿ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿರುವುದನ್ನು ಕಂಡ ದಶಕ೦ಠನು 
ಕಲ್ಪರುದ್ರನಂತೆ ಕೋಪದಿಂದ ಬ್ರಹ್ಮನನ್ನು ಮೂದಲಿಸಿ, “ನಿನ್ನ ಮೊಮ್ಮಗನಿಗೆ ನೀನೇ 
ಈ ರೀತಿಯ ಘೋರಶಾಪವನ್ನೀಯುವರೇ? ನಿಡುಗಾಲ ಮರವೊಂದನ್ನು ಪೋಷಿಸಿ 
ಬೆಳೆಸಿ ಕೊಡಲಿಯಿಂದ ಕತ್ತರಿಸಿಬಿಡುವಂತೆ ಕರುಣೆಯಿಲ್ಲದೆ ಹೀಗೆ ಮಾಡಬಹುದೇ? 
ನೀನು ಕೊಟ್ಟ ಶಾಪವು ಹುಸಿಯಾಗದೆಂಬುದು ದಿಟ, ಅದನ್ನು ನೀನು ವಾಪಸು 
ಪಡೆಯಲಾರೆಯೆಂಬುದೂ ಸತ್ಯವೇ. ಆದ್ದರಿಂದ ಅವನ ನಿದ್ರೆಯ ಅವಧಿಯನ್ನೂ, 
ಎಚ್ಚರದ ಅವಧಿಯನ್ನೂ ನಿಗದಿಗೊಳಿಸು” ಎಂದು ಕೇಳಿಕೊಂಡ. ರಾವಣನ 
ಪ್ರಾರ್ಥನೆಯನ್ನು ಮನ್ನಿಸಿದ ಬ್ರಹ್ಮದೇವನು ನಿದ್ರೆಯ ಅವಧಿಯನ್ನು ಆರು ತಿಂಗಳೆಂದೂ, 
ಆನಂತರ ಒಂದು ದಿನದ ಮಟ್ಟಿಗೆ ಎಚ್ಚರದಿಂದಿದ್ದು ಎಲ್ಲೆಡೆ ಓಡಾಡಿ ಜೀವಜಾತಗಳನ್ನು 
ತಿಂದು ಮುಕ್ಕಿ ಮತ್ತೆ ಆರು ತಿಂಗಳು ನಿದ್ರಿಸಿರಲಿ ಎಂದು ಕರುಣಿಸಿದ. ಹೀಗೆಂದು 
ವಿಭೀಷಣನು ಕುಂಭಕರ್ಣನ ವಿಷಯವನ್ನು ವಿವರಿಸಲು ರಘುನಾಥನು ಅದನ್ನೆಲ್ಲ ಕೇಳಿ, 
ಹೆದರಿ ನಡುಗುತ್ತ ನಿಂತಿದ್ದ ವನಚರರಿಗೆ ಅಭಯವನ್ನಿತ್ತು ಮತ್ತೆ ಎಂದಿನಂತೆಯೇ ನೀಲ 
ನಳ ಗಜ ಗವಯ ಸುಗೀವರು ಲಂಕಾಪಟ್ಟಣದ ಬೇರೆ ಬೇರೆ ಅಗಸೆ ಬಾಗಿಲುಗಳನ್ನು 
ಕಾಯುವಂತೆ ಏರ್ಪಡಿಸಿದ. 


೮೨೬ ಶ್ರೀರಾಮಕಥಾಮೃತ 


ಇತ್ತ ಈ ಕಡೆ ಅಸುರೇಂದ್ರ ಪಟ್ಟಣದಲ್ಲಿ ಕುಂಭಶ್ರವಣನನ್ನು ಎಚ್ಚರಿಸಿದ 
ರಕ್ಕಸಸಮೂಹವು ಅವನ ಎಡಬಲಗಳಲ್ಲಿ ನಡೆಯುತ್ತ ಮಂದರಪರ್ವತವನ್ನು 
ನಡೆಸಿಕೊಂಡು ಬರುವಂತೆ ಬಂದರು. ಮತ್ತ ಗಜದಂತೆ ಸಾವಧಾನದಿಂದ ನಡೆದು 
ಬಂದ ದಾನವನು ರಕ್ಕಸರಾಯನ ಅರಮನೆಯನ್ನು ಹೊಕ್ಕು, ಪಟ್ಟವಣೆಯಲ್ಲಿ 
ದೇವೇ೦ದ್ರನಂತೆ ಕುಳಿತಿದ್ದ ತನ್ನ ಅಣ್ಣನನ್ನು ನೋಡಿದ. ಅವನು ನಡೆದುಬಂದ ರೀತಿಗೆ 
ಧರಣಿಯೇ ನಡುಗುತ್ತಿರಲು ಬರುತ್ತಿದ್ದ ದೈತ್ಯೋತ್ತಮನನ್ನು ಕಂಡ ಅಸುರಪತಿಯು 
ಇದಿರೆದ್ದು ಬಂದು ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡು ಮೃದುನುಡಿಗಳಿಂದ 
ಉಪಚರಿಸಿದ. ಅಗ್ರಜನಿಗೆ ನಮಸ್ಕರಿಸಿ, ಅವನ ಸೂಚನೆಯಂತೆ ಒಂದು ಭದ್ರಾಸನದಲ್ಲಿ 
ಕುಳಿತು ಕೈಗಳನ್ನು ಮುಗಿಯುತ್ತ ಅಪರಿಮಿತ ಪ್ರೀತಿಯಿ೦ದ, “ದೇವ, ಯಾವ 
ಕಾರಣದಿಂದ ನೀನು ನನ್ನನ್ನು ಇಷ್ಟು ಆತುರದಿಂದ ಎಚ್ಚರಗೊಳಿಸಲು ಹೇಳಿದೆ? ಯಾರ 
ದೆಸೆಯಿಂದ ನಿನಗೆ ತೊಂದರೆಯುಂಟಾಗಿದೆ? ರವಿಶಶಿಗಳ ದಾರಿಯನ್ನಾದರೂ 
ತಪ್ಪಿಸಿಯೇನು, ಯಮನ ಜೀವವನ್ನು ಕಳೆದೇನು, ಅಮರಸಂತತಿಯನ್ನು ಈಗಲೇ 
ಬಂಧಿಸಿ ಕರೆತಂದೇನು. ನಿನಗೆ ಯಾರ ಉಪಟಳದಿಂದ ಚಿಂತೆಯುಂಟಾಗಿದೆಯೆಂದು 
ಹೇಳಿದರೆ ಬೇಕಾದ ಪರಿಹಾರವನ್ನು ಮಾಡುತ್ತೇನೆ” ಎಂದು ವಿನಯದಿಂದ ನುಡಿದ. 
ಅವನ ಮಾತುಗಳನ್ನು ಕೇಳಿದ ರಾವಣೇಶ್ವರನು, “ಅತಿ ಗಾಢನಿದ್ರಾಪರವಶನಾಗಿದ್ದ 
ನಿನಗೆ ಇಲ್ಲಿ ಏನೇನು ಸಂಭವಿಸಿದೆ ಎಂಬುದು ತಿಳಿಯದು. ನಿನ್ನ ವಂಶವು ಮಾನವರ 
ದೆಸೆಯಿಂದ ಅಳಿವಿನ ಅಂಚಿಗೆ ಬಂದು ನಿಂತಿದೆ. ನಮ್ಮ ನಗರದ ಸೌಧಗಳು ವನಗಳು 
ಉಪವನಗಳನ್ನು ನೋಡು, ಎಲ್ಲವೂ ಹಾಳಾಗಿವೆ; ಮುಖ್ಯ ದಾನವರನೇಕರು 
ಹತರಾಗಿದ್ದಾರೆ. ಇದೆಲ್ಲ ಆಗಿರುವುದು ನೀರಧಿಯನ್ನು ದಾಟಿ ಕಪಸೈನ್ಯದೊಡನೆ ಬಂದ 
ರಾಘವನಿಂದ. ಅವರೆಲ್ಲ ಇಲ್ಲಿಯೇ ಬಂದು ನೆಲಸಿಬಿಟ್ಟಿದ್ದಾರೆ. ಆ ಕಪಿಗಳು ನಮ್ಮ ದೈತ್ಯ 
ಸೇನೆಯನ್ನು ಹೊಕ್ಕು ದಾಂಧಲೆ ನಡೆಸಿದ್ದಾರೆ; ಆದರೆ ಅವರ ಕಡೆ ಅಷ್ಟೊಂದು ದೊಡ್ಡ 
ನಷ್ಟ ಸಂಭವಿಸಿಯೇ ಇಲ್ಲ. ಯಾರಿಂದಲೂ ಅವರನ್ನು ಮಣಿಸಲು ಸಾಧ್ಯವಾಗದ್ದರಿಂದ 
ಭೀತಗೊಂಡ ನಾನು, ನೀನು ಬಂದು ನಮ್ಮ ಕುಲವನ್ನು ಉಳಿಸಿಕೊಳ್ಳುವೆಯೆಂಬ 
ನಂಬಿಕೆಯಿಂದ, ನಿನ್ನನ್ನು ಎಬ್ಬಿಸಲು ಆದೇಶಿಸಿದೆ. ಹಿಂದೆ ನಾನು ನಿನಗೆ ಈ ರೀತಿ 
ಎಂದೂ ಹೇಳಿರಲಿಲ್ಲ; ಆದರೆ ಈಗ ಮಹಾ ವಿಪತ್ತು ಅಡಸಿದೆಯೆಂದು ನಿನನ್ನೆಬ್ಬಿಸಿದೆ. 
ಹಿಂದೆ ದೇವಾಸುರ ಯುದ್ಧಕಾಲದಲ್ಲಿಯೂ ನೀನು ದೈತ್ಯಕುಲವನ್ನು. ನಿನ್ನ 
ಬಾಹುಬಲದಿಂದ ಸಲಹಿದ್ದೀಯೆ; ಆ ಕಾರಣದಿಂದಲೇ ಈಗ ನಿನ್ನನ್ನು 
ಬರಮಾಡಿಕೊ೦ಂಡದ್ದು. ನರನನ್ನು ಹೊರತು ಬೇರೆ ಯಾರಿಂದಲೂ ಸಾವು 
ಸಮನಿಸದಿರಲಿ ಎಂದು ವರವನ್ನಿತ್ತ ಸರಸಿಜಾಸನನೇ ಈಗ ರವಿಕುಲದಲ್ಲಿ ಮನುಷ್ಯನಾಗಿ 
ಹುಟ್ಟಿ ನಮ್ಮನ್ನು ನಿರ್ವಂಶರನ್ನಾಗಿಮಾಡಲು ಬಂದಿದ್ದಾನೆಯೋ ಏನೋ! ನಮ್ಮ 
ಕುಲವನ್ನು ಉಳಿಸಿದ ಕೀರ್ತಿ ನಿನ್ನದಾಗಲಿ” ಎಂದು ಕೇಳಿಕೊಂಡ. ಅಣ್ಣನ 
ಮಾತುಗಳನ್ನೆಲ್ಲ ಸಾವಧಾನದಿಂದ ಕೇಳಿಸಿಕೊಂಡ ಕುಂಭಕರ್ಣನು ರಾವಣನನ್ನು 
ಕುರಿತು, “ಭೂಪಾಲ, ರಾಘವನ ದೆಸೆಯಿಂದ ಉಂಟಾದ ಈ ವಿಪತ್ತಿಗೆ ಈಗ 


ಯುದ್ಧಕಾಂಡ ೮೨೭ 


ಅಳಲಿದರೇನು ಉಪಯೋಗ? ವಿಧಿವಶವಾದುದನ್ನು ಈ ಜಗತ್ತಿನಲ್ಲಿ ಯಾರು ತಾನೇ 
ನಿವಾರಿಸಬಲ್ಲರು? ಶಕ್ತಿತ್ತಯಗಳನ್ನು ಹೊಂದಿರುವ ಮತಿವಂತನು, ಪ್ರಾಚೀನ 
ಆಗಮಗಳಲ್ಲಿ ವಿದಿತವಾಗಿರುವ ನೃಪನೀತಿಯನ್ನು ಅರಿತಿರುವವನು, ಸರ್ವಶಾಸ್ತ್ರಗಳನ್ನು 
ಬಲ್ಲವನು, ಶುಕಮುಖೋರಿತನಾದ ಯುಕ್ತಿಯುಕ್ತನು ಸಮಂಜಸವಾದ 
ತೀರ್ಮಾನಗಳನ್ನು ಕೈಗೊಳ್ಳುತ್ತಾನೆ. ನೀತಿಶಾಸ್ತಾನು-ಗುಣವಾಗಿಯೂ. ತೀಕ್ಷ್ಣಬುದ್ಧಿಯ 
ಸಚಿವರ ಜೊತೆಗಿನ ಸಮಾಲೋಚನೆಯಿಂದಲೂ ರಾಜನು ಸೂಕ್ತ ಮಾರ್ಗವನ್ನು 
ನಿಶ್ಚಯಿಸಬೇಕು. ಸಲಹೆಗಾರರು ನುಡಿಯುವ ನಿಷ್ಠುರವಾಕ್ಕಗಳ ಹಿಂದಿನ ವಿವೇಕವನ್ನು 
ಪರಿಗಣಿಸದೆ, ತನಗೆ ಹಿತವಾದುದೇ ಶ್ರೇಷ್ಠವೆಂಬ ಭಾವನೆಯಿಂದ ರಾಜನಾದವನು 
ನಡೆದರೆ ಕಷ್ಟಗಳನ್ನು ತಲೆಯ ಮೇಲೆ ಹಾಕಿಕೊಂಡಂತೆಯೇ. ನಾನು ಹಿಂದಿನ 
ಸಮಾಲೋಚನ ಸಭೆಯಲ್ಲಿಯೇ ಹೇಳಿದ್ದೆ. ಆದರೆ ಅದನ್ನು ತಿರಸ್ಕರಿಸಿ ನೀನೀಗ 
ಸಂಕಟದಲ್ಲಿ ಸಿಲುಕಿದ್ದೀಯೆ. ಆದುದು ಆಗಿಹೋಯಿತು. ದೊರೆಯೇ, "`ನೀನು ನನಗೆ 
ಹಿರಿಯ, ಗುರುಸಮಾನ, ಉರುತರ ಪರಾಕ್ರಮಿ, ಭಾವಜ್ಞ ನಿನ್ನ ಚರಣಸೇವಕನೂ 
ಕಿರಿಯವನೂ ಆದ ನಾನು ಕೆಲವು ಮಾತುಗಳನ್ನು ಹೇಳುತ್ತೇನೆ, ಅದನ್ನು ಅಲಕ್ಷಿಸದೆ 
ದಯವಿಟ್ಟು ಅನುಸರಿಸು. ಕಾರ್ಯಾಕಾರ್ಯಗಳನ್ನು ಅರಿತು ನಡದರೆ 
ಶ್ರೇಯಸ್ಸುಂಟಾಗುತ್ತದೆ. ಬುದ್ದಿವಂತರು ಹೇಳಿದ ಮಾತುಗಳನ್ನು ಕೇಳಿ, 
ಊಹಾಪೋಹಗಳನ್ನು ತಿಳಿದುಕೊಂಡು, ತನ್ನ ಮತ್ತು ಶತ್ರುಗಳ ಬಲವನ್ನು ತೂಗಿ 
ನೋಡಿ, ಭಾವವನ್ನು ದೇವರಲ್ಲಿಟ್ಟು ಮಾಡಿದ ಕಾರ್ಯಕ್ಕೆ ನ್ಯೂನತೆಯುಂಟಾಗದು. 
ಯುಕ್ತಿಯಿಂದ ದೊರಕದ ಲಾಭ ಶಕ್ತಿಯಿಂದ ದೊರೆತೀತೇ? ಸನ್ನಿಹಿತವಾದ ಎಡರು, 
ಸಹಜಾತರಿಂದ ಉಂಟಾದ ತೊಡರು, ಬೆನ್ನಟ್ಟಿ ಬರುವ ಜಡರು ಬಿಡಿಸಬಾರದ ಸಡರು; 
ಇವುಗಳನ್ನು ಚೆನ್ನಾಗಿ ವಿವೇಚಿಸಿ ಕಜ್ಜವನ್ನೆಸಗಿದರೆ ವೈರಿ ನಾಶನವು ಖಂಡಿತ. ತನಗೆ 
ದೂರದಲ್ಲಿ ಬರುವ ಸಂಕಷ್ಟಗಳನ್ನು ಊಹಿಸಿಕೊಂಡು, ಶತ್ರುಗಳಿಗೆ ಆಸನ್ನವಾಗಿರುವ 
ವಪತ್ತುಗಳನ್ನು ಆಲೋಚಿಸಿ, ರಾಜನೀತಿಯ ಅನುಕೂಲಕರವಾದ ಪಂಚಾಂಗವನ್ನು 
ಸೇರಿಸಿಕೊಂಡು ಕಾರ್ಯೋದ್ಯೋಗವೆಸಗುವ ಜನಪನು ಜಯಶಾಲಿಯಾಗುತ್ತಾನೆ. 
ಚಾರರ ನೆರವಿನಿಂದ ಅರಿರಾಜರ ಬಲವನ್ನು ಗುಪ್ತವಾಗಿ ಸಂಗ್ರಹಿಸಿ, 
ಮಿತ್ರಾಲೋಚನೆಯಿಂದ ಕೈಗೊಳ್ಳುವ ನಿರ್ಧಾರವು ನಿರೀಕ್ಷಿಸಿದ ಫಲವನ್ನು೦ಟುಮಾಡುತ್ತದೆ. 
ಮುಂಚೆಯೇ ಸಾಮದಾನಭೇದದಂಡಗಳನ್ನು ಕುರಿತು ಆಲೋಚಿಸಿ, ತನ್ನ ಶಕ್ತಿಗೆ 
ಅನುಗುಣವಾಗಿ ಕಾರ್ಯವನ್ನು ಕೈಗೊಳ್ಳುವ ಅರಸನು ಸುರುಚಿರ ಸುಖವನ್ನು 
ಅನುಭವಿಸುತ್ತಾನೆ. ಕಡಿಮೆ ಬಲಿಷ್ಠರಾದ ರಾಜರ ಸ್ನೇಹವನ್ನು ಸಂಪಾದಿಸಿ, ಅವರನ್ನು 
ಮೃದುನುಡಿಗಳಿಂದಲೂ ವಿನಯದಿಂದಲೂ ಸಂತುಷ್ಟಿಗೊಳಿಸಿ, ಸಮಾನರಾದ 
ರಾಜರುಗಳಲ್ಲಿ ತನಗೆ ಅನುಕೂಲಕರರಾಗಿರುವವರನ್ನು ಸಂಪರ್ಕಿಸಿ, ಅವರೆಲ್ಲರ 
ಸಹಾಯವನ್ನು ಪಡೆದು, ಬಲಿಷ್ಠ ಶತ್ರುಗಳನ್ನು ಭೇದೋಪಾಯದಿಂದ ಬೇರ್ಪಡಿಸುವ 
ಭೂಪನು ಸುಖದಿಂದ ಇರುತ್ತಾನೆ. ಆಸೆಗಳಿಂದ ಕೂಡಿದ, ಕಪಟಿಗಳಾದ, ಸಾಮವೇ 
ಮೊದಲಾದ ಉಪಾಯಗಳನ್ನು ಬೋಧಿಸುವ ಅಮಾತ್ಕರ ಮಾತುಗಳು ಮೇಲುನೋಟಕ್ಕೆ 


೮೨೮ ಶ್ರೀರಾಮಕಥಾಮೃತ 


ಹಿತಕರವಾಗಿ ಕಂಡರೂ ಅದರಿಂದ ರಾಜನಿಗೆ ತೊಂದರೆಯೇ ಆಗುತ್ತದೆ. ರಾಜನ 
ಸೌಖ್ಯವನ್ನು ಗಣಿಸದವರೂ. ಜಾತಿವರ್ಣಾಚಾರದೂರರೂ ಆದ ಮಂತ್ರಿಗಳು 
ಸಜ್ಜನದಾವಾಲನರೇ ಸರಿ, ಅವರ ಚಿ೦ತನೆಗಳನ್ನು ಸ್ವೀಕರಿಸಿದರೆ ಅದೇ ವ್ಯಾಕುಲದ 
ಬೀಜವಾಗುತ್ತದೆ. ಸಾಮಾದಿ ಮೊದಲ ಮೂರು ಉಪಾಯಗಳನ್ನು ಬಳಸಿಯೂ 
ಪ್ರಯೋಜನವಾಗದಿದ್ದರೆ ಆಗ ಶತ್ರುವಿನ ಮೇಲೆ ದಂಡೆತ್ತಿ ಹೋಗಿ ತನ್ನ ಶೌರ್ಯವನ್ನು 
ತೋರಿಸಿ ಹೋರಾಡಬೇಕು. ಮಹಾರಾಜನೇ, ವನಿತೆ ವೇದಾವತಿಯ ನುಡಿಯು 
ನಿಜವಾಗುತ್ತಿದೆಯೋ, ನಂದೀಶನ ಮಾತುಗಳಿಗೆ ಅನುಗುಣವಾಗಿ ಕೋಡಗಗಳ ಸೈನ್ಯವು 
ಬಂದಿದೆಯೋ, ಹಂಸದೇರನ ಮಾತುಗಳೇ ನರವಾನರ ರೂಪದಿಂದ ಬಂದಿವೆಯೋ, 
ಅಂದು ಅನರಣ್ಯನಿತ್ತ ಶಾಪವು ಈ ರೀತಿಯಲ್ಲಿ ಬಂದಿದೆಯೋ ಅಥವಾ ನಮ್ಮ 
ಸಂತತಿಯನ್ನೇ ನಿರ್ಮೂಲಮಾಡಲು ಬಂದಿರುವ ಯಮನ ಬಳಗವೋ ತಿಳಿಯುತ್ತಿಲ್ಲ. 
ಖರದೂಷಣರು ಸತ್ತಾಗಲೇ ರಾಮನೊಡನೆ ಸಂಧಾನವನ್ನು ಮಾಡಿಕೊಳ್ಳಬೇಕಾಗಿತ್ತು, 
ಅವರು ಸಮುದ್ರದ ದಂಡೆಗೆ ಬಂದು ಬೀಡು ಬಿಟ್ಟಾಗಲಾದರೂ ಭೇದೋಪಾಯವನ್ನು 
ಅನುಸರಿಸಿ ಮಾತುಕತೆಯಾಡಬೇಕಾಗಿತ್ತು. ತಂತ್ರಪಂಚಕಗಳಿಂದ ಕಾರ್ಯಸಾಧನೆಯನ್ನು 
ಮಾಡದಿದ್ದುದರಿಂದ ನಮ್ಮ ಕಡೆಯ ತಂತ್ರ ಶತ್ರುಪಕ್ಷವನ್ನು ಸೇರುವಂತಾಯಿತು. 
ರಾಕ್ಷಸೇ೦ಂದ್ರಾ,  ಬಾಹುಬಲವೊಂದನ್ನುಳಿದು ಮಿಕ್ಕುದರ ಬಗ್ಗೆ ಆಲೋಚನೆ 
ಮಾಡದಿದ್ದುದರಿಂದ ಈಗಿನ ಪರಿಸ್ಥಿತಿ ಉದ್ಭವಿಸಿದೆ. ಚತುರಂಗಬಲ ಮತ್ತು 
ಆತ್ಮಬಲಗಳೆಂಬ ಶಕ್ತಿಯಿ೦ದಲೂ, ಮಾಯೋಪಾಯವೆನಿಸುವ ಯುಕ್ತಿಯಿ೦ದಲೂ, 
ಮಹೇಶ್ವರನಿತ್ತ ವರದಾನದಿಂದೂ ಸನ್ನಿಹಿತವಾದ ಅಪಾಯವನ್ನೆದುರಿಸಬೇಕು. ಆದರೆ 
ಈಗಾಗಲೇ ನಮ್ಮ ಕಡೆಯ ಮುಕ್ಕಾಲು ಪಾಲು ಸೈನ್ಯವು ನಾಶವಾಗಿದೆ; ನಮ್ಮ ಕಡೆಯ 
ಅತಿರಥ ಮಹಾರಥರು ಮೃತಿ ಹೊಂದಿದರೂ ಪರಮಶೌರ್ಯವುಳ್ಳ ಮತ್ತು 
ತಂತ್ರಗಾರಿಕೆಗಳನ್ನು ಬಲ್ಲವರಿ೦ದ ಕಾರ್ಯವನ್ನು ಸಾಧಿಸಬಹುದು. ಅವರನ್ನೆದುರಿಸಿದ 
ನಮ್ಮ ಕಡೆಯ ಯೋಧರೆಲ್ಲರೂ ಯಮಪುರಿಯನ್ನು ಕಾಣುತ್ತಿರುವುದರಿಂದ 
ಎದುರಾಳಿಗಳಲ್ಲಿ ಅದ್ಭುತವಾದ ಯೋಜನೆಯಿರುವುದು ಸ್ಪಷ್ಟವಾಗುತ್ತದೆ. ನಮ್ಮನ್ನಡಸಿರುವ 
ವಿಪತ್ತನ್ನು ಗಮನಿಸಿದರೆ, ಹಿಂದೆ ನಾರದ ಮುನಿಯು ಆಡಿದ ಮಾತುಗಳು 
ನಿಜವಾಗುತ್ತಿರುವುದಕ್ಕೆ ಸಾಕ್ಷಿಯಾದಂತಿದೆ. ನಮ್ಮ ಚಿಂತೆಗೆ ಕೊನೆಯಿಲ್ಲವಾಗಿದೆ, 
ಕೋಡಗಸೈನ್ಯವು ಮುಂದುವರಿದು ಗೆಲವನ್ನು ಪಡೆಯುವುದನ್ನು ಸೂಚಿಸುತ್ತಿದೆ, ಶಿವನ 
ಅನುಗ್ರಹವು ನಮ್ಮನ್ನು ಕಾಪಾಡಬೇಕಲ್ಲದೆ ಬೇರೇನೂ ಉಪಾಯ ಕಾಣದಾಗಿದೆ. ನಾವು 
ಜಯವನ್ನು. ಪಡೆಯುವ ಮಾರ್ಗವಾವುದೂ ನನಗೆ ಗೋಚರಿಸುತ್ತಿಲ್ಲ, ನಮ್ಮ 
ಧೀರಾಳುಗಳಲ್ಲಿ ಹೆಚ್ಚು ಜನ ಉಳಿದಿಲ್ಲ, ಧೈರ್ಯವನ್ನು ಅವಲಂಬಿಸಿ ಮುಂದುವರಿದರೂ 
ಯಾವುದೇ ಭರವಸೆಯಿದ್ದಂತಿಲ್ಲ; ಇದುವರೆಗೆ ಮಾಡಿರುವ ಆ ಮಾನುಷರ ಕೃತ್ಯಗಳನ್ನು 
ನೋಡಿದರೆ ಅಸುರಾನ್ವಯವನ್ನು ನಾಶಗೊಳಿಸಲು ಬಿಸಿಗಣ್ಣನೇ ಮಾನುಷರ ಹೆಸರಿನಲ್ಲಿ 
ಬಂದಿರುವಂತೆ ನನಗೆ ತೋಚುತ್ತಿದೆ. ಕಾಲವಶದಿಂದ ಈಗ ಎದುರಾಗಿರುವ ಈ 
ವಿಪತ್ತಮಯದಲ್ಲಿ ಷಡ್ವಿಧ ಉಪಾಯಗಳನ್ನು ಅಳವಡಿಸುವುದು ಸಾಧ್ಯವಿಲ್ಲ, 


ಯುದ್ಧಕಾಂಡ ೮೨೯ 


ಮತ್ತಾವುದನ್ನಾದರೂ ಅನುಸರಿಸೋಣವೆಂದರೆ ದಾರಿಯೇ ಕಾಣುತ್ತಿಲ್ಲ. ಸಾಮವೆಂಬುದಕ್ಕೆ 
ಅವಕಾಶವಿಲ್ಲ, ಭೇದೋಪಾಯವು ಸರಿಹೋಗದು, ಎದುರಾಳಿಯನ್ನು ನಿಗ್ರಹಿಸಲು 
ಅವನೇನು ಸಾಮಾನ್ಯನಲ್ಲ - ಹೀಗೆ ನಾಲ್ಕು ಉಪಾಯಗಳನ್ನು ಬಿಟ್ಟರೆ ಬೇರೆ ದಾರಿಯೇ 
ಇದ್ದಂತಿಲ್ಲ. ಮನೆಯಲ್ಲಿ ಇರುವಂತೆಯೂ ಇಲ್ಲ, ಪಲಾಯನ ಮಾಡುವಂತೆಯೂ 
ಇಲ್ಲ, ಶೌರ್ಯದಿಂದ ಮುನ್ನುಗ್ಗಿ ಹೋರಾಡುವಂತೆಯೂ ಇಲ್ಲ - ವಿಧಿಯ ಬಲ 
ಅದೆಂತಹುದೋ! ಅಣ್ಣ, ಪರಿಸ್ಥಿತಿ ಹೀಗಿದೆಯಲ್ಲ, ಇದಕ್ಕೆ ಸೂಕ್ತ ಉಪಾಯವನ್ನು 
ಹುಡುಕಿದಲ್ಲದೆ ಲಾಭವಾಗದು, ಸಮಾನರಾದವರೊಡನೆ ಸಂವಾದವೇರ್ಪಡಬಹುದೇ 
ಹೊರತು ವಿಷಮರ ನಡುವೆಯಲ್ಲ. ಏನೇ ಆಗಲಿ, ನಮ್ಮ ಆಶೆ ಕೈಗೂಡಲಿ ಬಿಡಲಿ, 
ಈಗ ಪೌರುಷವನ್ನು ಅವಲಂಬಿಸಿಯೇ ಕಾರ್ಯವನ್ನು ಮುಗಿಸಬೇಕಾಗಿದೆ. ಶತ್ರುವು 
ದೂರವಾಗಿರುವಾಗ ಪ್ರತೀಕಾರಗಳನ್ನು ಮಾಡುವುದು ಉಚಿತ, ಆದರೆ ಅವನು 
ಹತ್ತಿರವೇ ಇರಬೇಕಾದರೆ ಕತ್ತಿಗಳಿ೦ದ ಉಪಚರಿಸಿ ಅವನನ್ನು ದೂರಮಾಡುವುದು 
ಉಚಿತೋಚಿತ. ತನಗೆ ಸಮಾನನಾದವನೊಡನೆ ಪರಮೊಮ್ಮನೇ ಬಂದರೆ ಅವನನ್ನು 
ಎದುರಿಸುವುದು ಹೇಗೆ? ಆರು ಉಪಾಯಗಳೂ ದೂರವಾದವು, ಅಖಿಲ ತಂತ್ರಗಳೂ 
ಇಲ್ಲವಾದವು, ನಮ್ಮ ಕಡೆಯ ವೀರಭಟರೂ ನಾಶವಾದರು, ಹೀಗಾಗಿ ನಮಗೆ 
ಎದುರಾಗಿರುವ ವಿಪತ್ತು ಶೌರ್ಯದಿಂದ ಸವೆಯುವಂತಹುದಲ್ಲ. ಕ್ಷೇಮಂಕರವಾದ 
ಕೊನೆಯ ಮಾರ್ಗವೊಂದಿದೆ, ಅದನ್ನು ಅನುಸರಿಸಿದರೆ ಎಲ್ಲ ಕಾಲಗಳಲ್ಲಿಯೂ 
ಸೌಖ್ಯವನ್ನು ಗಳಿಸಬಹುದು. ಯೋಗಿಗಳು ಬಿಸಿಲು-ಬೆಳುದಿಂಗಳು, ಕಷ್ಟ-ಸುಖ, 
ಶುಭ-ಅಶುಭ - ಮುಂತಾದವುಗಳನ್ನು ಸಮನಾಗಿ ಕಾಣುತ್ತಾರಲ್ಲವೇ? ಅಂತೆಯೇ 
ಬಲದಿಂದ ಸಾಧಿಸಲಾಗದುದನ್ನು ರಾಜರುಗಳು ಸಂದರ್ಭಕ್ಕೆ ಅನುಗುಣವಾದ 
ಮಧುರತೆಯಿಂದ ಕೂಡಿದ ಮೃದುನುಡಿಗಳಿಂದ ಮೈತ್ರಿಯನ್ನು ಹೆಚ್ಚಿಸಿಕೊಂಡು 
ಶತ್ರುಗಳನ್ನು ಗೆಲ್ಲುತ್ತಾರೆ. ಆದ್ದರಿಂದ ಬಲವನ್ನು ಬದಿಗಿರಿಸಿ, ತನ್ನ ಕಷ್ಟಸುಖಗಳನ್ನು 
ಮನಸಿನಲ್ಲಿ ಸಮಾನವಾಗಿ ಕಂಡು, ವೈಯಕ್ತಿಕ ಅವಮಾನವನ್ನು ಸಹಿಸಿಕೊಂಡು 
ಸಮಯಕ್ಕನುಗುಣವಾಗಿ ಸಂಧಿಯನ್ನು ಮಾಡಿಕೊಳ್ಳುತ್ತಾರೆ. ತನಗಿಂತ ಅಧಿಕನಾದವನನ್ನು 
ಪ್ರೀತಿಯಿಂದ ಉಪಚರಿಸಿ ಗೆಲ್ಲಬೇಕು, ಆನಂತರ ತಕ್ಕಕಾಲದಲ್ಲಿ ಅವನನ್ನು 
ದೂರಮಾಡಬೇಕು” ಎಂದು ಮುಂತಾಗಿ ಕುಂಭಕರ್ಣನು ರಾಜನು ಅನುಸರಿಸಬೇಕಾದ 
ಕಾರ್ಯಾಕಾರ್ಯದ ಸ್ವರೂಪವನ್ನು ಬಿನ್ನವಿಸಿದ. 

ತಮ್ಮನ ಮಾತುಗಳನ್ನು ಕೇಳಿದ ಅಸುರೇಂದನು ಕೋಪದಿಂದ ಕನಲಿ 
ಕಿಡಿಕಿಡಿಯಾಗಿ, “ಎಲೈ ಮೂಢ, ಬಾಲಿಶ ಮಾತುಗಳನ್ನು ಮನಬಂದಂತೆ ಹೇಳಿದ್ದೀಯೆ. 
ಶತ್ರುವಿಗೆ ಸರಿಯಾಗಿ ಬುದ್ಧಿ ಕಲಿಸುವ ಆಲೋಚನೆಯನ್ನು ಮಾಡುತ್ತೀಯೆಂದು ನಿನ್ನನ್ನು 
ಕರೆಸಿದರೆ, ನೀನು ಸಲ್ಲದ ದುರ್ನುಡಿಗಳನ್ನಾಡುತ್ತಿರುವೆ. ಮೂರ, ನಿನಗೆ ಈ ಬುದ್ಧಿ 
ಯಾರಿಂದ ಬಂತು? ನನಗೆ ಬೋಧನೆ ಮಾಡಲೆಂದು ಬರಮಾಡಿಕೊಳ್ಳಲಿಲ್ಲ; ನೀನು 
ಧುರವಿಜಯ ಬಲಶಾಲಿಯಾದ ಮಗನಿಗಿಂತಲೂ ಹೆಚ್ಚಿನವನಾದ ನನ್ನ ತಮ್ಮ ನನ್ನ ಬಗ್ಗೆ 
ಬಂಧುರವಾದ ಪ್ರೇಮವುಳ್ಳವನು ಎಂದು ಆಪ್ತತೆಯಿ೦ದ ಕರೆಸಿಕೊ೦ಡರೆ, ನನ್ನನ್ನು ತಿರಸ್ಕರಿಸಿ, 


೮೩೦ ಶ್ರೀರಾಮಕಥಾಮೃತ 


ನರನನ್ನು ಹೊಗಳಿ, ಅವನೊಡನೆ ಸಂಧಿ ಮಾಡಿಕೊಳ್ಳಲು ಸಲಹೆಯೀಯುತ್ತಿರುವೆಯಲ್ಲ! 
ಈ ಮಾತೆಲ್ಲವನ್ನೂ ಹಿಂದೆಯೇ ಆಡಿಯಾಗಿದೆಯಲ್ಲವೇ? ಮತ್ತೆ ಅದೇ 
ನುಡುಗಳನ್ನಾಡಿ ಸಮಯವನ್ನು ವ್ಯರ್ಥಗೊಳಿಸುತ್ತಿದ್ದೀಯೆ” ಎಂದು ಹೇಳಿದ. 
ಅಣ್ಣನಿಗೆ ಕೋಪ ಬಂದಿದೆಯೆಂಬುದು ಕುಂಭಕರ್ಣನಿಗೆ ಸ್ಪಷ್ಟವಾಯಿತು; ಅವನ 
ಮನಸ್ಸು ಸಂಕ್ಷೋಭೆಗೊಳಗಾಗಿರುವುದು ತಿಳಿಯಿತು. ಅಲ್ಲದೆ, ಯಾವ ಪರಿಯಿಂದಲೂ 
ಅವನನ್ನು ಕಾಲವಶದಿಂದಾಗುವ ಉಪಹತಿಯಿಂದ ರಕ್ಷಿಸುವುದು ಅಸಾಧ್ಯವೆಂಬ 
ಅರಿವಾಯಿತು. ಠೀವಿಯಿಂದ ಹೋಗಿ ಶ್ರೀರಾಮಪುರದಧಿನಾಥನ ಪಾವನ ಪಾದಗಳನ್ನು 
ಏರುವ ಇಚ್ಛೆಯಿಂದ, ವಿಕಮೋನ್ನತಿಯಿಂದ ಕೂಡಿದ ಅಸುರಭವದಿಂದ ಅಣ್ಣನನ್ನು 
ಸಂತೈಸತೊಡಗಿದ. 


ವಿಷ ಅಣ್ಣನನ್ನು ಮೀರಲಾರದ ಕುಂಭಕರ್ಣನು 
ಯುದ್ಧಕ್ಕೆ ಹೊರಡುವುದು 


ಶರ್ವಾಣಿಯೇ ಕೇಳು, ಕೋಪವಶನಾದ ದಶಕಂಠನ ಅಬ್ಬರವನ್ನು ಕೇಳಿ 
ಕುಂಭಕರ್ಣನು ಉಕ್ಕಿ ಬರುತ್ತಿರುವ ರೋಷದಿಂದ ಅಣ್ಣನನ್ನು ಕುರಿತು, “ಕೊಬ್ಬದ 
ಪ್ಲವಗನಾಥನ ಅಧಿನಾಥನಾದ ನರನಿಗೆ ಮಬ್ಬು ಆವರಿಸುವಂತೆ ಶರ್ವನ ಕೃಪಾಬಲದಿಂದ 
ಅರೆನಿಮಿಷದಲ್ಲಿ ಮಾಡುತ್ತೇನೆ” ಎಂದು ಅಣ್ಣನಿಗೆ ಪ್ರಿಯವಾಗುವಂತೆ ಹೇಳಿದನು. 
ಅನಂತರ, “ಅಣ್ಣ, ಸುಖದ ಕಾಲವೋ ದುಃಖದ ಸಮಯವೋ ನಿನಗೆ ಒಳ್ಳೆಯದನ್ನು 
ಮಾಡುವ ಬಗ್ಗೆಯೇ ನನ್ನ ಆಲೋಚನೆ ಸಾಗುವುದು. ನಾನು ಆಡಿದ ಮಾತುಗಳೆಲ್ಲ ನಿನ್ನ 
ಹಿತವನ್ನು ಗಮನದಲ್ಲಿರಿಸಿಕೊಂಡೇ ಆಡಿದುದು. ವಿಧಿಯನ್ನು ಮೀರಿದವರಾರುಂಟು? 
ನಾನು ಹೇಳಿದ ಮಾತು ನಿನಗೆ ಸಮ್ಮತವಾಗಲಿಲ್ಲವೆನ್ನುವುದು ಅರಿವಾಗಿದೆ. ಅಣ್ಣ, 
ಒಮ್ಮೆ ನಡೆದ ಘಟನೆಯನ್ನು ಹೇಳುತ್ತೇನೆ: ಆರು ತಿಂಗಳ ಕಾಲ ನಿದ್ರಾವಶನಾಗಿದ್ದು, 
ಎಚ್ಚರಾದ ಒಂದು ದಿನ ಕಾಡಿನೆಲ್ಲಡೆ ಓಡಾಡಿ ಎಲ್ಲವನ್ನೂ ಕಬಳಿಸುತ್ತ ಒಂದು 
ಬಂಡೆಯ ಮೇಲೆ ಕುಳಿತಿದ್ದೆ; ಭೂಮಿಯ ಜಂತುಗಳೆಲ್ಲ ನನ್ನನ್ನು ಪ್ರಳಯಭೈರವನೆಂದು 
ತಿಳಿದು ಭಯಗೊಂಡಿರಲು, ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ನಾರದನು 
ಬರುವುದನ್ನು ನೋಡಿದೆ. ಕೈಲಿದ್ದುದನ್ನು ಬಿಸಾಕಿ ಅವರಿಗೆ ಭಕ್ತಿಯಿಂದ ಮಣಿದು 
ಮೆಲುನುಡಿಗಳಿಂದ ಉಪಚಾರ ಮಾಡಿ, "ನಾಡಿನ ವಾರ್ತೆಗಳೇನು? ತಾವು ಯಾವ 
ಕಡೆಯಿಂದ ಬಂದಿರಿ? ಎಂದು ಕೇಳಿದೆ. ಆಗ ಪೂಜ್ಯರು ಹೇಳಿದ ವಿಷಯವನ್ನೇ 
ನಾನೀಗ ನಿನಗೆ ಹೇಳುವುದು: ನಿನ್ನ ಭಯದ ಕಾರಣದಿಂದ ಎಲ್ಲ ದೇವತೆಗಳು 
ಬ೦ದು ಬಿನ್ನವಿಸಿಕೊಳ್ಳಲು ಅಮರೇಶನು ಬ್ರಹ್ಮನ ಬಳಿ ಹೋಗಿ ಎಲ್ಲ ವಿಷಯಗಳನ್ನೂ 
ಅರುಹಿದನಂತೆ; ಅವರೆಲ್ಲರೂ ಶಿವನ ಬಳಿ ಹೋಗಿ ತಮಗೆ ಒದಗಿರುವ ಕಷ್ಟಗಳನ್ನು 
ಹೇಳಿಕೊ೦ಡರಂತೆ; ಎಲ್ಲರನ್ನೂ ಜೊತೆಯಲ್ಲಿರಿಸಿಕೊಂಡ ಆತನು ಕೊನೆಗೆ ಎಷ್ಟುವಿನ 
ಬಳಿ ಹೋದ; ಬ್ರಹ್ಮನಿತ್ತ ವರದ ಬಲದಿಂದ ರಾವಣನು ಭೂತಳದಲ್ಲಿ ನಡೆಯುತ್ತಿದ್ದ 


ಯುದ್ಧಕಾಂಡ ೮೩೧ 


ಯಜ್ಞಗಳಿಗೆ ಕ೦ಟಕವೊದಗಿತು, ವಿಷ್ಣುಭಜಕರನ್ನೆಲ್ಲ ತಿಂದು, ಸ್ತ್ರೀಯರನ್ನು ಎಳೆದಾಡಿ 
ಬಲಾತ್ಮರಿಸುತ್ತಿರುವನು; ಹೀಗೇ ಮುಂದುವರಿದರೆ ಬ್ರಹ್ಮಸೃಷ್ಟಿಯ ಜೀವಗಳನ್ನೆಲ್ಲ 
ತಿಂದು ಜಗತ್ತನ್ನು ಬರಿದು ಮಾಡಿಬಿಡುವನು; ಅವನ ಉಪಟಳದಿಂದ ಲೋಕವೇ 
ತಳ್ಳಂಕಗೊಂಡಿದೆ, ಎಂದು ಹೇಳಿ ತಾವೆಲ್ಲ ಮುಂದೆ ಜೀವಿಸುವ ಪರಿಯನ್ನು ತೋರಲು 
ಕೇಳಿಕೊಂಡರಂತೆ. ಆಗ ಅರವಿಂದಲೋಚನನು ಅವರನ್ನೆಲ್ಲ ಸಮಾಧಾನ ಮಾಡಿ, 
"ರಾವಣನಿಗೆ ಸುರಾಸುರರಿಂದ ಯಾವುದೇ ಬಾಧೆಯಿಲ್ಲ, ಆದರೆ ನರವಾನರರಿಂದ 
ಸಾವುಂಟು. ಆದುದರಿಂದ ನೀವೆಲ್ಲರೂ ವಾನರರೂಪವನ್ನು ಧರಿಸಿ ಭೂಮಿಯಲ್ಲಿ 
ಹುಟ್ಟಿ ಬನ್ನಿರಿ, ನಾನು ಮನುಜರೂಪವನ್ನು ತಾಳಿ ದೈತ್ಯೇಂದ್ರನನ್ನು ತರಿದು ನಿಮಗೆಲ್ಲ 
ಸೌಖ್ಯವನ್ನುಂಟುಮಾಡುತ್ತೇನೆ' ಎಂದು ಹೇಳಿ ಅಂತರ್ಧಾನವಾದನಂತೆ. ಅದರಂತೆ 
ಬಿಡುಗಣ್ಣರೊಡೆಯನೇ ಮುಂತಾದವರು ಕಪಿರೂಪವನ್ನಾಂತು ಸಂಚರಿಸುತ್ತಿರಲು, 
ಸಾಕ್ಷಾತ್‌ ಪರಬ್ರಹ್ಮನೇ ದಶರಥನ ಕುಮಾರನಾಗಿ ಜನಿಸಿ ಬಂದು ರಕ್ಕಸಕುಲವನ್ನೆಲ್ಲ 
ಕಡಿದಿಡುತ್ತಾನೆ' ಎಂದು ಮಹರ್ಷಿಗಳು ಹೇಳಿದರು. ಈ ವಿಷಯವನ್ನು ನಾನು 
ಸಮಯ ಬಂದಾಗ ಹೇಳಬೇಕೆಂದು ಮನಸ್ಸಿನಲ್ಲಿಯೇ ಉಳಿಸಿಕೊಂಡಿದ್ದೆ; ಈಗ ಅದನ್ನು 
ಹೇಳಿದ್ದೇನೆ. ಇದರಲ್ಲಿ ಅನುಮಾನವೇಕೆ; ಅಂಗುಷ್ಠಮಾತ್ರದವನಾದ ದಾಶರಥಿಯು 
ಚಿನ್ನಯಮೂರ್ತಿ, ಅವನನ್ನು ಮೊರೆವೊಕ್ಕು ಧರಣಿಜಾತೆಯನ್ನು ಒಪ್ಪಿಸಿ ದೈವತ್ವವನ್ನು 
ಗಳಿಸು ಎಂದು ಬಿನ್ನವಿಸಿಕೊಂಡೆ” ಎಂದು ಕುಂಭಕರ್ಣನು ಬಿನ್ನವಿಸಿಕೊಳ್ಳಲು 
ದಾನವೇ೦ದ್ರನು ಸ್ವಲ್ಪಕಾಲ ಅನ್ಯಮನಸ್ಕನಾಗಿ ಮೌನವನ್ನು ತಳೆದಿದ್ದ. 


ಆನಂತರ ಎಚ್ಚರಗೊಂಡ ರಾವಣನು, “ಈ ಮಾನವನ ರೂಪದಲ್ಲಿರುವ 
ರಘುವರನಿಗೆ ನೀನು ಅದೇಕೆ ಅಷ್ಟು ಹೆದರಿ ನಡುಗುತ್ತಿರುವೆಯೋ ಕಾಣೆ. ಅವನಿಂದ 
ಏನು ತಾನೇ ಆದೀತು? ಮನುಷ್ಯರು ನನಗೆ ಪ್ರೀತಿಯ ಆಹಾರ, ಅಷ್ಟೆ ಇದನ್ನು 
ಜಗತ್ತಿನಲ್ಲಿರುವ ಸಕಲ ಜೀವಜಂತುಗಳೂ ಬಲ್ಲವು. ಮಹಾ ಬದ್ದಿವಂತನೆಂದು 
ಹೇಳಿಕೊಳ್ಳುವ ನೀನು, ಮನುಷ್ಯರು ದಾನವರಿಗೆ ಎಲ್ಲ ಕಾಲಕ್ಕೂ ತಿನ್ನುವ ಪದಾರ್ಥ 
ಎ೦ದು ಅರಿಯೆಯಾ? ಆ ಮಾನವಾಧಮನನ್ನು ಕಂಡು ಅವನ ಹೆಂಡತಿಯನ್ನು ಒಪ್ಪಿಸಿ, 
ಅವನಿಗೆ ಶರಣಾಗಿ ಈ ಲೋಕದಲ್ಲಿ ಬಾಳುವುದು ಸರಿ ಎಂದು ಹೇಳುತ್ತಿರುವೆಯಾ? 
ಮೂಢನೇ, ನಿನಗೆ ಈ ಅಜ್ಞಾನ ಏತಕ್ಕುಂಟಾಯಿತು? ಈ ನಿನ್ನ ಮಹಾ ಭೀತಿಗೆ ಏನು 
ಕಾರಣ? ಈ ಜಗತ್ತಿನಲ್ಲಿ ಹುಲಿಯ ಮೇಲೆ ಕುರಿ ಎರಗುವುದೆಂಬುದಿದೆಯೇ? ಆ ' 
ನರನ ಮುಂದೆ ಹೋಗಿ ಬಾಗಿ ಸೀತೆಯನ್ನೊಪ್ಪಿಸಿ ಬ೦ದು ದೀನನಾಗಿ ಬಾಳು ಎಂದು 
ಹೇಳುತ್ತಿರುವೆಯಾ? ನಮಗೆ ಆಹಾರವಾದವನನ್ನು ಮೊರೆವೊಕ್ಕು ನಾನು ಅವನಿಗಿಂತ 
ಕೀಳೆಂದು ಡಂಗುರ ಹೊಡೆದು ಮತ್ತೆ ನಾನು ಹೇಗೆ ತಾನೇ ರಕ್ಕಸಕುಲದ ನಡುವೆ 
ಹೆಮ್ಮೆಯಿಂದ ಇರಬಲ್ಲೆ? ಎಲ್ಲರೂ ನಮ್ಮನ್ನು ಕಂಡು ಅಪಹಾಸ್ಯ ಮಾಡುವುದಿಲ್ಲವೇ? 
ಇದನ್ನೆಲ್ಲ ನನಗೆ ಏನೆಂದು ಹೇಳುತ್ತಿದ್ದೀಯೆ? ತ್ರಿಮೂರ್ತಿಗಳನ್ನೂ ಮೀರಿಸುವ ಈ 
ರಘುಕುಲಾಧಿಪನು ಪರಬ್ರಹ್ಮನಾಗಲಿ, ಸೌಮಿತ್ರಿಯು ಸುರಪತಿಯಾಗಲಿ, ಸುಗ್ರೀವ ' 
ಶ೦ಕರನೇ ಆಗಲಿ, ಅನಿಲಸುತನು ಬ್ರಹ್ಮನಾಗಲಿ - ಹೀಗೆಂದು ಅವರೆಲ್ಲ ಹೆಮ್ಮೆ ' 


| 
' 
, 
| 


೮೩೨ ಶ್ರೀರಾಮಕಥಾಮೃತ ಸ 


ಪಡುತ್ತಿರಲಿ - ಶಾಸ್ತ್ರಾದಿಗಳೆಲ್ಲ ಹೀಗೆಂದು ಅವರನ್ನು ಹೊಗಳುತ್ತಿರಲಿ: ಆದರೆ 
ಶೂರಾಗ್ರಗಣ್ಯನಾದ ಈ ದಶಕಂಠನು ಸ್ವಾಭಿಮಾನವನ್ನು ಬಿಟ್ಟು ಎಂದಾದರೂ ಅವರಿಗೆ 
“ಶರಣು' ಎ೦ಂದಾನೆಯೇ? ನಿರುಪಮಾನಂದಕರನಾಗಿದ್ದ ಕಾಲದಲ್ಲಿ ಅವನ ಸತ್ತವೆಲ್ಲ 
ಎಲ್ಲಿ ಹೋಗಿತ್ತು? ಸ್ವಸ್ಥಾನವನ್ನು ಬಿಟ್ಟು ನರಶರೀರವನ್ನು ಪಡೆದು ಭೂಮಿಗೆ ಬಂದ 
ಅವನಿಂದ ಏನು ಕಿಸಿಯಲಾದೀತು9 ಸ್ಥಳಮಹಿಮೆಯಿಂದ ವಸ್ತುಗಳು ವೈಭವದಿಂದ 
ಮೆರೆಯುವಾಗ, ಅದನ್ನು ಬಿಟ್ಟು ಬಂದರೆ ಕಾಸಿಗೂ ಸಲ್ಲುವುದಿಲ್ಲ ಎಂದು ಬಲ್ಲವರು 
ಹೇಳುತ್ತಾರೆ. ಇದು ನಿನಗೆ ತಿಳಿಯದೆ ಹೋಯಿತಲ್ಲಾ! ಎಷ್ಟು ಕಲಿತರ ತಾನೇ ಏನು, 
ಹೆಚ್ಚು ಕಡಿಮೆಗಳನ್ನು ತಿಳಿಯದ ಮತಿಹೀನನಾಗಿ, ದಿವಿಜರನ್ನು ಪೊರೆಯಲೆಂದು ತನ್ನ 
ದೇವತಾತ್ಮವನ್ನು ನೀರಿಗಿಳಿಸಿ ದಾನವರ ಸಂತತಿಯನ್ನು ತರಿದು ಹಾಕಲು ಬಂದನೆಂದು 
ಆನಂದಗೊಳ್ಳುವ ಮೂರ್ಯರಿಗೆ ಏನೆಂದು ಹೇಳುವುದು! ಸೂರ್ಯಚಂದ್ರರನ್ನು ತನ್ನ 
ಕಣ್ಣುಗಳನ್ನಾಗಿ ಹೊ೦ದಿದ್ದವನು ಮನುಷ್ಯನಾಗಿ ಬಂದುಬಿಟ್ಟರೆ ಏನಾಗಿ ಹೋಗುತ್ತದೆ? 
ನಿನಗೇನಾದರೂ ರಕ್ಕಸಕುಲವನ್ನು ಉಳಿಸಬೇಕೆಂಬಾಸೆ ಇರುವುದೇ ಆದರೆ ನಿನ್ನ 
ಸಾಹಸವನ್ನು ತೋರಿಸುವುದಕ್ಕೆ ಇದು ತಕ್ಕ ಸಮಯವೇ ಹೊರತು ಬರಿಯ 
ಮಾತಿನಿಂದೇನು? ಎಡರು ತೊಡರುಗಳನ್ನು ಲೆಕ್ಕಿಸದೆ, ಬಂಧುಬಾ೦ಧವರ ಪುತ್ರಮಿತ್ರರ 
ಕುಂದುಗಳನ್ನೇಣಿಸದೆ ಅವರನ್ನು ಉಳಿಸಬೇಕೆಂಬ ಬಯಕೆ ಇದ್ದುದಾದರೆ ಅಂತಹವನನ್ನು 
ಬಂಧು ಎನ್ನುತ್ತಾರೆ. ಸದಯದ ಸನ್ನಿವೇಶಕ್ಕನುಗುಣವಾಗಿ ಹೋರಾಡುವುದಾರೆ, 
ಅಂತಃಕರಣದಲ್ಲಿ ಕಿಂಚಿತ್ತು ಕರುಣೆಯಿರುವುದಾದರೆ ನನ್ನು ಮಾತುಗಳಿಗೆ ಬೆಲೆಯಿತ್ತು 
ಕಲಿತನದಿಂದ ಆ ಕಪಿಗಳನ್ನು ತರಿದಿಡು; ಹೀಗೆ ಮಾಡಲು ಇಷ್ಟವಿಲ್ಲದಿದ್ದರೆ ಆ 
ಹರಿಯನ್ನೇ ನೆಚ್ಚಿಕೊಂಡು ಸುಖವಾಗಿ ಬಾಳು” ಎಂದು ಕೋಪದಿಂದ ಮೂದಲಿಸಿದ. 


ಅಣ್ಣನಿಗೆ ಕೋಪ ಬಂದಿರುವುದನ್ನು ಅರಿತ ಕುಂಭಕರ್ಣನು ಅನುತಾಪಪಟ್ಟು 
ಅವನನ್ನು ಮೃದುನುಡಿಗಳಿಂದ ಸಮಾಧಾನಪಡಿಸಿ ವಿನಯದಿಂದ, “ಅಣ್ಣಾ, ನೀನು 
ಇಷ್ಟು ಬಾಧೆಪಡಲು ಕಾರಣವೇನು? ಈ ಕುಂಭಕರ್ಣನು ಬದುಕಿರುವವರೆಗೂ 
ನಿನ್ನ ಈ ಶೋಕಕ್ಕೆ ಆಸ್ಪದವೆಲ್ಲಿ? ನಾನೆಂದೂ ನನ್ನ ಜೀವಕ್ಕಾಗಿ ತವಕಪಡುವುದಿಲ್ಲ. 
ತಡಮಾಡದೆ, ಒಂದೇ ದಿನದಲ್ಲಿ ಮರ್ಕಟಜಾಲವನ್ನೆಲ್ಲ ಸಂಹರಿಸಿ, ದಶರಥಕುಮಾರರ 
ಬಾಲಿಶತನವನ್ನು ನಿರ್ಮೂಲಗೊಳಿಸಿ ಪರಲೋಕಕ್ಕಟ್ಟುತ್ತೇನೆ, ನಿನ್ನ ಕೋಪತಾಪಗಳನ್ನು 
ಬಿಡು. ಈಗಲೇ ನನಗೆ ಅಪ್ಪಣೆಯಿತ್ತು ಕಳುಹಿಸಿಕೊಡು. ಈ ರಣದಲ್ಲಿ ಕಪಿನಾಯಕರಿಗೂ 
ನರಶೂರರಿಗೂ ಏನಾಗುತ್ತದೆಂಬುದನ್ನು ನೀನೇ ನೋಡು” ಎಂದು ರೋಷಾವೇಶದಿಂದ 
ನುಡಿದ. ಆ ಬಳಿಕ, “ಇಂದು ನಮ್ಮ ಸೈನ್ಯದೊಂದಿಗಿದ್ದು ನನ್ನ ಹೋರಾಟದ 
ಪರಿಯನ್ನು ನಿರುಕಿಸು. ವಾನರರನ್ನು ಹಿಡಿದು, ಅವರ ಕರುಳುಖಂಡಗಳನ್ನು ಹರಿದು 
ಬಲಿಯಿತ್ತು, ಮಾನುಷರ ಶಿರಗಳನ್ನು ತರಿದು ತಂದು ನಿನ್ನ ಮುಂದಿಡುತ್ತೇನೆ, ನಮ್ಮ 
ಕುಲವೃದ್ಧರಿಗೆ ಸಂತಸವನ್ನುಂಟುಮಾಡುತ್ತೇನೆ. ಅಸುರಗಣವನ್ನು ಕೊನೆಗೊಳಿಸಲೆಂದು 
ಹರಿಯ ಅನುಜ್ಞೆಯಂತೆ ಕೋತಿಗಳಾಗಿ ಬಂದು ನಮ್ಮ ಪಟ್ಟಣವನ್ನು ಮುತ್ತಿರುವ 
ವಾಸವಾದ್ಯರ ಹಾಗೂ ಅವರಿಗೆ ಸಹಾಯಕರಾಗಿ ಬಂದಿರುವ ಮನುಷ್ಯರ ತಲೆಗಳನ್ನು 


ಯುದ್ಧಕಾಂಡ ೮೩೩ 


ಕತ್ತರಿಸಿ ದೇವತೆಗಳೂ ತಲೆಯ ಮೇಲೆ ಕೈಹೊತ್ತು ಕುಳ್ಳಿರುವಂತೆ ಮಾಡುತ್ತೇನೆ. 
ಕೋಪ ಬಂದರೆ ಕುಂಭಕರ್ಣನು ಸಂವರ್ತಕಾಲದ ಯಮನು ತಾನೇ! ರಾಜೇಂದ್ರಾ, 
ನಿನ್ನ ಮನೋವ್ಯಥೆಯನ್ನು ತೆಗೆದು ಹಾಕು; ತೆ೦ಕ ದಿಕ್ಕಿನಲ್ಲಿರುವ ಸಮುದ್ರವನ್ನು 
ಬಡಗಲಿಗೆ ಸರಿಸುತ್ತೇನೆ, ಬೆಟ್ಟಗಳನ್ನು ಕಿತ್ತು ನೀರಧಿಗಳನ್ನು ಕಲಕುತ್ತೇನೆ, ನಿಮಿಷದಲ್ಲಿ 
ಸುರರ ಮನೆಗಳನ್ನು ಕಿತ್ತಿಟ್ಟು ಸೂರ್ಯಚಂದ್ರರನ್ನು ಮಂಕುಬಡಿಸುತ್ತೇನೆ, ಇವರ 
ಪರಿಯನ್ನು ನೋಡಬಂದ ಸುಗ್ರೀವನ ಗತಿ ಏನಾಗುತ್ತದೋ ನೋಡುತ್ತಿರು! ನಾನು 
ಯುದ್ಧಸಿದ್ಧನಾಗಿ ಹೊರಟರೆ ದೇವಾನುದೇವತೆಗಳು ಮರೆಯಲ್ಲಿ ಅಡಗಿಕೊಳ್ಳುತ್ತಾರೆ 
ಎಂದ ಮೇಲೆ ಉಳಿದವರ ಪಾಡೇನು? ಅಸುರೇಂದ್ರಾ, ನಿನ್ನ ಈ ಡಿ೦ಗರಿಗನ ಅಮಿತ 
ಶೌರ್ಯದ ಸ್ವರೂಪವನ್ನು ಒಂದು ನಿಮಿಷ ಮಾತ್ರ ನೋಡಿದರೆ ಅದರ ಪರಿ ನಿನಗೇ 
ಅರಿವಾಗುತ್ತದೆ, ಕಂಡು ಸಂತಸಪಡು. ಕಪಿಸೈನ್ಯವನ್ನು ಅರೆನಿಮಿಷದಲ್ಲಿ ಕಡಿಖಂಡ 
ಮಾಡಿ ಸಮುದಕ್ಕೆಸೆಯುತ್ತೇನೆ. ಬ್ರಹ್ಮಸುರೇ೦ದ್ರಾದಿಗಳಿ೦ದ ನಿನಗೆ ಈ ಪರಿಸ್ಥಿತಿ ಎಂದು 
ನಿನಗೆ ತೋರಿದರೆ ಈಗಲೇ ಅವರನ್ನು ಹಿಡಿದು ತಂದು ನಿನ್ನಡಿಗಳಲ್ಲಿ ಕೆಡವುತ್ತೇನೆ, 
ಸಂದೇಹ ಬೇಡ. ನಿಮಿಷಾ೦ತರದಲ್ಲಿ ನೀರಧಿಯನ್ನು ಹೀರುತ್ತೇನೆ, ಬಲಶಾಲಿಯಾದ 
ಅಗ್ನಿಯನ್ನು ನುಂಗುತ್ತೇನೆ, ಹುಟ್ಟುವ ಸೂರ್ಯನ ಆರ್ಭಟೆಯನ್ನು ಹಿಂಗಿಸಿ ಕೆಡಹುತ್ತೇನೆ, 
ನಕ್ಷತ್ರಗಳನ್ನು ನೆಲದ ಮೇಲೆ ಚೆಲ್ಲಾಡುತ್ತೇನೆ, ಈ ಭೂಮಿಯನ್ನು ನನ್ನ ಭುಜಗಳ 
ಮೇಲೆ ಹೊತ್ತು ನಿಲ್ಲುತ್ತೇನೆ, ಮಹಾಪರ್ವತಗಳನ್ನು ನನ್ನ ಕೈಯಿಂದಲೇ ಅಲ್ಲಾಡಿಸಿ 
ಸಡಿಲಗೊಳಿಸುತ್ತೇನೆ; ಮೂರು ಲೋಕಗಳಲ್ಲಿ ನನಗೆ ಇದಿರಾದವರು ಯಾರಿದ್ದಾರೆ, 
ದೈತ್ಯೇಂದ? ನನ್ನ ಸಾಹಸವನ್ನು ಆಕಾಶದಲ್ಲಿರುವವರೆಲ್ಲ ನೋಡುತ್ತಿರುವಂತೆಯೇ 
ರಾಮಲಕ್ಷ್ಮಣರು ನಿಮಿಷಾ೦ತರದಲ್ಲಿ ಇಲ್ಲವಾಗಿಬಿಡುತ್ತಾರೆ, ಆಗ ನಿನ್ನ ಮನೋರಥ 
ಕೈಗೂಡುವುದು. ನಿನಗಿನ್ನು ಚಿ೦ತೆ ಬೇಡ; ನನ್ನನ್ನು ಆಶೀರ್ವದಿಸಿ ಈಗಲೇ ರಣರಂಗಕ್ಕೆ 
ಕಳಿಸಿಕೊಡು” ಎಂದು ಆರ್ಭಟಿಸಿದ. 


ಕುಂಭಕರ್ಣನ ಆಟೋಪವನ್ನು ನೋಡುತ್ತಿದ್ದ ಮಹೋದರನೆಂಬ ಸಚಿವನು 
ಕೋಪಗೊಂಡು, “ಘಟಕರ್ಣನೇ, ಬಂಧುರವಾದ ಪರಾಕ್ರಮವೂ, ಬಾಹುಬಲವೂ 
ಎಣೆಯಿಲ್ಲದಷ್ಟು ನಿನ್ನಲ್ಲಿದೆ ಎಂದು ಗರ್ವದಿಂದ ಹೇಳಿಕೊಳ್ಳುತ್ತಿದ್ದೀಯೆ. 
ಹಿ೦ದುಮುಂದನ್ನರಿಯದೆ ನೀನು ಈ ಮಾತುಗಳನ್ನಾಡುತ್ತಿರುವೆ, ಸ್ಪಲ್ಪ ನನ್ನ ಮಾತುಗಳನ್ನು 
ಕೇಳಿಸಿಕೋ. ನಮ್ಮ ಮಹಾರಾಜರಿಗೆ ನೀತಿ ಅನೀತಿಗಳ ಸ್ವರೂಪವು ತಿಳಿಯದೆಂಬಂತೆ 
ಮಾತನಾಡುತ್ತಿರುವೆ, ಸರಿಯಾದ  ತಿಳಿವಳಿಕೆಯಿಲ್ಲದೆ ನೀನು ಅಸಂಸ್ಥೃತನಾಗಿ 
ಹುಡುಗಾಟಿಕೆಯ ಮಾತುಗಳನ್ನಾಡುತ್ತಿದ್ದೀಯೆ.  ದೇಶಕಾಲಪರಿಕರಗಳೊಂದನ್ನೂ 
ಅರಿಯದ ನೀನು ಆಡುತ್ತಿರುವ ಅನುಚಿತ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. 
ಧರ್ಮಾರ್ಥಕಾಮಗಳಿಗೆ ಬೇರೆ ಬೇರೆ ಫಲಗಳಿವೆಯೆಂಬಂತೆ ಮಾತನಾಡುತ್ತಿದ್ದೀಯೆ. 
ಒಡೆಯನ ಹಿತವು ನಿನಗಿರುವುದಾದರೆ, ಅದು ನೆರವೇರಬೇಕಾದರೆ, ಒಂದಷ್ಟು ಜನ 
ಹಿತವರ ಜೊತೆ ಸಮಾಲೋಚಿಸಿ, ದೋಷರಹಿತವಾದ ಯುಕ್ತಿಯನ್ನು ಅನುಸರಿಸಿ, 
ಕೆಲವು ಮಂದಿ ಅನುಭವಿ ಸೇನಾನಿಗಳೊಡನೆ ಸೇರಿ ಯುದ್ದಕ್ಕೆ ಹೊರಟರೆ 


೮೩೪ ಶ್ರೀರಾಮಕಥಾಮೃತ 


ಹಿತಕರವಾಗುವುದೇ ಹೊರತು, ಎಳಸುತನದಿ೦ದ ಜಯಸಿರಿಯು ದೊರಕುತ್ತದೆಯೇ? 
ನಮ್ಮ ಎದುರಿಗಿರುವ ರಘುವರನು ಹಿಂದೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ 
ಯೋಧರೊಡನೆ ಹೋದ ಖರದೂಷಣರನ್ನು ಏಕಾಂಗಿಯಾಗಿ ಸಂಹರಿಸಿದ್ದಾನೆ. ಅವನ 
ಅದ್ಭುತ ಪರಾಕ್ರಮವನ್ನು ನೆನಪಿಸಿಕೊಂಡು ಈಗಲೂ ಕದಬದಗೊಳ್ಳುತ್ತಾರೆಂಬುದು 
ಎಲ್ಲರಿಗೂ ತಿಳಿದಿರುವ ವಿಷಯ. ದೇವೇ೦ದ್ರನಿಗೂ ಮಿಗಿಲಾದ ವಿಕ್ರಮಿಯೆನಿಸಿರುವ 
ರಾಘವನನ್ನು ಸೋಲಿಸುವೆನೆನ್ನುತ್ತಿರುವೆಯಲ್ಲ, ಮರುಳೇ! ಒಬ್ಬನೇ ಹೋಗಿ ರಾಮನನ್ನು 
ಗೆಲ್ಲುವೆನೆಂಬ ನಿನ್ನ ಬಗೆ ಮುನಿದ ಬಡಬಾನಲನನ್ನು, ಕೆರಳಿದ ಅಗ್ನಿಯನ್ನು, 
ಮಲಗಿರುವ ಉರಗಪತಿಯನ್ನು ಎದುರಿಸುವಂತಾಗಿದೆ! ದೇವತೆಗಳಿಗೂ ಮೀರಿದ ಈ 
ನಿನ್ನ ಬುದ್ಧಿವಂತಿಕೆಯನ್ನು ನಿನಗೆ ಯಾರು ದಯಪಾಲಿಸಿದರೋ ಕಾಣೆ!” ಎಂದು 
ಅತಿ ಕಠೋರ ವಾಕ್ಯಗಳಿಂದ ಕುಂಭಕರ್ಣನನ್ನು ಜರೆದು ಮತ್ತೆ ಹಿಗೆಂದ: “ಎಲೈ 
ದೈತ್ಯೇಂದ್ರನೇ ಕೇಳು, ಉನ್ನತ್ತತೆಯಿ೦ದ ಕೂಡಿ, ಗರ್ವಾವಲೇಪನದಿಂದ ಮನಸಿಗೆ 
ಬಂದುದನ್ನು ಹೇಳುವುದರಿಂದೇನು ಫಲ? ಧರಾನ೦ದನೆಯು ನಿನ್ನ ವಶವಾಗುವಂತೆ 
ಮಾಡುವ ಒಂದು ಉಪಾಯವನ್ನು ಹೇಳುತ್ತೇನೆ, ಕೇಳು. ನಾನು, ಸಂಹ್ರಾದಿ, ದ್ವಿಜಿಹ್ವ 
ಕುಂಭಕರ್ಣ, ವಿತರ್ದನ ಈ ಐದು ಮಂದಿಯೂ ವಾನರರನ್ನು ವಧಿಸಲು ಹೋಗುತ್ತೇವೆ, 
ನಮಗೆ ಸಹಾಯ ಮಾಡಲು ಯೋಧಾಗ್ರಗಣ್ಕರನ್ನು ಅನುಗ್ರಹದಿಂದ ಕಳಿಸಿದರೆ ಸಾಕು. 
ಶತ್ರುಗಳನ್ನು ತಿಂದು ನಿರ್ವೈರವುಂಟುಮಾಡಲು ಪ್ರಯತ್ನಿಸುತ್ತೇವೆ. ಅದರೊಂದಿಗೆ 
ಒಬ್ಬನನ್ನು ಆನೆಯ ಮೇಲೆ ಕೂರಿಸಿ, “ಕಿನಿಸಿನಿಂದ ಈ ಐವರೂ ಹೋರಾಡಲು ಆ 
ಮನುಷ್ಯನು ಹತನಾದ, ಅವನೊಡನೆ ಕೋಡಗಗಳೆಲ್ಲ ಸಮುದ್ರವನ್ನು ಸೇರಿಕೊಂಡರು' 
ಎ೦ದು ಊರಿನಲ್ಲೆಲ್ಲ ಡಂಗುರ ಹೊಡೆಸಿ ಸಾರಿಸು. ನಾವು ಈ ಐವರೂ ವೀರಪಣದಿಂದ 
ಒಮ್ಮನದಿಂದ ಕೂಡಿ ಹೋರಾಡಿದರೆ ಆ ಮಾನವರನ್ನೂ ಶಾಖಾಮೃಗಗಳನ್ನೂ 
ಮುಳುಗಿಸಿಬಿಡಬಹುದು. ಆನಂತರ ನಾವು ಬಂದು ನಿಮ್ಮನ್ನು ಕಾಣುತ್ತೇವೆ, ಆಗ 
ನೀವು ಸೀತೆಯನ್ನು ವಶಪಡಿಸಿಕೊಳ್ಳಬಹುದು. ಗಂಡನೂ ಭಟರೂ ಹೋದ ಬಳಿಕ 
ಆ ಧರಣಿಜಾತೆಯು ಮಿಕ್ಕೆಲ್ಲ ಆಸೆಯನ್ನು ಬಿಟ್ಟು ನಿನ್ನ ವಶವರ್ತಿಯಾಗುತ್ತಾಳೆ. 
ಆದ್ದರಿಂದ ನನ್ನ ಮಾತನ್ನು ಒಪ್ಪಿ ನಮ್ಮನ್ನು ಯುದ್ಧಕ್ಕೆ ಕಳಿಸಿದರೆ ನಾವು ಖಂಡಿತವಾಗಿ 
ಶತ್ರುಸಂಹಾರಮಾಡಿ ಬರುತ್ತೇವೆ” ಎಂದು ವೀರಾವೇಶದಿಂದ ಘೋಷಿಸಿದ. 


ಮಹೋದರನ 5 ಬೀಳುನುಡಿಗಳನ್ನು ಕೇಳಿದ ಕುಂಭಕರ್ಣನು, 
“ಮಂದಮತಿಗಳ ಮಾತುಗಳನ್ನು ಕೇಳಿದರೆ ಏನು ಫಲ? ಅದರಿಂದ ನಮ್ಮ 
ಬಲವು ಕುಂದುತ್ತದೆ, ಪೌರುಷವು ದಿನದಿನಕ್ಕೆ ಕ್ಷೀಣಿಸುತ್ತದೆ” ಎಂದು ಹೇಳಿ, “ಎಲೌ 
ಮಹೋದರ, ರಾಜನನ್ನು ಮುದಗೊಳಿಸುವ ಸವಿಮಾತುಗಳನ್ನಾಡುತ್ತ, ಅವನಿಗೆ 
ಆಪ್ತರಾಗಿ, ಅವನನ್ನು ಮರುಳುಗೊಳಿಸಿ, ಯುದ್ಧವನ್ನೂ ಅದರಿಂದ ಬಹುಜನರು 
ನಾಶವಾಗುವುದನ್ನೂ ಉಂಟುಮಾಡಿದವರು ನೀನೇ, ನಿನ್ನಂತಹವರೇ. ನಿಮ್ಮ 
ಈ ಕುಟಿಲಗಳನ್ನೆಲ್ಲ ರಾವಣೇಂದನು ತಿಳಿಯದೆ ಹೋದ. ನಿನಗೆ ಶೂರರ ಬಗೆ, 
ಬಂಧುರ ಯೋಧನದ ಪರಿಯು ತಿಳಿದಿದೆಯಾ? ಕೃತ್ರಿಮಗಳಿ೦ದ ರಾಜನ ಮೈಮರೆಸಿ 


ಯುದ್ಧಕಾಂಡ ೮೩೫ 


ವಂಚನೆಗೈದು ಅನಾಮಿಕರಾದ ಒಬ್ಬಿಬ್ಬರನ್ನು ತರಿದು, ಮಹಾ ಪರಾಕ್ರಮಿಯೆಂಬಂತೆ 
ಗಳಹುತ್ತ ಜೀವನವನ್ನು ನಡೆಸಿ ಒಡೆಯನ ಘನತೆಗೆ ಊಣಯವನ್ನುಂಟುಮಾಡುವ 
ಹೆಂಬೇಡಿಯಾದ ನೀನು ಯಾವ ಮಹಾ ಯೋಧನೆಂದು ಮಾತನಾಡುತ್ತಿದ್ದೀಯೆ? 
ಮಹಾಮಹಿಮಳಾದ ಎಜಯಲಕ್ಷ್ಮಿಯನ್ನು ಭುಜಗಳಲ್ಲಿ ಹೊರುವ ಶೌರ್ಯವು ನಿನ್ನ 
ಬಳಿ ಬಂದು ವೆಗ್ಗಳವಾಯಿತಲ್ಲವೇ, ಅಕಟಕಟಾ! ರಣವಿಜಯಗಳು ತಮ್ಮ ಬಲವನ್ನು 
ತೋರಲು ಹಲುಬುತ್ತ, ರಿಪುವಿದಾರಣ ಮಾಡಲು ಹೆಣಗಿ ಕೀರ್ತಿಯನ್ನು ಗಳಿಸುವರೇ 
ಹೊರತು ಇಂತಹ ಒಣ ಜಂಬದ ಮಾತುಗಳನ್ನಾಡುವುದಿಲ್ಲ ಹುಲುಯೋಧರು 
ಅಲ್ಲಿದ್ದುದಕ್ಕೇ ನೀನು ರಣಭೀತಿಯಿ೦ದ ತತ್ತರಗೊಳ್ಳುತ್ತಿರುವೆ” ಎಂದು ಕೋಪೋದಿಕ್ತನಾದ 
ಮದಮತ್ತ ಕುಂಭಕರ್ಣನನ್ನು ನೋಡಿ ದಶಕಂಠನು ನಸುನಗುತ್ತ, “ರಾಮನ ಪರಾಕ್ರಮ, 
ರಾಕ್ಷಸರು ಸತ್ತುದು, ಭೀಮಾಕೃತಿಯ ಕಪಿಗಳ ಆರ್ಭಟ, ಸುಮನಸ್ತೋಮರು ಅವರ 
ಮೇಲೆ ಮತ್ತೆ ಮತ್ತೆ ಹೂಮಳೆ ಸುರಿಸುವುದು - ಇವನ್ನೆಲ್ಲ ಕಂಡು ದಿಗಿಲುಗೊಂಡು 
ಈ ಮಹೋದರನು ಕಂಪಿಸುತ್ತಿದ್ದಾನೆ. ಕುಂಭಕರ್ಣನ ಸಂಗ್ರಾಮದಲ್ಲಿ ಎದುರಾಳಿಗಳು 
ಬದುಕುಳಿಯುವುದು ಅಸಾಧ್ಯ. ಬಲಸಾಹಸಗಳಲ್ಲಿ, ನನ್ನ ಬಗೆಗಿನ ಅಧಿಕ ಪ್ರೀತಿಯಲ್ಲಿ, 
ಕುಂಭಕರ್ಣನೇ, ನಿನಗಿಂತ ಮಿಗಿಲಾದವರು ನನಗೆ ಯಾರಿದ್ದಾರೆ? ನನ್ನ ಐಸಿರಿ 
ಕೀರ್ತಿಗಳನ್ನುಳಿಸಲು ನಿನಗಿಂತ ಸಮರ್ಥರಿನ್ನಾರು ಇದ್ದಾರೆ? ನನ್ನ ಆತ್ಮಬ೦ಧುವೇ, 
ನೀನು ಯುದ್ಧಕ್ಕೆ ಹೋಗಿ ಆ ಮನುಜರೀರ್ವರನ್ನು ಕೊಂದು ತಿಂದು ಬಾ, ಹೋಗು! 
ಪ್ರಳಯಕಾಲದ ಭೈರವನು ಶೂಲವನ್ನು ಹಿಡಿದು ಹೋದಂತೆ ಇರುವ ನಿನ್ನನ್ನು ಕಂಡು 
ಭೀತಿಯಿಂದ ಫ್ಲವಗತತಿಯು ಯಾರಿಗೂ ಕಾಣದ ಹಾಗೆ ದಿಕ್ಕುಗಳೆಡೆಗೆ ಓಡಿಹೋಗಲು, 
ಉಳಿಯುವ ಇಬ್ಬರನ್ನೂ ಅರೆನಿಮಿಷದಲ್ಲಿ ಉಪಾಯದಿಂದ ನೀನು ಇಲ್ಲವಾಗಿಸಿ ಬಂದರೆ, 
ನಾನು ಸಂತಸದಿಂದ ನಳಿನಮುಖಿ ಸೀತೆಯನ್ನು ಮೋಹನಗೊಳಿಸಿ ವಶಪಡಿಸಿಕೊಂಡು 
ಸುಖವಾಗಿರುತ್ತೇನೆ” ಎಂದು ಅಸುರರ ಅರಸನು ಆಡಿದ ಸವಿನುಡಿಗಳನ್ನು 
ಮನಸ್ಸಿನಲ್ಲಿಟ್ಟುಕೂ೦ಡು ಹೊರಟ ಕುಂಭಕರ್ಣನ ಮುಖವನ್ನು ನೋಡಿದ ರಾವಣನಿಗೆ 
ತನಗೆ ಮರುಜನ್ಮವುಂಟಾದಂತಹ ಅನುಭವವಾಯಿತು. ಅಣ್ಣನಿಗೆ ನಮಸ್ಕರಿಸಿ, ಅವನ 
ಹಾರೈಕೆಗಳನ್ನು ಹೊತ್ತು ಕುಂಭಕರ್ಣನು ಯುದ್ಧರಂಗದೆಡೆಗೆ ಹೊರಡಲನುವಾದ. 


ಕನಕಮಣಿಕುಂಡಲಗಳನ್ನು ಕಿವಿಗಳಲ್ಲಿ ತೊಟ್ಟು, ಕೊರಳಿನಲ್ಲಿ ವಜ್ರಚಿನ್ನಗಳ 
ಹಾರಗಳನ್ನು ಅಳವಡಿಸಿಕೊಂಡು, ತೋಳುಗಳಲ್ಲಿ ಮಿನುಗುವ ಭುಜಕೀತೀಗಳನ್ನು 
ಧರಿಸಿ, ಚಿನ್ನದ ಬಳೆಗಳನ್ನು ಮುಂಗೈಗಳಿಗೇರಿಸಿಕೊ೦ಡು, ವಾಸುಕಿಯನ್ನು ಸುತ್ತಿಕೊಂಡ 
ಪರ್ವತದಂತೆ ಕನಕ ಕಟಿಸೂತ್ರಗಳನ್ನು ಸುತ್ತಿ ಪ್ರಳಯಭಾಸ್ಕರನಿಗೆ ಇಮ್ಮಡಿಯೆಂಬಂತೆ 
ರಥದಲ್ಲಿ ಕುಳಿತು ರಾಜಬೀದಿಯಲ್ಲಿ ಹೋಗಲು, ಅವನ ಹಿಂದೆ ನೂರಾರು 
ರಥಗಳನ್ನೊಳಗೊಂಡ ಚತುರಂಗಸೈನ್ಯವು, ಹತ್ತಾರು ಬಗೆಯ ಶಸ್ತ್ರಾಸ್ತಗಳ ರಾಶಿಯನ್ನು 
ಹೊತ್ತ ಗಾಡಿಗಳೊಡನೆ, ಜೋಗ ಮೊರೆತದಲ್ಲಿ ಮುಳುಗಿ, ರಣೋತ್ಸಾಹದಿಂದ 
ಮುಂದುವರಿಯಿತು. ದನುಜಕುಲಪಾ೦ಸನರು ಈ ವನಧಿಯ ತಟದಲ್ಲಿ ಇನ್ನು ಯಾರೂ 
ಉಳಿಯಲಾರರು ಎಂದು ದಶಶಿರನು ಸಮಾಧಾನಗೊಳ್ಳುತ್ತಿರುವಾಗ, ಸನಿ ದ 


೮೩೬ ಶ್ರೀರಾಮಕಥಾಮೃತ 


ಗೀರ್ವಾಣಪತಿಯ ಹಾಗೂ ಸಕಲ ದೇವಗಂಧರ್ವತತಿಯ ಆಯುಧಗಳನ್ನು ಸೋಲಿಸಿ 
ಅವರ ಗರ್ವಾಪಹರಣವನ್ನು ಮಾಡಿದ - ತನ್ನ ಶೂಲವನ್ನು ಕೈಯಲ್ಲಿ ಹಿಡಿದು, 
“ತಾನೊಬ್ಬನೇ ಹೋಗಿ ಕಪಿತತಿಯನ್ನು ಕೊಂದು ನರರೀರ್ವರನ್ನೂ ತರಿದು ತರುತ್ತೇನೆ' 
ಎಂದು ಹೊರಟ. "ಹಿಂದೆ ಬೆಳಗಿನ ಹೊತ್ತು ಹೊಟ್ಟೆಯಲ್ಲಿನ ಹಸಿವಿನ ಕಿಚ್ಚಿನಿಂದ 
ಪಶುಪ್ರಾಣಿಗಳನ್ನು ತಿನ್ನುತ್ತ, ಆನಂತರ ಮನುಷ್ಯರನ್ನು ತಿಂದು ತೃಪ್ತಿಗೊಳ್ಳುತ್ತಿದ್ದೆ. ಇವತ್ತು 
ಬೇಕಾದಂತೆ ಶಾಖಾಮೃಗಗಳನ್ನು ಮನದಣಿಯೆ ಕೊಂದುಣ್ಣಬಹುದು' ಎಂದುಕೊಳ್ಳುತ್ತ 
ಶೌರ್ಯೋದ್ರೇಕದಿಂದಲೂ ಕೋಪದಿಂದಲೂ ಆ ದನುಜನು ಮನಸ್ಸಿನಲ್ಲಿಯೇ 
ಸಂತಸವನ್ನನುಭವಿಸುತ್ತಲಿದ್ದ. ಎಂಧ್ಯಪರ್ವತವು ನಡೆತಂದಂತೆ ಬಂದ ಅವನು 
ಇದ್ದಕ್ಕಿದ್ದಂತೆ ತನ್ನ ಅಲಂಕಾರವನ್ನೆಲ್ಲ ಕಿತ್ತೊಗೆದು, ಹೊರನೋಟಕ್ಕೆ ತರಣಿಸರಣಿಯನ್ನು 
ಮೀರಿಸುವ ಕೋಪದ ಉರಿಯಿಂದ ಕೂಡಿ, "ಇಂದು ಕಪಿಗಳನ್ನು ಮುರಿದಿಕ್ಕಿ, ಅವರ 
ರಕ್ತವನ್ನು ಕುಡಿದು, ಆನಂದದಿಂದ ಹಿಂದಿರುಗಿ ಬರುತ್ತೇನೆ, ರಕ್ಕಸಕುಲವು ಹಿಂದಾದ 
ಬನ್ನಗಳನ್ನೆಲ್ಲ ಮರೆಯುವಂತಾಗುತ್ತದೆ.. ಇಂದಿನ ಯುದ್ಧ ರಕ್ಕಸಗೆಲುವಿನ ಹೋರಾಟ! 
ಎ೦ದು ಮನಸ್ಸಿನಲ್ಲಿಯೇ ಮಂಡಗೆಯನ್ನು ತಿನ್ನುತ್ತಲಿದ್ದ. ಕತ್ತಲ ಮೊತ್ತದಂತೆ ಅವನನ್ನು 
ಹಿಂಬಾಲಿಸುತ್ತಿದ್ದ ದೈತ್ಯರು ಜಯಕಾರ ಮಾಡುತ್ತ. ಬಿರುದುಗಳನ್ನು ಉಗ್ಗಡಿಸುತ್ತಿದ್ದರೆ, 
ನಾನಾ ರಣವಾದ್ಯಗಳ ಭೋರ್ಗರೆತ, ಆನೆಕುದುರೆಗಳ ಕೂಗಾಟ, ರಥಚೀತ್ಮೃತಿ, ಭಟರ 
ಕೋಲಾಹಲಗಳಿಂದ ಕೂಡಿ ದಿಕ್ಕುಗಳೆಲ್ಲ ಶಬ್ದಾಯಮಾನವಾದುವು. ಕತ್ತಲೆಯ ಮೊತ್ತವು 
ಮೂರ್ತೀಭವಿಸಿತೋ, ಮೃತ್ಯುವು ವಿಶ್ವಾಕಾರವನ್ನು ತಾಳಿ ಕುಂಭಕರ್ಣನೊಟ್ಟಗೆ 
ಬಂದು ಆವರಿಸಿತೋ ಎಂಬಂತಿದ್ದ ಆ ಸೈನ್ಯಸಮೂಹವನ್ನು ನೋಡಿ ಅಮರತತಿಯೇ 
ತಲ್ಲಣಿಸಿತು. ಈ ಭೀಮಭಟತತಿಯನ್ನು ಎದುರಿಸುವವರಾರೋ, ರಾಮಪುರದರಸನಿಗೆ 
ಏನಾಗುವುದೋ ಏನೋ ಎಂದು ಬ್ರಹ್ಮಾದಿಗಳು ಕಳವಳಪಡುತ್ತ, ಅಮಿತಭೀತಿಯಿಂದ 
ಕೂಡಿ ರಘುರಾಮನಿಗೆ ಶುಭವಾಗಲಿ ಎಂದು ಮನಸ್ಸಿಲ್ಲಿಯೇ ಹಾರೈಸುತ್ತಿದ್ದರು. 


೨೮. ಘಟಕರ್ಣನ ಯುದ್ಧದ ಪರಿ 


ಗಿರಿತನೂಜೆಯೇ ಕೇಳು, ಆನೆ ಕುದುರೆ ಒಂಟೆ ಜಿಂಕೆ ಎಮ್ಮೆ ಸಿಂಹ ಹೇಸರಗತ್ತೆ ನರಿ 
ಸರ್ಪ ಕಾಗೆ ಗೂಬೆಗಳನ್ನು ಆವರಿಸಿ ಮೂರು ಲೋಕಗಳನ್ನೂ ಸಂಹರಿಸಲು ಬರುವ 
ಭೈರವನ ಬಳಗದಂತೆ ಆರ್ಭಟಿಸಿ ಘುಡುಘುಡಿಸುತ್ತ ವಿಜಯದ ಆಕಾಂಕ್ಷೆಯಿಂದ 
ಸಾಗಿದ ಕುಂಭಕರ್ಣನ ಸೈನ್ಯದ ಕೋಲಾಹಲಕ್ಕೆ ಸರ್ವ ಜೀವಜಾತಗಳೂ ಬೆದರಿ 
ಓಡತೊಡಗಿದುವು. ತನ್ನೆಲ್ಲ ಬಲಸಮೇತ ಕುಂಭಶ್ರವಣನು ಅದ್ಭುತವಾದ ಶೂಲವೊಂದನ್ನು 
ಹಿಡಿದು ನಡೆಯುತ್ತಿದ್ದರೆ ಧರೆಯೇ ಚಲಿಸಿತು, ಹೆಜ್ಜೆಯಿಟ್ಟರೆ ನಡುಗುತ್ತಿತ್ತು, ನಿಲ್ಲಲು 
ವಿರೋಚನನನ್ನು ನೆನೆಸಿಕೊ೦ಡು ಅಖಿಲ ದೇವತತಿಯು ಬೆದರಿ ಮರಮೊರಡಿಗಳ ಹಿಂದೆ 
ಅವಿತುಕೊಂಡರು, ಜಲಜಭವ ಪಾಕಾರಿಗಳೂ ಮೈಮರೆಸಿಕೊ೦ಡರು. ಪಾನಮತ್ತನಾದ 
ರಾಕ್ಷಸನು ನೆಲ ಮುಗಿಲುಗಳ ಪರಿವೆಯಿಲ್ಲದೆ, ಹಾನಿವೃದ್ಧಿಗಳ ಚಿಂತೆ ಮಾಡದೆ, 


ಯುದ್ಧಕಾಂಡ ೮೩೭ 


ರಣವಿಜಯದ ಆಕಾಂಕ್ಷೆಯಿಂದ ಮುಂದೆ ಸಾಗುತ್ತಿರಲು ಆಕಾಶದಲ್ಲಿನ ಮೋಡಗಳು 
ರಕ್ತದ ಮಳೆ ಸುರಿಸಿದವು, ಸಿಡಿಲುಗಳು ಭಯಂಕರವಾಗಿ ಬಿದ್ದುವು, ಅವನ ಎಡಗಣ್ಣು 
ಮತ್ತು ಭುಜಗಳು ಅದುರಿದುವು, ಸೂರ್ಯನು ಕಾಂತಿಯನ್ನು ಕಳೆದುಕೊಂಡರೆ, 
ಗಾಳಿಯು ಭಯಂಕರವಾಗಿ ಬೀಸತೊಡಗಿತು - ಹೀಗೆ ಉತ್ಪಾತಸಂಕುಲವೇ 
ಸಂಭವಿಸಿತು. ಆ ಅಪಶಕುನಗಳಾವುವನ್ನೂ ಗಮನಿಸದೆ ಆ ದುರುಳನು ಅಗಸೆ 
ಬಾಗಿಲನ್ನು ದಾಟಿ ನಗರದ ಹೊರವಳಯಕ್ಕೆ ಬಂದು ಮೋಡಗಳ ರಾಶಿಯಂತಿದ್ದ 
ಕಪಿಸೈನ್ಯವನ್ನು ನಿಟ್ಟಿಸಿದ. ಯುದ್ಧಾಭಿಮುಖವಾಗಿ ಬಂದ ಕು೦ಭಶ್ರವಣನು ಬದ್ಧವೈರದಿ೦ದ 
ಭೋರ್ಮೊರೆದು ಆಗಸದಲ್ಲೆಲ್ಲ ಗದ್ದಲವನ್ನು ಹಬ್ಬಿಸಿದ, ಸಮುದ್ರದಲ್ಲಿ ಹೇರಲೆಗಳೆದ್ದುವು, 
ಆಗಸದಿಂದ ನಕ್ಷತ್ರಗಳು ಉದುರಿದುವು, ಭೂತಳದೊಳಗಿದ್ದ ಕಪಿಕುಲವೆಲ್ಲ ಆ ದೈತ್ಯನ 
ಭೀಕರಾಕಾರವನ್ನು ಕಂಡು ಕಂಗೆಟ್ಟು ಗಾಳಿ ಬೀಸಲು ಮೋಡಗಳು ಚೆದುರುವಂತೆ ದಿಕ್ಕು 
ದಿಕ್ಕುಗಳಿಗೆ ಓಡಿತು. ಅವನ ತಲೆಯು ದೇವಲೋಕವನ್ನು ತಾಕುತ್ತಿದ್ದರೆ, ಭುಜಗಳು 
ಸೂರ್ಯಮಂಡಲವನ್ನು ಮೀಟುತ್ತಿತ್ತು. ಕಣ್ಣುಗಳು ಬೆಂಕಿಯನ್ನುಗುಳುತ್ತಿದ್ದುವು, ಶಿವ 
ಶಿವಾ, ಇವನನ್ನು ಕಂಡು ಇಂದ್ರ ವರುಣ ಮುಖ್ಯರಾದ ದೇವತೆಗಳು ನಿಂತಾರೆಯೇ! 
ನಾಲ್ದೆಸೆಗೆ ಓಡುತ್ತಿದ್ದ ಬಲಿಮುಖ ಸೈನ್ಯವನ್ನು ಕಂಡು ನಳ ನೀಲ ಕುಮುದರನ್ನು ನೋಡುತ್ತ 
ಅಂಗದನು, “ಈ ಕಪಿಗಳೆಲ್ಲ ತಮ್ಮ ಶೌರ್ಯವನ್ನು ಮರೆತು ದಿಕ್ಕೆಟ್ಟು ಓಡುತ್ತಿದ್ದಾರೆ, 
ಅವರಿಗೆ ಪ್ರಾಣರಕ್ಷಣೆ ಮುಖ್ಯವಾಯಿತೇ ಹೊರತು ಯುದ್ಧದಲ್ಲಿ ಗೆದ್ದು ಪಡೆಯುವ 
ಕೀರ್ತಿಯಲ್ಲ! ಹೀಗೆ ಓಡಿ ಜೀವವನ್ನುಳಿಸಿಕೊಂಡರೂ ಎಷ್ಟು ದಿನ ಬದುಕಬಹುದು, 
ಭಯದಿಂದ ದುಷ್ಕೀರ್ತಿಯನ್ನು ಪಡೆಯುವುದಕ್ಕಿಂತಲೂ ಸತ್ತು ಕೀರ್ತಿಯುತರಾಗುವುದು 
ಲೇಸಲ್ಲವೇ?” ಎನ್ನುತ್ತ ವಿರಾವೇಶದಿ೦ದ ಮುನ್ನುಗ್ಗುತ್ತಿದ್ದುದನ್ನು ಕಪಿಕುಲವು ಕಂಡು 
ತಮ್ಮ ನಡುಕವನ್ನು ನಿಲ್ಲಿಸಿ ಆ ಕ್ಷಣವೇ ಮರಳಿದರು. ಸಾಗರವು ಮೇರೆವರಿದು 
ಭೋರ್ಗರೆಯುವ ಹಾಗೆ ಧೈರ್ಯದಿಂದ ಕೂಗಿಡುತ್ತ ಮರಗಿಡಗಳನ್ನು ಕಿತ್ತು ಶತ್ರುಗಳ 
ಮೇಲೆ ಅಪ್ಪಳಿಸುತ್ತ ಬರುತ್ತಲಿದ್ದರೆ, ಕುಂಭಕರ್ಣನು ಅದಾವುದನ್ನೂ ಲೆಕ್ಕಿಸದೆ 
ಮದ್ದಾನೆಯಂತೆ ಅಂಜನಾದ್ರಿಯ ರೀತಿಯಲ್ಲಿ ಮುಂದುವರಿದು ಬಂದ. ಕಪಿಸೈನಿಕರು 
ಎಸೆಯುತ್ತಿದ್ದ ಬೆಟ್ಟಗಳು ಅವನ ಮೈಯನ್ನು ಸೋಕಿ ಪುಡಿಪುಡಿಯಾಗುತ್ತಿದ್ದುವು, 
ಅವನ ದೇಹಕ್ಕೆ ಮಾತ್ರ ಕಿಂಚಿತ್ತೂ ನೋವನ್ನುಂಟುಮಾಡುತ್ತಿರಲಿಲ್ಲ; ಹೀಗಾಗಿ 
ಅವರ ಪ್ರಯತ್ನವೆಲ್ಲ ವ್ಯರ್ಥವಾಗುತ್ತಿದ್ದುವು. ಪರ್ವತದಂತೆ ಹೆಜ್ಜೆಯಿಟ್ಟು ಬರುತ್ತಿದ್ದ 
ದಾನವನನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗದು ಎಂಬುದರಿಂದಾಗಿ 
ಫ್ಲವಗಪಡೆಯಲ್ಲಿ ಮಹಾ ಚಿಂತೆಯುಂಟಾಯಿತು. ಮದ್ದಾನೆಯ ಫೀಳಿನಿಂದಾಗಲೀ 
ನರಿಗಳ ಊಳಿನಿ೦ದಾಗಲೀ ಹಸಿದ ಹೆಬ್ಬುಲಿಯು ಹೆದರುವುದೇ? ಜಗತ್ತನ್ನೇ ನುಂಗುವ 
ಧೂಮಕೇತುವಿನಂತೆ ಬರುತ್ತಿದ್ದ ಅವನನ್ನು ನೋಡಿ ಕಪಿಗಳಲ್ಲಿ ಕೆಲವರು ಸಮುದ್ರಕ್ಕೆ 
ಹಾರಿಕೊಂಡರು, ಮತ್ತೆ ಹಲವರು ಮರಗಳ ತುದಿಗಳನ್ನಡರಿದರು, ಕೆಲವರು ಬೆಟ್ಟಗಳ 
ಮೇಲಕ್ಕೆ ಓಡಿದರು. ಚೀರಿ, ಹಲ್ಲುಕಿರಿದು, ಕಿಚಿಪಿಚಿಗುಟ್ಟುತ್ತ ಸಮುದ್ರತಟಕ್ಕೆ ಹೋಗಿ 
ನಿದ್ದೆಯಲ್ಲಿ ಮುಳುಗಿದರು. 


೮೩೮ ಶ್ರೀರಾಮಕಥಾಮೃತ 


ಹೀಗೆ. ಕಡುಗಲಿಗಳೆಲ್ಲ ದೈತ್ಯೇಂದನನ್ನು ಕಾಣುತ್ತ ಭಯದಿಂದ ಓಡಲು, 
ರಣಭೂಮಿಯಲ್ಲಿ ಕಾಲಿಡುವವರೇ ಇಲ್ಲದಂತಾಯಿತು, . ಕೋಪಾಟೋಪ 
ಅನುತಾಪವಾಯಿತು. ರಕ್ಕಸನನ್ನು ಎದುರಿಸುವವರಿಲ್ಲದುದನ್ನು ಕಂಡ ಅಂಗದನು, 
ಭಯದಿಂದ ಕಂಡ ಕಡೆಗೋಡುತ್ತಿದ್ದ ಕಪಿವೃಂದವನ್ನು ಕಂಡು ಅಭಯವನ್ನು ನೀಡುತ್ತ 
ಧೈರ್ಯದ ಮಾತುಗಳನ್ನಾಡಿದ: “ಈ ಖಳನ ಬರವನ್ನು ಕಂಡು ಹೆದರಿ ಓಡುವ 
ನಿಮ್ಮ ಶೌರ್ಯ ಎಲ್ಲಿ ಹೋಯಿತು? ದಾನವರ ಬಲವನ್ನೆಲ್ಲ ಕೆಡವಿ ಲಂಕೆಯನ್ನು 
ಶಪಡಿಸಿಕೊಳ್ಳುತ್ತೇವೆ ಎ೦ಬ ಮಾತುಗಳನ್ನು ಸ್ವಲ್ಪವಾದರೂ ಉಳಿಸಿಕೊಳ್ಳಬೇಡವೇ? 
ಅದನ್ನು ಬಿಟ್ಟು ಹೋಗಿ ಓಡಿ ಅಪಹಾಸ್ಯಕ್ಕೀಡಾಗುವುದೇ? ಅಮರಸಮಾಜವೇ 
ಕಪಿರೂಪವನ್ನು ಪಡೆದು ಈ ಭೂಮಿಯಲ್ಲಿ ಹುಟ್ಟಿರುವುದಲ್ಲವೇ? ಲೋಕೋದ್ಧಾರದ 
ಯಶಸ್ಸುಗಳನ್ನು ಬಿಟ್ಟು ರಣಾ೦ಗದಲ್ಲಿ ಪಲಾಯನ ಮಾಡಿ ದುಷ್ಕೀರ್ತಿಗೆ ಭಾಜನರಾಗಿ 
ನೀವೆಲ್ಲ ಓಡುತ್ತಿರುವುದನ್ನು ಕಂಡು ಸೋಜಿಗವಾಗುತ್ತಿದೆ. ಬಾಣಪ್ರಯೋಗದ 
ಕೌಶಲವನ್ನಾಗಲೀ, ಶಸ್ತ್ರಾಸ್ತ್ವಗಳ ಮಹತಿಯನ್ನಾಗಲೀ ನೋಡದೆ ಕೇವಲ ಅವನ 
ದೈತ್ಯದೇಹವನ್ನು ನೋಡಿ” ಹೆದರುವ ನೀವು ಭೂಮಿಯಲ್ಲಿ ಹೇಗೆ ತಾನೇ ಇರಬಲ್ಲಿರಿ? 
ರಣಭೀತರಿಗೆ ನರಕವೇ ಮನೆಯಲ್ಲದೆ ಬೇರೆ ನೆಲೆಯಿಲ್ಲ. "ರಕ್ಕಸೇ೦ದ್ರನನ್ನು ಅರೆಕ್ಷಣದಲ್ಲಿ 
ಮುಗಿಸಿಬಿಡುತ್ತೇವೆ' “ಲಂಕೆಯನ್ನು ಸುಟ್ಟು ದಾನವರನ್ನೆಲ್ಲ ಧ್ವಂಸಮಾಡುತ್ತೇವೆ' “ರಕ್ಕಸ 
ಬಳಗವನ್ನು ಕ್ಷಣಮಾತ್ರದಲ್ಲಿ ಸಮಾಪ್ತಿಮಾಡುತ್ತೇವೆ' ಎಂದೆಲ್ಲ ಕುಳಿತ ಕಡೆಯಲ್ಲಿಯೇ 
ಬೊಬ್ಬೆ ಹೊಡೆಯುತ್ತಿದ್ದವರು ಈಗ ಪಲಾಯನಸೂತ್ರವನ್ನು ಪಡಿಸುತ್ತಿರುವಿರಲ್ಲಾ, ಆಹಾ, 
ನೀವು ಅದೆಂಥಾ ಶೂರರು! ಕತ್ತಿಯನ್ನು ಬಿಸುಟು, ಕಂಡ ಕಡೆಗೋಡಿ ಪೌರುಷವನ್ನು 
ಒಗೆದು, ರಣರ೦ಗವನ್ನು ಕಂಡು ಕಂಪಿಸಿ ಓಡಿ ಉಳಿದುಕೊಂಡರೆ ನೋಡಿದವರು 
ಬದುಕಿರುವವರೆಗೂ ನಿಮ್ಮನ್ನು ಲೇವಡಿ ಮಾಡುವುದಿಲ್ಲವೇ? ಷೋಡಶ ಮಹಾದಾನ 
ಯಜನಾದಿಗಳನ್ನು ಮಾಡಿ, ಯೋಗಾನುಭವದ ಅಭ್ಯಾಸವನ್ನು ಹೊಸಗಿ ಹಾಕಿ 
ನಾಡಾಸೆಯನ್ನುಳಿದು ಸಂಪಾದಿಸುವ ಬ್ರಹ್ಮಲೋಕದ ಬೆಡಗುರಣರಂ೦ಗದಲ್ಲಿಶೌರ್ಯದಿಂದ 
ಕೂಡಿ ಹೋರಾಡಿದರೆ ಅರೆನಿಮಿಷದಲ್ಲಿ ನಿಮ್ಮ ಕೈವಶವಾಗುವುದಿಲ್ಲವೇ? ಭೋಗಗಳನ್ನು 
ತೊರೆದು ಸನ್ಯಾಸಿಯಾಗಿ ದೇಹವನ್ನು ಬಿಟ್ಟವನು ಬೇಗನೇ ಸೂರ್ಯಮಂಡಲವನ್ನು 
ಭೇದಿಸಿ ಸತ್ಯಲೋಕವನ್ನು ಸೇರಿಬಿಡುತ್ತಾನೆ. ಪ್ರತಿಭಟರೊಡನೆ ಸೆಣಸಿ ಜಯವ 
ಗಳಿಸಿದರೆ ಅಮರಲೋಕವು ಕೈಸಾರುತ್ತದೆ. ಆದ್ದರಿಂದ ವೀರಮಾರ್ಗವನ್ನು ಹಿಡಿದು 
ಮತ್ತೆ ರಣರಂಗಕ್ಕೆ ಹೋಗಿ ಹೋರಾಡಿ ಜಯಸಿರಿಯನ್ನು ಪಡೆದು ದಿವ್ಯಕೀರ್ತಿಯನ್ನು 
ಹೊಂದಿ ಸಂತಸದಿಂದ ಸುಖವನ್ನು ಅನುಭವಿಸುವುದಲ್ಲದೆ, ಸತ್ತರೂ ಬಹು ಬೇಗ 
ವೀರಸ್ಪರ್ಗವನ್ನು ಸೇರುವಿರಲ್ಲವೇ? ಧೀರರೆಲ್ಲರೂ ಇದನ್ನು ತಿಳಿದು, ತಮ್ಮ ಸತ್ಕುಲ 
ಮತ್ತು ಕೀರ್ತಿಗಳನ್ನು ಮರೆಯದೆ, ರಣಾಂಗಣಕ್ಕೆ ಹೋಗಿ ಹೋರಾಡಿರಿ” ಎಂದು 
ಬೋಧಿಸಿದ ಅಂಗದನು ಮತ್ತೆ, “ದೇವಾಂಶಸಂಭೂತರಾದ ಫ್ಲವಗಪತಿಗಳು ಅತೀವ 
ಬಲಶಾಲಿಗಳು, ಅಂಥವರು ಕುಂಭಶ್ರವಣನ್ನು ನೋಡಿ ಓಡಿಹೋದರು ಎಂದು 
ಭೂವಲಯದಲ್ಲೆಲ್ಲ ಅಪಕೀರ್ತಿ ಹರಡುತ್ತದೆ. ಅದನ್ನು ಕೇಳಿಸಿಕೊಂಡು ತಲೆಬಾಗಿ 


ಯುದ್ಧಕಾಂಡ ೮೩೯ 


ನಾಚಿಕೆಯಿಂದ ಬಾಳುವುದಕ್ಕಿಂತ ರಣದಲ್ಲಿ ಹೋರಾಡಿ ಅಮರರಾಗುವುದು ಒಳಿತಲ್ಲವೇ? 
ಈ ರಕ್ಕಸನು ಬಂದುಬಿಟ್ಟರೇನಾಯಿತು? ರಘುವೀರನನ್ನು ಕಂಡಾಕ್ಷಣವೆ ಅಳಿಯದೆ 
ಅವನೇನು ಉಳಿಯುವನೇ?” ಎಂದು ಧೈರ್ಯವನು ತುಂಬಿದ. 


ಅಂಗದನ ಸ್ಫೂರ್ತಿಯುತ ಮಾತುಗಳನ್ನು ಕೇಳಿ ಎಲ್ಲ ಕಡೆ ಓಡಿ ಅವಿತುಕೊಂಡಿದ್ದ 
ಕಪಿಸಂಕುಲವೆಲ್ಲ ಮತ್ತೆ ಹಿಂತಿರುಗತೊಡಗಿತು; ಹಾಗೆ ಬರುವಾಗ ವೀರಾವೇಶದಿಂದ 
ಕೈಯಲ್ಲಿ ಬೆಟ್ಟ ಬಂಡೆ ಮರ ಗಿಡಗಳನ್ನು ಕಿತ್ತುಕೊಂಡು ಶತ್ರುಗಳ ಮೇಲೆ ಬೀಳಲು 
ಧಾವಿಸಿದರು. ಅವರ ದಾಳಿಯಿಂದ ಅಪಾರ ಪ್ರಮಾಣದ ದಾನವಸೈನ್ಯ ನಾಶವಾಯಿತು, 
ಇದ್ದಕ್ಕಿದ್ದಂತೆ ಮೇಲೆ ಬಿದ್ದು ದನ್ನು ಕಂಡು ಗಾಬರಿಗೊಂಡ ಅನೇಕ ರಕ್ಕಸರು ಕುಂಭಕರ್ಣನ 
ಆಶ್ರಯಕ್ಕೆ ಓಡಿದರು. ಇದನ್ನೆಲ್ಲ ಕಾಣುತ್ತಿದ್ದ ಕುಂಭಶ್ರವಣನು ಮಾತ್ರ ಕೊಂಚವೂ 
ವಿಚಲಿತನಾಗದೆ ಬಂದ, ನೊರಜುಗಳ ದಾಳಿಗೆ ಸುರಶೈಲವು ಅಂಜುವುದೇ, ಕಪಿಗಳ 
ಆರ್ಭಟಕ್ಕೆ ಘಟಕರ್ಣನೇನು ಅಂಜುವವನೇ! ಕೆಲಬಲಗಳಲ್ಲಿ ದುಶ್ಚೇಷ್ಟೆಗಳಲ್ಲಿ ತೊಡಗಿದ್ದ 
ಫ್ಲವಗರನ್ನು ಕಂಡು ಮುನಿದು ತನ್ನ ಗದೆಯಿಂದ ಅಪ್ಪಳಿಸುತ್ತಿರಲು ನಾಲ್ಕು, ಎಂಟು, 
ಹದಿನಾರು ಎಂದು ಕಪಿಗಳು ನೆಲಕ್ಕುರುಳುತ್ತಿದ್ದರು. ಅವರನ್ನೆಲ್ಲ ಹಿಡಿದು ನುಂಗುತ್ತ 
ಎರಡನೆಯ ಯಮನಂತೆ ಕ್ರೋಧಗೊಂಡು ರಣಭೂಮಿಯಲ್ಲಿ ಮುಂಬರುತ್ತಿದ್ದ. ಹಾಗೆ 
ಬರುತ್ತ ಅಕ್ಕಪಕ್ಕ ಎದುರು ಇದ್ದ ಕಪಿಗಳನ್ನೆಲ್ಲ ಬಡಿದು ಬಲಿ ಹಾಕುತ್ತ "ಬಡಿದು 
ನುಂಗುತ್ತಿರಲು "ಭಯದಿಂದ ಮತ್ತೆ ಕಪಿಗಳು ಓಡತೊಡಗಿದರು. ಅದನ್ನು ಕಂಡ 
ಅನಿಲಾತ್ಮಜನೇ ಮುಂತಾದ ನಾಯಕರು ಶೌರ್ಯದಿಂದ ಬೊಬ್ಬಿಡುತ್ತ ಅರುವತ್ತು 
ಸಾವಿರ ಸಂಖ್ಯೆಯಲ್ಲಿದ್ದ ಆನೆ ಕುದುರೆ ಕಾಲಾಳುಗಳ ಸೈನ್ಯವನ್ನು ನೀಲನೊಬ್ಬನೇ 
ಕಣಕುತ್ತ ಅವರೆಲ್ಲ ಧರೆಗೆ ಉರುಳುವ ರೀತಿಯಲ್ಲಿ ಅಪ್ಪಳಿಸತೊಡಗಿದ. ಅದನ್ನು ಕಂಡು 
ಗಜ ಗವಯ ಇಬ್ಬರೂ ಪ್ರಳಯಕಾಲದ ಮೃಡರಂತೆ ಬ೦ದು ಇತರ ಕಪಿಗಳನ್ನು ಸೇರಿ 
ಬಂಡೆ ಮರಗಳಿಂದ ಬಡಿದು ದಾನವ ಬಳಗವನ್ನು ಸದೆಬಡಿಯುತ್ತಿದ್ದರು. ಆದರೆ 
ಕುಂಭಕರ್ಣನು ಅವುಗಳನ್ನೆಲ್ಲ ತನ್ನ ಶೂಲದಿಂದ ಕತ್ತರಿಸಿ ನೆಲಕ್ಕೆ ಬಿಸುಡುತ್ತಿದ್ದನು. 
ಅವನ ದಾಂಧಲೆಯನ್ನು ಎದುರಿಸಿದ ಕಪಿಗಳು ಬೆಂಕಿಯನ್ನು ಹೊಕ್ಕಂತೆ ನರಳಿದರು. 
ಮತ್ತೆ ಕಪಿವೀರರು ಓಡಲು ತೊಡಗಿದರು. ಆಗ ಅಂಗದನು ಬಿರುನುಡಿಗಳಿಂದ 
ಅವರನ್ನು ಅವಹೇಳನ ಮಾಡುತ್ತ ರಣರಂಗದಲ್ಲಿ ಬೊಬ್ಬಿಟ್ಟ ದಾನವ-ವಾನರರ 
ನಡುವಣ ಯುದ್ಧದಲ್ಲಿ ರಕ್ತದ ಕೋಡಿ ಹರಿಯಿತು, ಲೆಕ್ಕವಿಲ್ಲದಷ್ಟು ಆನೆ ಕುದುರೆಗಳು 
ಸತ್ತು ಬಿದ್ದುವು. ಅಪಾರ ಸಂಖ್ಯೆಯ ರಥಗಳು ಅಚ್ಚು ಮುರಿದು ಬಿದ್ದರೆ, ಎಲ್ಲೆಲ್ಲೂ 
ರುಂಡ ಮುಂಡಗಳೂ ಮುರಿದ "ಶಸ್ತಾಸಗಳೂ ಇಡಿಕಿರಿದು ಬಿದ್ದಿದ್ದವು; “'ಮದುಳುಗಳ 
ಒಟ್ಟಿಲು, ಕರುಳಗಳ ರಾಶಿಯಲ್ಲಿ ರಣಿಹೆದ್ದುಗಳೂ ಶಾಕಿನಿಡಾಕಿನಿಯರೂ ಸಂತಸದಿದ 
ಕೈಯಾಡಿಸಿ ಔತಣವನ್ನು ಅನುಭವಿಸುತ್ತಿದ್ದುವು. ಧಗಧಗಿಸಿ ದಳ್ಳುರಿಯನ್ನುಗುಳುವ 
ಶೂಲವನ್ನು ಹಿಡಿದು ಕುಂಭಶ್ರವಣನು ಬಿರುಗಾಳಿಯಂತೆ ಎಲ್ಲಡೆ ಕಪಿಸ್ಕನ್ಯವನ್ನು 
ಹೊಡೆದುರುಳಿಸುತ್ತಿದ್ದ. 

ಅಷ್ಟರಲ್ಲಿ ರಣರಂಗ ಪ್ರವೇಶ ಮಾಡಿದ ಮಾರುತಿಯು ದಾನವಾನುಜನ 


೮೪೦ ಶ್ರೀರಾಮಕಥಾಮೃತ 


ಕೋಟಲೆಯನ್ನು ಕೋಪಾಟೋಪದಿಂದ ನೋಡುತ್ತ ರಭಸದಿಂದ ನುಗ್ಗಿ, ರಕ್ಕಸನ 
ಹೊಡೆತಕ್ಕೆ ಅಳುಕದೆ ಬಾಹುಗಳನ್ನೆತ್ತಿಕೊಂಡು ಘುಡುಘುಡಿಸಿ ಶತ್ರುಗಳನ್ನು 
ಬಗ್ಗುಬಡಿಯುವ ಭೀಕರತೆಯನ್ನು ಕಂಡು ವಾನರ ಸೈನಿಕರೂ ಅಳುಕಿದರು. 
ಆದರೇನು ಕುಂಭಕರ್ಣನ ಹೊಡೆತಕ್ಕೆ ಮಾರುತಿಯ ವಿಶಾಲ ವಕ್ಚಸ್ಥಲವು ಬಿರಿದು 
ರಕ್ಕ ಚಿಮ್ಮಿತು, ಅದರಿಂದ ಹನುಮಂತನು ಭೀಕರವಾಗಿ ಅರಚಿದನು. ಹನುಮನು 
ಗಾಯಗೊಂಡುದನ್ನು ಕಂಡು ದಾನವಸೈನ್ಯವು ಹರ್ಷೋದ್ಗಾರ ಮಾಡಿತು. ಅಷ್ಟರಲ್ಲಿ 
ನೀಲನು ಬ೦ದು ಎಲ್ಲರನ್ನೂ ಸಂತೈಸಿ ಗಿರಿವೃಕ್ಷಗಳನ್ನು ಹಿಡಿದು ಯುದ್ಧಕ್ಕೆ ತೊಡಗಿದನು. 
ಮಂದರೋಪಮವಾದ ಬೆಟ್ಟವೊ೦ದನ್ನು ಎತ್ತಿ ಹೊಡೆಯಲು ಕುಂಭಕರ್ಣನು ಆ 
ಬೆಟ್ಟವನ್ನು ಒಂದು ಮುಷ್ಟಿಯಿಂದ ಪುಡಿಪುಡಿ ಮಾಡಿ ಕಿಡಿಗಳುಗುಳುವಂತೆ ಮಾಡಿಬಿಟ್ಟ 
ಆಗ ಗಂಧಮಾದನ ಗವಯ ಗವಾಕ್ಷ ಶರಭ ರಿಷಭರು ರೋಷದಿಂದ ಅವನನ್ನು 
ಮುತ್ತಿಕೊಂಡು ಬೆಟ್ಟಗಳಿಂದ ಸುತ್ತಲೂ ಹೊಡದಾಗಲೂ ರಾಕ್ಷಸನು ಅವುಗಳನ್ನು 
ಲೆಕ್ಕಿಸದೆ ನಿವಾರಿಸಿಕೊಂಡು ಗರ್ಜಿಸುತ್ತ ಮುಂದುವರಿದ. ರಿಷಭನನ್ನು ಎತ್ತಿ ಅಪ್ಪಳಿಸಲು 
ಅವನು ರಕ್ತವನ್ನು ಕಾರಿಕೊಳ್ಳುತ್ತ ನೆಲಕ್ಕುರುಳಿದ; ಅದರಿಂದ ಕ್ರುದ್ಧನಾಗಿ ಮೇಲೆ ಬಿದ್ದ 
ಗವಾಕ್ಷನನ್ನು ಗುದ್ದಿ ಮೂಳೆಯನ್ನು ಪುಡಿಪುಡಿ ಮಾಡಿ ನೆಲಕ್ಕೆ ಬೀಳಿಸಿದ. ಅದನ್ನು 
ನೋಡಿದ ವಾನರ ನೆರವಿಯು ಕೈಗೆ ಸಿಕ್ಕಿದುದನ್ನು ಹಿಡಿದು ಕುಂಭಕರ್ಣನ ಮೇಲೆ ಏರಿ 
ಬರಲು ಅವರನ್ನೆಲ್ಲ ತನ್ನ ಕೈಯ ಉಗುರುಗಳಿಂದ ಸೀಳಿ, ಹಲ್ಲಿನಿಂದ ಕಚ್ಚಿ ನೆಲಕ್ಕೀಡಾಡಿ 
ಕಾಲುಗಳಿಂದ ತುಳಿದ. ಹೀಗೆ ವಜ್ರಾಯುಧವನ್ನು ಹಿಡಿದ ಇಂದ್ರನಂತೆಯೂ, ಪಾಶವನ್ನು 
ಹಿಡಿದು ಆರ್ಭಟಿಸುವ ಯಮನಂತೆಯೂ ಎಲ್ಲೆಡೆ ಹೊಕ್ಕು - ಬೇಸಗೆಯಲ್ಲಿ ಕಾಳ್ಗಿಚ್ಚು 
ಕಾಡನ್ನೆಲ್ಲ ಆವರಿಸುವಂತೆ - ರಣಾಂಗಣವನ್ನೆಲ್ಲ ಸುತ್ತಿ ವಾನರರನ್ನು ಬಡಿಯತೊಡಗಿದ. 
ಇದನ್ನು ಕ೦ಡು ಸುಗ್ರೀವನು ಅವನೆದುರು ಬಂದು ನಿಂತು, “ಎಲೈ ರಾಕ್ಷಸಾ, ನಮ್ಮ 
ಸೈನಿಕರನ್ನು ಹಿಡಿದು ಮುಕ್ಕುತ್ತಿರುವ ನಿನ್ನ ಬಾಹುಬಲವನ್ನು ತೋರಿಸಿದ್ದೀಯೆ. ಆ 
ಸಾಮಾನ್ಯರನ್ನು ಬಿಟ್ಟು ಕೈಯಲ್ಲಿ ಬೆಟ್ಟವನ್ನು ಹಿಡಿದು ನಿಂತ ನನ್ನೊಡನೆ ಕಾದಾಡು, 
ಬಾ” ಎಂದು ಆಹ್ವಾನಿಸಿದ. ಆ ಮಾತನ್ನು ಕೇಳಿದ ಕುಂಭಕರ್ಣನು, “ನೀನು ಬ್ರಹ್ಮನ 
ಮೊಮ್ಮಗ, ಪಗಲಾಣ್ಮನ ಮಗನಾದ ಪ್ರಖ್ಯಾತ ವಾಲಿಯ ತಮ್ಮನೆಂಬುದು ಗೊತ್ತು. 
ಅದಕ್ಕೇ ಹೀಗೆ ಕಿರಿಚಾಡುತ್ತಿದ್ದೀಯೆ” ಎ೦ದ. ಆಗ ಸುಗ್ರೀವನು ತಾನು ಹಿಡಿದುಕೊಂಡಿದ್ದ 
ಬೆಟ್ಟದಿಂದ ಕುಂಭಕರ್ಣನ ಎದೆಗೆ ರಪ್ಪನೆ ಬಡಿದಾಗ ಅದು ಪುಡಿಪುಡಿಯಾಗಿ ಬಿತ್ತು. 
ಕೈಯಲ್ಲಿ ಹಿಡಿದಿದ್ದ ತನ್ನ ಶೂಲವನ್ನು ತಿರುಗಿಸುತ್ತ ಕುಂಭಕರ್ಣನು ಸುಗ್ರೀವನನ್ನು 
ಮುಗಿಸಿಬಿಡಬೇಕೆಂದು ಅದನ್ನು ಶೂಲವನ್ನು ಅವನೆಡೆಗೆ ಬೀಸಿ ಒಗೆದ. ಅಷ್ಟರಲ್ಲಿ 
ಅಲ್ಲಿಗೆ ಚಂಗನೆ ಹಾರಿ ಬಂದ ಅಂಜನಾಸುತನು ಮಹಾ ಭಾರವಾಗಿದ್ದ ಆ ಕಬ್ಬಣದ 
ಶೂಲವನ್ನು ಮಧ್ಯದಲ್ಲಿಯೇ ಹಿಡಿದು ಮುರಿದು ಹಾಕಿದ. ಅದನ್ನು ಕಂಡ ಬಲಿಮುಖ 
ಸೈನ್ಯವು ಹರ್ಷೋದ್ಗಾರ ಮಾಡಿತು. ಆಗ ಓಡಿಹೋಗಿದ್ದ ವಾನರಸೈನ್ಯವು ಮರಳಿತು. 


ತನ್ನ ಬೃಹತ್‌ ಶೂಲವು ಮುರಿದು ಹೋದುದನ್ನು ಕಂಡ ದೈತ್ಯನು ಉರುತರವಾದ 
ಕೋಪದಿಂದ ಭುಗಿಲೆದ್ದು ಮತ್ತೊಂದು ಶೂಲವನ್ನು ತೆಗೆದುಕೊಂಡು ಭಾಸ್ಕರತನೂಜನನ್ನು 


ಯುದ್ಧಕಾಂಡ ೮೪೧ 


ಅಪ್ಪಳಿಸಲು ಅವನು ಎಚ್ಚರದಪ್ಪಿ ನೆಲದ ಮೇಲೆ ಬಿದ್ದ. ಅದ್ಭುತ ಪರಾಕ್ರಮಿಯು ಹೀಗೆ 
ಬಿದ್ದುದನ್ನು ನೋಡಿದ ಕುಂಭಕರ್ಣನು ಅವನನ್ನು ಅನಾಮತ್ತಾಗಿ ಎತ್ತಿಕೊಂಡು 
ಹೊರಟುಬಿಟ್ಟ. “ದೇವೇಂದ್ರನಂತೆ ಬಲಿಷ್ಠನಾದ ಈ ವಾನರರಾಜನನ್ನು ಎತ್ತಿಕೊಂಡು 
ಹೋದರೆ ಸಮುದ್ರವೇ ತನ್ನ ಚರಣಗಳ ಬಳಿ ಬಂದಂತೆಯೇ ಸರಿ. ಇವನು ಹೋದರೆ 
ಆ ರಾಮಲಕ್ಷ್ಮಣರು ಇಂದೇ ವಾಪಸ್ಸಾಗುವರು” ಎಂದು ಭಾವಿಸಿ ಲಂಕಾನಗರಿಯ 
ಕಡೆಗೆ ಹೊರಟ. ಅದನ್ನು ಕಂಡ ಕಪಿಸೈನ್ಯ ವು ಭೀತಿಯಿಂದ ನಡುಗಿದರೆ, ರಾಕ್ಷಸಭಟರು 
ನಲವಿನಿಂದ Boa ಸ ಕುಂಭಕರ್ಣನು ತರಣಿತನೂಜನನ್ನು ಎತಿಕೊಂಡು 
ಹೋಗುವುದನ್ನು ಕಂಡ ಮಾರುತಿಯು, ತನ್ನಲ್ಲಿ ತಾನೇ, 'ದಾನವರಿಗೆ ಸೆರೆಸಿಕ್ಕ 
ದುಷ್ಕೀರ್ತಿಯನ್ನು ಹೋಲಾಡಿಸಲು ಯಾವ ಉಪಾಯವನ್ನು ಕೈಗೊಳ್ಳಬಹುದು?” 
ಎಂದು ಚಿಂತಿಸಿದ. “ಇನತನಯನನ್ನು ಹೀಗೆ ಹೊತ್ತೊಯ್ಯುತ್ತಿರವಾಗ ನಾನು ನೋಡುತ್ತ 
ಸುಮ್ಮನಿರುವುದು ತರವಲ್ಲ. ಘೋರರಕ್ಕಸನ ಕಂಕುಳಲ್ಲಿ ಭಾಸ್ಕರಕುಮಾರನು ಸಿಕ್ಕಿಬಿದ್ದಿ ದ್ದಾನೆ. 
ಇದನ್ನು ಪರಿಹರಿಸುವುದೆಂತು? ಮೇರುಮಂದಾರದ ಆಕಾರದಲ್ಲಿ ಬೆಳೆದಿರುವ ಈ 
ರಕ್ಕಸನನ್ನು ನನ್ನ ಬಾಹುಬಲದಿಂದಲೇ ಹೊಡೆದು ಅಪ್ಪಳಿಸಿ, ಶತ್ರುಸಂಹಾರವನ್ನು ಮಾಡಿ 
ಈಗಲೇ ಬಿಡಿಸಿಕೊ೦ಡು ಬರುತ್ತೇನೆ. ಸಿಂಹದ ಮರಿಯು ಅಗಾಧವಾದ ಆನೆಯ 
ಕೈಗೆ ಸಿಕ್ಕಿಹಾಕಿಕೊಳ್ಳುವಂತೆ ನಮ್ಮ ಮಹಾರಾಜನು ದೈತ್ಯನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. 
ಅವನನ್ನು ನಾನು ಹೋಗಿ ಬೇಗನೇ ಬಿಡಿಸಿಕೊಂಡು ಬರುವುದೇ ಲೇಸು' ಎಂದು 
ಅಂದುಕೊಂಡು ಮುಂದೆ ಕಂಪಿಸುತ್ತ ನಿಂತಿರುವ ವನಚರರನ್ನು ನೋಡಿ, ಅವರಿಗೆ 
ಅಭಯವನ್ನಿತ್ತು ಹೋಗುವಷ್ಟರಲ್ಲಿ, ಘಟಕರ್ಣನು ಸುಗ್ರೀವನನ್ನು ಹೊತ್ತು ಲಂಕೆಯ 
ರಾಜಬೀದಿಯಲ್ಲಿ ಹೋಗಲು, ಎತ್ತರವಾದ ಸೌಧಗಳ ಮೇಲೆ ನಿಂತ ಹೆಂಗೆಳೆಯರು 
ಅವನ ಮೇಲೆ ಹೂಮಳೆಗರೆದು ಪರಿಮಳವನ್ನು ಸಿಂಪಡಿಸಿದರು. ಬೀಸಣಿಗೆಗಳಿಂದ 
ಬೀಸುತ್ತ, ಪರಿಮಳೋದಕವನ್ನು ಎರಚಿದಾಗ, MOP? ಮೂರ್ಚೆ ತಿಳಿದು 
ಅವನಿಗೆಚ್ಚರವಾಯಿತು. 


ಕಣ್ಣು ಬಿಟ್ಟು ನೋಡಿದಾಗ ತಾನು ಲಂಕೆಯ ಬೀದಿಯಲ್ಲಿರುವುದು ಅವನ ಅರಿವಿಗೆ 
ಬಂತು; ತಾನು ಬಲಿಷ್ಠನಾದ ದೈತ್ಯನ ಕಂಕುಳಲ್ಲಿ ಸಿಕ್ಕಿಕೊ೦ಡಿರುವೆನೆಂಬುದೂ ಗೊತ್ತಾಯಿತು. 
ತಾನು ವನಚರರಿಗೆ ಇಷ್ಟವಾಗುವ ಕಾರ್ಯವನ್ನು ಮಾಡಲು ಇದು ಸಕಾಲ ಎ೦ದವನಿಗೆ 
ಹೊಳೆಯಿತು. ಆಗ ಅವನು ತನ್ನ ಎರಡೂ ಕೈಗಳಿಂದ ಕು೦ಭಶ್ರವಣನ ಕಿವಿಗಳರಡನ್ನೂ 
ಹಿಡಿದು ಕೀಳುತ್ತ, ತ್ವರಿತವಾಗಿ ಅವನ ಮೂಗನ್ನು ತನ್ನ ಹಲ್ಲುಗಳಿಂದ ಕಡಿಯುತ್ತ 
ನೆಲಕ್ಕೆ ಬಿಸಾಕಿದನು, ಅವನು ಕೊಸ ಸರಿಕೊಳ್ಳುವಷ್ಟರಲ್ಲಿ ತಾನು ನೆಲಕ್ಕೆ ದುಮುಕಿದನು. 
ಆದರೆ ಮೇಲೇಳುವಷ್ಟರಲ್ಲಿ ಕುಂಭಕರ್ಣನು ರೋಷದಿಂದ ಅವನನ್ನು ಹಿಡಿದು ನೆಲಕ್ಕೆ 
ಕುಕ್ಕಿದ, ರಾಕ್ಷಸರೂ ಮುತ್ತಿಕೊಂಡು ಅವನನ್ನು ಫೂಡೆಯಲಾಡಿಫಿಸಡರು. ಆದರೆ 
ಅವರಿಂದ ತಪ್ಪಿಸಿಕೊಂಡ ಸುಗ್ರೀವನು ಥಟ್ಟನೇ ಆಕಾಶಕ್ಕೆ ಅಡರಿದ, ವೇಗವಾಗಿ ಹೋಗಿ 
ಶ್ರೀರಾಮನ ಸನಿ ಧಿಗೆ ಬಂದ. ಹೋರಾಟದ ಕಾರಣದಿಂದಲೂ, ಸುಗೀವನು ಮಾಡಿದ 
ಅಂಗಚ್ಛೇದದಿಂದಲೂ ಕುಂಭಕರ್ಣನ ಮೈಯಿಂದ ರಕ್ತವು ಧಾರಾಕಾರವಾಗಿ ಹರಿಯಿತು, 


೮೪೨ ಶ್ರೀರಾಮಕಥಾಮೃತ 


ಜೊತೆಗೆ ಸುಗ್ರೀವನು ತಪ್ಪಿಸಿಕೊಂಡು ಹೋದುದರಿಂದ ರೋಷಾಗ್ನಿಯೂ ಅವನನ್ನು 
ಸುಡುತ್ತಿತ್ತು. ತನಗಾದ ಅವಮಾನಕ್ಕೆ ತಕ್ಕುದನ್ನು ಮಾಡಬೇಕೆಂಬ ಹಟದಿಂದ ಅವನು 
ಮತ್ತೆ ಯುದ್ಧರಂಗಕ್ಕೆ ತೆರಳಿದ. ಆದರೆ ತನ್ನ ಕೈಯಲ್ಲೀಗ ಮಹಾಶೂಲವಿಲ್ಲದಿರುವುದು 
ಅರಿವಿಗೆ ಬಂದ ಅವನೊಂದು ಗದೆಯನ್ನು ಕೈಗೆ ತೆಗೆದುಕೊಂಡು ಮತ್ತೆ ಬಂದು 
ದಾವಾನಲವು ಅರಣ್ಯವನ್ನು ಹೊಕ್ಕಂತೆ ಕಪಿಸೇನೆಯಲ್ಲಿ ನುಗ್ಗಿದ; ಕೈಗೆ ಸಿಕ್ಕಿದವರನ್ನೆಲ್ಲ 
ಕಬಳಿಸುತ್ತ ಹೋದ. ಇದರಿಂದ ನಡುಗಿಹೋದ ವಾನರರು ಅವನನ್ನು ಎದುರಿಸಲು 
ಅಂಜಿ ಓಡಿ ಸಂರಕ್ಷಕನಾದ ಶ್ರೀರಾಮಪುರದರಸನನ್ನು ಮೊರೆವೊಕ್ಕರು. 


೨೯. ಅತಿಕ್ರೋಧದಿಂದ ರಘುವರನು 
ಕುಂಭಕರ್ಣನನ್ನು ಸಂಹರಿಸುವುದು 


ಗಿರಿಜಾತೆಯೇ ಮುಂದಾದುದನ್ನು ಬಣ್ಣಿಸುತ್ತೇನೆ ಕೇಳು, ತರಣಿಸುತನಿಂದಾಗಿ 
ಕುಂಭಕರ್ಣನು ತನ್ನ ಕಿವಿಗಳನ್ನು ಕಳೆದುಕೊಂಡು ಮಹಾ ಕೋಪದಿಂದ ಕಲ್ಲಾಂತಹರನು 
ಮುಳಿದ ರೀತಿಯಲ್ಲಿ ರಣಾ೦ಗಣವನ್ನು ಹೊಕ್ಕು ಅರು, ಎಂಟು, ಹತ್ತು ಇಪ್ಪತ್ತು 
ಮುಂತಾಗಿ ಅಸಂಖ್ಯ ಕಪಿಗಳನ್ನು ಹಿಡಿದು ಬಡಿದು, ಕೊಂದು ತಿಂದು, ಅವರ 
ರಕ್ತವನ್ನು ಕುಡಿದು ಮದವೇರಿ, ಹಸಿದ ಹೆಬ್ಬುಲಿಯು ಜಿಂಕೆಯ ಹಿಂಡನ್ನು ಹೊಕ್ಕಂತೆ, 
ತೋಳವು ಕುರಿಯ ರೊಪ್ಪಕ್ಕೆ ನುಗ್ಗಿದಂತೆ, ತಾವರೆಯ ಕೊಳದಲ್ಲಿ ಮದೋನ್ಮತ್ತ 
ಆನೆಯು ಇಳಿಯುವಂತೆ ದಾಂಧಲೆಯೆಬ್ಬಿಸಿದ. ಬಾಳೆಯ ತೋಟವನ್ನು ಆನೆಮರಿಯು 
ಹೊಕ್ಕಂತೆ ಎದುರಾದುದೆಲ್ಲವನ್ನೂ ತುಳಿದಿಡುತ್ತ, ತಿಂದು ತೇಗುತ್ತ, ಕಪಿಗಳ ಕರುಳನ್ನು 
ಕೊರಳ ಮಾಲೆಯನ್ನಾಗಿಸಿಕೊಳ್ಳುತ್ತ ಕಾಲಮೃತ್ಯುವಿನಂತೆ ಭೀಕರತೆವೆತ್ತ ಅವನನ್ನು 
ಎದುರಿಸುವವರು ಯಾರೂ ಇಲ್ಲದೆ ಜಗದೈಕವೀರನೆನ್ನಿಸಿದ. ಹೀಗೆ ಅಮಿತರೋಷದಿಂದ 
ದಾನವನು ಬರುತ್ತಿರಲು, ವಾಯು ಪಲಾಯನಗೈದ, ಅಗ್ನಿ ಮಂದವಾದ, ಸೂರ್ಯನು 
ನಿಶ್ಚೇಷ್ಟಿತನಾದ ಎಂದ ಮೇಲೆ ಉಳಿದವರ ಪಾಡೇನು! ಹೀಗೆ ಮೂರು ಲೋಕಗಳನ್ನೂ 
ನಡುಗಿಸುತ್ತ ಬರಲು ವಾನರಬಲದೊಳಗೆ ಒಬ್ಬನಾದರೂ ಅವನೆದುರು ನಿಲ್ಲುವ 
ಧೈರ್ಯವನ್ನು ತೋರಲಿಲ್ಲ, ಅದರ ಬದಲು ಆತ್ಮರಕ್ಷಣೆಗಾಗಿ ಸಿಕ್ಕಿದ ಕಡೆ ಓಡಿ ಹೋಗಿ 
ಅವಿತುಕೊಂಡರು! ಅದನ್ನು ನೋಡಿದ ಸೌಮಿತ್ರಿಯು ಕಣ್ಣಲ್ಲಿ ಕೆಂಡವನ್ನು ತುಂಬಿಕೊಂಡು 
ಬಿಲ್ಲಿಗೆ ಕೆಂಗೋಲುಗಳನ್ನು ಹೂಡಿ ಬಿರುಸಾಗಿ ಬಿಡುತ್ತ ಬಂದರೂ ಅವನ್ನೆಲ್ಲ ಲೆಕ್ಕಿಸದ 
ಕುಂಭಕರ್ಣನು ಧರಣಿಜಾತೆಯರಸನನ್ನು ಹುಡುಕುತ್ತ ಮುಂದೆ ಸಾಗಿದ. 


ಆರ್ಭಟಿಸುತ್ತ ಅಸಮಾನ ಶೌರ್ಯೋನೃತಿಯಿಂದ ಕೂಡಿ ಘೋರ ದಾನವನು 
ಬರುತ್ತಿರುವುದನ್ನು ಕ೦ಡು ಸೌಮಿತ್ರಿಯು ಬಿಲ್ಲುಹಿಡಿದು ಅದನ್ನು ಜೇವಡೆದು ಅದಕ್ಕೆ 
ರೌದ್ರಾಸ್ತವನ್ನು ಹೂಡಿ ಸುರಾರಿಯ ಮೇಲೆ ಶರವೃಷ್ಟಿಯನ್ನು , ಕರೆದರೆ ಅವನು 
ಅದನ್ನು ಲೆಕ್ಕಿಸದೆ ಅಕ್ಕಪಕ್ಕದಲ್ಲಿದ್ದ ಕೋಡಗಗಳನ್ನು ಹಿಡಿದು ತಿನ್ನುತ್ತ ಮುಂದೆ ಸಾಗಿದ. 


ಯುದ್ಧಕಾಂಡ ೮೪೩ 


ತಡೆಯಿಲ್ಲದೆ ಸಂಚರಿಸುತ್ತ ಕಪಿವೀರರನ್ನು ವಿದಾರಣ ಮಾಡುತ್ತಲಿದ್ದ ಆ ದಾನವನ 
ಶೌರ್ಯಕ್ಕೆ ಅಚ್ಚರಿ ಪಟ್ಟು ರಘುವೀರನು ಕೋಪದಿಂದ ಶರವನ್ನು ತೆಗೆದು ಕ್ರೂರ 
ದಾನವನ ಎದೆಗೆ ಗುರಿಯಿಟ್ಟು ಹೊಡೆಯಲು ಅವನ ಕೈಯಲ್ಲಿದ್ದ ಗದೆಯು ನೆಲಕ್ಕೆ ಬಿತ್ತು. 
ಅದನ್ನು ನೋಡಿ ಅಗಣಿತ ರಕ್ಕಸಸೈನ್ಯವು ಕ್ರೋಧದಿಂದ ಕಪಿಗಳನ್ನು ನುಂಗುತ್ತ ಬಂದಿತು. 
ಲಕ್ಷ್ಮಣನು ತನ್ನ ಬಾಣಗಳಿಂದ ಕನಕಭೂಷಿತನಾದ ಕಾಳಾ೦ಜನಗಿರಿಯಂತಿದ್ದ ರಕ್ಕಸನ 
ಎದೆಯನ್ನು ಮುಚ್ಚಿಬಿಟ್ಟ ಮತ್ತೆ ಮತ್ತೆ ತನ್ನ ಮೇಲೆ ಶರವರ್ಷವನ್ನು ಕರೆಯುತ್ತಿದ್ದ 
ಲಕ್ಷ್ಮಣನನ್ನು ನೋಡಿ ಹಲ್ಲುಕಡಿಯುತ್ತ, ತನ್ನ ಮೈಯಿಂದ ಸುರಿಯುತ್ತಿರುವ ರಕ್ತದಿಂದ 
ನೆಲವು ಕೆಸರಾಗುತ್ತಿರಲು, ದೈತ್ಯನು ಅವನ ಮೇಲೆ ಮತ್ತೆ ಮತ್ತೆ ಬಾಣಗಳನ್ನೆಸೆದ. 
ಆನೆಯು ಕಬ್ಬನ ಜಲ್ಲೆಗಳನ್ನು ಮುರಿಯುವಂತೆ ಆ ಬಾಣಗಳನ್ನು ಮುರಿದೆಸೆಯುತ್ತ 
ರಾಕ್ಷಸನು ಕಪಿಗಳನ್ನು ತಿನ್ನುತ್ತ, ಅವರ ರಕ್ತ ಕುಡಿಯುತ್ತ ಮದೋನ್ಮ್ನತ್ತನಾಗಿ ಸಾಗಿದ. 
ಪ್ರಳಯಕಾಲದ ಅಗ್ನಿಯನ್ನು ಹೆತ್ತವನಂತೆ ಕಾಣುತ್ತಿದ್ದ ಅವನ ಸಾಹಸಿಕತೆಯನ್ನು ಕಂಡು 
ಬೆಬ್ಬಳ ಬೆರಗಾಗಿ ಕಪಿಸೈನ್ಯವು ಅವನು ಉತ್ತರಕ್ಕೆ ಮುಖಮಾಡಿಕೊಂಡರೆ, ತಾವು 
ಪೂರ್ವಕ್ಕೆ ಹೋಗುವರು, ಅವನು ದಕ್ಷಿಣಕ್ಕೆ ಮುಖ ತಿರುಗಿಸಿದರೆ ಇವರು ಪಶ್ಚಿಮಕ್ಕೆ 
ಹೋಗುವರು, ಯಾರೂ ಎದುರಿಗೆ ಸುಳಿಯದೆ ಇರುವ ಪರಿಸ್ಥಿತಿಯಲ್ಲಿ ದಾನವನು 
ಕಡಲನ್ನು ಕಡೆದಂತೆ ಸೈನ್ಯವನ್ನೆಲ್ಲ ತಿರುಗಾಡಿಸಿದ. ಅಸಂಖ್ಯ ಕಪಿಗಳನ್ನು ತಿನ್ನುತ್ತ 
ಉಗುಳುತ್ತ. ರಕ್ತವನ್ನು ಸುರಿಸುತ್ತ ಯುಗಾಂತ್ಯದ ಉದ್ದಂಡಪತಿಯಂತೆ ದಾನವೇಂದ್ರನು 
ಕಾಣಿಸಿದ. ಸುಗ್ರೀವನಿಂದಾಗಿ ಭೂಮಿಯೆಲ್ಲ ಹೆಣಗಳಿಂದ ತುಂಬಿ ಹೋಯಿತು, 
ನಿದ್ರಿಸುವ ಮೃತ್ಯುವನ್ನು ಕೆಣಕಿ ಎಬ್ಬಸಿದಂತಾಯಿತು, ನೆಲದ ಮೇಲೆ ನಿಂತುಕೊಳ್ಳುವುದೇ 
ಕಷ್ಟವಾಯಿತು. ನೀಲನು ಒಂದು ಸಾಲದ ಮರವನ್ನೇರಬೇಕಾಯಿತು, ನಳನು 
ಒಂದು ಗುಂಡಿಯಲ್ಲಿ ಬೀಳಬೇಕಾಯಿತು, ಅವನ ಮೇಲೆಯೇ ಮೈಂದ ದ್ವಿವಿದರೂ 
ಬಿದ್ದರು, ರಿಷಭ ಪನಸ ದಧಿಮುಖ ಮುಂತಾದ ಮುಖ್ಯರೆಲ್ಲರೂ ಕಾಲವಶದಿಂದಾಗಿ 
ಪಲಾಯನಪಂಡಿತರಾಗಬೇಕಾಯಿತು. ಅಂದ ಮೇಲೆ ಹುಲು ಕೋಡಗಗಳ ಗತಿ 
ಏನಾಗಿರಬೇಕು! 


ಇದನ್ನೆಲ್ಲ ಕಂಡ ರಘುನಾಯಕನು ಖತಿಗೊಂಡು ಶೌರ್ಯದಿಂದ, “ಕುಡಿದ 
ಮತ್ತಿನಲ್ಲಿರುವ ಈ ಕೇಡುಗ ರಕ್ಕಸನಿಗೆ ಈಗ ತನ್ನ ಕಡೆಯವರು ಮತ್ತು ಎದುರಾಳಿಗಳು 
ಎಂಬ ವಿವೇಚನೆಯೇ ಹೊರಟುಹೋಗಿದೆ. ಆದ್ದರಿಂದ ಅವನು ಇಷ್ಟರಲ್ಲಿಯೇ ನೆಲಕ್ಕೆ 
ಬೀಳುತ್ತಾನೆ, ಹೆದರಬೇಡಿರಿ, ಅವನನ್ನು ಹೋಗಿ ಮುತ್ತಿಕೊಳ್ಳಿರಿ” ಎಂದು ಆಜ್ಞಾಪಿಸಿದ. 
ತಮ್ಮ ನಾಯಕನು ಈ ರೀತಿ ಹೇಳಿದುದನ್ನು ಕೇಳಿ ಬಲಿಮುಖಭಟರು ಲಗುಬಗೆಯಿಂದ 
ಹೋಗಿ ಬೆಟ್ಟವನ್ನೇರಿದಂತೆ ಆ ದೈತ್ಯನ ಮೇಲೆ ಹತ್ತತೊಡಗಿದರು. ಆದರೆ ಖೂಳ 
ರಕ್ಕಸನು ಕೋಪದಿಂದ ತನ್ನ ಮೈ ಕೊಡವಿದಾಗ ಮೇಲಿದ್ದವರು ಕೆಳಗೆ ಪತಪತನೆ 
ಬಿದ್ದರು. ಮದ್ದಾನೆಯು ತನ್ನ ಮೇಲೆ ಕೂತ ಮಾವುತನನ್ನು ಮೈಕೊಡಹಿದಂತೆ 
ಮೇಲೇರಿದವರನ್ನು ಕೆಳಕ್ಕೆ ಬೀಳಿಸುತ್ತಲೇ ದಾನವೇ೦ದ್ರನು ಮುಂದೆ ಸಾಗಿದ. ಇದನ್ನೆಲ್ಲ 
ನೋಡುತ್ತಿದ್ದ ರಾಘವನು ಕೋಪದಿಂದ ಬಿಲ್ಲುಬಾಣಗಳನ್ನು ಹಿಡಿದು ಲಕ್ಷ್ಮಣನೊಡನೆ, 


೮೪೪ ಶ್ರೀರಾಮಕಥಾಮೃತ 


“ಮದವೇರಿರುವ ದಾನವನು ತನ್ನ ಕಡೆಯವರು ಎದುರಾಳಿಗಳು ಎಂಬ ವ್ಯತ್ಯಾಸವನ್ನೇ 
ಕಾಣದೆ ಎಲ್ಲರನ್ನೂ ನುಂಗುತ್ತಿದ್ದಾನೆ. ಹೀಗೆಯೇ ಬಿಟ್ಟರೆ ಭೂತಳದಲ್ಲಿರುವವರೆಲ್ಲರೂ 
ಇವನ ಹೊಟ್ಟಿಗೆ ಹೋಗುತ್ತಾರೆ. ಆದ್ದರಿಂದ ಕೆಳಗುರುಳಿಸಬೇಕು” ಎಂದು ನಿಶ್ಚಯಿಸಿ ಹೇಳಿ 
ಕೋದಂಡಕ್ಕೆ ಬಾಣವನ್ನು ಹೂಡಿ ಕೋಪದಿಂದ ನಡೆದ. ಮೇರುಪರ್ವತಕ್ಕೆ ಕಳಶವನ್ನು 
ತೊಡಿಸಿದರೋ, ಎಂಧ್ಯವು ಕಿರೀಟವನ್ನು ಧರಿಸಿತೋ ಎನ್ನುವಂತೆ ಮಣಿಕಿರೀಟವನ್ನು 
ತೊಟ್ಟು, ನೀಳವಾದ ಬಾಹುಯುಗಳವನ್ನು ಬೀಸುತ್ತ ಕಾಲಸ್ವರೂಪಿಯಂತೆ 
ಕಂಡು, ಬಾಯಿಂದ ತಿಂದ ಕಪಿಗಳ ರಕ್ತವು ಸೂಸುತ್ತಿರಲು ಅದನ್ನು ಆಸ್ವಾದಿಸುತ್ತ 
ಕೆ೦ಗಣ್ಣುಗಳಿ೦ದ ಕಪಿಗಳನ್ನೂ ರಕ್ಕಸರನ್ನೂ ನೋಡುತ್ತ ಬರುತ್ತಿರುವ ದೈತ್ಯಪತಿಯನ್ನು 
ನೋಡಿದ. ಅವನನ್ನು ನೋಡಿ ಆಶ್ಚರ್ಯಗೊಂಡ ಶ್ರೀರಾಮಚಂದ್ರನು ಲಕ್ಷ್ಮಣನನ್ನು 
ಕುರಿತು, “ವನಚರೋತ್ತಮರಿಗೆ ಅಭಯವನ್ನು ಕೊಟ್ಟು, ಅವರ ಮನಸಿಗಾಗಿರುವ 
ಸಂಕಟವನ್ನು ಉಪಶಮನಗೊಳಿಸು. ಈ ಕ್ಷಣದಲ್ಲಿಯೇ ನಾನು ಈ ಮದೋನ್ಮತ್ತ 
ದಾನವನ ಪ್ರಾಣವನ್ನು ಹೀರಿಬಿಡುತ್ತೇನೆ” ಎಂದು ಆಜ್ಞಾಪಿಸಿ, ತನ್ನ ಕೋದಂಡದ 
ಹೆದೆಯನ್ನು ಮೀಟಿ ಠೇ೦ಕರಿಸಿದ. ಆ ಚಾಪಟಂಕಾರವನ್ನು ಕೇಳಿದ ದಾನವನು 
ಅಹಂಕಾರದಿಂದಲೂ ಕೋಪದಿ೦ದಲೂ ಕಣ್ತೆರೆದು ನೋಡಿ ಜೋರಾಗಿ ಹೂಂಕರಿಸಿ 
ಗರ್ಜನೆ ಮಾಡಿ ಸರಸರನೆ ರಾಘವನ ಹತ್ತಿರ ಬಂದು ನಿಂತ. 


ಕೆಟ್ಟ ನುಡಿಗಳಿಂದ ಆ ಕಾಪುರುಷನು ಅವಹೇಳನ ಮಾಡಲು ರಾಘವನು ಆ 
ಪ್ರಜ್ಞೆಯಿಲ್ಲದ ಪಾಪಾಗ್ರೇಸರನಿಗೆ, ಮಹಾ ಕ್ಷುದ್ರವರ್ಯನಿಗೆ ಹೀಗೆಂದ: “ದಾನವಾಧಿಪನೇ, 
ಕೋಪವೇಶಕ್ಕೆ, ಶರಚಾಪಗಳನ್ನು ಹಿಡಿದು ಸಂಭ್ರಮದಿಂದ ಯುದ್ದಕ್ಕೆಂದು ಬಂದಿದ್ದೀಯ. 
ನಾನು ರಘುವೀರನೆಂದು ತಿಳಿ. ಧರ್ಮವನ್ನು ರಕ್ಷಿಸುವವನು ಎಂಬ ಹೆಗ್ಗಳಿಕೆ ನನ್ನದು. 
ಈ ವಾನರರ ಹಿಂದೆ ಹೋಗುವುದರಿಂದಲೇನು? ನನ್ನೊಡನೆ ಯುದ್ಧಕ್ಕೆ ನಿಲ್ಲು” ಎಂದು 
ಮೂದಲಿಸಿದ. ಅದನ್ನು ಕೇಳಿದ ಘಟಕರ್ಣನು ಅತಿ ರೋಷದಿಂದ ಅಕ್ಕಪಕ್ಕದಲ್ಲಿದ್ದ 
ದಾನವ ವಾನರರನ್ನು ತಳ್ಳಿಕೊಂಡು ಮುಂದೆ ಬಂದು, “ಬಂದಿರುವವನು ವಿರಾಧ ಕಬಂಧ 
ಮಾರೀಚ ಮುಂತಾದವರಂತೆ ಎಂದು ಅಜ್ಞಾನದಿಂದ ಕೂಡಿರಬೇಡ; ಬಂದಿರುವವನು 
ದೇವತಾವೃಂದನಾಶಕನಾದ ಘಟಕರ್ಣ, ಸಾಕ್ಷಾತ್‌ ಪ್ರಳಯಾನಲ ಎಂದು ತಿಳಿ. 
ಮರೆಯಲ್ಲಿ ನಿಂತು ಹುಸಿಸಮರದಲ್ಲಿ ವಾಲಿಯನ್ನು ಒಂದೇ ಬಾಣದಿಂದ ಕೊಂದು, 
ಈಗ ದರ್ಪ್ಷೋದ್ದೀಪಿತನಾದ ನನ್ನನ್ನು ಕೆಣಕಲೆಂದು ಬಂದೆಯಾ? ಗರುಡನನ್ನು ಕೊಲ್ಲ 
ಬಂದ ನಾಗನಂತೆ ನನ್ನನ್ನೆದುರಿಸುವೆಯಾ? ಬಿಸಿಗಣ್ಣನ ಒಲವನ್ನು ಸಂಪಾದಿಸಿರುವ 
ಈ ಕುಂಭಕರ್ಣನ ಹೆಸರು ಕೇಳಿದರೇ ಅಮರವೃಂದವು ನಡನಡುಗಿ ದಿಕ್ಕು ದಿಕ್ಕಿಗೆ ಓಡಿ 
ಅವಿತುಕೊಳ್ಳಲೆತ್ತಿಸುತ್ತದೆ, ಅಂತಹ ವಿಶ್ವೈಕವೀರನೊಡನೆ ಹೋರಾಡುವೆಯಾ? ನನಗೆ 
ಕಪಿಗಳನ್ನು ತಿಂದು ಬಾಯಿ ಕೆಟ್ಟು ಹೋಗಿದೆ, ಈಗ ನನಗೆ ರುಚಿಕರವಾದ ಆಹಾರವಾಗಲು 
ಬ೦ದಿರುವೆಯಾ? ಬೇಗ ನಿನ್ನ ಪರಾಕ್ರಮವನ್ನು ತೋರಿಸಿ ಬಿಸಜಾಪ್ತಕುಲವನ್ನು 
ಉದ್ಧರಿಸು! ಕಿವಿ ಮೂಗುಗಳನ್ನು ಕಪಿಯೊಂದು ಕತ್ತರಿಸಿತು, ಇವನೇನು ಮಹಾ 
ಎ೦ದು ನೀನು ನನ್ನ ಮೇಲೆ ಬಿದ್ದರೆ ಒಂದೇ ನಿಮಿಷದಲ್ಲಿ ಸಾಗರಗಳನ್ನೂ ಸ್ಪರ್ಗವನ್ನೂ 


ಯುದ್ಧಕಾಂಡ ೮೪೫ 


ಕಿತ್ತಿಡುತ್ತೇನೆ, ಬ್ರಹ್ಮ ಕುಬೇರರನ್ನು ಹುಡಿಗುಟ್ಟುತ್ತೇನೆ. ಅಗ್ನಿಯೇ ಮೊದಲಾದವರನ್ನು 
ನಿರ್ನಾಮ ಮಾಡುತ್ತೇನೆ” ಎಂದು ಕುಂಭಶ್ರವಣನು ಕೋಪಿಸಿಕೊಂಡು ಕಾಳ್ಗಿಚ್ಚಿನಂತೆ 
ಉರಿಯುತ್ತ ಮೇಲೇರಿ ಬಂದ. ಅವನು ಬಂದ ರಭಸದಿಂದ ವನಧಿಯೇ 
ತುಳುಕಾಡಿತು, ಭೂಮಿಯು ನಡುಗಿತು, ಬೆಟ್ಟಗಳು ನಡುಗಿದುವು, ನಕ್ಷತ್ರಗಳು 
ತಪತಪನೆ ನೆಲಕ್ಕುದುರಿದುವು. ಅವನ ಶೌರ್ಯೋದ್ರೇಕವನ್ನು ನೋಡಿದ ರಘುನಾಥನು 
ತನ್ನ ಕೋದಂಡಕ್ಕೆ ಒಂದು ಬಾಣವನ್ನು ಹೂಡಿ ಆ ದನುಜಕಂಠೀರವನೊಡನೆ 
ಹೀಗೆಂದ: “ಹಿಂದೆ ಯಾವಾಗಲೋ ಅಮರರನ್ನು ಗೆದ್ದಿದ್ದರೇನಾಯಿತು? ಅಸುರರನ್ನು 
ಕೆಡಹಿದ್ದರೇನಂತೆ? ಉರಗಮುಖ್ಯರನ್ನು ಸೋಲಿಸಿದ್ದರೇನು? ಕಾಲಗತಿಯನ್ನು 
ಪರಿಗಣಿಸದೆ ನಡೆದುಕೊಂಡರೆ ನಿನಗೆ ಜಯವು ಲಭಿಸುವುದೆಂದರಿತೆಯಾ?” ಎಂದು 
ಜರಿದ. “ಆದರೇನಾಯಿತು? ಕಾಲಗತಿಯು ನಿನ್ನ ಪರವಾಗಿರುವುದೆಂದು ಭಾವಿಸಿದೆಯಾ? 
ಈಗಲೂ ನನ್ನ ಪರಾಕ್ರಮವು ಹಿಂದಿನಂತೆಯೇ ಉಳಿದಿದೆಯೆಂಬುದನ್ನು ನೋಡು. 
ಮನೆಯನ್ನು ಅಲಂಕರಿಸಿಬಿಟ್ಟರೆ ಹಬ್ಬ ಮಾಡಿದಂತಾಯಿತೇ? ಕಪಿಗಳೊಡನೆ ಸೇರಿ ನಿನ್ನ 
ಬುದ್ಧಿಯೂ ಅವರದರಂತೆಯೇ ಆಗಿಬಿಟ್ಟಿದೆ. ಈ ಕುಂಭಕರ್ಣನು ರವಿಶಶಿಗಳನ್ನು ಕಿತ್ತು 
ಅರೆಕ್ಷಣದಲ್ಲಿ ಬಿಸಾಡುವನು, ನೋಡುತ್ತಿರು” ಎಂದು ಕುಂಭಕರ್ಣನು ಕೆಂಗಣ್ಣು ಮಾಡಿ 
ಉತ್ತರಿಸಿದನು. ಹೀಗೆ ಪರಸ್ಪರರು ಜರಿದಾಡುತ್ತಿರಲು, ಎರಡೂ ಕಡೆಯ ಸೈನಿಕರು 
ಮಾತನಾಡುತ್ತಿದ್ದ ವೀರರ ಕಡೆಗೆ ಅತ್ತಿತ್ತ ಮುಖಗಳನ್ನು ತಿರುಗಿಸಿ ಕುತೂಹಲದಿಂದ 
ನೋಡುತ್ತಿದ್ದರು. ಈ ಕುಂಭಕರ್ಣನು ಗಂಡುಗಲಿಯಾದರೂ ಕೋದಂಡಧರನು 
ಅವನನ್ನು ಹೇಗೆ ಮಣಿಸುತ್ತಾನೆಯೋ ಎಂಬ ಕೌತುಕವು ಅವರನ್ನಾವರಿಸಿತು. 


ಮೂದಲಿಕೆಯ ಮಾತುಗಳನ್ನಾಡುತ್ತ ಆ  ದುರ್ಮೇಧನಾದ ರಕ್ಕಸನು 
ಗದೆಯೊಂದನ್ನು ಹಿಡಿದು ಶಾಖಾಮೃಗಗಳನ್ನು ಸದೆಬಡಿಯುತ್ತ ಸಾಗಿದ. ಆನಂತರ 
ರಾಮನನ್ನು ಎದುರಿಸಲು ಮುಂದಾಗಲು, ಅವರಿಬ್ಬರ ನಡುವೆ ಮರಣಾಂಕಣದಲ್ಲಿ 
ಹೋರಾಟ ನಡೆಯಿತು; ಒಬ್ಬರು ಇನ್ನೊಬ್ಬರನ್ನು ಲೆಕ್ಕಿಸದೆ ಹೊಡೆದಾಡುತ್ತಿದ್ದರೆ, 
ಬೆಟ್ಟಗಳ ಜೊತೆ ದೇವತೆಗಳೂ ಯಷಿಗಳೂ ಏನಾಗುವುದೋ ಎಂದು ಮಿಡುಕಾಡಿದರು. 
ಕುಂಭಕರ್ಣನು ಬಿಡುಬೀಸಾಗಿ ಯುದ್ಧ ಭೂಮಿಯಲ್ಲಿ ಸಂಚರಿಸುತ್ತ ಸಿಕ್ಕ ಸಿಕ್ಕ ಕಪಿವರರನ್ನು 
ಬಡಿಯುತ್ತಿದ್ದ ಘೋರ ಕೃತ್ಯವನ್ನು ನೋಡಿ ರಘುವರನು ಕೋಪದಿಂದ ತನ್ನ ಬಿಲ್ಲಿಗೆ 
ಅನಿಲಾಸ್ತವನ್ನು ಹೂಡಿ ಆ ರಕ್ಕಸನ ಭುಜವನ್ನು ತರಿದುಹಾಕಲೆಂದು ವೇಗದಿಂದ 
ಪ್ರಯೋಗಿಸಲು, ಅದು ಕ್ಷಣಾರ್ಧದಲ್ಲಿ ಗದೆಯನ್ನು ಹಿಡಿದಿದ್ದ ರಕ್ಕಸನ ಬಲಗೈಯನ್ನು 
ಕತ್ತರಿಸಿ ಬೀಳಿಸಿತು. ಅದಕ್ಕೂ ಜಗ್ಗದ ಕುಂಭಕರ್ಣನು ಕೋಲಾಹಲವನ್ನುಂಟುಮಾಡುತ್ತ 
ವಾನರಪಡೆಯನ್ನು ಸದೆಬಡಿಯುತ್ತ ಮುಂದಕ್ಕೆ ಸಾಗಿದ. ಅದನ್ನು ಕಂಡು 
ಚೋದ್ಯಗೊಂಡ ರಘುವೀರನು ಈ ಬಾರಿ ತನ್ನ ಕೋದಂಡದಲ್ಲಿ ಐಂದ್ರಾಸ್ತವನ್ನು 
ಹೂಡಿ ಆ ಕಡುಗಲಿಯ ಎಡಭುಜವನ್ನು ಕತ್ತರಿಸಿ ಹಾಕಬೇಕೆಂದು ಪ್ರಯೋಗಿಸಲು ಅದು 
ನುಗ್ಗಲು ಕ್ಷಣಾರ್ಧದಲ್ಲಿ ದಾನವೇಂದನ ಭುಜವು ತುಂಡಾಗಿ ನೆಲಕ್ಕೆ ಬಿತ್ತು. ಹೀಗೆ ತಮ್ಮ 
ನಾಯಕನು ಎರಡೂ ಭುಜಗಳನ್ನು ಕಳೆದುಕೊಂಡುದನ್ನು ಕಂಡು ದಾನವಸೇನೆಯು 


೮೪೬ ಶ್ರೀರಾಮಕಥಾಮೃತ 


ಎಂಟು ದಿಕ್ಕುಗಳಿಗೂ ಪಲಾಯನ ಮಾಡಿತು. ಇದೇ ಸಮಯವೆಂದರಿತು ಕಪಿಸೈನ್ಯವು 
ರಕ್ಕಸಪಡೆಯನ್ನು ಹಿಗ್ಗಾಮುಗ್ಗಾ ಥಳಿಸತೊಡಗಿತು. ಆಗ ರೋಷಾವೇಶದ ಉರುಬಿನಿಂದ 
ಕುಂಭಕರ್ಣನು ಆರ್ಭಟಿಸುತ್ತ ರಾಮನ ಸಮ್ಮುಖಕ್ಕೆ ಬರುತ್ತಿರಲು, ಅದನ್ನು ಕಂಡ 
ಸೂರ್ಯವಂಶತೇಜನು ಅರ್ಧಚಂದ್ರಾಕೃತಿಯ ಬಾಣಗಳೆರಡನ್ನು ತ್ವರಿತದಿಂದ ಹೂಡಿ 
ವೇಗವಾಗಿ ಬಿಟ್ಟ ಅವು ಸರಸರನೆ ಹೋಗಿ ದಾನವನ ಎರಡೂ ಕಾಲುಗಳನ್ನು ಒಮ್ಮೆಗೇ 
ಕತ್ತರಿಸಿದುವು. ಈ ದೃಶ್ಯವನ್ನು ಕಂಡು ಮೂರು ಲೋಕಗಳೂ ಬೆಕ್ಕಸ ಬೆರಗುವಟ್ಟುವು! 
ಕಾಲುಗಳನ್ನು ಕಳೆದುಕೊಂಡು ಕೆಳಕ್ಕೆ ಬಿದ್ದ ರಕ್ಕಸನಾಯಕನನ್ನು ಕಂಡು ಕಪಿವೀರರು 
ಕುಣಿದಾಡಿದರು. ತನ್ನ ಕೈಕಾಲುಗಳೆರಡನ್ನೂ ಕಳೆದುಕೊಂಡ ಕುಂಭಕರ್ಣನು 
ರೋಷದಿಂದ ತನ್ನ ಕಣ್ಣುಗಳನ್ನರಳಿಸಿ, “ರಾಘವನನ್ನು ತರಿದುಹಾಕುತ್ತೇನೆ” ಎಂದು 
ರಾಮನ ಬಳಿಗೆ ಕತ್ತಲೆಯು ಚಂದನ ಬಳಿ ಹೋಗುವಂತೆ ತೆವಳುತ್ತ ಸಾಗಿದ. 
ಕೋಪದಿಂದ ಬಾಯ್ದೆರೆದು ಬರುತ್ತಿರುವ ಅವನ ಆಟೋಪವನ್ನು ಕಂಡು ರಾಮನು 
ಅಮಿತ ಸಂಖ್ಯೆಯ ಬಾಣಗಳನ್ನು ಪ್ರಯೋಗಿಸಿದರೂ, ಅದನ್ನು ಲೆಕ್ಕಿಸದೆ ರಕ್ಕಸನು 
ಕೋಪಾವೇಶದಿಂದ ಮುನ್ನಡೆಯುತ್ತಿರಲು ರಾಮನು ಇಂದ್ರಾಸ್ತವನ್ನು ತೆಗೆದುಕೊಂಡ. 
ಬಿಲ್ಲಿನ ತಿರುವಿಗೆ ಆ ಅಂಬನ್ನು ತೊಡಿಸಿ ರಕ್ಕಸನನ್ನು ನೋಡಿ ಕೋಪದಿಂದ, 
“ನಿನಗೆ ಏನು ಅವಸ್ಥೆಯುಂಟಾಗಬಹುದೆಂಬುದನ್ನು ಪರಿಗಣಿಸದೆ ಇಷ್ಟು ದಿನ 
ನೀನು ಮಾಡುತ್ತಿದ್ದ ಲೋಕಕ೦ಟಕಕೃತ್ಯಗಳಿಗೆ ಇವತ್ತು ಪರಿಸಮಾಪ್ತಿಯುಂಟಾಗುತ್ತದೆ, 
ನೋಡುತ್ತಿರು” ಎಂದು ಅವನ ಮೇಲೆ ಬಿಡಲು ಆ ಶರವು ಅವನ ಶಿರವನ್ನು ತರಿದು 
ಭೂತಳಕ್ಕೆ ಕೆಡವಿತು. ಹಿಂದೆ ವೃತ್ರನ ಕೊರಳನ್ನು ಜಂಭಾರಿಯು ಕತ್ತರಿಸಿದಂತೆ ಆ 
ಅಸ್ತವು ಕುಂಭಕರ್ಣನ ಕತ್ತನ್ನು ಅರೆಕ್ಷಣದಲ್ಲಿ ಮಣ್ಣುಪಾಲುಮಾಡಿತು. ಅವನ 
ಅಟ್ಟೆಯು ಧರಿಸಿದ್ದ ಕವಚವನ್ನು ಘೋರವಾಗಿ ಬಡಿಯುತ್ತ ಒದ್ದಾಡಿತು; ಅದರಿಂದಾಗಿ 
ಧರೆ ಧರಾಧರಗಳೆಲ್ಲ ನಡುಗಿದುವು. ಯಷಿಗಳೂ ನಾಗರೂ ಗಂಧರ್ವರೂ ಸಕಲ 
ಭೂತಗಳೂ “"ಬದುಕಿದೆ'ವೆಂದು ಸಂತಸಗೊಂಡು ರಘುನಾಥನನ್ನು ಹೊಗಳಿದರು. 
ಹಿಂದೆ ಮಧುಕೈಟಭರನ್ನು ಸಂಹರಿಸಿದ ಶ್ರೀಕಾಂತನೇ ಈ ರಮಾಕಾಂತನು ಎಂದು 
ದೇವತೆಗಳು ಸಂತಸಗೊಂಡು ದೇವತೆಗಳು ಹೂಮಳೆಗರೆದರು. ಕೋದಂಡವನ್ನು 
ಹಿಡಿದು ನಿಂತ ರಾಮನನ್ನು ಹದಿನಾಲ್ಕು ಲೋಕವೂ ಹೊಗಳಿತು; ಎಲ್ಲೆಲ್ಲಿಯೂ 
ಹಬ್ಬದ ಸಂಭ್ರಮವುಂಟಾಯಿತು. ಸಂಗರಾಂಗಣಭೀಮನಾದ ರಾಮಪುರದರಸನು 
ಮನುಜರೂಪವನ್ನು ತಾಳಿ ಕೇಡಾಳಿಯನ್ನು ನಿಗ್ರಹಿಸಲು ಎಲ್ಲ ಲೋಕಗಳಲ್ಲಿಯೂ 
ಸಂತಸವು ಮೆರೆವರಿಯಿತು. 


ಯುದ್ಧಕಾಂಡ ೮೪೭ 


೩೦. ಅಂಗದನು ನರಾಂತಕನನ್ನು ಯುದ್ಧದಲ್ಲಿ ಕೊಂದುದು 


ಅಗಜೆಯೇ, ಹೀಗೆ ಮಹಾ ಪರಾಕ್ರಮಿಯಾದ ಕುಂಭಕರ್ಣನು ಅಳಿಯಲು, 
ಉಳಿದ ಅಸರಪಡೆಯಲ್ಲವೂ ಭೀತಿಯಿಂದ ಓಡುತ್ತ ಸಮುದ್ರಕ್ಕೆ ಬಿದ್ದು, ಮರಗಳನ್ನೇರಿ, 
ಕಲವರು ದಶಕಂಧರನ ಬಳಿಗೆ ಹೋಗಿ ದೂರಿದರು. ತಮ್ಮನ ಮರಣವಾರ್ತೆಯನ್ನು 


ಕೇಳಿದ ದಾನವೇಂದನು ಗರಬಡಿದಂತೆ ಮೂರ್ಚೆಹೋಗಿ ಕಣ್ಣು ಮುಚ್ಚಿ ನಿಟ್ಟುಸಿರು 
ಬಿಡುತ್ತ ನೆಲಕ್ಕೊರಗಿದ; ಅವನ ಅರಿವು ಮರೆವು, ಬೆರಗು ಬೆಗಡು, ಉಬ್ಬಸ ಸಗಳೆಲ್ಲ 


ಕಣ್ಣಿನಿಂದ ಕೆಳಕ್ಕುರುಳುವಂತೆ ಬಿಸಿನೀರು ಬಿದ್ದು ನೆಲವನ್ನು ಕೆಸರುಗೊಳಿಸಿತು. ದಿಕ್ಕು 


ತೋಚದ ದಾನವನು ಒಮ್ಮೆ ಕುಳಿತರೆ, ಮತ್ತೊಮ್ಮೆ ನಿಲ್ಲುತ್ತಿದ್ದ ಒಮ್ಮೆ ಬಿಸುಸುಯ್ದರೆ, 


ಮತ್ತೊಮ್ಮೆ ಕಳವಳಗೊಳ್ಳುತ್ತಿದ್ದ; ಒಮ್ಮೆ ಮೂರ್ಚೆ ಹೋದರೆ ಮತ್ತೊಮ್ಮೆ ಎಚ್ಚೆತ್ತು 


ಗೊಳೋ ಎಂದು ಅಳುತ್ತಿದ್ದ. ಹಳಹಳಿಕೆಯಿಂದ, “ಹಾ'ಯೆಂದು ಹಲ್ಲುಕಡಿಯುತ್ತ, 


ಬ್ರಹ್ಮನನ್ನು ಬೈಯುತ್ತ, ತನ್ನ ಪರಾಕ್ರಮವನ್ನೇ ಹಳಿದುಕೊಳ್ಳುತ್ತಿದ್ದ. “ದೇವತೆಗಳನ್ನು 


ಧ್ವಂಸಗೊಳಿಸುವುದರಲ್ಲಿ ಧುರೀಣನಾದವನೇ, ಭೂದೇವವಂಶೋನ್ಮೂಲವನ್ನು 
ಮಾಡುವ ಶಾಸ್ತ್ರಪಾರಂಗತನೇ, ಭೂತಳದಲ್ಲಿ ಇಂದ್ರನು ಮಾಡುವ ಕೃತ್ಯಗಳನ್ನು, 
ನಾಶಗೊಳಿಸುವುದರಲ್ಲಿ ನಿಮಣನಾದವನೇ, ನೀನೆಲ್ಲಿಗೆ ಹೋಗಿಬಿಟ್ಟೆ! ಗೋವಿಪ್ರವಧೆಗಳ 
ಎಭಾವ, ಶಿಶುಘಾತಕರನುಭಾವ, ಸಾತಿಕಸದ್ವಂಶವಿನಾಶಕ, ನಿನ್ನ “ಉಗ್ರ ವೀರತ್ವವನ್ನು 
ನೆಲದ ಮೇಲೊಗೆದು, ರಕ್ಕಸಕುಲವನ್ನು ನೀರಲ್ಲಿ ಕೆದಕಿ, ದೈತ್ಯನಾಥನೇ, ನೀನೆಲ್ಲಿಗೆ 
ಹೋದೆ? ನೀನು ರಣಾಂಗಣದಲ್ಲಿ ಅಳಿದುದರಿಂದ ದೇವತೆಗಳು ಸಂತಸಗೊಳ್ಳುತ್ತಿರಲು 
ನಾನು ಹೇಗೆ ಉಳಿದಿರಲಿ! ವಿಧಿಯು ದೈ ತ್ಯಸ೦ತತಿಯನ್ನು ಕೈಬಿಟ್ಟನೇ! ವಿಪರೆಲ್ಲರೂ 
ಆತ್ಮಪ್ರಶಂಸೆ ಮಾಡಿಕೊಳ್ಳುತ್ತ a ಕ್ಷ 2. ಈ ಭುಜಗಳನ್ನು ಹೊತ್ತು 
ಭೂತಳದಲ್ಲಿ ಹೇಗೆ ಓಡಾಡಲಿ! ಅಸಮಾನ ವೀರನಾದ, ಅಪ್ರತಿಮ ಪರಾಕ್ರಮಿಯಾದ, 
ಧುರದುರ್ಧರನಾದ ನೀನು ಒಂದು ನರಹುಳುವಿನಿಂದ ಅಳಿಯುವಂತಾಯಿತೇ। ಹಿಂದೆ 
ನೀನು ಹೇಳಿದ ಒಳ್ಳೆಯ ಮಾತುಗಳನ್ನು ನಾನು ಕೇಳದೇ ಹೋದೆ; ನನ್ನ ದುರ್ಬುದ್ಧಿ ಯಿಂದ 
ನಿನ್ನನ್ನು ನಾನೇ ಕೊಂದುಹಾಕಿದೆನಲ್ಲದೆ, ಬೇರಾರು ನಿನ್ನನ್ನು ಕೊಲ್ಲಲಾಪರು? 
ಮೃದುನುಡಿಗಳಿಂದ ಆ ವಿಭೀಷಣನು ಹೇಳಿದರೂ ಕೇಳದೆ ಪ್ರಹಸ ಸನ ಮಾತುಗಳನ್ನು 
ಕೇಳ ಮತಿಯಳಿದು ನಾನೇ ರಕ್ಕಸಕುಲವನ್ನು ನೀರಿನಲ್ಲಿ ಅದ್ದಿದಂತಾಯಿತಲ್ಲ. 
ಸತ್ಯವನ್ನು ನುಡಿಯದೆ "ರಾವಣನು ವಿಶ್ವ ಕವೀರ' ಎಂದು ನನ್ನನ್ನು ಹೊಗಳಿ ದಾರಿ 
ತಪ್ಪಿಸಿದರೇ? ಈ ನಿನ್ನ ವಧೆಯ ಹಗರಣ ನಡೆದ ಬಳಿಕ ನಾನು ಮುಖವನ್ನು 
ಹೊತ್ತು ಹೇಗೆ ತಿರುಗಾಡಲಿ, ನನ್ನ ಬೆಂಬಲಕ್ಕೆ ಯಾರು ಬಂದಾರು? ನಾನು ಮಾಡಿದ 
ಅಗಜೆಯರಸನ ಭಜನೆಯೆಲ್ಲ, ಕುಂಭಕರ್ಣನೇ, ನಿನ್ನ ಮರಣದಲ್ಲಿ ವಿಫಲವಾಯಿತೇ? 
ನಿನ್ನಂತಹ ಒಬ್ಬ ಅಸಹಾಯಶೂರನಿದ್ದರೆ ನಾನು ಎಂತಹವರನ್ನೂ ಮಣಿಸಬಲ್ಲೆ 
ಎಂದುಕೊಂಡದ್ದು, ಎಧಿವಶದಿ೦ದ ನೀನು ಮರಣ ಹೊಂದಲು, ಸುಳ್ಳಾಯಿತೇ? 
ಪರಮ ಧಾರ್ಮಿಕಶಿಖಾಮಣಿಯಾದ ವಿಭೀಷಣನು ಹೇಳಿದ ಹಿತವಚನಗಳನ್ನು ಕೇಳದೆ 


ಹೋದುದಕ್ಕೆ ಈ ಫಲ ದೊರೆಯಿತು, ಪರಮವಿಕ್ರಮಿಯಾದ ನೀನು ಮನುಜನೊಬ್ಬನಿಂದ ' 


೮೪೮ ಶ್ರೀರಾಮಕಥಾಮೃತ 


ಅಳಿಯುವಂತಾಯಿತು. ದೇವತೆಗಳೆಲ್ಲ ನನ್ನನ್ನು ಕಂಡು ಪರಿಹಾಸ ಮಾಡುತ್ತಿರುವಾಗ 
ಅದನ್ನೆಲ್ಲ ಸಹಿಸಿಕೊಂಡು ಬದುಕಿರುವುದಕ್ಕಿಂತ  ನಿಧನವೇ ಮೇಲು ಎಂದು ಈಗ 
ನನಗನ್ನಿಸುತ್ತಿದೆ. ಭಾನುಕುಲಸಂಭೂತ ನೃಪವರ್ಯ ಎನ್ನಿಸಿಕೊಂಡಿರುವ ಆ 
ಮಾನವಜಂತುವನ್ನು ಕೊ೦ದಲ್ಲದೆ, ದೇವತೆಗಳ ಮಾನಾಪಹರಣ ಮಾಡಿದಲ್ಲದೆ ನಾನು 
ಉಳಿದಿರಬಾರದು. ನೀನೊಬ್ಬನು ಇಲ್ಲದಿರುವ ಕಾರಣದಿ೦ದ ನಾನು ಬಲಹೀನನಾದೆ, 
ನನ್ನ ದುಷ್ಪಕರ್ಮಸಂತಾನವು ನಿನಗೆ ಈ ಗತಿಯನ್ನುಂಟುಮಾಡಿತೇ, ಅಕಟಕಟಾ! ಈಗ 
ರಮಣಿಯಿಂದೇನು, ಭೂರಮಣಿಯ ಮಗಳ ಪೀತಿಯಿಂದೇನು, ಜೀವಿಸಬೇಕೆಂಬ 
ಭ್ರಮೆಯಿಂದಲೇನು? ಮಾನವನನ್ನು ಹೊಡೆದು ಹಾಕುತ್ತೇನೆ, ಇಲ್ಲವೇ ನೀನು ಹೋದ 
ದಾರಿಯಲ್ಲಿಯೇ ನಾನೂ ನಡೆಯುತ್ತೇನೆ” ಎಂದು ಉರುತರದ ಶೋಕಾಗ್ನಿಯಿಂದ 
ಅಸುರೇಂದ್ರನು ಸುರುಸುರನೆ ಸೊಕ್ಕಿ ಮೂರ್ಚೆ ಹೋಗಲು, ಅತಿಕಾಯ ಮುಂತಾದ 
ಮಕ್ಕಳು ಬಾಂಧವರು ನೆರೆದು ಪರಿಪರಿಯಿಂದ ಉಪಚರಿಸಿದರು. ಅದರಿಂದ 
ಚೇತರಿಸಿಕೊಂಡ ರಾವಣನನ್ನು ಕುಳ್ಳಿರಿಸಿ, ಅವನ ಕಾಲುಗಳನ್ನು ಹಿಡಿದುಕೊಂಡು 
ಸುರುಚಿರ ನುಡಿಗಳಿಂದ ಪ್ರಾರ್ಥನೆ ಮಾಡುತ್ತ ಸಾಂತ್ಸನಗೊಳಿಸಿದರು. 


ರಾವಣನು ಕೊಂಚ ಸುಧಾರಿಸಿಕೊಂಡ ಬಳಿಕ ಅತಿಕಾಯನು ವಿನಯದಿಂದ 
ತಲೆಬಾಗಿಕೊಂಡು, “ಬಿಸಿಗಣ್ಣನ ಬೆಟ್ಟವನ್ನೆತ್ತಿದವನಾದ, ಬ್ರಹ್ಮನನ್ನೇ ಸೋಲಿಸಿದವನಾದ, 
ಯುದ್ಧರಂಗದಲ್ಲಿ ಎಂತಹ ವಿಪತ್ತುಗಳು ತಲೆದೋರಿದರೂ ಮನಸಿಗೆ ಹಚ್ಚಿಕೊಳ್ಳದ, 
ಹೋರಾಡಿ ಹೊಸ ಸಿರಿಯನ್ನು ಗಳಿಸಿದ ವೀರಾಗ್ರಗಣ್ಯನಾದ ನೀನು ನಿಟ್ಟುಸಿರು 
ಬಿಡುತ್ತ ಕುಳಿತುಕೊಳ್ಳುತ್ತಾರೆಯೇ? ಯಾವುದಾದರೊಂದು ಬಗೆಯಿಂದ ಶತ್ರುವನ್ನು 
ನಾಶಮಾಡುವ ಪರಿಯನ್ನು ಕುರಿತು ಆಲೋಚಿಸದೆ ಹೀಗೆ ಕೈಕಟ್ಟಿ ಕುಳಿತಿರುತ್ತಾರೆಯೇ, 
ದೊರೆಯೇ? ನಡೆಯುವವರು ಎಡವದೇ ಇರುತ್ತಾರೆಯೇ ಎ೦ಬ ಲೋಕೋಕ್ತಿಯನ್ನು 
ನೆನೆದು, ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಬದ್ಧವೈರದಿಂದ ಶತ್ರುಗಳ ವಿದಾರಣ 
ಮಾಡುವುದು ಸೂಕ್ತವಲ್ಲವೇ? ಸಮ ಅಸಮ, ಕಾರ್ಯಾಕಾರ್ಯಗಳನ್ನು 
ಕುರಿತು ಮೊದಲೇ ಯೋಚಿಸಬೇಕಲ್ಲದೆ, ಶತ್ರುಗಳು ಬಂದು ಸಮರಾಂಗಣದಲ್ಲಿ 
ಖಾಡಾಖಾಡಿಯಿಂದ ನಿಂತುಕೊಂಡಿರುವ ಹೊತ್ತಿನಲ್ಲಿ, ಅವರನ್ನು ಹೇಗೆ 
ಸದೆಬಡಿಯಬೇಕೆಂದು ಯೋಚಿಸಿ ರಕ್ಕಸರನ್ನು ಸಂತಸಗೊಳಿಸಬೇಕಲ್ಲದೆ ಅಳಲುತ್ತ 
ಕುಳಿತರೇನು ಫಲ? ಈಗ ಕದನಕ್ಕೆ ಸಿದ್ದವಾಗದಿದ್ದರೆ ಅಪಕೀರ್ತಿ ಬೆನ್ನಟ್ಟುವುದಿಲ್ಲವೇ? 
ನಾನಾ ತಂತ್ರಗಳಿಂದ ಶತ್ರುಗಳನ್ನು ಸಂಹಾರಮಾಡುವುದನ್ನು ಬಿಟ್ಟು ಶೋಕಗೈದರೆ 
ಏನು ಉಪಯೋಗ? ಆದ್ದರಿಂದ ಈ ವಿಪತ್ಕಾಲದಲ್ಲಿ ಧೈರ್ಯವನ್ನು ತಂದುಕೊಂಡು 
ಜಯವನ್ನು ಗಳಿಸಿಕೊಳ್ಳಬೇಕು, ಮಹಾರಾಜ. ಹುಡುಗನೆಂದು ನನ್ನ ಮಾತುಗಳನ್ನು 
ಕಡೆಗಣಿಸದೆ, ದೊಡ್ಡವರು ಚಿಕ್ಕವರಲ್ಲಿ ವಿವೇಕವನ್ನು ಬಚ್ಚಿಟ್ಟಿರುತ್ತಾರೆ ಎಂಬ ಮಾತನ್ನು 
ನೆನಪಿಸಿಕೊಂಡು, ನಾನು ನಿವೇದಿಸಿಕೊಳ್ಳುತ್ತೇನೆ: ಮಧುಕೈಟಭರು ಕೋಪದಿಂದ 
ಸಮುದ್ರಕ್ಕೆಸೆದ ವೇದಗಳನ್ನು ಮೀನಿನ ರೂಪವನ್ನು ಧರಿಸಿ ಮೇಲಕ್ಕಿತ್ತಿದವನು 
ರಘುನಾಥ; ಅಮೃತಕ್ಕಾಗಿ ಸಮುದ್ರ ಮಥನ ನಡೆಯುವಾಗ ದೇವದಾನವರಿಬ್ಬರ 


ಯುದ್ಧಕಾಂಡ ೮೪೯ 


ಕೈಸೋಲಲು, ಮಂದರಾದ್ರಿಯು ಮುಳುಗದಿರುವಂತೆ ಆಮೆಯ ರೂಪದಲ್ಲಿ ಬೆನ್ನು 
ಕೊಟ್ಟವನು ಈ ರಘುನಾಥನಲ್ಲವೇ? ಹರನಿಂದಲೂ ದೇವತೆಗಳಿಂದಲೂ ಮಿಗಿಲಾದ 
ವರಗಳನ್ನು ಪಡೆದು ಕೋಪದಿಂದ ಗದೆಯಿಂದ ಭೂಮಿಯನ್ನೊತ್ತಿ ಪಾತಾಳದಲ್ಲಿಟ್ಟ 
ಕಶ್ಯಪುವನ್ನು ಮಣಿಸಿ ಧರಣಿಯನ್ನು ಯಥಾಸ್ಥಿತಿಗೆ ತಂದವನು ರಘುನಾಥನಲ್ಲವೇ? 
ಅಂತೆಯೇ ಈಶಾನನನ್ನು ಹೊಗಳುತ್ತಿದ್ದ ಎಳೆಯ ಹುಡುಗನನ್ನು ಹಿಂಸಿಸಲು, 
ಬಾಲಕನ ಪ್ರಾರ್ಥನೆಯನ್ನು ಮನ್ನಿಸಿ ಕಂಬದಲ್ಲಿ ಕಾಣಿಸಿಕೊಂಡವನು ರಘುನಾಥನು 
ತಾನೇ? ಹಾಗೆಯೇ ಜಗಕ್ಕಚ್ಚರಿಯಾಗಿ ವಾಮನನು ತ್ರಿವಿಕ್ರಮನಾಗಿ ಬೆಳೆದು ಅಹಂಕಾರಿ 
ಬಲಿಯನ್ನು ಪಾತಾಳಕ್ಕೆ ತುಳಿದವನು ಈ ರಘುನಾಥನಲ್ಲವೇ? ಇಪ್ಪತ್ತೊಂದು ಬಾರಿ 
ಜಗತ್ತನ್ನು ಸುತ್ತು ಹಾಕಿ ಕ್ಷತ್ರಿಯಸಂಕುಲವನ್ನು ನಾಶಮಾಡಿ ತನ್ನ ತಂದೆಗೆ ತರ್ಪಣವಿತ್ತು. 
ಗೆದ್ದ ಭೂಮಿಯನ್ನೆಲ್ಲ ವಿಪ್ರರಿಗೆ ದಾನಮಾಡಿದವನೂ ಈ ರಘುನಾಥನಲ್ಲವೇ? ಇವನು 
ಹಾನಿವೃದ್ಧಿಗಳಿಲ್ಲದವನು, ವಿಕೃತಿಸಪ್ತಕವನ್ನೂ, ಷೋಡಶವಿಕಾರಗಳನ್ನೂ ಸೃಷ್ಟಿಸಿದರೂ 
ಅದಕ್ಕೆ ಅಂಟಿಕೊಳ್ಳದೆ, ಮೂಲಪ್ರಕೃತಿಯೆನಿಸಿ ದೀಪದಲ್ಲಿ ಹೊಗೆ ಕಾಣಿಸಿಕೊಳ್ಳುವಂತೆ, 
ಸಂಗವಿರಹಿತನಾಗಿರುವ ಪರಮಪುರುಷನೂ, ಇಳಯಲ್ಲಿನ ಎಲ್ಲ ವಸ್ತುಗಳನ್ನೂ 
ಸೃಷ್ಟಿಸಿ ಪಾಲಿಸಿ ನಾಶಗೈಯುವ ಪರಾತ್ಪರ ವಸ್ತುವೇ ರಾಘವರೂಪಿನಲ್ಲಿದ್ದಾನೆ. 
ಯಾರ ಆಣತಿಯಂತೆ ಪಂಚಭೂತಗಳು ಪ್ರವರ್ತಿಸುತ್ತವೆಯೋ, ಯಾರನ್ನು ಕಂಡು 
ಇಂದ್ರಾಗ್ನಿಯಮರು ಹೆದರುತ್ತಾರೆಯೋ, ಅಂತಹ ಸಕಲ ದೇಹಗಳಲ್ಲಿನ ಜೀವರುಗಳಲ್ಲಿ 
ಅಂತರ್ಯಾಮಿಯಾಗಿರುವವನೇ ಈ ರಘುರಾಮನೆಂದು ತಿಳಿ, ಅರಸನೇ। 
ರಾಮನೊಡನಿರುವ ಕೋಡಗಗಳೆಲ್ಲರೂ ದೇವತೆಗಳು, ಧರ್ಮವನ್ನು ಪರಿಪಾಲಿಸಲು 
ಅವರೆಲ್ಲ ಅವನೊಡನೆ ಜನ್ನವೆತ್ತಿದ್ದಾರೆ. ತಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ 
ಎ೦ಬ ಮಾತಿಗನುಗುಣವಾಗಿ ನಾಡೊಡೆಯನಾದ ದಶರಥನಿಗೆ ಮಗನಾಗಿ ಹುಟ್ಟಿರುವ 
ಪರತರಾನಂದಮಯನಾದವನು ಈ ರಘುನಾಥ. ಅನುಪಮ, ನಿರಾಲಂಬ, ಅನಿಮಿತ್ತ 
ಬಾಂಧವ, ಜನನಮರಣವಿದೂರ, ಜೀವಜಗದಾಧಾರ, ವಿನಯಾದಿ ಸದ್ಗುಣಾಧಾರ, 
ಎಶ್ವಶರೀರ, ವಿನಮಿತ ಕೃಪಾಪೂರನಾದವನೂ, ಫನಕ್ಕೆ ಘನ, ಅಣುವಿಗೆ ಅಣು, 
ನಿಖಿಲ ಮಾಯಾತಂತ್ರದ ಅನುಕರಣೆಯಿಂದ ಮನುಜಾಕಾರವನ್ನು ಧರಿಸಿ, ಸಮುದ್ರದ 
ತಟದಲ್ಲಿ ಕಾಣಿಸಿಕೊಂಡಿರುವ ಅದ್ವಿತೀಯನೀತ. ಆ ಮಹಾಪುರುಷನ ಆಜ್ಞೆಯನ್ನು 
ಮೀರಿ ಹುಲ್ಲುಕಡ್ಡಿಯೂ ಅಲುಗಾಡದು, ಮಹತ್ತನ್ನಾದರೂ ಚಲಿಸುವಂತೆ ಮಾಡುವುದೇ 
ಮಾಯೆ; ಆ ಮಾಯೆಯು ಅಸುರರನ್ನು ಸಂಹರಿಸಿ ಸುರರನ್ನು ಪೊರೆಯಲೆಂದು 
ಧರಣಿಜಾತೆಯಾಗಿ ಹುಟ್ಟಿ ಬಂದಿದ್ದಾಳೆ. ಅಜ್ಞಾನದಿಂದ ಕೂಡಿ ಅಂತಹವರೊಡನೆ ಯುದ್ಧ 
ಮಾಡಿ ಗೆಲ್ಲುವುದು ಸಾಧ್ಯವೇ? ಹರವಿರಿಂಚರೊಡನೆ ತೀರದ ವೈರದ ಉರುಬಿನಿಂದ 
ಕೂಡಿದ್ದರೆ ಪ್ರಯೋಜನವೇನು? ಆದ್ದರಿಂದ ಶರಣೆಂದು ಮೊರೆವೊಗುವುದು ಲೇಸು, 
ಹಾಗೆ ಮಾಡಿದವರನ್ನು ಕರುಣಾಮಯಿಯು ರಕ್ಷಿಸುತ್ತಾನೆ. ನಮ್ಮ ಕಡೆಯ ವೀರರೆಲ್ಲರೂ 
ಸತ್ತಿದ್ದಾರೆ, ಇಲ್ಲಿ ನಿಂತು ವೀರವಾಕ್ಕಗಳನ್ನಾಡುವವರು ಜಯ ಗಳಿಸುತ್ತಾರೆಯೇ? 
ಆದ್ದರಿ೦ದ ಬುದ್ಧಿಯಿ೦ದ ಕೂಡಿ ಆತ್ಮಕ್ಷೇಮವನ್ನು ಸಂಪಾದಿಸಿಕೊಳ್ಳಬೇಕು. ಪ್ರಯೋಜನಕ್ಕೆ 


೮೫೦ ಶ್ರೀರಾಮಕಥಾಮೃತ 


ಬಾರದ ಕೋಟಯನ್ನು ಗಳಿಸಿದರೇನು ಲಾಭ? ರಾಮನೆದುರಿಗೆ ರಣರಂಗದಲ್ಲಿ 
ಸೂರ್ಯಚಂದ್ರರೂ ನಿಲ್ಲಲಾರರು. ಆದ್ದರಿಂದ ಬಿಸಜಲೋಚನೆಯನ್ನು ಒಪ್ಪಿಸಿ 
ದೈತ್ಯಸಂತತಿಯನ್ನು ಉಳಿಸಿ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವುದು ಲೇಸು. ಅಸಮವಾದ 
ಯುದ್ಧದಿಂದ ಗೆಲವು ದೊರೆಯದು, ಆದುದರಿಂದ ಕಾಲೋಚಿತವಾದುದನ್ನು 
ಅನುಸರಿಸಬೇಕೆಂದು, ಪ್ರಭುವೇ, ಬಿನ್ನವಿಸಿಕೊಳ್ಳುತ್ತಿದ್ದೇನೆ. ಸಾಮಾದಿ ಉಪಾಯಗಳು 
ದೂರಸರಿದಿವೆ, ಶೂರರೆಲ್ಲ ಹತರಾಗಿದ್ದಾರೆ, ಯುದ್ಧಕ್ಕೆ ಹೋದವರಲ್ಲಿ ಒಬ್ಬನೂ 
ಉಳಿದು ಬಂದಿಲ್ಲ, ಆದ್ದರಿಂದ ಭ್ರಮೆಯನ್ನು ತೊರೆದು ವಾಸ್ತವವನ್ನು ಯೋಚಿಸು. 
ಈ ಮಾತುಗಳನ್ನು ನಾನು ಹೆದರಿಕೆಯಿಂದ ಹೇಳುತ್ತಿಲ್ಲ, ನನಗೆ ಆಜ್ಞಾಪಿಸಿದರೆ ಈ 
ಕ್ಷಣವೇ ಹೋಗಿ ವೈರಿಗಳನ್ನು ತಟಪಟಗೊಳಿಸಿ ದೇಹವನ್ನು ತೊರೆಯುತ್ತೇನೆ” ಎಂದು 
ತಂದೆಯೊಡನೆ ಬಿನ್ನವಿಸಿದ. 


ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾವಣಾತ್ಮಜನಾದ ತ್ರಿಶಿರನು ತನ್ನ ಅಣ್ಣನಾದ 
ಅತಿಕಾಯನನ್ನು ಕುರಿತು ಬಿರುನುಡಿಗಳಿಂದ ಹೀಗೆ ಹೇಳಿದ: “ಅಣ್ಣ, ನೀನು ಇಂದು 
ಹೇಳುತ್ತಿರುವ ರಾಜಕಾರ್ಯ ಬಹಳ ಚೆನ್ನಾಗಿದೆ; ನೀನು ಹೇಳಿದ ಮಾತುಗಳನ್ನು 
ಈ ಜಗತ್ತಿನಲ್ಲಿ ಯಾರಾದರೂ ಮೆಚ್ಚಿಯಾರೇ? ಆರಂಭದಲ್ಲಿಯೇ ಯೋಚನೆ 
ಮಾಡಿ ಕಾರ್ಯಕ್ಕೆ ಕೈಯಿಕ್ಕಬೇಕು; ಎಲ್ಲ ಎಡರುತೊಡರುಗಳನ್ನು ಎದುರಿಸಿ ಹಿಡಿದ 
ಕಾರ್ಯವನ್ನು ಕೊನೆಗಾಣಿಸಬೇಕು. ಮೂರು ಲೋಕಗಳನ್ನೂ ಗೆದ್ದ ವೀರ ರಾವಣನ 
ಕೀರ್ತಿಯನ್ನು ಹಾಳು ಮಾಡಬೇಕೆಂದು ಈ ಮಾತುಗಳ್ನಾಡುವೆಯಾ? ಈ ರಣದಲ್ಲಿ 
ಸತ್ತವರಲ್ಲಿ ಯಾರು ತಾನೇ ಕುಬೇರನನ್ನೇ ಗೆದ್ದು ಈ ತ್ರಿಕೂಟಾದ್ರಿಯನ್ನು ಗಳಿಸಿ, 
ದಿಕ್ಲಾಲಕರನ್ನು ನಿಗ್ರಹಿಸಿ ವೀರಲಕ್ಷ್ಮಿಯನ್ನು ತಂದಿತ್ತಿದ್ದಾರೆ? ಸೂರ್ಯಾದಿ ಗ್ರಹಗಳನ್ನು 
ಯಾರು ತಾನೇ ತನಗೆ ಅನುಕೂಲಕರವಾಗುವಂತೆ ಮಾಡಿದ್ದಾರೆ? ತನ್ನ ಭುಜಬಲದಿಂದ 
ಬೆಳ್ಳಿಬೆಟ್ಟವನ್ನೇ ಎತ್ತಿದವನಿಗೆ ಅಗಜಾಪತಿಯೇ ಮನ್ನಣೆಯಿತ್ತು ಚಂದ್ರಹಾಸವೆಂಬ 
ಖಡ್ಗವನ್ನು ದಯಪಾಲಿಸಲಿಲ್ಲವೇ?) ಅಂತಹವನಿಗೆ ಯಾರ ಸಹಾಯ ಯಾಕೆ ಬೇಕು? 
ತನ್ನ ಮೇಲೆಯೇ ಮುಳಿದ ಮಗನಿಂದ ಜಗದೇಕವೀರನಿಗೆ ಏನಾಗಬೇಕಿದೆ? ಕದನದಲ್ಲಿ 
ಶತ್ರುಸೈನ್ಯವನ್ನು ಕಲಕಿ, ನಾಯಕನ ಸದೆದು ಜಯಸಿರಿಯನ್ನು ಪಡೆದು ಕೀರ್ತಿಶಾಲಿಯಾಗಿ 
ಅರೆನಿಮಿಷ ಬದುಕಿ ಯುದ್ಧದಲ್ಲಿ ಸತ್ತರೂ ಅದೇ ಸಾವಿರ ವರ್ಷಗಳಿಗೆ ಸಮಾನ; 
ಅದೇ ಹೇಡಿತನದಿ೦ದ ಬದುಕಿದರೂ ಜೀವನ್ಮತಪ್ರಾಯವಾದುದು. ಕೋಡಗಗಳ 
ಪಡೆಯನ್ನು ನೋಡಿ ಭೀತಿಯಿಂದ ನಡುಗಿ ವೀರಪಂಥವನ್ನು ಬಿಟ್ಟು ನಾಡಾಡಿಗಳಂತೆ 
ಹೋಗಿ ಶರಣಾಗತರಾದರೇನು? ಶೂರತನದಿಂದ ಶತ್ರುಸೈನ್ಯವನ್ನು ಹೊಕ್ಕು ಶತ್ರುಗಳನ್ನು 
ಚೆಂಡಾಡಿ ಕೀರ್ತಿಯನ್ನು ಗಳಿಸಿ ಆ ಬಳಿಕ ಸಾಯುವುದು ಸೂಕ್ತ. ಪ್ರಹಸ್ತ ಕುಂಭಕರ್ಣರು 
ಸತ್ತಿದ್ದಾರೇನು? ಜಗದ್ವಿಕ್ರಮನಾದ ರಾವಣನ ಮಾತಿಗೆ ಪ್ರತಿ ನುಡಿದರೇನು? ವಿಷ್ಣುವು 
ಶಂಬರಾಸುರನನ್ನು ಕೆಡಹಿದ ಹಾಗೆ ನಾನು ಹೋಗಿ ಮನುಜಕೀಟಗಳನ್ನು ತರಿದು 
ಹಾಕುತ್ತೇನೆ, ಇದಕ್ಕೆ ಬೇರೆ ಯಾರು ತಾನೇ ಬೇಕು?” ಹೀಗೆಂದು ಅಮಿತವಾದ 
ಪೌರುಷದಿ೦ದ ತ್ರಿಶಿರನು ಮಾತನಾಡಲು, ದೇವಾ೦ತಕ ನರಾಂತಕ ಮುಂತಾದವರು 


ಯುದ್ಧಕಾಂಡ ೮೫೧ 


ಸಡಗರದಿಂದ ಅಹಮಹಿಕೆಯ ಬುದ್ಧಿ ಯಿಂದ ಕೂಡಿ ಸಮರಕ್ಕೆ ಹೊರಡುವ ಉತ್ಸಾಹದಿಂದ 
ವೀರವಾತುಗಳನ್ನಾಡಿ, ಮನಬಂದಂತೆ ಗರ್ಜಿಸುತ್ತಿರಲು, ರಾವಣನು ತನಗೆ ಮರುಜನ್ಮ 
ಬಂದಂತೆ ಉತ್ಸಾಹಗೊಂಡ. ತನ್ನ ಮಕ್ಕಳ ಮಾತುಗಳನ್ನು ಕೇಳಿ ಸಂತಸಗೊಂಡ 
ಅಸುರೇಂದನು ಅವರನ್ನು ಅಕ್ಕರೆಯಿಂದ ಅಪ್ಪಿಕೊಂಡ; ತನ್ನ ಶತ್ರುವು ಹತನಾದನೆಂದೇ 
ಬಗೆದ. ಆನಂತರ ರಾವಣನು ಅತಿಕಾಯನನ್ನು ಕರೆದು, “ನೀನು ಅತಿಶಯ ಬಲಾಢ್ಯ, 
ಸುರರನ್ನು ತಲ್ಲಣಗೊಳಿಸಬಲ್ಲವನು, ಆದರೆ ಸಾಧುಬುದ್ಧಿಯುಳ್ಳವನು. ಈಗ ನನ್ನ 
ಮಾತನ್ನು ಕೇಳು: ಈಗ ನಿನ್ನ ತಮ್ಮಂದಿರ ಜೊತೆ ಹೋಗಿ ಆ ಮಾನವರನ್ನು ಒರೆಸಿ 
ಬಾ. ಜಗಜಟ್ಟಿಯಾದ ನಿನ್ನ ದೇಹವನ್ನು ನೋಡಿ ಕುಂಭಕರ್ಣನು ಮತ್ತೆ ಬಂದಿದ್ದಾನೆ 
ಎಂದು ಕೋಡಗಗಳು ಇಲ್ಲ ಓಡಿಹೋಗುತ್ತಾರೆ, ಅಥವಾ ಬಚ್ಚಿಟ್ಟುಕೊಳ್ಳುತ್ತಾರೆ. ನೀನು 
ನಿನ್ನ ಯುದ್ಧಕೌಶಲದಿಂದ ಭೂಮ್ಯಾಕಾಶಗಳನ್ನು ಒಂದು ಮಾಡಬಲ್ಲ ವೀರ. ನಿನ್ನ 
ಶೌರ್ಯದಿಂದ ಲೋಕೈಕವೀರನೆಂಬ ಕೀರ್ತಿಗೆ ಭಾಜನನಾಗುತ್ತೀಯೆ. ಹೋಗು, 
ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ” ಎಂದು ಆಶೀರ್ವಾದ ಮಾಡಿ ಮಕ್ಕಳನ್ನು 
ಬೀಳ್ಕೊಟ್ಟ, ಅವರೊಡನೆ ದೇವಾಂತಕ, ನರಾಂತಕ ಎಂಬ ಇಬ್ಬರು ರಾಕ್ಷಸರನ್ನೂ 
ಬೆಂಬಲಕ್ಕೆಂದು ಕಳಿಸಿಕೊಟ್ಟ. ಆನಂತರ ಮಹೋದರ ಮಹಾಪಾರ್ಶ್ವರನ್ನು ಕರೆದು 
ಅವರೊಡನೆ ಹೋಗಲು ಹೇಳಿದ. 


ಅವರೆಲ್ಲರೂ ಯುದ್ಧಕ್ಕೆ ಹೊರಡಲನುವಾಗಿ ದೈತ್ಯಾಧಿಪತಿಗೆ ನಮಸ್ಕರಿಸಿ 
ಹೊರಟರು. ಕಪ್ಪು. ಮೋಡದ೦ತಹ ಆನೆಗಳು, ಸುದರ್ಶನದ ವೇಗದಿಂದ ಓಡಬಲ್ಲ 
ಕುದುರೆಗಳನ್ನೇರಿ, ಸಂತೋಷದಿಂದ ಸರ್ವಾಯುಧ ಸಮಾಯುಕ್ತರಾಗಿ, ಉತ್ತಮವಾದ 
ವೇಷಭೂಷಣಗಳನ್ನು ಧರಿಸಿ ಬಾಲಸೂರ್ಯನೋ ಅಗ್ನಿಯೋ ಎಂಬಂತೆ 
ಭಯಂಕರರಾದರು. ಅವರ ಹಿಂದೆ ಮದಗಜವನ್ನೇರಿ ಮಹಾಪಾರ್ಶ್ವ ವೈಶ್ರವಣರು 
ನಡೆದರೆ, ಕಪಿಸೈನ್ಯವನ್ನು ತರಿದು ಹಾಕಲು ಅನುಕೂಲವಾಗುವಂತೆ ನರಾಂತಕನು 
ಒಂದು ಅಶ್ವವನ್ನೇರಿ ಕೈಯಲ್ಲಿ ಪ್ರಾಸವನ್ನು ಹಿಡಿದು ಗರ್ಜಿಸುತ್ತ ಹೊರಟ. ಪರಿಘ 
ಶಕ್ತಿಗಳನ್ನು ಹಿಡಿದು ಗುಹನ ಹಾಗೆ ಶೋಭಿಸುತ್ತ ದಿವ್ಯಮಣಿಖಚಿತ ದಿವ್ಯಾಶ್ಚವನ್ನು 
ಹೂಡಿದ ಒಂದು ರಥವನ್ನೇರಿ ಯುದ್ಧಾಂಗಣಕ್ಕೆ ಸಾರಿದರೆ, ತ್ರಿಶಿರನೂ ಗಾಳಿಯಂತೆ 
vas ak ಸಾಗಬಲ್ಲ ಕುದುರೆಗಳನ್ನು ಹೂಡಿದ ದಿವ್ಯರಥವನ್ನೇರಿ ಕೈಯಲ್ಲಿ 

ಸ್ವಗಳನ್ನು ಹಿಡಿದು ಮೂರೂ ತಲೆಗಳಲ್ಲಿ ಮೂರು ಕಿರೀಟಗಳನ್ನಿಟ್ಟುಕೊಂಡು 
ಹ! ಕಾಂಚನಶಿಖರಗಳಿಂದ ರಾಜಿಸುವ ಹಿಮಾಲಯದಂತೆ ಕಂಗೊಳಿಸಿದ. 
ಸಮರಸನ್ನಾಹದಿಂದ ಕೂಡಿದ ಅತಿಕಾಯನು ದೇವಾನುದೇವತೆಗಳು ಬಂದರೂ 
ತರಿದು ಹಾಕುವೆನೆಂಬ ವಿಶ್ವಾಸದಿ೦ದ ಎಲ್ಲರನ್ನೂ ಹುರಿದುಂಬಿಸುತ್ತ ದಿವ್ಯ ರಥದಲ್ಲಿ 
ಕುಳಿತು ಅಸ೦ಖ್ಯವಾದ ಬಿಲ್ಲುಬಾಣಗಳನ್ನೂ, ಶಕ್ತಿ ಪ್ರಾಸ ಮುಂತಾದ ಆಯುಧಗಳನ್ನೂ 
ತನ್ನ ಎಡಬಲಗಳಲ್ಲಿ ತುಂಬಿಕೊಂಡು ಮುನ್ನಡೆದ. ಬಾಲಸೂರ್ಯನ ಬಳಗವೆಂಬಂತೆ 
ಅಸುರಜಾಲದೊಡನೆ ಕುಮಾರರೆಲ್ಲರೂ ಸಮರೋತ್ಸಾಹದಿಂದ ಸಮುದದೊಡನೆ 
ಸಮುದ್ರವು ಸೇರಿದಂತೆ ಶೂಲ ಪಟ್ಟಸ ಪರಶು ತೋಮರ ಬಿಂಡಿವಾಳ ಮುಂತಾದ 


೮೫೨ ಶ್ರೀರಾಮಕಥಾಮೃತ 


ಶಸ್ತಾಸ್ತಗಳನ್ನು ಹಿಡಿದು ಸಡಗರದಿಂದ ಯುದ್ಧಕ್ಕೆ ಹೊರಟರು. 


ಕೂಳುಗುಳದಲ್ಲಿ ಹಗೆಯನ್ನು ಸಂಹರಿಸುವುದು, ಇಲ್ಲವೇ ತನ್ನ ಶರೀರವನ್ನು ಹೊಸ 
ಸಾಹಸೋತ್ಸಾಹದಿಂದ ಹೋರಾಡಿ ಹತರಾಗುವುದು ಎಂದು ಖಳಶಿರೋಮಣಿಯ 
ಮಗನಾದ ತ್ರಿಶಿರನು ಅತಿವೇಗದಿಂದ ಕಪಿರೂಪದಲ್ಲಿರುವ ಬಿಡುಗಣ್ಣರನ್ನೆಲ್ಲ ಒಂದೇ 
ಬಾರಿಗೆ ಕಬಳಿಸುತ್ತೇನೆ ಎಂದು ಅಬ್ಬರಿಸುತ್ತ ಬರಲು ಲೋಕವೇ ಕಂಪಿಸಿತು. ಈ 
ಕಡುಗಲಿಗಳು ಅಮಿತ ಪ್ರತಾಪದಿಂದ ಆಯುಧಗಳನ್ನು ಜಳಪಿಸುತ್ತ ಬೊಬ್ಬಿಟ್ಟು 
ಸಂಗ್ರಾಮದಲ್ಲಿ ರಿಪುವಧೆ ಮಾಡುತ್ತೇವೆ ಎಂಬ ವೀರವಾಕ್ಯಗಳನ್ನಾಡುತ್ತ ಬಂದು, 
ಎದುರಿನ ಸಮುದ್ರತಟದಲ್ಲಿ ಬೆಟ್ಟಗಳನ್ನೂ ಮರಗಳನ್ನೂ ಹಿಡಿದು ನಿಂತ ಕಪಿಸೈನ್ಯವನ್ನು 
ನೋಡಿ ಕ್ರೋಧಗೊಂಡರು. ಸುರುಚಿರ ಪತಾಕೆಗಳು ಹಾರಾಡುತ್ತಿರುವ ಮತ್ತು 
ಅ೦ಬರವನ್ನು ಚುಂಬಿಸುತ್ತಿರುವ ರಥಸಮೂಹದಿಂದ ಕೂಡಿ ಪರ್ವತಗಳಂತೆ ಏರಿ 
ಬರುತ್ತಿರುವ, “ವಿಧ ಶಶ್ರಾಸ್ತಗಳನ್ನು ಹಿಡಿದು ಬೊಬ್ಬರಿದು ಬರುವ ರಕ್ಕಸಸಮೂಹವನ್ನು 
ಕಂಡ ಶ್ರೀ ರಾಮಪುರದೆರಸನ ಹರರ; ಸಮರೋತ್ಸಾಹ ಹೆಟ್ಟಿ” ಯದ್ಧಸಿದ್ಧರಾಗಿ 
ನಿಂತುಕೊಂಡರು. 


೩೧. ರಾವಣನ ಮಕ್ಕಳ ಯುದ್ಧೋತ್ಸಾಹ 


ಗಿರಿಜೆ ಕೇಳು, ಸಮುದ್ರವು ಮೇರೆ ಮೀರಿದಂತೆ ನುಗ್ಗಿ ಬರುತ್ತಿರುವ ದಾನವಸೈನ್ಯವನ್ನು 
ಕಂಡು ಸಂತಸದಿಂದ ಕಪಿಭಟರು ಕೈಯಲ್ಲಿ ಗಿರಿಮರಗಳನ್ನು ಹಿಡಿದು ಫೀಳಿಡುತ್ತ 
ತಮ್ಮ ಬಾಲಗಳನ್ನು ಒದರಿ ಬೊಬ್ಬೆ ಹೊಡೆಯುತ್ತ ಎಲ್ಲರೂ ಒಂದೇ ಮನಸ್ಸಿನಿಂದ 
ಕೂಡಿ ವೀರಘೋಷಗಳನ್ನು ಮಾಡುತ್ತ, ಕೆಲವರು ಅಂಬರವನ್ನೇರಿದರೆ ಮತ್ತೆ 
ಕೆಲವರು ಭೂಮಿಯಲ್ಲೇ ನಿಂತು ಕೈಯಲ್ಲಿದ್ದ ಬೆಟ್ಟಗಳಿಂದಲೂ ಸಾಲವೃಕ್ಷಗಳಿಂದಲೂ 
ಅರಿಭಟರನ್ನು ಸದೆಬಡಿಯಲು ನಿಶ್ಚಯಿಸಿದರು. ಸಮರೋತ್ಸಾಹದಿಂದ ಎದುರಾದ 
ಕಪಿಸೈನ್ಯವನ್ನು ಕಂಡ ದಾನವರು ಅತಿ ಕೋಪದಿಂದ ಅವರ ಮೇಲೆ ನುಗ್ಗಿ ಹೋದರು. 
ಎರ್ರಾಬಿರ್ರಿಯಾಗಿ ಕೆ೦ಂಗೋಲುಗಳನ್ನು ಹೂಡಿ ಬಿಡುತ್ತ ತಮ್ಮ ಅಮಿತ ಬಾಹುಬಲವನ್ನು 
ತೋರಿಸುತ್ತ ಏರಿ ಬಂದ ರಕ್ಕಸರ ಉರುಬೆ ಆಟೋಪಗಳನ್ನು ಕಂಡು ಬೆಗಡುಗೊಂಡು 
ನಾಲ್ಬೆಸೆಗೆ ಓಡತೊಡಗಿದರು. ಗಿರಿಶಿಖರಗಳನ್ನೆಸೆದು ಮರದ ಕೊಂಬೆಗಳಿಂದ ಹೊಡೆದು 
ಕೈಕಾಲುಗಳಿಂದ ಪರಚಿ ಒದ್ದು ರಕ್ಕಸರನ್ನು ಕಚ್ಚಿ ಗಾಸಿಗೊಳಿಸಿ ಕಪಿಸೈನಿಕರು ತಕ್ಷಣ 
ಆಗಸಕ್ಕೆ ನೆಗೆದರು; ನೆಲದ ಮೇಲಿದ್ದ ಭಟರು ಮಂಡಲಾಕಾರವಾಗಿ ಶತ್ರುಗಳನ್ನು 
ಸುತ್ತುವರಿದು ಅತಿ ಸಾಹಸದಿಂದ ಅವರನ್ನೆ! ದುರಿಸಿದರು. ಶೂಲ ಪಟ್ಟಸ ಪರಶು ಚಕ್ರ 
ತೋಮರ ಬಿಂಡಿವಾಳ ಮುದ್ಗರ ಮುಸಲ ಮಂ ಆಯುಧಜಾಲದಿಂದ ರಕ್ಕಸ ರು 
ಅಮಿತ ಸಾಹಸದಿಂದ ಶಾಖಾಮೃಗದ ತಿಂಧಿಣಿಯನ್ನು ಹೊಡೆದು ಬೀಳಿಸಿ, ಈಟಿಗಳಿಂದ 
ತಿವಿದು ಯಮದೂತರಂತೆ ದಾಂಧಲೆ ನಡೆಸಿದರು. ಬರುವ ಬಾಣಗಳಿಂದಲೂ 
ಮೊರೆಯುವ ಚಕ್ರಗಳಿ೦ದಲೂ ಮೇಲೆ ಬೀಳುತ್ತಿರುವ ಶೂಲಶಕ್ತಿಗಳಿ೦ದಲೂ ಮಿರುಗುವ 


ಯುದ್ಧಕಾಂಡ ೮೫೩ 


ಶತಖ್ಲಿಗಳಿಂದಲೂ ನುಗ್ಗುವ ಕುದುರೆಗಳಿಂದಲೂ ಆನೆಗಳ ಹಿಂಡಿನಿಂದಲೂ ಒಂಟೆ 
ಎತ್ತುಗಳನ್ನು ಕಟ್ಟಿದ ಗಾಡಿಗಳಿಂದಲೂ ಕೂಡಿದ ರಕ್ಕಸಬಲವು ಎಲ್ಲ ಕಡೆಗಳಿಂದ 
ಅಲೆಗಳಂತೆ ಬಂದು ಕಪಿಸೈನ್ಯವನ್ನು ಎಲ್ಲೆಡೆಯೂ ಆವರಿಸಿಕೊಂಡಿತು. ಆನೆಯ 
ಫೀಳಿಡುವಿಕೆಯಿಂದ ಕುದುರೆಗಳ ಹೇಷಾರವದಿಂದ ಬಿಲ್ಲುಗಳ ಠೇಂಕೃತಿಯಿಂದ 
ದಾನವೀಗಣದ ಆರ್ಭಟೆಯಿಂದ ವೀರವಾದ್ಯಗಳಿಂದ ಗಜಬಜಗೊಂಡ 
ದಾನವಸೇನೆಯನ್ನು ನೋಡಿ ಬ್ರಹ್ಮನೇ ಮೊದಲಾದವರು ಗಾಬರಿಗೊ೦ಡರು. ಎರಡೂ 
ಕಡೆಯವರು ಎಸೆಯುವ ಬೆಟ್ಟಗಳನ್ನು ಪರಸ್ಪರರು ತಮ್ಮ ಹರಿತವಾದ ಬಾಣಗಳಿಂದ 
ಪುಡಿಪುಡಿ ಮಾಡುತ್ತ ಎದುರಾಳಿಗಳನ್ನು ವಧೆಗೈಯುತ್ತ ಬರಲು ರಣಾಂಗಣವು 
ಹರಿಯುವ ನೆತ್ತರಿನಿಂದ ಕೆಸರಾಯಿತು. ದಾನವರ ಸೈನ್ಯವನ್ನು ಒಳಹೊಕ್ಕ ಕಪಿವರರು 
ಕುದುರೆಗಳನ್ನು ತರಿದಿಡುತ್ತ, ಆನೆಗಳ ಮೇಲೆ ಬಲವಾದ ಆಯುಧದಿಂದ ಹೊಡೆಯುತ್ತ. 
ತಮ್ಮ ತೇರಿನಿಂದಲೇ ಎದುರಾಳಿಗಳ ತೇರನ್ನು ಮುರಿಯುತ್ತ, ಅರೆನಿಮಿಷದಲ್ಲಿ ಅಪಾರ 
ಹಾನಿಯನ್ನುಂಟುಮಾಡಿದರು. ಇದರಿಂದ ಕ್ರುದ್ದರಾದ ದಾನವರು ಕಪಿಸೈನ್ಯದ ಮೇಲೆ 
ನಾನಾ ಶಸ್ತಾಸ್ತಗಳಿಂದ ದಾಳಿಮಾಡಿದರು. ಕೆಲವು ದಾನವರು ಕಪಿಗಳ ಕಾಲುಹಿಡಿದು 
ತಿರುಗಿಸಿ ದೊರಕ್ಕೆಸೆಯುತ್ತಿದ್ದರು ಅಥವಾ ಮೇಲಕ್ಕೆಸೆಯುತ್ತಿದ್ದರು, ಎದುರು ಬಂದ 
ಕೋತಿಗಳನ್ನು ಬೀಳಿಸಿ ಕಾಲಿಂದ ಒದೆದು ಅವರನ್ನೆತ್ತಿ ಸಮುದಕ್ಕೆಸೆಯುತ್ತಿದ್ದರು. 
ಎರಡೂ ಕಡೆಯ ಸೈನಿಕರ ಕೋಲಾಹಲದಿಂದ ಬೊಬ್ಬೆಗಳಿಂದ ಕೂಗಾಟದಿ೦ದ ಬೂ೦ಇ 
ನಡುಗುತ್ತಿತ್ತು. 

ಹೀಗೆ ಇಕ್ಕಲದವರು ತಮ್ಮ ಬಲಕ್ಕಾದ ಹಾನಿಯನ್ನು ಗಣಿಸದೆ, ತಮ್ಮ ಒಡೆಯರ 
ಸೇವೆಯ ಮುಂದೆ ಪ್ರಾಣವು ತೃಣವೆಂಬ ಭಾವನೆಯಿಂದ ಅತುಲ ಸಾಹಸವನ್ನು 
ತೋರಿಸಿ ಹೋರಾಡುತ್ತಿದ್ದರು. ದೇವೇಂದ್ರನನ್ನು ಅಣಕಿಸುತ್ತ ಸೂರ್ಯನ ಕುದುರೆಗಳನ್ನು 
ಧಿಕ್ಕರಿಸುತ್ತ, ಪೌಲಸ್ತ್ಯನ ಕುದುರೆಯನ್ನು ಎಕ್ಕರಿಸುತ್ತ, ಗಾಂಧರ್ವ ಕುದುರೆಗಳ ಮೈದಡವುತ್ತ 
ತನ್ನ ಕುದುರೆಯನ್ನೇರಿ ಶಕ್ತ್ಯಾಯುಧವನ್ನು ಕೈಯಲ್ಲಿ ಹಿಡಿದು, ಭೋರ್ಮೊರೆಯುತ್ತ 
ತನ್ನ ಕೆ೦ಗಣ್ಣುಗಳನ್ನು ತಿರುವುತ್ತ ನರಾ೦ತಕನು ವಾನರಸೈನ್ಯದ ಮೇಲೆ ದಢಾರನೆ 
ಬಿದ್ದ. ಸಮುದ್ರದಲ್ಲಿ ತಿಮಿಂಗಿಲವು ನೀರನ್ನು ಸೀಳಿಕೊಂಡು ಹೋಗುವ ರೀತಿಯಲ್ಲಿ 
ನರಾ೦ತಕನ ಕುದುರೆಯು ಕುಪ್ಪಳಿಸುತ್ತ ವಾನರಬಲವನ್ನು ಸೀಳಿಕೊಂಡು ಹೋಗಲು 
ಆ ದಾನವನು ಕಪಿಸೈನ್ಯವನ್ನು ಒಂದರೆಕ್ಷಣದಲ್ಲಿ ಭರಾಟೆಯಿಂದ ತರಿದಿಕ್ಕಿದ. ಕಪಿಗಳ 
ಹಿಂಡು ಒಡೆದು ಕಿರಿಚುತ್ತ ದಿಕ್ಕುದಿಕ್ಕುಗಳಿಗೆ ಓಡಿತು; ಹಿ೦ಡನ್ನಗಲಿದ ಕಪಿಗಳನ್ನು ಹಿಡಿದು 
ಗಂಡುಗಲಿಯಾದ ನರಾಂತಕನು ದಿಕ್ಕು ದಿಕ್ಕುಗಳಿಗೆ ಎಸೆದ; ಅವನನ್ನು ಎದುರಿಸುವ 
ಉಪಾಯ ಹೊಳಯದೆ ಮಿಕ್ಕ ಕಪಿಗಳು ಕಣ್ಣುಗಳನ್ನು ಪಿಳಿಪಿಳಿ ಮಾಡುತ್ತಿದ್ದರು. 
ಮಿಕ್ಕವರ ಜೊತೆಗೂಡಿ ಅವನನ್ನು ಎದುರಿಸಬೇಕೆಂದು ಯೋಚಿಸುವಷ್ಟರಲ್ಲಿ 
ಖತಿಯಿಂದ ಹಾರಿ ಬಂದು ಅವರನ್ನು ಕಡಿಖಂಡಗಳನ್ನಾಗಿಸುತ್ತ ಮುಖ ತಿರುಗಿಸಿ 
ಓಡುತ್ತಿದ್ದವರನ್ನು ಹಿಡಿದು ಸದೆಬಡಿಯುತ್ತಿದ್ದ. ಬಿದ್ದಿರರ ಯಾವ ಕಪಿತಲೆಯನ್ನು 
ಕಂಡರೂ ನರಾಂತಕನು ಯಮನಂತೆ ಮೇಲೆ ಬಿದ್ದು ತುಂಡರಿಸುತ್ತಿದ್ದ. ಮೋಡದ 


೮೫೪ ಶ್ರೀರಾಮಕಥಾಮೃತ 


ರಾಶಿಯಲ್ಲಿ ಮಿಂಚು ತಡೆಯಿಲ್ಲದೆ ಸಂಚರಿಸುವಂತೆ ಆ ದಾನವನು ಕಪಿಸೈನ್ಯದಲ್ಲಿ ನುಗ್ಗಿ 
ಪ್ರಳಯ ಕಾಲದ ಜಂರಭಾವಾತದಂತೆ ಚೆದುರಿಸಿ ವೀರರನ್ನು ಕಾಲವಶಮಾಡುತ್ತಿದ್ದ. 
ಅವನು ಬರುತ್ತಿದ್ದರೆ ಅವನೆದುರು ನಿಲ್ಲಲಾರದೆ ಕಪಿಸೈನ್ಯವು ಓಡುತ್ತಿತ್ತು. ನಿಲ್ಲಲಾಗಲೀ 
ಕುಳ್ಳಿರಲಾಗಲೀ ಎದುರಿಸಲಾಗಲೀ ಅವಕಾಶ ಕೊಡದೆ ಇಂದ್ರನು ಬೆಟ್ಟಗಳ ರೆಕ್ಕೆಗಳನ್ನು 
ಕತ್ತರಿಸಿದ ಹಾಗೆ ಕಪಿಗಳನ್ನು ತರಿದಿಟ್ಟು ಗುಪ್ಪೆ ಮಾಡುತ್ತಿದ್ದ. ಹಿಂದೆ ಕುಂಭಕರ್ಣನ 
ದಾಳಿಯಲ್ಲಿ ಪುಡಿಪುಡಿಯಾದ ವಾನರಸೇನೆಯು ಈಗ ನರಾಂತಕನ ಉಪಟಳದಿಂದ 
ಚೂರುಚೂರಾಗುತ್ತಿತ್ತು. ಅವನಿಂದ ಪಾರಾಗಿ ಉಳಿದ ವಾನರರು ಸುಗ್ರೀವನ ಬಳಿ 
ಬ೦ದು ನರಾಂತಕನನ್ನು ಗೆಲ್ಲುವವರು ತಮ್ಮಲ್ಲೀಗ ಯಾರೂ ಇಲ್ಲ ಹೇಳಿಕೊಂಡರು. 


ವಾನರರ ಮಾತುಗಳನ್ನು ಕೇಳಿದ ಸುಗ್ರೀವನು ಕಪಿಗಳ ಶಿಖಾಮಣೆಯೋ 
ಎಂಬಂತೆ ಕಲ್ಪಾಂತ ಭೈರವನ ಸಾಹಸವನ್ನು ಹೊಂದಿದ ವಾಲಿಸುತನನ್ನು ಕರೆದು, 
“ನಮ್ಮ ಬಲವನ್ನೆಲ್ಲ ಸದೆಬಡಿದು ದಾರಿತಪ್ಪಿಸುತ್ತಿರುವ ಈ ನರಾ೦ತಕನ ಹಾವಳಿಯನ್ನು 
ತಡೆಯುವವರು ಯಾರೂ ಇಲ್ಲವಾಗಿದೆ. ನಿನ್ನಂತಹ ಬಲಶಾಲಿ ಮಾತ್ರ ಅವನನ್ನು 
ತಡೆಯಬಲ್ಲರು. ಆದ್ದರಿಂದ ಈಗಲೇ ಕುದುರೆಯನ್ನೇರಿ ಹೋಗಿ ಆ ರಕ್ಕಸನನ್ನು 
ತರಿದುಹಾಕಿ ನಮ್ಮ ಸ೦ತತಿಯನ್ನು ನೀನು ಉಳಿಸುವ ಹೊಣೆಯನ್ನು ಹೊರಬೇಕಾಗಿದೆ. 
ಮಗನೇ” ಎಂದು ಪ್ರೀತಿಯಿ೦ದ ಆಜ್ಞಾಪಿಸಿದ. ಅದನ್ನು ಕೇಳಿ ಆಜ್ಞೆಯನ್ನು ಶಿರಸಾ 
ಹೊತ್ತ ಅಂಗದನು ಚಿಕ್ಕಪ್ಪನಿಗೆ ನಮಿಸಿ ಕಲ್ಪಾಂತಭಾಸ್ಕರನಂತೆ ಕೋಪದಿಂದ ಉರಿಯುತ್ತ 
ಬಿರುಗಾಳಿಯಂತೆ ವೇಗದಿಂದ ಹೋಗಿ ನರಾ೦ತಕನ ಮುಂದೆ ನಿಂತು, “ಸಾಮಾನ್ಯ 
ಕೋಡಗಗಳನ್ನು ಕೊಂದು ಹಾಕಿದರೆ ನೀನು ಮಹಾ ಪ್ರತಾಪಶಾಲಿಯಾಗಿಬಿಡು 
ತ್ತೀಯೇನು?” ಎಂದು ಹಲ್ಲುಗಳನ್ನು ಅರೆಯುತ್ತ, ಅವುಡು ಕಚ್ಚಿ ರಕ್ಕಸನ ಮೇಲೆ 
ಬಿದ್ದ. ಕಪಿವೀರನ ಆರ್ಭಟೆಯನ್ನು ಕೇಳಿ ಕೋಪದಿಂದ ನರಾಂತಕನು ಅಗಣಿತ 
ಕಪಿವೀರರನ್ನು ತರಿದಿದ್ದ ಪ್ರಾಸದಿಂದ ಹೊಡೆದರೆ, ಕಪಿವೀರನು ಮರವೊಂದನ್ನು 
ತೆಗೆದು ಅವನ ಮೇಲೆ ಅಪ್ಪಳಿಸಿದ. ಆಗ ನರಾಂತಕನ ತಲೆಯು ಬಿರಿದು ರಕ್ತವನ್ನು 
ಸುರಿಸಲು ಅವನು ಇಮ್ಮಡಿಯ ಕೋಪದಿಂದ ಬ್ರಹ್ಮನ ಮೊಮ್ಮಗನ ಮೇಲೆ ಬಿದ್ದ. 
ಅದನ್ನು ಲೆಕ್ಕಿಸದ ಅಂಗದನು ಶೌರ್ಯದಿಂದ ಕೂಡಿ ತನ್ನ ಮುಷ್ಟಿಯನ್ನು ಬಿಗಿದು 
ದಾನವನನ್ನು ಗುದ್ದಲು, ಆ ಹೊಡೆತಕ್ಕೆ ದಾನವನ ಕುದುರೆಯು ಬಿದ್ದುಹೋಯಿತು. 
ತನ್ನ ವಾಹನವು ಹೀಗೆ ಬಿದ್ದುದನ್ನು ನೋಡಿ ನರಾಂತಕನು ತನ್ನ ಮುಷ್ಟಿಯಿಂದ 
ಅ೦ಗದನ ತಲೆಗೆ ಹೊಡೆದರೆ ತಲೆ ಬಿರಿದು ರಕ್ತವು ಸೋರಿತು. ನೋವಿನಿಂದ ನೆಲಕ್ಕೆ 
ಬಿದ್ದು ಕಳವಳಿಸಿ ಮೂರ್ಚೆ ಹೋದ ಅಂಗದನು ಬೇಗನೆ ಸಾವರಿಸಿಕೊಂಡು ಎಚ್ಚೆತ್ತು 
ಅಖಂಡ ಶೌರ್ಯೋದ್ರೇಕದಿಂದ ನರಾ೦ತಕನನ್ನು ನೋಡಿ ಕಿಡಿಕಿಡಿಯಾಗಿ, “ನೀನು 
ಭಂಡ ಸಾಹಸಿಯಿರಬಹುದು, ರಾತ್ರಿಂಚರಮಂಡಲಿಯಲ್ಲಿ ಮಹಾವೀರನೆನಿಸಿರಬಹುದು, 
ಆದರೆ ಈಗ ಕೋದಂಡಪಾಣಿಯ, ಅನುಚರನ ಕೈಗುಣವನ್ನು ನೋಡು” ಎನ್ನುತ್ತ 
ಮತ್ತೆ ವೇಗವಾಗಿ ಅವನ ಮೇಲೆ ಬಿದ್ದ. ವಜ್ರದಂತೆ ಗಟ್ಟಿಯಾದ ಮುಷ್ಟಿಯಿಂದ 
ಬಿದ್ದ ಹೊಡೆತದಿಂದ ನರಾಂತಕನು ಬಿದ್ದು ಮೂರ್ಚೆ ಹೋಗಿ, ಎಚ್ಚರಗೊಂಡು 


ಯುದ್ಧಕಾಂಡ ೮೫೫ 


ರಕ್ತವನ್ನು ಕಾರಿಕೊಂಡು ನಿಟ್ಟುಸಿರನ್ನು ಬಿಟ್ಟ ಆನಂತರ ಕೋಪದಿಂದ ಅಂಗದನ 
ಕಡೆ ನೋಡುತ್ತ, ಭೋರ್ಗರೆದು ಕಪಿಸೈನ್ಯದೊಳಗೆ ಒಂಟಿ ಸಲಗದಂತೆ ನುಗ್ಗಿ ತನ್ನ 
ಪ್ರಾಸವನ್ನು ತಿರುಗಿಸಿ ಎಡಬಲದಲ್ಲಿದ್ದ ವಾನರರನ್ನು ತರಿದು ಹಾಕಿದ. ಇದನ್ನೆಲ್ಲ 
ಕಂಡ ಅಂಗದನು ಧೈರ್ಯವನ್ನು ಮುಕ್ಕಳಿಸುತ್ತ ಒಂದು ಸಾಲವೃಕ್ಷವನ್ನು ಹಿಡಿದು 
ಬರಸಿಡಿಲು ಬೀಳುವ ರೀತಿಯಲ್ಲಿ ಹೊಡೆದಾಗ ಆ ಭರಕ್ಕೆ ದಾನವನು ದೊಪ್ಪನೆ ಬಿದ್ದು 
ಮತ್ತೆ ಮೇಲೇಳುವಷ್ಟರಲ್ಲಿಯೇ ಅಂಗನು ಬೊಬ್ಬೆಯಿಟ್ಟು ಮತ್ತೊಂದು ಮರವನ್ನು 
ಕಿತ್ತು ದಾನವನನ್ನು ಸದೆಬಡಿದ. ಹೀಗೆ ಚಂಡಭಾಸ್ಕರನಂತೆ ವಾಲಿಸುತನು ತನ್ನ 
ಎಕ್ರಮವನ್ನು ಮೆರೆಯಲು ಶಾಖಾಮೃಗಗಳಲ್ಲ ಧೈರ್ಯ ತಾಳಿದುವು. ಅಂಗದನ 
ಹೊಡೆತದಿಂದ ತತ್ತರಿಸಿ ದೈತ್ಯಪುಂಗವನು ಸತ್ತು ಬೀಳಲು, ಉಳಿದಿದ್ದ ದಾನವಸೈನ್ಯವು 
ಅಳುಕು ಭಯಗಳಿಂದ ತಮ್ಮ ಕಾಲುಗಳಿಗೆ ಬುದ್ಧಿ ಹೇಳಿತು. ಅದನ್ನು ಮೇಲಿನಿಂದ 
ನೋಡುತ್ತಿದ್ದ ಅಮರತತಿಯು ಲೋಕದ ಕಂಟಕವೊಂದು ನಿರ್ನಾಮವಾಯಿತು 
ಎಂದು ಹರ್ಷಗೊಂಡು ಹೂಮಳೆಯನ್ನು ಕರೆದು ವಿಕ್ರಮೋತ್ತುಂಗನಾದ ಅಂಗದನನ್ನು 
ಪರಿಪರಿಯಿಂದ ಹೊಗಳಿತು. ಕಾಳ್ಗಿಚ್ಚು ಆರಿ ತಣ್ಣಗಾಗಲು ನೆಲದ ಮೇಲಿನ ಸಸ್ಯಗಳು 
ಮತ್ತೆ ಚಿಗುರುರೊಡೆದಂತೆ ನರಾಂತಕನ ಅಳಿವಿನಿಂದ ದೇವತೆಗಳು ನಲಿದರು. ಆದರೆ 
ಈ ಕಡೆ ಗೋಳಿಡುತ್ತ ಓಡಿಹೋಗುತ್ತಿದ್ದ ದಾನವ ಸೈನ್ಯವನ್ನು ಕಂಡು ದೇವಾಂತಕನು 
ಬಂದು ಪರಿಘವನ್ನು ಹಿಡಿದು ದೈತ್ಯೇ೦ದ್ರನನ್ನು ಮತಿಹೀನನಾಗಿ ಕೊಂದವನನ್ನು 
ಕಡಹದೆ ಬಿಡುವುದಿಲ್ಲ ಎ೦ದು ಬೊಬ್ಬಿರಿಯುತ್ತ ಬಂದರೆ, ತನ್ನ ಅಣ್ಣನು ಮಡಿದುದನ್ನು 
ಕಂಡು ತ್ರಿಶಿರನು ಕಿನಿಸಿನಿಂದ ಒಂದು ಕತ್ತಿಯನ್ನು ಒರೆಯಿಂದೆಳೆದು ಅಂಗದನ ಕಡೆಗೆ 
ಹೊರಟ; ಮಹೋದರನು ಒಂದು ಆನೆಯನ್ನೇರಿ ಮಿನುಗುವ ಪಾಶವೊಂದನ್ನು 
ಹಿಡಿದು ಪ್ರಮತ್ತ ಬಲದಿಂದ ವಾಲಿಯಾತ್ಮಜನನ್ನು ಕೋದು ಹಾಕಲು ಬಂದ. 
ಹೀಗೆ ಅಖಿಲ ದೈತ್ಯೇಂದ್ರರು ಅಂಗದನನ್ನು ಬೊಬ್ಬೆಯಿಡುತ್ತ ಸುತ್ತುವರಿದರು. ಆದರೆ 
ವಾಲಿಸುತನು ಮಾತ್ರ ಯಾವುದನ್ನೂ ಲೆಕ್ಕಿಸದೆ ಮನಸ್ಸಿನಲ್ಲಿಯೇ ರಾಮಪುರದರಸನ 
ಅಡಿದಾವರೆಗಳನ್ನು ಹಿಡಿದು ಮತ್ತೆ ಉತ್ಸಾಹದಿ೦ದ ಯುದ್ಧಸನ್ನದ್ಧನಾದ. 


೩೨. ಹನುಮಂತನಿಂದ ದೇವಾಂತಕ 
ಮಹಾಪಾರ್ಶ್ವ ಮತ್ತು ತ್ರಿಶಿರರ ವಧೆ 


ಹಿಮಗಿರಿತನೂಜೆ, ನರಾಂತಕನು ಹೀಗೆ ರಣರಂಗದಲ್ಲಿ ಹತ್ಯೆಗೊಳ್ಳಲು 
ದೇವಾಂತಕನು ದರ್ಪದಿಂದ ಕೂಡಿ ಎಲ್ಲ ಕಡೆ ಓಡಾಡುತ್ತ ಸಿಕ್ಕಸಿಕ್ಕವರನ್ನು 
ಕತ್ತರಿಸುತ್ತ ಬರಲು, ತ್ರಿಶಿರ ಮಹಾರಥರೂ ಅಂಗದನನ್ನು ಗುರಿಯಾಗಿಟ್ಟುಕೊಂಡು 
ಕಾದಾಡತೊಡಗಿದರು. ಒಂದು ಮದ್ದಾನೆಯನ್ನೇರಿ ಮಹೋದರನು ಕದನರಂಗಕ್ಕೆ 
ಬ೦ದು ಅತಿ ಕೋಪದಿ೦ದ ಏರಿಬರಲು, ವಾಲಿಪುತ್ರನು ಅವನ ಆನೆಯನ್ನು ತನ್ನ 
ಮುಷ್ಟಿಯಿಂದ ಹೊಡೆದು ನೆಲಕ್ಕುರುಳಿಸಿ, ಮಿಕ್ಕ ಯೋಧರ ಚಲನೆಯನ್ನು ತಡೆಗಟ್ಟ 


೮೫೬ ಶ್ರೀರಾಮಕಥಾಮೃತ 


ಅವರ ಮೇಲೆ ಶಿಲಾವೃಷ್ಟಿಯನ್ನು ಸುರಿಸಿದ. ಆನೆಯ ದಂತವನ್ನೇ ಕಿತ್ತು ದುರುಳ 
ದಾನವ ಜಾಲವನ್ನು ತರಿಯುತ್ತ ದೇವಾಂತಕನನ್ನು ಬಡಿಯಲು, ಅವನು ರಕ್ಷವನ್ನು 
ಸುರಿಸುತ್ತ ನೆಲದಲ್ಲಿ ಬಿದ್ದ, ಆದರೆ ಸ್ವಲ್ಪ ಕಾಲದಲ್ಲಿ ಮೈಮುರಿದು ಮೇಲೆದ್ದು 
“ಈಗ ನೀನು ಬೀಳು' ಎಂದು ಪರಿಘವೊಂದರಿಂದ ಅಂಗದನನ್ನು ಹೊಡೆದ. ಆಗ 
ಕಪಿರಾಯನು ತನ್ನ ಮೊಳಕಾಲ ಮೇಲೆ ಕುಳಿತು ಮೈಮರೆತು ಸ್ವಲ್ಪಕಾಲದ ಮೇಲೆ 
ಎಚ್ಚರಗೊಂಡು ಏಳುವಷ್ಟರಲ್ಲಿ ತ್ರಿಶಿರನು ಬೆಂಕಿಯಂತಹ ಮೂರು ಬಾಣಗಳನ್ನು ಅವನ 
ಹಣೆಗೆ ಗುರಿಯಿಟ್ಟು ಹೊಡೆದ. ಇದನ್ನೆಲ್ಲ ಮತ್ತೊಂದು ಜಾಗದಿಂದ ನೋಡುತ್ತಿದ್ದ 
ಹನುಮಂತನು ಅಂಗದನ ಬಳಿ ಧಾವಿಸಿದ; ಹಾಗೆಯೇ ಅದನ್ನು ನೋಡಿ ನೀಲ 
ರಿಷಭ ನಳ ಮುಂತಾದ ಕಪಿವೀರರೂ ಮುಷ್ಟಿಯಿಂದ ದಾನವ ಭಟರನ್ನು ಗುದ್ದುತ್ತ, 
ಬೆಟ್ಟಗಳನ್ನೂ ಮರಗಳನ್ನೂ ಅವರ ಮೇಲೆ ಎಸೆದು ಗಾಸಿಗೊಳಿಸುತ್ತ ಬ೦ದು ಅಂಗದನ 
ರಕ್ಷಣೆಗೆ ನಿಂತರು. ಅದನ್ನು ವೀಕ್ಷಿಸಿದ ದೇವಾಂತಕನು ಕಡುಗೋಪದಿಂದ ಕಾಲವಶನಾಗಿ 
ಹನುಮಂತನನ್ನು ಎದುರಿಸಿದ. ಆ ಖಳಶಿರೋಮಣಿಯ ಕಲಿತನವನ್ನು ನೋಡಿ 
ಮರುತ್ತುತನು ತನ್ನ ವಜ್ರಮುಷ್ಟಿಯಿಂದ ಪ್ರಳಯಮಾರುತವು ಬೆಟ್ಟಗಳಿಗೆ ಅಪಳಿಸುವಂತೆ 
ಎರಗಲು ಆ ಏಟನ್ನು ತಾಳಲಾರದೆ ಅರೆನಿಮಿಷದಲ್ಲಿ ನೆಲಕ್ಕೆ ಬಿದ್ದು ಗತಪ್ರಾಣನಾದ. 
ರಾವಣನ ಮಗ ದೇವಾಂತಕನು ಹೀಗೆ ಹತನಾಗಲು ತ್ರಿಶಿರನು ಕ್ರುದ್ಧನಾಗಿ ನೀಲನ 
ಎದೆಗೆ. ಗುರಿಯಿಟ್ಟು ಕಾಳಮೇಘವು ಮಳಗರೆವಂತೆ ಶರವರ್ಷಗೈದ. ಅಷ್ಟರಲ್ಲಿ 
ಮಹೋದರನೂ ರೋಷಾವಿಷ್ಟನಾಗಿ ಬೆಟ್ಟದಂತೆ ಎತ್ತರವಾಗಿದ್ದ ಆನೆಯೊಂದರ ಮೇಲೆ 
ಕುಳಿತು ಮ೦ದರಗಿರಿಯಲ್ಲಿನ ಆದಿತ್ಯನಂತೆ ಕಂಗೊಳಿಸುತ್ತ ಬಂದ; ಐಂದ್ರ ಮುಂತಾದ 
ಅಸ್ತಗಳನ್ನು ಅವನ ಮೇಲೆ ಸುರಿದು ಅವನನ್ನು ಜರ್ಜರಿತನನ್ನಾಗಿ ಮಾಡಿಬಿಟ್ಟ 
ನೆಲದಮೇಲೆ ಬಿದ್ದು ಮೈಮರೆತು ಕೊಂಚ ಹೊತ್ತಿನ ಬಳಿಕ ಎಚ್ಚರಗೊಂಡು ಒಂದು 
ದೊಡ್ಡ ಮರವನ್ನು ಕಿತ್ತು ತನ್ನ ಬಲವನ್ನೆಲ್ಲ ಬಿಟ್ಟು ದೈತ್ಯನನ್ನು ಅಪ್ಪಳಿಸಿದ. ಆ ಏಟಿಗೆ 
ಕಾಮಚರನು ಆನೆಯ ಸಮೇತ ಸತ್ತು ಬಿದ್ದ. ನೀಲನ ಮಹಾ ಸಾಹಸವನ್ನು ಕಂಡು 
ಕಪಿಗಳೆಲ್ಲ ಮನಸಾರೆ ಹೊಗಳಿದರು. ಕಪಿಯಿಂದ ತನ್ನ ಚಿಕ್ಕಪ್ಪನು ಅಳಿದುದನ್ನು ಕಂಡು 
ತವಕದಿಂದ ತ್ರಿಶಿರನು ಬಂದು ಪವಮಾನಸಂಭವನನ್ನು ಘಾತಿಸಲು ಅವನ ಮೇಲೆ 
ಶರವೃಷ್ಟಿಯನ್ನು ಕರೆದ; ಆದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆ ರಕ್ಕಸನ ಮೇಲೆ 
ಹನುಮಂತನು ಬಂಡೆಗಳ ಮಳೆಯನ್ನೇ ಸುರಿಸಿಬಿಟ್ಟ ಆದರೆ ಆ ದೈತ್ಯನು ಅವುಗಳನ್ನೆಲ್ಲ 
ತುಂಡರಿಸಿ ತನ್ನ ಶಕ್ತ್ಯಾಯುಧದಿಂದ ಪವನತನಯನನ್ನು ಹತಗೊಳಿಸಲು ನಿಶ್ಚಯಿಸಿದ. 
ಉರಿಯನ್ನುಗುಳುತ್ತ ಉಲ್ಕೆಯಂತೆ ವೇಗವಾಗಿ ಬ೦ದ ಶಕ್ತಿಯನ್ನು ತನ್ನ ಕೈಗಳಿಂದಲೇ 
ಹಿಡಿದು ನೆಲದ ಮೇಲೆ ಒಗೆಯಲು, ತ್ರಿಶಿರನು ಅದನ್ನು ಕಂಡು ಅತಿ ಕೋಪದಿಂದ 
ಕತ್ತಿಯನ್ನು ಹಿಡಿದು ಹನುಮಂತನ ಎದೆಗೆ ಮೇಲೆ ಹೊಡೆಯಲು ಆ ದುರುಳ ರಕ್ಕಸನನ್ನು 
ತನ್ನ ಮುಷ್ಲಿಯಿಂದ ಹೊಡೆದು ನೆಲಕ್ಕುರುಳಿಸಲು ಆ ರಕ್ಕಸನು ರಕ್ತವನ್ನು ಕಾರುತ್ತ 
ನೆಲಕ್ಕುರುಳಿದ. ಅಷ್ಟರಲ್ಲಿ ಎಚ್ಚರಗೊ೦ಡ ತ್ರಿಶಿರನು ಮಾರುತಿಯನ್ನು ಕುಕ್ಕಿ ಬಿಸುಡುತ್ತೇನೆ 
ಎ೦ದು ಗರ್ಜಿಸುತ್ತ ಮೇಲೆದ್ದು ಹನುಮನನ್ನು ಅಪ್ಪಳಿಸಲು ಅತಿ ಕೋಪದಿಂದ 


ಯುದ್ಧಕಾಂಡ ೮೫೭ 


ಅನಿಲಾತ್ಮಜನು ಅವನ ಕೈಯಲ್ಲಿದ್ದ ಕತ್ತಿಯನ್ನು ಸೆಳೆದುಕೊ೦ಡು ವೀರರಸದಿಂದ ಕೂಡಿ 
ರಾಕ್ಷಸನ ಮೂರು ತಲೆಗಳನ್ನೂ ತರಿದು ಎಸೆದ. ಅವನ ಮೈಮೇಲಿದ್ದ ಕುಂಡಲಗಳೂ 
ಮಣಿಖಚಿತ ಕಿರೀಟಗಳೂ ನೆಲದ ಮೇಲೆ ದಿಕ್ಕಾಪಾಲಾಗಿ ಬಿದ್ದುವು. ಈ ಪತನವನ್ನು 
ಕಂಡ ಕಪಿತತಿಯು ಸಂತಸದಿಂದ ಚಪ್ಪಾಳೆಯಿಕ್ಕುತ್ತ ಆನಂದಗೊಂಡರು. 


ಮಹೋದರದೇವಾಂತಕರುಮಡಿದರು,ನರಾಂತಕನುನೆಲಕಚ್ಚಿದ,ತ್ರಿಶಿರನಮೂರೂ 
ತಲೆಗಳು ನೆಲಕ್ಕುರುಳಿದುವು. ಉಳಿದ ರಕ್ಕಸತತಿಯು ಕಂಪಿಸುತ್ತ ಓಡುತ್ತಿರಬೇಕಾದರೆ, 
ಅದನ್ನು ಕಂಡು ಕಡುಗಲಿಯಾದ ಅತಿಕಾಯನೂ, ಮಹಾಕೋಪದಿಂದ ದೊಡ್ಡ 
ಗದೆಯನ್ನು ಹಿಡಿದು ಯುದ್ದೋನತ್ತನಾದ ಮತ್ತಮಹಾಪಾರ್ಶ್ವನೂ "ಇಂದು 
ಕಪಿಸೇನೆಯನ್ನೆಲ್ಲ ಧ್ವಂಸಮಾಡಿಬಿಡುತ್ತೇನೆ' ಎಂಬ ಆಟೋಪದಿಂದ ಹೊರಟರು. ಉನ್ಮತ್ತ 
ಆನೆಯನ್ನೇರಿ ಪರಶು ಮುದ್ಧರ ಪ್ರಾಸ ಮುಂತಾದ ವೈರಿಕುಲಸಂಹಾರಕಾರಣವೆನಿಸುವ 
ಶಸ್ತ್ರಾಸ್ತಗಳನ್ನು ತೆಗೆದುಕೊಂಡು - ಕಾಡನ್ನು ಆವರಿಸಲು ಹೊರಟ ದಾವಾಗ್ನಿಯಂತೆ 
- ಶಾಖಾಮ್ಯಗಸಂದಣಿಯಲ್ಲಿ ನುಗ್ಗಲು ಅಗಾಧ ಯುದ್ಧವು ಆರಂಭವಾಯಿತು. 
ರಕ್ಕಸರೀರ್ವರೂ ಕಪಿಸೈನ್ಯವನ್ನು ಭಲ್ಲೆಗಳಿಂದ ಚುಚ್ಚಿ, ಚಕ್ರಗಳಲ್ಲಿ ಸಿಕ್ಕಿಸಿ, ಕತ್ತಿಯಿಂದ 
ಒಂದೇ ಸಮನೆ ಕತ್ತರಿಸಿ ದಾಂಧಲೆ ನಡೆಸಿದರು. ದೆಸೆದೆಸೆಗೆ ತಲೆಗಳನ್ನು ಹಾರಿಸುತ್ತ 
ಅಟ್ಟಹಾಸಗೈಯುತ್ತ ಹೋರಾಡುತ್ತಿರಲು ಅವರನ್ನೆದುರಿಸುವವರೇ ಇಲ್ಲವಾದರು. 
ವಾಯುವೇಗದಿಂದ ಹೋಗಿ ಕಪಿನಾಯಕರನ್ನು ನೆಗ್ಗೊತ್ತಿ, ಮತ್ತೊಂದೆಡೆ ಬಾಣಗಳನ್ನು 
ಬಿಟ್ಟು ಗಾಸಿಗೊಳಿಸುತ್ತ ಸಂಚರಿಸಿದರು. ಅವರ ಆಟೋಪವನ್ನೆದುರಿಸಲಾಗದೆ ಕಪಿಗಳೆಲ್ಲ 
ಮರಗಳ ಹಿಂದೆ ಅವಿತುಕೊಳ್ಳುವಂತಾಯಿತು. ಅವರಿಬ್ಬರೂ ಏಕಕಾಲದಲ್ಲಿ ಬೇರೆ 
ಬೇರೆಡೆಗಳಲ್ಲಿ ಯುದ್ಧಮಾಡುತ್ತ ಕಪಿಸೈನ್ಯವನ್ನು ಬಡಿದಿಕ್ಕುತ್ತ ಹಾನಿಗೊಳಿಸಿದರು. 


ಹೀಗೆ ಯುದ್ಧಮಾಡುತ್ತಿರಲು ವೃಷಭನು ಎದುರಾಗಿ ಅಟ್ಟಹಾಸಗೈಯುತ್ತ 
ಮಹಾಪಾರ್ಶ್ವನನ್ನು ಕುರಿತು, “ಕಾಳಗದಲ್ಲಿ ಆ ನರಾ೦ತಕನು ಸತ್ತು ಬಿದ್ದ. ಆನಂತರದ 
ಸರದಿ ದೇವಾಂತಕನದಾಯಿತು, ಮಹಾಪಾರ್ಶ್ವನೂ ಅವರಿಬ್ಬರ ದಾರಿಯನ್ನೇ 
ಹಿಡಿದು ಹೋದ, ತ್ರಿಶಿರನ ತಲೆಗಳು ನೆಲಕ್ಕುರುಳಿದುವು; ಈಗ ನೀವಿಬ್ಬರೂ ಯಮನ 
ಹತ್ತಿರ ಹೊರಟಿದ್ದೀರಿ. ಹುಲುಕಪಿಗಳನ್ನೆದುರಿಸಿ ಶೂರರೆನ್ನಿಸಿಕೊಳ್ಳುವುದೇನು ಮಹಾ, 
ಈಗ ನನ್ನೊಡನೆ ಹೋರಾಡಿ ನಿಮ್ಮ ಪರಾಕ್ರಮವನ್ನು ತೋರಿಸು” ಎಂದು ತನ್ನ 
ಬಿಗಿಮುಷ್ಟಿಯಿ೦ದ ಮಹಾಪಾರ್ಶ್ವನ ಮದವಾರಣವನ್ನು ಅಪ್ಪಳಿಸಲು ಆ ಬಡಪ್ರಾಣಿಯು 
ಘೋರವಾಗಿ ಫೀಳಿಡುತ್ತ ನೆಲಕ್ಕೊರಗಿತು. ಶೂರಾಗಗಣ್ಯನಾದ ರಕ್ಕಸನು ಮೊರೆಯುತ್ತ 
ಪ್ರಾಸವೊ೦ದರಿ೦ದ ರಿಷಭನನ್ನು ಇಕ್ಕಲು, ರಿಷಭನೂ ಆರ್ಭಟಿಗೈದು ಅವನ ತಲೆಯ 
ಮೇಲೆ ತನ್ನ ವಜ್ರಮುಷ್ಟಿಯಿ೦ದ ಬಾರಿಸಲು ಅರೆನಿಮಿಷದಲ್ಲಿ ತೆಂಗಿನ ಕಾಯಿನ 
ಹಾಗೆ ತಲೆ ಒಡೆದು ಅವನು ನೆಲಕ್ಕೆ ಧೊಪ್ಪನೆ ಬೀಳಲು ಅವನ ಕರುಳುಗಳೆಲ್ಲ ಕಿತ್ತು 
ಹೊರಬಂದುವು. ಉಳಿದ ಅಸುರತತಿ ಕೋಪದಿಂದ ಕಾಳ್ಗಿಚ್ಚಿನಂತೆ ಕಪಿಸೈನ್ಕದ ಮೇಲೆ 
ದಾಳಿಮಾಡಲು, ಆ ಸಮಯದಲ್ಲಿ ಕಲ್ಪಾಂತರುದ್ರನ ಸೋದರನಂತೆ ಅಟ್ಟಹಾಸ 
ಮಾಡುತ್ತ ಹನುಮಂತನು ವೇಗವಾಗಿ ಬಂದ. ಗಿರಿಶಿಖರವನ್ನು ಹಿಡಿದು ದಾನವರನ್ನು 


೮೫೮ ಶ್ರೀರಾಮಕಥಾಮೃತ 


ಸದೆಬಡಿಯುತ್ತ, ಮುಷ್ಟಿಪ್ರಹಾರದಿಂದ ತಲೆಯೊಡೆಯುತ್ತ ಶತ್ರುಸೈನ್ಯಸಮುದ್ರವನ್ನು 
ಬಿರುಗಾಳಿಯೆಂಬಂತೆ ಅಲ್ಲೋಲಕಲ್ಲೋಲ ಮಾಡಿದ. ಮರುತಾತ್ಮಜನ ಹೋರಾಟದ 
ಫಲವಾಗಿ ಸುರಿಯುವ ರಕ್ತಪ್ರವಾಹದಿ೦ದಲೂ, ಅದರಲ್ಲಿ ಮೀನುಗಳಂತೆ ತೇಲಾಡುವ 
ತಲೆಗಳಿಂದಲೂ, ಬೀಳುತ್ತಿರುವ ಆನೆಕುದುರೆಗಳ ಸಾಲುಗಳಿ೦ದಲೂ, ನರಳುತ್ತಿರುವ 
ಭಟಸಮೂಹದಿಂದಲೂ ಕೂಡಿ ಆ ರಣರಂಗವು ಸಮುದದಂತೆ ಕಾಣಿಸಿತು. ಅವನ 
ಘೋರವಾಧ ಹೊಡೆತಗಳಿಂದ ದಾನವ ಬಳಗವು ಕ್ಷಣಾರ್ಧದಲ್ಲಿ ಹುಡಿಹುಡಿಯಾಯಿತು. 
ಹೆಸರಾದ ರಕ್ಕಸ ತಂಡಗಳನ್ನು ಕುಸುರಿದರಿಯುತ್ತ ಅವರ ಪ್ರಾಣಗಳನ್ನು 
ಹೀರುತ್ತ, ದಿಕ್ಕುದಿಕ್ಕುಗಳಿಗೆ ಹಾರಿ ತಲೆಗಳನ್ನು ಕತ್ತರಿಸುತ್ತ ಆರ್ಭಟಿಸಲು ದಾನವರು 
ಮೈಮರೆಸಿಕೊಳ್ಳಲು ಜಾಗವನ್ನು ಹುಡುಕುತ್ತ ಓಡುವ ಸನ್ನಿವೇಶವುಂಟಾಯಿತು. 
ಮದ್ದಾನೆಗಳನ್ನೂ ಮಹಾಶ್ಚಗಳನ್ನೂ ಹಿಡಿದು ಗಿರಗಿರನೆ ತಿರುಗಿಸಿ ಸಮುದ್ರಕ್ಕೆಸೆಯುತ್ತ 
ಮಾರುತಿಯು ಅಟ್ಟಹಾಸಗೈಯುತ್ತಿದ್ದ. ಅವನ ಪ್ರತಾಪದಿಂದ ಸಮುದ್ರವು ನಡುಗಿತು, 
ಆಗಸದಲ್ಲಿ ಹಾರುತ್ತಿದ್ದ ಪಕ್ಷಿಗಳು ನೆಲಕ್ಕುದುರಿದುವು, 

ಮಹಾಪಾರ್ಶ್ವನ ಮರಣವಾರ್ತೆಯನ್ನು ಕೇಳಿ, ತಮ್ಮ ಕಡೆಯ ಸೈನಿಕರು 
ಭಯದಿಂದ ಓಡುತ್ತಿರುವುದನ್ನು ಕಂಡು ಅತಿಕಾಯನು ಕ್ರೋಧಗೊಂಡು ಭಯಗೊಂಡ 
ಅಸುರರಿಗೆ ಧೈರ್ಯವನ್ನು ಹೇಳುತ್ತ ತನ್ನೆಡೆಗೆ ಬರುವಂತೆ ಮಾಡಿಕೊಂಡು, 
ಬಿಲ್ಲುಬಾಣಗಳನ್ನು ಹಿಡಿದು ಸಿಂಹನಾದ ಮಾಡುತ್ತ ಹೊಂದೇರನ್ನು ಏರಿ ಅದನ್ನು 
ನಡೆಸುವಂತೆ ಸಾರಧಿಗೆ ಹೇಳಿ, ರೆಕ್ಕೆ ಪಡೆದ ಬೆಟ್ಟದಂತೆ ವೇಗವಾಗಿ ಕಪಿಸೈನ್ಯದೆಡೆಗೆ 
ನುಗ್ಗಿದ. ಅವನ ಯುದ್ಧದ ಪರಿಯನ್ನು ಕಂಡ ಕಪಿಗಳು ಥರಥರನೆ ನಡುಗುತ್ತಿರಲು, 
ಕೆಲವರು ಪಲಾಯನ ಮಾಡುತ್ತಿರಲು, ಅತಿಕಾಯನು ತನ್ನ ಬಿಲ್ಲಿನ ಕೊಪ್ಪಿಗೆ ಬಾಣವನ್ನು 
ಹೂಡಿ ಬಿಡಲು ಗುರಿ ತಪ್ಪದ ಅವನ ಬಾಣಗಳು ಶತ್ರು ಸೈನಿಕರ ಎದೆಯನ್ನು 
ಹೊಕ್ಕು ರಕ್ತವನ್ನು ಬಸಿಯುತ್ತಿದ್ದುವು. ಬಿಲ್ಲಿಗೆ ಬಾಣವನ್ನು ಹೂಡುತ್ತ, ತನ್ನ ಹೆಸರನ್ನು 
ಘೋಷಿಸಿಕೊಳ್ಳುತ್ತ ಬರುತ್ತಿರಲು ತ್ರಿವಿಕ್ರಮನೇ ಮತ್ತೆ ಭೂಮಿಗಿಳಿದಂತೆ ತೋರುತ್ತಿತ್ತು. ಆ 
ರಕ್ಕಸನೆದುರಿಗೆ ನಿಲ್ಲಲಾರದೆ ಭೀತಿಯಿಂದ ಕಪಿವರರು ತಮ್ಮ ಪ್ರಾಣವನ್ನುಳಿಸಿಕೊಳ್ಳಲು 
ಶರಣಾಗತತ್ರಾಣನಾದ ಶ್ರೀರಾಮಪುರದರಸನನ್ನು ಮೊರೆವೊಕ್ಕರು. 


೩೩. ಲಕ್ಷ ನಿಂದ ಅತಿಕಾಯನ ವಧೆ 


ಗಿರಿಜೆಯೇ, ಕಾಳಮೇಘವು ಸಾಂಗವಾಗಿ ಮಿ೦ಚುಗಳೊಡನೆ, ಸಿಡಿಲುಗಳನ್ನು 
ಸಿಡಿಸುತ್ತ ಬರುವಂತೆ ಶರಜಾಲವನ್ನು ಹರಡುತ್ತ ಕಪಿಸೈನ್ಯದಲ್ಲಿ ಭೀತಿಯನ್ನು ಮೂಡಿಸಿ 
ಓಡುವಂತೆ ಮಾಡುತ್ತ, ಅತಿಕಾಯನು ಬರುತ್ತಿರುವುದನ್ನು ದೂರದಿಂದಲೇ ರಘುವರನು 
ನೋಡಿ ಅವನ ದೇಹವನ್ನು ಕಂಡು ಅಚ್ಚರಿಗೊಂಡ. ಪಕ್ಕದಲ್ಲಿದ್ದ ಎಭೀಷಣನ್ನು ಕುರಿತು, 
“ಮೇರುಗಿರಿಯಂತಹ ಆಕಾರವನ್ನೂ ಸಿಂಹನೇತ್ರಗಳನ್ನೂ ಪಡೆದು ಪೈಶಾಚವದನದಿಂದ 
ಕೂಡಿ, ವೈಭವಯುತವಾದ ಹೊಂದೇರನ್ನೇರಿ, ಚಿನ್ನದ ಕವಚ ಕುಂಡಲಗಳನ್ನು 


ಯುದ್ಧಕಾಂಡ ೮೫೯ 


ಧರಿಸಿ, ತೋರವಾದ ಪರಶು ಮುದ್ದರ ಮುಂತಾದ ಶಸ್ತಾ ಶ್ರಿಸ್ತಗಳನ್ನು ಹೇರಿಕೊಂಡು, 
ದೈತ್ಯಪಡೆಯ ನಾಯಕತ್ವವನ್ನು ವಹಿಸಿಕೊಂಡು EN ಬರುತ್ತಿರುವ 
ಇಡಿ ಯಾರು?” ಜು ಕೇಳಿದ. “ಕೋಪದಿಂದ ಕಣ್ಣುಗಳಲ್ಲಿ ಕಿಡಿಗಳನು ಗುಳುತ್ತ. 
ಖಡ್ಗವನ್ನು ಹಿಡಿದು ಇಕ್ಕೆಡೆಗಳಲ್ಲಿ ಬರುತ್ತಿರುವ ಸೈನ್ಯವನ್ನು ಹುರಿದುಂಬಿಸುತ್ತ ಅದರ 
ನಡುವೆಯಿದ್ದ ಕಪಿಸೈನ್ಯವನ್ನು ಭಯಗೊಳಿಸಿ ಓಡುತ್ತಿರುವ ಇವನಾರು? ಇವನ 
ತೇಜಃಪ್ರಭಾವವನ್ನು ಕಂಡು ನಮ್ಮ ಪಡೆಯು ಓಡಿಹೋಗುತ್ತಿದೆ, ಕಡುಗಲಿಯಂತೆ 
ತೋರುವ ಈ ಮಹಾರಧಿಕನು ಯಾರು? ಪೊಡವಿಯು ಬೆಸಲಾದಂತೆ ಅಸಂಖ್ಯ 
ಪಡೆಯನ್ನು ಜೊತೆಗಿರಿಸಿಕೊಂಡು ಬರುವ ಈ ವೀರನು ಯಾರು? ಮೃಡನೋ 
ಕಾಮನೋ ಪ್ರಳಯಭಾಸ್ಕರನೋ ಅಥವಾ ಈಗಷ್ಟೇ ಸತ್ತಿರುವ ಕುಂ: ಇಲೇಸಾದರೂ 
ಮತ್ತೆ ಹುಟ್ಟಿ ಬಂದನೋ ಎಂಬಂತೆ ಕಾಣುವವನು ಯಾರು?” ಎಂದು ಬೆಸಗೊಂಡ. 
ಆಗ ವಿಭೀಷಣನು ಕೈಮುಗಿದುಕೂಂಡು, “ಕುಬೇರನ ತಮ್ಮನಾದ, ಪುರಹರನ 
ಅನುಗ್ರಹದಿಂದ ವಿಶ್ವೈಕವೀರನಾದ ಅಖಿಲ ವೇದಾಂಗಗಳನ್ನು ಬಲ್ಲ ದಶಗ್ರೀವನು 
ಲಂಕಾಪತಿ ತಾನೇ, ಮೃಡನ ವರದಾನದಿಂದ ಹುಟ್ಟಿದ ಆ ಮಹಾಸುರನಾದ ರಾವಣನ 
ಮಗ ಇವನು; ಇವನ ಹೆಸರು ಅತಿಕಾಯ. ವೇದವೇದಾಂಗ ಪಾರಂಗತನಾದ 
ಈತನು ಎಲ್ಲ ಎದ್ಯೆಗಳನ್ನೂ ಆದರಿಸುವವನು, ಗುರುಹಿರಿಯರನ್ನು ಸೇವಿಸುವವನು, 
ಅತಿ ದಾಕ್ಷಿಣ್ಯವ೦ತ. ಕುದುರೆಸವಾರಿಯಲ್ಲಿ ಅತ್ಯಂತ ಕುಶಲ, ಮಹಾ ಪರಾಕ್ರಮಿ. 
ಚತುರೋಪಾಯಗಳನ್ನು ಬಲ್ಲ ರಣೋತ್ಸಾಹಿಯೂ ಭುಜಬಲಿಯೂ ನಿರ್ಭೀತನೂ 
ಆದ ಇವನು ಲಂಕಾಪುರವನ್ನು ದಕ್ಷತೆಯಿಂದ ಪಾಲಿಸುತ್ತಿರುವ ಯುವರಾಜ. 
ತಾಮರಸಭವನ ಅನುಗ್ರಹವನ್ನು ಸಂಪಾದಿಸಲು ಅತಿ ಘೋರ ತಪಸ್ಸನ್ನು ಮಾಡಿ 
ನಾಲ್ಕೊಗನ ಪ್ರೇಮವನ್ನು ಗಳಿಸಿ ಟಿ ಶಸ್ತ್ರಾಸ್ತ್ರ ಸ್ವಸಮೂಹವನ್ನು ತನ್ನ A 
5 ದಿವ್ಯವಾದ ಸ್‌ ನವರತ್ನಮಯವಾದ ಅಭೇದ್ಯ ಕವಚವನ್ನು ಪಡೆದು 
ಡೀವಾಸುರಿಂದ ಮರಣ ಬಡಿದಂತೆ ವರವನ್ನು ಸಂಪಾದಿಸಿದ್ದಾನೆ. 'ಜೇವೆಂದನ 
ವಜ್ರಾಯುಧವನ್ನು ತನ್ನ ಬಾಣಗಳಿಂದ ತುಂಡರಿಸಿ ನ ದರ್ಪವನ್ನು ಇಳಿಸಿದ್ದಾನೆ, 
ವರುಣನ ಪಾಶಾಯುಧವನ್ನು ಎಫಲವನ್ನಾಗಿಸಿದ್ದಾನೆ, ದಿಕ್ಲಾಲಕರನ್ನು ಕಂಗೆಡಿಸಿದ್ದಾನೆ. 
ಸದ್ದುಣಿಯಾದ ಇವನು ಪತಿಕಾರ್ಯತತ್ತರನಾಗಿ ರಣೋತ್ಸಾಹವನ್ನು ಹೊಂದಿ 
ರಿಪುಸೇನೆಯನ್ನು ನಿಗ್ರಹಗೊಳಿಸುವ ಸಂಕಲ್ಪದಿಂದ ಸಮರರಂಗಕ್ಕೆ ಬಂದಿದ್ದಾನೆ. ಇವನನ್ನು 
ಎದುರಿಸಲು ಬೇಗ ಕ್ರಮವನ್ನು ಕೈಗೊಳ್ಳಬೇಕು. ಒಂದು ನಿಮಿಷ ಏಮಾರಿದರೂ ಇವನು 
ನುಗ್ಗಿ ಬಂದು ನಮ್ಮ ಕಪಿಸೈನ್ಯವನ್ನು ದಿಕ್ಕುಗೆಡಿಸುತ್ತಾನೆ, ಅನಿಮಿಷರ ಲೋಕವನ್ನು 
ಸುಟ್ಟುಬಿಡುತ್ತಾನೆ, ಆದ್ದರಿಂದ ಸಿಂಹನಾದವನ್ನು ಮಾಡುತ್ತ, ನಿನ್ನ ಬಿಲ್ಲಿಗೆ ಬಾಣವನ್ನು 
ಹೂಡು” ಎಂದು ವಿಭೀಷಣನು ದ್ಯುಮಣಿವ೦ಶಲಲಾಮನಿಗೆ ಎಚ್ಚರಿಸಿದ. 


ಅಷ್ಟರಲ್ಲಿಯೇ ರಿಪುಸಂಮರ್ದನನಾದ ಅತಿಕಾಯನು ಭೀಕರವಾಗಿ ಕೂಗುತ್ತ, 
“ಕಪಿಗಳನ್ನು ಕೊಂದು ಭೂತಗಣಕ್ಕೆ ಔತಣವನ್ನು ಮಾಡಿ, ಶಾಕಿನಿ ಡಾಕಿನಿಗಳಿಗೆ 
ಆನ೦ದವನ್ನು ಮಾಡುತ್ತೇನೆ. ಅದಕ್ಕೆ ಅನುಕೂಲವಾಗುವಂತೆ ತೇರನ್ನು ನಡೆಸು” ಎಂದು 


೮೬೦ ಶ್ರೀರಾಮಕಥಾಮೃತ 


ತನ್ನ ಸಾರಥಿಗೆ ಆಜ್ಞಾಪಿಸಿದ. ಆಗ ಮಹಾ ಕುದುರೆಗಳನ್ನು ಕಟ್ಟಿದ್ದ ರಥವನ್ನು ಸೂತನು ತನ್ನ 
ಕೊರಳನ್ನು ಕೊಂಕಿಸಿ ಚಾವಟಗಳನ್ನು ಹಿಡಿದು ಸೂಚಿಸಲು ಅವು ಮನೋವೇಗದಿಂದ 
ಮಿಂಚಿನಿಂದ ಕೂಡಿದ ಮೋಡದಂತೆ ಸಾಗಿದುವು. ಅತಿಕಾಯನು ಸಿಂಹನಾದ ಮಾಡುತ್ತ 
ಅನೇಕ ಬಾಣಗಳನ್ನು ಬಿಟ್ಟು ಒಣಗಿದ ಎಲೆಗಳನ್ನು ಬೆಂಕಿಯು ಭಯಪಡಿಸುವಂತೆ 
ಕಪಿತತಿಯನ್ನು ಭೀತಿಗೊಳಿಸಿದ. ರಥದ ವೇಗದಿಂದಲೂ ಬಾಣಗಳ ಹರಿತದಿಂದಲೂ 
ಕಪಿಗಳು ನಾಲ್ಕು ದಿಕ್ಕುಗಳಲ್ಲಿ ಓಡುತ್ತಿರಲು ಶರಭ ಶತಬಲಿ ನೀಲ ಕುಮುದ ದ್ವಿವಿದ 
ಮುಂತಾದವರು ಗುಂಪು ಸೇರಿ ಕೋಪೋದ್ರೇಕದಿಂದ ಗಿರಿಮರಗಳ ಮಳೆಯನ್ನು 
ಅತಿಕಾಯನ ಮೇಲೆ ಸುರಿಸಿದರು. ಆದರೆ ಅವನು ಅವುಗಳನ್ನೆಲ್ಲ ತನ್ನ ಬಾಣಗಳಿಂದ 
ಖಂಡನೆ ಮಾಡಿ ಕಪಿವರರನ್ನು ಕುರಿತು ಅವಹೇಳನ ಮಾಡುತ್ತ, “ಹುಲುಕಪಿಗಳು 
ನಡುಗಿ ಎಡವಿ ಕೆಡವಿ ನಾಲ್ಕೂ ದೆಸೆಗೇಕೆ ಓಡಿಹೋಗುತ್ತಿವೆ? ದೇವಾನುದೇವತೆಗಳನ್ನು 
ಕ೦ಗೆಡಿಸಿ ಅಸ್ತಗಳನ್ನು ಬಿಡಲು ಲಜ್ಜೆಯೆನಿಸುತ್ತಿದೆ. ನೊರಜುಗಳ ಗುಂಪನ್ನು ಬೀಳಿಸಲು 
ನನ್ನ ಶರಗಳು ನಾಚಿಕೊಳ್ಳುತ್ತಿವೆ! ಆದ್ದರಿಂದ ನಾನು ರಾಘವನನ್ನು ಹುಡುಕಿಕೊಂಡು 
ಹೋಗುತ್ತೇನೆ, ಸುರಾಸುರರನ್ನು ಗೆದ್ದ ಅತಿಕಾಯನಿಗೆ ಏತರ ಭಯ” ಎನ್ನುತ್ತ ಆ 
ವಾನರರ ಗುಂಪನ್ನು ಕಡೆಗಣಿಸಿ ಹೊಂದೇರಿನಲ್ಲಿ ವೇಗವಾಗಿ ಸಾಗಿ ರಘುರಾಮನಿದ್ದೆಡೆಗೆ 
ಸಾಗಿ ಬಂದ. “ದೇವೇಂದ್ರನ ಶತ್ರುವಿನ ಮಗನಾದ ಅತಿಕಾಯನು ಬಂದಿದ್ದಾನೆ, 
ವೀರತ್ವವಿರುವವರು ಅವನೆದುರಿಗೆ ಬಂದು ತಮ್ಮ ಕೈಗುಣವನ್ನು ತೋರಿಸಿರಿ” 
ಎ೦ದು ಮೂದಲಿಸುತ್ತ, ಧರಿಸಿರುವ ಭೂಷಣಗಳಿಂದಲೂ, ಕೈಯಲ್ಲಿ ಹಿಡಿದಿರುವ 
ಬಿಲ್ಲುಬಾಣಗಳಿಂದಲೂ ಕಮಲದಳೋಪಮವಾದ ಕಣ್ಣುಗಳಿ೦ದಲೂ ಕೂಡಿ ತಮ್ಮ 
ಸುಂದರಾಂಗದಿಂದ ದೊರೆಗಳಂತೆ ಕಂಗೊಳಿಸುವ ರಾಘವ ಸೌಮಿತ್ರಿಯರು ಇರುವ 
ಜಾಗಕ್ಕೆ ಬ೦ದ. ರಘುರಾಮನನ್ನು ಸಾಕ್ಟಾತ್‌ ಪರಬೊಮ್ಮ ಎಂಬುದನ್ನು ಅರಿತಿದ್ದ ಅವನು 
ಭಕ್ತಿಪರವಶತೆಯಿ೦ದ ಕಣ್ಣುಗಳನ್ನು ಮುಚ್ಚಿಕೊಂಡು ಮೈಮರೆತ. ಹೃದಯಕಮಲದ 
ಗದ್ದುಗೆಯ ನಡುವಿನಲ್ಲಿ ಮಂಡಿತನಾಗಿದ್ದ ಪದ್ಮಾಕ್ಷನಾದ ಚಂಡ ಕೋದಂಡಪಾಣಿಯನ್ನು 
ಕಂಡು ನಲಿದ. ಅವನ ಪಾದಸರಸಿಜಗಳನ್ನು ನೆಮ್ಮಿಕೊಂಡು ಸಮುದ್ರದಲ್ಲಿ ಮುಳುಗಿದ 
ಭೂಮಿಯಂತೆ ಇದ್ದು, ಪ್ರಾರಬ್ಧದ ಉದಯದಿಂದ ಎಚ್ಚರಿಕೆಯನ್ನು ಹೊಂದಿ ಮತ್ತೆ 
ರಘುವೀರನನ್ನು ಹೊರಗಿನ ಕಣ್ಣುಗಳಿಂದ ನೋಡಿದ. "ಇಷ್ಟು ದಿನ ನಾನು ಚಿನ್ಮಯ 
ಚಿದಾನಂದ ಕೈವಲ್ಯವಶವಾಗಿ ಅಂತರಂಗದಲ್ಲಿಯೇ ಧ್ಯಾನಿಸಿದ ಸದ್ಭಾಗ್ಯಫಲದಿಂದ 
ದೇಹದ ಉಪಟಳ ಇಲ್ಲವಾಯಿತು; ವನಜಾಯತೇಕ್ಷಣನ ಪಾದಪಯೋಜಗಳಲ್ಲಿ 
ಸಮರ್ಪಣೆ ಮಾಡಿಕೊ೦ಡು ಯೋಗೀಶಸಂಧಾನದಲ್ಲಿ ನಾನು ಮಿಂಚುತ್ತೇನೆ' ಎಂದು 
ನಿರ್ಧರಿಸಿ ಮೈಮರೆತ. ಈ ಶರೀರವು ತೃಣಸಮಾನವೆಂದು ಪರಮಾರ್ಥದೃಷ್ಟಿಯುಂದ 
ಅರಿತ ಮಹಿಮಾತಿಶಯನಾದ ಅತಿಕಾಯನು ಶೌರ್ಯವನ್ನು ಹೊಂದಿ ರಣರಂಗದಲ್ಲಿ 
ಶರೀರವನ್ನು ಬಿಡಲು ಸಿದ್ಧನಾಗಿ ಮೂದಲಿಸಿದ: “ತರಣಿವಂಶದವರು ಅಮಿತ 
ಶೂರರೆಂದು ಈ ಧರೆಯೇ ಹೊಗಳುತ್ತಿದೆಯಲ್ಲ, ಅವರು ಈ ಸಿಂಹದ ಮರಿಯೆದುರಿಗೆ 
ಬಂದು ನಿಲ್ಲುವರೇ?” ಎಂದು ಸಿಂಹನಾದ ಮಾಡಿದ. 


ಯುದ್ಧಕಾಂಡ ೮೬೧ 


ತನ್ನ ಬಿಲ್ಲಿನ ಹೆದೆಯನ್ನು ಮೀಟಿ ಜೇವಡೆಗೈದು ಅಸುರನು ಅಬ್ಬರಿಸಲು 
ಸೌಮಿತ್ರಿಯು ಕೋಪಗೊಂಡು ಕಲ್ಪಾಂತರುದ್ರನಂತೆ ಆರ್ಭಟಿಸಿ ಸಿಂಹನಾದವನ್ನು ಮಾಡಿ 
ತನ್ನ ಕೈಯಲ್ಲಿದ್ದ ಬಾಣವನ್ನು ತಿರುಹುತ್ತ, “ಪಾಪಿ ರಕ್ಕಸನೇ, ಸೂರ್ಯಕುಲದವರ 
ಶೌರ್ಯವನ್ನು ಪರೀಕ್ಷಿಸಲೆಂದು ಬಂದಿದ್ದೀಯಾ? ನೋಡು” ಎಂದು ಬಾಣವೊಂದನ್ನು 
ಬಿಟ್ಟು ಬೊಬ್ಬಿರಿದ. ರಾಮಾನುಜನ ಶೌರ್ಯದ ಉರುಬೆಯನ್ನು ನೋಡುತ್ತ 
ಸಮರನಿಸ್ಸೀಮನಾದ ಅತಿಕಾಯನು ತನ್ನ ಕಣ್ಣುಗಳಲ್ಲಿ ಬೆಂಕಿಯನ್ನುಗುಳುತ್ತ 
ನಗುತ್ತ ಲಕ್ಷ್ಮಣನಿಗೆ ಹೀಗೆಂದ: “ರಣಭೂಮಿಗೆ ನಿನ್ನಂತಹ ಹಸುಗೂಸನ್ನು ಅಟ್ಟಿದ 
ಪಾಮರನಾರು? ನನ್ನೊಡನೆ ನೀನು ಯುದ್ಧಕ್ಕೆ ಬಂದುದು ಹಸಿದ ಹೆಬ್ಬುಲಿಯೆಡೆಗೆ 
ಜಿಂಕೆಯ ಮರಿಯು ಬಂದಂತಾಗಿದೆ, ಅಹಹಾ, ಇದು ಮಹಾದ್ಭುತವೇ ಸರಿ! 
ದೇವೇಂದ್ರನೇ ಮೊದಲಾದ ದಿಕ್ಟಾಲಕರು ನನ್ನ ಕೈಯಲ್ಲಿರುವ ಬಾಣದ ಹೆಸರನ್ನು 
ಕೇಳಿದರೆ, ನನ್ನ ರಥದ ಪತಾಕೆಯನ್ನು ನೋಡಿದರೆ ಹೆದರಿ ನಡುಗುತ್ತಾರೆ, ಭೂಮಿಯನ್ನು 
ಬಿಟ್ಟು ರಸಾತಳದಲ್ಲಿ ಅಡಗಿಕೊಳ್ಳುತ್ತಾರೆ. ನೀನು ಹುಡುಗಾಟದಿಂದ ನನ್ನೆದುರು 
ಬಂದು, ನನ್ನ ಯುದ್ಧಘೋಷವನ್ನು ಕೇಳಿಯೂ ನಿಂತಿರುವುದು ನಿಜವಾಗಿಯೂ 
ಆಶ್ಚರ್ಯಕರವೇ ಸರಿ! ಹುಲು ರಕ್ಕಸರಿಪುವೆಂದು ರಣೋತ್ಸಾಹದಿ೦ದ ಕೂಡಿ ಇವನನ್ನು 
ತರಿದು ಬಿಡುವುದು ಸುಲಭವೆಂದು ಮನಸಿನಲ್ಲಿ ಮಂಡಗೆಯನ್ನು ತಿಂದು ಬಂದು 
ನಿಂತಿರುವ ನಿನ್ನ ಬುದ್ದಿಗೆ ಏನೆಂದು ಹೇಳುವುದು? ಹುಲಿಯನ್ನು ಮುಟ್ಟಲು ಆಸೆಪಡುವ 
ಮೇಕೆಯು ಹೇಗೆ ತಾನೇ ಉಳಿಯುತ್ತದೆ, ಆದ್ದರಿಂದ ನಿನ್ನನ್ನು ಯಾರು ಕಳಿಸಿರುವರೋ 
ಅವರ ಬಳಿಗೆ ಮರಳಿ ಹೋಗಿ ಸುಖವಾಗಿರು. ವಾನರಯೂಧರ ಬೆಂಬಲಕ್ಕಿರುವರೆಂದು 
ಹುಲುಮನುಜನಾದ ನೀನು ಯುದ್ಧಕ್ಕೆ ಬಂದೆಯಾ? ನಿನ್ನ ಅಣ್ಣ ಅಂಬುದಳಾಕ್ಷನಾದ 
ರಘುವೀರನನ್ನು ಕಳುಹಿಸು, ಅವನು ನನ್ನನ್ನೆದುರಿಸಿ ಉಳಿದುಕೊಂಡರೆ ಆಮೇಲೆ ನೀನು 
ಬರುವೆಯಂತೆ!” ಎಂದು ಮೂದಲಿಸಿದ. ಸಮರವಿಕ್ರಮನಾದ ತನಗೆ ಆಳನದಲ್ಲಿ ಯಾರೂ 
ಸಾಟಿಯಿಲ್ಲವೆಂದು ಗರ್ವದಿಂದ ಘೋಷಿಸಿಕೊಳ್ಳುವ ಅತಿಕಾಯನ ನುಡಿಗಳನ್ನು ಕೇಳಿ 
ಸೌಮಿತ್ರಿಯು ಕಿಡಿಕಿಡಿಯಾಗಿ, “ನಿನ್ನ ಈ ಕೆಲಸಕ್ಕೆ ಬಾರದ ನುಡಿಗಳಿಂದ ಯುದ್ಧದಲ್ಲಿ 
ಜಯವು ದೊರೆಯುತ್ತದೆಂದು ಭ್ರಮಿಸಿರುವೆಯಾ? ಸಾಹಸದಿಂದ ಬಾಣಪ್ರಯೋಗ 
ಮಾಡಿ ನಿನ್ನ ಅದಟನ್ನು ತೋರಿಸಬೇಕಲ್ಲದೆ ಬರಿಯ ಮಾತುಗಳಿಂದಲ್ಲ. ಕವಚವನ್ನು 
ಧರಿಸಿ ತೇರಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೇರಿಕೊಂಡು, ಪಿಶಾಚಗಳ ನಿಶಾಚರರ ' ಬೆಂಬಲವನ್ನು 
ಪಡೆದು, ನನಗೆ ದೊಡ್ಡ ದೇಹವಿದೆ ಎಂಬ ಕೊಬ್ಬಿನಿಂದ ಬೊಗಳಿದರೆ ಏನು ಫಲಂ 
ನಿನ್ನ ಬಾಣಪ್ರಯೋಗದಿಂದ ಕೌಶಲವನ್ನು ತೋರಿಸಿ ಬದುಕಿ ಹಿಂದಕ್ಕೆ ಹೋಗುವುದು 
ಲೇಸಲ್ಲದೆ, ಚಿಣ್ಣನ ತೊದಲುಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲವಯ್ದಾ, 
ರಾಕ್ಷಸೇಶ। ನನ್ನನ್ನು ಹುಡುಗನೆಂದು ಗೇಲಿಮಾಡಿದ ನನ್ನ ಬಾಣಗಳ ರುಚಿಯನ್ನು 
ನೋಡಿದರೆ ನಾನೆಂತಹವನೆಂಬುದು ಅರಿವಾಗುತ್ತದೆ. ದೇವತೆಗಳನ್ನು ಗೆದ್ದಿದ್ದೇನೆಂಬ 
ಗರ್ವಪರ್ವತವನ್ನೇರಿ ಅಸ ಸ್ವಪ್ರಯೋಗವನ್ನು ಮರೆತು ಹರ್ಷೋತ್ಸವದಲ್ಲಿ ನಿನ್ನ 
ಪೌರುಷವನ್ನು ಹೊಗಳಿಕೊಠಿಡರೆ ಔಯಸಿಂಯು ದೊರಕುತ್ತದೆಯೇ, ಮರುಳೇಶಾ? 


೮೬೨ ಶ್ರೀರಾಮಕಥಾಮೃತ 


ಕೆಂಗರಿಗೋಲ್ಲಳನ್ನು ಬಿಟ್ಟು ರಿಪುಬಲವ ನಾಶಗೊಳಿಸಿ ಸುರರೂ ಅಸುರರೂ 
ಹೊಗಳುವಂತೆ ಯುದ್ಧಮಾಡಿ ಖ್ಯಾತಿಯನ್ನು ಗಳಿಸಬೇಕಲ್ಲದೆ ಈ ಪರಿಯ ಹುಸಿ 
ಮಾತಿನಿಂದೇನು ಉಪಯೋಗ” ಎಂದು ಅವಹೇಳನ ಮಾಡಿ ಹೊಸಮಸೆದ ಮೂರು 
ಬಾಣಗಳನ್ನು ಬಿಟ್ಟು, “ಹುಡುಗ ಎಂದು ಅವಜ್ಞೆ ಮಾಡದೆ ನನ್ನನ್ನು ಯಮ ಎಂದು 
ತಿಳಿ. ಹುಡುಗನಾದ ಹರಿಯಿಂದ ಈ ಜಗಜ್ಜಾಲವೇ ಆವರಿಸಿತೆಂಬುದನ್ನು ತಿಳಿದು 
ನಿನ್ನ ಹರಟುವಿಕೆಯನ್ನು ನಿಲ್ಲಿಸು” ಎಂದು ಬೊಬ್ಬರಿದ. “ವಿಷವನ್ನು ಕುಡಿದು 
ಬದುಕಿದವರುಂಟೇ? ಈ ಕ್ಷಣವೇ ನಿನ್ನ ತಲೆಯನ್ನಿಳಿಸುತ್ತೇನೆ” ಎಂದು ದಾನವನನ್ನು 
ಫಾತಿಸಿದ. 


ಈ ರೀತಿಯಲ್ಲಿ ಲಕ್ಷ್ಮಣನು ತನ್ನ ಪೌರುಷವನ್ನು ಸ್ಥಾಪಿಸಿಕೊಂಡು ವಿಕ್ರಮದಿಂದ 
ಯುದ್ಧದಲ್ಲಿ ತೊಡಗಲು ಅತಿಕಾಯನು ಮಹಾ ಕೋಪದಿಂದ ತನ್ನ ಬಿಲ್ಲಿಗೆ ಬಾಣವನ್ನು 
ಹೂಡಿ, “ಕಾಪುರುಷ, ನನ್ನ ಮಾತಿನ ಅರ್ಥವನ್ನು ಅರಿಯದೆ ಅವಹೇಳನದ 
ಮಾತಗಳನ್ನಾಡಿದೆ. ಈಗ ನನ್ನ ಶರಗಳನ್ನೆದುರಿಸು” ಎಂದು ರಾವಣಿಯು 
ಕಾಲಾಗ್ನಿಯಂತಹ ಬಾಣಗಳನ್ನು ಹೂಡಿ ಬಿಟ್ಟ ಅವು ಕಿಡಿಗಳನ್ನೂ ಹೊಗೆಯನ್ನೂ 
ಸೂಸುತ್ತ, ಪರಮಪುರುಷನನ್ನು ಮೋಹಕಗೊಳಿಸಿ ರಾರಾಜಿಸುವ ಮೂಲಪ್ರಕೃತಿಯಂತೆ 
ಎ೦ಟು ದಿಕ್ಕುಗಳನ್ನೂ ಆವರಿಸಿ ಬರುತ್ತಿರಲು, ಅಸುರನ ಆಟೋಪವನ್ನು ನೋಡಿ 
ದೇವತೆಗಳು ನಡುಗಿದರು. ಬರುತ್ತಿರುವ ನಿಶಿತಾಸ ಸ್ವಗಳ ರಭಸವನ್ನು ನೋಡಿ 
ಸೌಮಿತ್ರಿಯು ತಿಪುರಾಂತಕನಂತೆ ಅರ್ಧಚಂದ್ರ ಬಾಣವನ್ನು ಹೂಡಿ ಅವುಗಳನ್ನು 
ಮಾರ್ಗಮಧ್ಯದಲ್ಲಿಯೇ ತುಂಡರಿಸಲು ಅತಿಕಾಯನ ಕೋಪ ನೆತ್ತಿಗೇರಿತು. ತನ್ನ 
ಬತ್ತಳಿಕೆಗೆ ಕೈಹಾಕಿ ರಾಘವನ ಚರಣಗಳನ್ನು ನೆನೆದು ಬಾಣವನ್ನು ತೆಗೆದು ಬಿಲ್ಲಿಗೆ ಹೂಡಿ 
ಕಿವಿಯವರೆಗೆ ಹೆದೆಯನ್ನೆಳೆದು ಬಿಡಲು ಆ ಬಾಣವು ಮುರಿದು ಬೀಳುವಂತೆ ಸೌಮಿತ್ರಿಯು 
ಎದುರು ಬಾಣವನ್ನು ಬಿಡಲು ಅದು ಬಂದು ಅತಿಕಾಯನ ಹಣೆಗೆ ರಪ್ಪನೆ ಬಡಿಯಿತು. 
ಆಗ ದಾನವ ರೂಪದ ತ್ರಿಪುರಾ೦ತಕನಂತೆ ದೈತ್ಯೇ೦ದ್ರನು ಕನಲಿ ಹಲ್ಲುಕಡಿಯುತ್ತ 
ಒಂದೊಂದಾಗಿ ಬಾಣಗಳನ್ನು ತೆಗೆದು ನಾಲ್ಕು ಎ೦ಟು ಹನ್ನೆರಡು-ಹೀಗೆ ಬಿರಬಿರನೆ 
ಪ್ರಯೋಗಿಸಿದ. ಆದರೆ ಸುಮಿತ್ರಾತನಯನು ತನ್ನೆಡೆಗೆ ಬರುವ ಶಿಲೀಮುಖಗಳನ್ನೆಲ್ಲ 
ನಡುದಾರಿಯಲ್ಲಿಯೇ ಮಾರಸ್ತದಿಂದ ತರಿದು PY ಮತ್ತೆ ಬಾಣವನ್ನು ER 
ಅದು ರಕ್ಕಸನ ರಥವನ್ನು ಭರನೆ ತಿರುಗಿಸಿಬಿಟ್ಟಿತು. ಇದನ್ನು ಕಂಡ ಬಾಜ್‌ 
ಲಕ್ಷ್ಮಣನ ಶೌರ್ಯವನ್ನು ಮನಸಿನಲ್ಲಿಯೇ ಮೆಚ್ಚಿ, ಒಂದು ಬಾಣವನ್ನು ಬಿಲ್ಲಿಗೆ ಹೂಡಿ 
ಮರಿಸಿಡಿಲಿನಂತೆ ಆರ್ಧಟಿಸುತ್ತ ಹೀಗೆಂದ: “ಚಿನ್ನದ ಹಿಡಿಗಳನ್ನು ning ದೈತ್ಯಜನ 
ತಾಪಹರವಾದ ಅಗ್ನಿಕಾಯವೆನಿಸುವ ಬಾಣವನ್ನೆದುರಿಸು” ಎಂದು ಸೌಮಿತ್ರಿಯೆಡೆಗೆ 
ಬಿಡಲು, ರಘುಜಾನುಜನು ಅವನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಬಾಣವನ್ನು 
ಬಿಟ್ಟು ಅದನ್ನು ತು೦ಡರಿಸಲು ಅತಿಕಾಯನು ಕ್ರೋಧೋದ್ರೇಕದಿಂದ ಬಿಟ್ಟ ಮಹಾಸ ವು, 
ಬಂ ಚಾಸಂವೂ ಅಗ್ನಿಪುತ್ರನೋ ಯಮನ ದಾಡೆಯೋ ಎಂಬಂತೆ ಕಿಡಿಗಳನ್ನು ಗುಳುತ್ತ 
ಬಂದರೂ ಲಕ್ಷ್ಮಣನ ಚಿತ್ತವು ಎಚಲಿತಗೊಳ್ಳಲಿಲ್ಲ. ಆಗ ಅತಿಕಾಯನು ಇಂದ್ರಾಸ್ತವನ್ನು 


ಯುದ್ಧಕಾಂಡ ೮೬೩ 


ಬಿಡಲು ದೇವಸಂಕುಲವು ನಡುಗಿತು; ಲಕ್ಷ್ಮಣನು ಅದಕ್ಕೆ ಎದುರಾಗಿ ಸರ್ವದೇವಾತ್ಮಕವಾದ 
ಬಾಣವನ್ನು ಬಿಟ್ಟ. ಈ ಅಸ್ತ್ರಗಳ ಪ್ರಯೋಗದಿಂದ ಭೂತಳವೇ ಕಂಪಿಸುವಂತಾಯಿತು, 
RE 'ಭಯಗೊಳ್ಳುವಂತಾಯಿತು. ಲಕ್ಷ ಪಾನು ಶಿವನ ನಿಟಿಲಾಗ್ನಿಗೂ ಇಮ್ಮಡಿ 
ಬೆಂಕಿಯುಗುಳುವ ಅಸ್ತವನ್ನು ಬಿಟ್ಟು ಬೊಬ್ಬಿರಿಯಲು, ಅತಿಕಾಯನು ದಿವಾಕರಾಸ್ತವನ್ನು 
ಬಿಟ್ಟು ಅದನ್ನು ಮಧ್ಯೆದಲ್ಲಿಯೇ ಕತ್ತರಿಸಿದ. ಆನಂತರ ಅಖಿಲ ವಾನರಸೇನೆಯನ್ನು 
ಧ್ವಂಸಮಾಡಲೆಂದು ಅಕ ಇಷಿಕಾಸ್ತವನ್ನು ಹೂಡಿ ಬೊಬ್ಬಿರಿಯುತ್ತ ಬಿಡಹಿ 
ಅದಕ್ಕೆದುರಾಗಿ ಲಕ್ಷ್ಮಣನು ಐಂದ್ರಾಸ್ತವನ್ನು ಬಿಟ್ಟ ಬುಸುಗುಟ್ಟುವ ನಾಗರಹಾವುಗಳಂತೆ 
ಡ್‌ ಅಸ್ತ್ರಗಳು ಸೆಣಸಾಡಿ ನೆಲಕ್ಕ ಬಿದ್ದವು. ಅದನ್ನು ಕಂಡ ಅಸುರನಂದನನು 
ಕಣ್ಣುಗಳಲ್ಲಿ 8ಡಿಯುಗುಳುತ್ತ, “ನೀನು' ಸಷೆ > ಹೌದು, ನಾನು ಬಿಟ್ಟ 
ಯೋಧಕುಲವನ್ನು ತಲ್ಲಣಗೊಳಿಸುವ ಅಸ್ತ್ರಗಳನ್ನು ನೀನು ನಿಷ್ಠಲವನ್ನಾಗಿಸಿದ್ದೀಯೆ. 
ಆದರೆ ನಾನು ಈಗ ಬಿಡುವ ಬಾಣವನ್ನು ಕ ನೋಡೋಣ” Ky ಬಿಡಲು 
ಅದನ್ನು ಲಕ್ಷ್ಮಣನು ಮರುತಾಸ್ತದಿಂದ ಇಕ್ಕಡಿ ಮಾಡಿ ರಕ್ಕಸನನ್ನು ಮೂದಲಿಸಿದ. ತಾನು 
ಬಿಟ್ಟ ಯಮಾಸ್ತವು ನಿಷ್ಪಲವಾಗಲು A; ದಿಕ್ಬಾಲಕರ it: ಸ್ವಗಳನ್ನು ಬಿಟ್ಟರೂ ಸೌಮಿತ್ರಿ 
ಅವುಗಳನ್ನೆಲ್ಲ "ನಿಷ್ಠಲಗೊಳಿಸುತ್ತ. ತಾನೂ ಒಂದು ದಿವ್ಯಾಸ್ತವನ್ನು ಪ್ರಯೋಗಿಸಲು 
ಅದು ನಿಂದ. ದೈತ್ಯಕುಮಾರನೆಡೆಗೆ ಸಾರಿ. ಅವನ ಕವೆಚವನ್ನು ಸೀಳಿಹಾಕಿತು. 
ಆಗ ಕೋಪಗೊಂಡ ಅತಿಕಾಯನು ಬೆಂಕಿಯಂತೆ ಉರಿಯುತ್ತಿರಲು, ವಾನರಸೈನ್ಯ ವು 
ಸೌಮಿತ್ರಿಗೆ ಜಯಕಾರ ಮಾಡುತ್ತ ಹರ್ಷಿಸುತ್ತಿರಲು, ಅನೇಕ "ಬಾಣಗಳನ್ನು ಹೂಡಿ 
ಬಿಡಲು ಅವು ಬರುವ ವೇಗಕ್ಕೆ ಉರುಬೆಗೆ ಕಪಿಸೈನ್ಯವು ಬೆದರಿ ಜೆಪ್ಪಾಯಿತು. ದೈತ್ಯನು 
ಒಂದಾದ ಮೇಲೊಂದರಂತೆ ವೇಗವಾಗಿ ಬಿಡುವ ಬಾಣಗಳು ಭೂವ್ಯೋಮಗಳನ್ನು 
ಒಂದು ಮಾಡಿ ಕತ್ತಲೆಯನ್ನುಂಟುಮಾಡಿಬಿಟ್ಟವು. ಇಬ್ಬರು ಅಸೀಮ ಸಾಹಸಿಗಳು 
ಹೂಡುವ ಎದುರಿಸುವ ಬಾಣಗಳು ಆಗಸದಲ್ಲಿ ಒಂದನ್ನೊಂದು ಕಡಿಖಂಡ ಮಾಡುತ್ತ 
ಬೆಂಕಿಯುಗುಳಲು ಜಗತ್ತೇ ಸುಟ್ಟು ಭಸ್ಮವಾಗಿಬಿಡುವುದೇನೋ ಎನ್ನಿಸಿ ಎಲ್ಲರೂ 
ಭಯಗೊಳ್ಳುತ್ತಿದ್ದರು. ದೈತ್ಯನು ಎಷ್ಟು ಅಸ್ಪ ಸ್ವಗಳನ್ನು ಬಿಟ್ಟರೂ ಲಕ್ಷ ನು. ಅವುಗಳನ್ನು 
ಪ್ರತ್ಯಸ್ತಗಳಿಂದ. ಮುರಿದುಹಾಕುತ್ತಿದ್ದ; ಹಾಗೆಯೇ ಬಯಸ ಲಕ್ಷ ಫಾನ ಬಾಣಗಳನ್ನು 


ತು೦ಡರಿಸುತ್ತಿದ್ದ. ಹೀಗೆ ಇವರಿಬ್ಬರ ಯುದ್ಧಕ್ಕೆ ಕೊನೆಯೇ ಇಲ್ಲವೇನೋ ಎಂಬ ' 


ಭ್ರಮೆಯುಂಟಾಯಿತು. 


ಒ೦ದು ಘಟ್ಟದಲ್ಲಿ ಲಕ್ಷ ಪಾನು ಅಪಾರ ಕೋಪಗೊಂಡು ತನ್ನ ಬಿಲ್ಲಿನಿಂದ ಜೋರಾಗಿ 
ಜೇವಡೆದು ಒಂದು ದಿವ್ಕಾಸ ಸವನ್ನು ಹೂಡಿ ಬಿಡುವ ಸಮಯದಲ್ಲಿ ಎಲ್ಲರಿಗೂ ಕೇಳಿಸುವ 
ಹಾಗೆ ಒಂದು ಆಶರೀರತಾನೆಯುಯಿತು: “ಈ ಅತಿಕಾಯನು ಬ್ರಹ್ಮನ ವರದ ಬಲದಿಂದ 
ಅವಧ್ಯನಾಗಿದ್ದಾನೆ; ಈ ಜಗತ್ತಿನಲ್ಲಿ ಅವನನ್ನು ಕೆಡಹುವ ಒಂದೇ ಅಸ ಸ್ತವೆಂದರೆ ಬಹ್ನಾಸ್ತ, 
ಉಳಿದ ಯಾವ ಅಸ್ತವೂ ಫಲಕಾರಿಯಾಗುವುದಿಲ್ಲ. ನಿಧಾನ ಮಾಡಿದರೆ ರಕ್ಕಸತನಯನ 
ಅಸ್ತಜಾಲವು ಹೆಚ್ಚಳಗೊಂಡು ಅವನನ್ನು ವಧಿಸುವುದು ಕಷ್ಟಕರವಾಗಿ ಇಡೀ ವಾನರಸೆ ಸೇನೆ 
ನಾಶವಾದೀತು; ಆದ್ದರಿಂದ ವೂ ಕ್ಷಣವೇ ನೀನು ಅಬ್ಬಧವನೆ ಅಸ್ತವನ್ನು ಹೂಡು.” 


೮೬೪ ಶ್ರೀರಾಮಕಥಾಮೃತ 


ಇತು ಗು! Td ಜಾ ಸಾಪ 


ಮ ದಿವ್ಯವಾಣಿಯನ್ನು ಕೇಳಿದ. ಸೌಮಿತ್ರಿಯು ತನ್ನ ಮೂಡಿಗೆಯಿಂದ ಬ್ರಹ್ಮಾಸ್ತವನ್ನು 
ತೆಗೆದು, “ ಅಭಿಮಂತಿಸಿ. ದೇವಸುರಮುನಿಗಳಿಗೆ ಮನಸಿನಲ್ಲಿಯೇ ನಮಸ್ಕರಿಸಿ ತನ್ನ 
ಬ್ರಹ್ಮಚರ್ಯದ ನಿರ್ಮಲಾಂತಃಕರಣದ ಬಲದಿಂದ ಬಿಲ್ಲಿಗೆ ಹೂಡಿ ಹದೆಯೆಳೆದು 
ಬಿಡಲು, ಆ ಮಹಾಸ್ತವು ಸೂರ್ಯನಂತೆ ಪ್ರಕಾಶಮಾನವಾಗಿ, ಧಗಧಗಿಸಿ ಉರಿಯುತ್ತ, 
ಆರ್ಭಟೆಯಿಂದ ಸಂವರ್ತಕಾಲಶಿಖಿಯಂತೆ ಆಕಾಶದಲ್ಲಿ ಸಾಗಿ ಬರುತ್ತಿರಲು ನ ಕ್ಹತ್ರಗಳೂ 
ಸೂರ್ಯಚಂದ್ರರೂ ನವಗ್ರಹಗಳೂ ಮಂಕಾಗಿಬಿಟ್ಟವು, ಮೂರು ಲೋಕಗಳೂ 
ನಡುಗಿಬಿಟ್ಟವು. ಅತಿಕಾಯನು ಕೋಪೋದಿಕ್ಷನಾಗಿ ಬಿಟ್ಟ ಪ್ರತಿಶರಗಳನ್ನೆಲ್ಲ ಕತ್ತರಿಸುತ್ತ 
ನುಂಗಿ ನೊಣೆಯುತ್ತ ಸಾಗಿ ಬಂದ ಬ್ರಹ್ಮಾಸ ಸ್ತವು ತೀವ್ರವೇಗದಿಂದ ನುಗ್ಗಿ `ಬಂದು 
ಅತಿಕಾಯನ ಕವಚವನ್ನು ಕತ್ತರಿಸಿ ಕೊರಳನ್ನು ಕಡಿದು ನೆಲಕ್ಕುರುಳಿಸಿಬಿಟ್ಟಿತು. ಅವನ 
ದೇಹವು ರಕ್ತವನ್ನು ಸುರಿಸುತ್ತ "ನೆಲಕ್ಕೆ ಬೀಳಲು ಸ್ವಾ ದೈತ್ಯಸಮುದಾಯವು ದಿಕ್ಕೆಟ್ಟಿತು. 
ಆದರೂ ಕೆಲವು ರಕ್ಕಸ ರು ಲಕ್ಷ ಣನ ಮೇಲೆ 508 'ಸೌಮಿತ್ರಿಯ ಶರದುರುಬಿಗೆ 


ಸಿಕ್ಕಿ ಅವರೆಲ್ಲ ಭಂಗಿತರಾಗಿ ಬಿದ್ದರು; ಅದನ್ನು ನೋಡಿದ ಉಳಿದ ರಕ್ಕಸರು ಭೀತಿಯಿಂದ 
ಓಡಿಹೋದರು. 


ಓಡಿ ಬಂದ ರಕ್ಕಸರು. ದಶಕ೦ಠನ ಬಳಿಗೆ ಬ೦ದು ಅತಿಕಾಯನ ಯುದ್ಧದ 
ಪರಿಯನ್ನೂ, ಲಕ್ಷ್ಮಣನ ಸಾಹಸವನ್ನೂ ವಿಸ್ತರಿಸಿ ಹೇಳಿ, ರಾಕ್ಷಸೇಂದ್ರಪುತ್ತನ ಮರಣದ 
ವಿಷಯವನ್ನರುಹಿದರು. ಅದನ್ನು ಕೇಳಿದ ಅಸುರೇ೦ದ್ರನು ನಿಟ್ಟುಸಿರು ಬಿಡುತ್ತ 
ಕೋಪದಿಂದ, “ಫಾಲನೇತ್ರನು ಮುನಿದರೆ ಜಗತ್ತಿನಲ್ಲಿ ಯಾವನು ತಾನೇ ಉಳಿದಾನು? 
ಮಹಾಶೂರ ಕುಂಭಕರ್ಣ ಮೊದಲಾದ ವೀರರ ಆಳುತನ ಅಡಗಿಹೋಯಿತು, 
ಧೂಮ್ರಾಕ್ಷನೂ ಮಡಿದ, ಯಾರೂ ಎದುರಿಸಲಾಗದ ಮಹಾವೀರನಾದ ಪ್ರಹಸ್ತನೂ 
ವೈರಿಗಳಿಂದ ಹತನಾದ, ಕಾಲಕೌಟಲ್ಯದಿ೦ದ ದೈತ್ಯಪಡೆ ಮಡಿಯಿತಲ್ಲ, ಶಿವ ಶಿವಾ! 
ದಾನವ ಯಕ್ಷ ಗಂಧರ್ವ ಕಿಂಪುರುಷ ಬ್ರಹ್ಮನೇ ಮೊದಲಾದವರೂ ನನ್ನ ಮಗನಾದ 
ಅತಿಕಾಯನನ್ನು ಗೆಲ್ಲುವುದುಂಟೇ? ಯಾವ ಮಾಯಾಬಲವೋ, ಅಥವಾ ಯಾವ 
ಸಾಹಸವೋ, ಯಾವ ಮೋಹನಶಕ್ತಿಗೊಳಗಾಗಿ ಮಾನವರು ರಾವಣನ ಕುಲವನ್ನು 
ನಾಶಮಾಡುತ್ತಾರೆಯೋ! ಅಸಮ  ಸಾಹಸಿಗಳಾದ ದಾನವಾಗ್ರಭವರೆಲ್ಲರನ್ನೂ ತನ್ನ 
ಕೂರ್ಗಣೆಗಳಿಂದ ಕೊಂದ ಈ ರಾಘವನು ಬ್ರಹ್ಮಪಿತನಾದ ಮಹಾವಿಷ್ಣುವಲ್ಲದೆ ಬೇರೆ 
ಯಾರಾದರೂ ಆಗಿದ್ದರೆ ಈ ಶೌರ್ಯ ಬರಲು ಸಾಧ್ಯವೇ?” ಎಂದು ಅಸುರಪತಿಯು 
ಅತಿಕಾಯನ ಸಾವನಿಂದ ನೊಂದು ಬಿಸುಸುಯ್ದ, ಆನಂತರ ಕಪಿಗಳು ಪಟ್ಟಣದೊಳಕ್ಕೆ 
ನುಸುಳುವುದನ್ನು ತಡೆಯುವಂತೆ ಆಜ್ಞಾಪಿಸಿ ಅಸುರೇಶನು ಕೋಪದಿಂದ ಒಳಕ್ಕೆ 
ಹೋದ. ಇತ್ತ ಲಕ್ಷ್ಮಣನ ಅಸಮಾನ ಸಾಹಸದಿಂದ ಸಂತಸಗೊಂಡ ಅಮರತತಿಯು 
ಹೂಮಳೆಯನ್ನು ಸುರಿಸಿ, ಹಾಡಿ ಹೊಗಳಿ ಸಂಭ್ರಮಿಸಿತು. ಎದುರಾಳಿಯಾದ ಭೀಮಬಲ 
ಅತಿಕಾಯನಳಿಯಲು ವೀರಾವತಾರದಿಂದ ಬಿಲ್ಲುಬಾಣಗಳನ್ನು ಹಿಡಿದು ತಲೆದೂಗುತ್ತ 
ರಾಮಪುರದರಸನ ಅನುಜನು ಕಪಿಸೈನ್ಯದ ಸಂಭ್ರಮವನ್ನು ಕಂಡು ಸಂತಸಗೊಂಡ. 


ಯುದ್ಧಕಾಂಡ ೮೬೫ 


೩೪. ಇಂದ್ರಜಿತುವಿನ ಯುದ್ಧ 


ಅಗಜಾತೆ, ಹೀಗೆ ಕುಂಭಕರ್ಣ ಪ್ರಹಸ್ತ ಅತಿಕಾಯ ಮುಂತಾದವರೆಲ್ಲ 
ಯುದ್ಧದಲ್ಲಿ ಮಡಿದುದರಿಂದ ದಶಮೌಳಿಯು ತೀವ್ರ ಸಂತಾಪಕ್ಕೊಳಗಾಗಿ ಕೆರಳಿ, 
ಹಲ್ಲು ಕಿತ್ತ ಹಾವಿನಂತೆ ಮರುಗುತ್ತ ಅಸಹಾಯಕತೆಯಿಂದ ಮಿಡುಕಾಡುತ್ತ. 
ಕೋಪದಿಂದ ಉರಿದೇಳುತ್ತ, ಮುಂದೇನು ಮಾಡಬೇಕೆಂದು ತೋಚದೆ ಒದ್ದಾಡುತ್ತಿದ್ದ 
ಸಮಯದಲ್ಲಿ ಇಂದ್ರಜಿತುವು ಅವನ ಬಳಿಗೆ ಬಂದು ಕೈಮುಗಿದು ವಿಕ್ರಮದಿಂದ, 
“ಬಳಗವು ಅಳಿಯತೆಂದು ಕೊರಗುವುದೇಶಕ್ಕೆ? ಜೀಯ, ರಣರಂಗದಲ್ಲಿ ಆಗುವ 
ಸೋಲುಗೆಲುವುಗಳು ಯಾರ ವಶ? ಇಂದ್ರಜಿತು ಇರುವವರೆಗೆ ಯಾಕೆ ಯೋಚನೆ? 
ನನ್ನ ದೃಷ್ಟಿಗೆ ಬಿದ್ದ ಶತ್ರುವು ಉಳಿಯುವುದುಂಟೆ? ನನ್ನ ಹರಿತವಾದ ಬಾಣಗಳಿಂದ 
ಕಪಿಗಳನ್ನು ಸದೆಬಡಿದು ಯಮದೂತರ ಕೈಗೆ ಕೊಡುತ್ತೇನೆ, ಅರಸ, ಚಿಂತೆ ಬೇಡ. 
ನನ್ನ ಪೌರುಷದ ಶಪಥವನ್ನು ಹೇಳುತ್ತೇನೆ: ಅಸುರರಾಜೇ೦ದ್ರ, ಅಗ್ನಿ ಯಮ ಇಂದ್ರ 
ಮುಂತಾದವರೆಲ್ಲ ನೋಡುತ್ತಿರುವಂತೆಯೇ ಆ ನರರಾಜಕುಮಾರರಿಬ್ಬರನ್ನೂ ನನ್ನ 
ಬಾಣಗಳಿಗೆ ಉಡುಗೊರೆಯಿತ್ತು ಅಪಾರ ಮಹಿಮನಾದ ವಿಷ್ಣುವಿನ ಪ್ರತಿಬಿಂಬದಂತಾಗಿ 
ನಿಮ್ಮ ಚಿಂತೆಯನ್ನು ದೂರಮಾಡುತ್ತೇನೆ. ರಣಾಂಗಣದಲ್ಲಿ ಹೋರಾಡಿ ಕಪಿಮಾನವರ 
ಪ್ರಾಣಗಳನ್ನು ಹಿಂಗಿಸಿ ಪಿಶಾಚಿಗಳಿಗೆ ಔತಣ ಮಾಡುತ್ತೇನೆ. ಯುದ್ಧಕ್ಕೆ ಇಂದ್ರನೋ 
ಬ್ರಹ್ಮನೋ ಮುಕ್ಕಣ್ಣನೋ ಎದುರಾದರೂ ಅರೆನಿಮಿಷದಲ್ಲಿ ಅವರ ಮುಖಭಂಗ ಮಾಡಿ 
ರಾಮ ಮತ್ತವನ ತಮ್ಮನ ತಲೆಗಳನ್ನು ನಿಮ್ಮ ಕಾಲುಗಳಿಗೆ ಅರ್ಪಿಸುತ್ತೇನೆ” ಎಂದು ವೀರ 
ಪ್ರತಿಜ್ಞೆ ಮಾಡಿದ. ಆನ೦ತರ ತನ್ನ ತಂದೆಗೆ ನಮಸ್ಕರಿಸಿ ಹೊರಟು ಹೇಸರಗತ್ತೆಗಳನ್ನು 
ಹೂಡಿದ ರಥವನ್ನೇರಲು ಮಿಕ್ಕ ಅಸುರತತಿ ಅವನನ್ನು ಹಿಂಬಾಲಿಸಿತು. ಕೆಲವರು 
ತೇರನ್ನೇರಿದರೆ, ಮತ್ತೆ ಹಲವರು ಗಾಡಿಗಳನ್ನು ಅಡರಿದರು, ಕೆಲವರು ಆನೆಗಳನ್ನೂ 
ಮತ್ತೂ ಕೆಲವರು ಕುದುರೆಗಳನ್ನೂ ಏರಿ ಇಂದ್ರಜಿತುವಿನ ನಾಯಕತ್ವದಲ್ಲಿ ಮುನ್ನಡೆದರು. 
ತೋರ ಪಟ್ಟಸ ಪರಶು ಶಕ್ತಿ ತೋಮರ ಶೂಲವೇ ಮೊದಲಾದ ಆಯುಧಗಳನ್ನು 
ಹಿಡಿದು ಜಯಸಿರಿಯನ್ನು ಬಯಸಿ ಅಸಂಖ್ಯ ಭಟರು ಅರೆನಿಮಿಷದಲ್ಲಿ ಬಂದು 
ಅವರನ್ನು ಸೇರಿಕೊಂಡರು. ಯಮನ ಬಳಗದಂತೆ ತೋರುತ್ತಿದ್ದ ಸೈನ್ಯವನ್ನು ನೋಡಿ 
ಸಂತಸಗೊಂಡ ಇಂದ್ರಜಿತುವು ಅವರನ್ನುದ್ದೇಶಿಸಿ, “ಜಗತ್ತಿನಲ್ಲಿ ಎಲ್ಲಿಯೂ ಉಳಿಯದಂತೆ 
ಶಾಖಾಮೃಗಗಳನ್ನು ಅರೆದು ಸಮುದ್ರಕ್ಕೆಸೆದು, ಇಬ್ಬರು ಅವಿವೇಕಿ ಮನುಜ ಕುವರರನ್ನು 
ತರಿದು ತಂದೆಯೆಡೆಗೆ ಮರಳುತ್ತೇನೆ” ಎಂದು ತನ್ನ ಶಪಥವನ್ನುಚ್ಚರಿಸಿದ. ಅವನ 
ವೀರವಾಕ್ಕುಗಳನ್ನು ಕೇಳಿದ ದಾನವಸೇನೆಯು ಸಂತಸಗೊಂಡು ತಮ್ಮತಮ್ಮಲ್ಲಿಯೇ 
ವೀರವಾತುಗಳನ್ನಾಡಿಕೊಳ್ಳುತ್ತ ಘೋಷಣೆಗಳನ್ನು ಕೂಗುತ್ತ ಬೊಬ್ಬರಿಯುತ್ತ 
ಸಾಗಿದರು. ಫ್ಲ್ಷವಗಸಂತತಿಯನ್ನು ನುಂಗುವ ಕಾಲನಂತೆ ಇಂದ್ರಜಿತುವು ಒಂದು 
ರಥವನ್ನೇರಿ ಸಮರಾಂಗಣಕ್ಕೆ ಉತ್ಸಾಹದಿಂದ ಹೊರಟ. ಚಂದ್ರನಂತಿರುವ ಬೆಳ್ಳೊಡೆ, 
ದೇವಗಂಗೆಯೇ ಇಳಿದು ಬಂದಂತೆ ಕಾಣುವ ಚಾಮರಗಳು ಶೋಭಿಸುತ್ತಿರಲು, ದಿವ್ಯ 
ವಸನಭೂಷಣಗಳಿಂದ ಕೂಡಿ ಸೂರ್ಯನಂತೆ ಕಾಂತಿಯುಕ್ತನಾಗಿ, ಕಪಿಕುಲವನ್ನು 


೮೬೬ ಶ್ರೀರಾಮಕಥಾಮೃತ 


ನಾಶಮಾಡಿ ವಾನರರನ್ನು ಪೊರೆಯುವೆನೆಂಬ ಉತ್ಸಾಹದಿಂದ ಇಂದ್ರಜಿತುವು ಸಂವರ್ತ 
ಪಶುಪತಿಯಂತೆ ರಣಾಂಗಣಕ್ಕೆ ನಡೆತಂದ. 
ಯುದ್ಧಭೂಮಿಯಲ್ಲಿ ತೇರನ್ನೂ ನಿಲ್ಲಿಸಿ, ತನ್ನ ಸೈನ್ಯವನ್ನೂ ನಿಲ್ಲಿಸಿ, ಅತ್ತಿತ್ತ 
ನೋಡಿ ಭಾರ್ಗವನ ಪದಕಿ೦ಕರನು ಒಂದೆಡೆಯಲ್ಲಿ ಮಂತ್ರಪೂರ್ವಕವಾಗಿ ಅಗ್ನಿಯನ್ನು 
ಪ್ರತಿಷ್ಠಾಪನೆ ಮಾಡಿ, ಬೇಕಾದ ಸಾಮಗ್ರಿಗಳನ್ನೊದಗಿಸಿಕೊ೦ಡು ಅಗ್ನಿಯನ್ನು ಪೂಜಿಸಲು 
ಅನುವಾದ. ಆ ಬಳಿಕ ಹೂವು, ಗಂಧ ಮುಂತಾದವುಗಳಿಂದ ಅಗ್ನಿದೇವನನ್ನು 
ಪೂಜಿಸಿ, ಅರಳು ಸಮಿತ್ತು ಚಂದನಗಳಲ್ಲದೆ ಆಯುಧಗಳು ನೊದೆಹುಲ್ಲು ಕಬ್ಬಿಣದ 
ಪಾತ್ರೆಗಳು, ಕೆಂಬಣ್ಣದ ಬಟ್ಟೆ ಮುಂತಾದವುಗಳಿಂದ ಪೂಜಿಸಿ, ಕೊನೆಗೆ ಕಪ್ಪುಬಣ್ಣದ 
ಮೇಕೆಯ ಕತ್ತನ್ನು ಹಿಸುಕಿ ಬಲಿಯಿತ್ತು ಸಾಂಗವಾಗಿ ಅಗ್ನಿಪೂಜೆಯನ್ನು ನೆರವೇರಿಸಿದ. 
ಅರ್ಚನೆ ಮಾಡಿ ಆಹುತಿಯನ್ನೀಯಲು ಅಗ್ನಿಯು ಪ್ರೀತಿಸೂಚಕವಾಗಿ ಮೆಲೇಳಲು 
ಆ ಹವಿಸ್ಸನ್ನು ಸ್ವೀಕರಿಸಿದ; ಸಂಸ್ತವನ ಮಾಡಿದ ದಾನವನನ್ನು ಮೆಚ್ಚಿ ಬ್ರಹ್ಮದೇವನು 
ಹ್ಮಾಸ್ತ್ರ ರಥ ಮತ್ತು ಬಿಲ್ಲುಗಳನ್ನಿತ್ತು ಅದೃಶ್ಯನಾದ. ಹೀಗೆ ಬಿಲ್ಲು ಬಾಣ ರಥಗಳು ಸಿಕ್ಕ 
ಬಳಿಕ ಇಂದಜಿತುವು ರಥವನ್ನೇರಿದ; ಆನಂತರ ಮಂತ್ರಪ್ರಭಾವದಿಂದ ಆ ರಕ್ಕಸನು 
ರಥ ಕುದುರೆಸಾರಧಿಗಳೊಡನೆ ಅಂತರಿಕ್ಷದಲ್ಲಿ ಕಣ್ಣರೆಯಾದುದನ್ನು ಕಂಡ ಅಸುರಪಡೆ 
ಯುದ್ಧೋತ್ಸಾಹದಿಂದ ಬೊಬ್ಬಿರಿಯಿತು. ರಾಕ್ಷಸರು ಪರಿಪರಿಯ ಶಸ್ತ್ರಾಸ್ತ್ರಗಳಿಂದ 
ಕಪಿಸೈನ್ಯದ ಮೇಲೆ ಬಿದ್ದು ಮರ್ದಿಸಿದರು. ಹರಿತವಾದ ಕತ್ತಿಗಳಿಂದ ತೆಫುಗಳನ್ನು 
ಕತ್ತರಿಸಿ, ಹೊಸಮಸೆದ ಬಾಣಗಳನ್ನು ಬಿಟ್ಟು ಭಲ್ಲೆಗಳಿಂದ ತಿವಿದು, ಪಟ್ಟಸಗಳಿಂದ 
ಬಡಿದು ಅಸುರರು ನಾನಾ ವಿಧದಿಂದ. ಹಿಂಸಿಸಿದರು. ಆಗ ಇಂದ್ರಜಿತುವು 
ಕಣ್ಮರೆಯಾಗಿಯೇ ಆಯುಧಗಳನ್ನೆಸೆದು ಕಪಿಸಂತತಿಯನ್ನು ಕೆಡಹುತ್ತಿರಲು ರಕ್ತವು 
ವಾಹಿನಿಯಾಗಿ ಹರಿಯತೊಡಗಿತು; ಸಮರಭೂಮಿಯು ಕರುಳು ಮಾಂಸ ಮಜ್ಜೆ ಕೈ 
ಕಾಲುಗಳಿಂದ ತುಂಬಿಹೋಯಿತು. ಕನಕಪುಂಖದಿಂದ ಕೂಡಿದ ಕೂರ್ಗಣೆಗಳಿಂದ 
ಕಪಿಗಳನ್ನು ಕೆದಕಿದ. ತನ್ನ ಬಿಲ್ಲಿನಿಂದ ಜೇವಡೆಯುತ್ತ ಮೇಲಿನಿಂದ ಶರವೃಷ್ಟಿಗೈಯಲು 
ರಣರ೦ಗದಲ್ಲಿನ ಕಪಿಗಳೆಲ್ಲ ಕಂಡತುಂಡವಾಗಿ ಬೀಳುತ್ತಿದ್ದರು. ಅವರಿಗೆ ಪ್ರತಿಕ್ರಿಯಿಸಲು 
ಶತ್ರುವೇ ಕಾಣಿಸುತ್ತಿರಲಿಲ್ಲ. ಅತಿಭೀತರಾಗಿ ಅವರೆಲ್ಲ ಆಕಾಶದತ್ತ ನೋಡಲು ಅಲ್ಲಿಂದ 
ಭೋರ್ಗರೆಯುತ್ತ. ಬರುವ ಬತ್ತೀಸಶಸ್ತಗಳು ಅವರನ್ನೆಲ್ಲ ಕೆಡಹುತ್ತ ಮೇಘನಾದನು 
ತನ್ನ ಮಾಯಾವಿಲಾಸದಿಂದ. ಮೆಹಾಪಳಯವನ್ನೇ ಸೃಷ್ಟಿಸಿದ. ತಲೆಯೆತ್ತಿ 
ತಾತ ಯೋಧರನ್ನು ಮೂದಲಿಸಲೂ ಅವನಿಗೆ. ಹೊಡೆಯಲೂ ಸಾಧ್ಯವಿಲ್ಲ, 
ಶಸ್ತ್ರಗಳನ್ನೆದುರಿಸಲೂ ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿಯುಂಟಾಯಿತು. ಹಲವು ವಿಧದ 
ಆಯೋಗ ಉಪದ್ರವದಿಂದ ಕಪಿಗಳು ನೆಲಕ್ಕೆ ಬೀಳುವಂತಾಯಿತೇ ಹೊರತು 
ನಿಲ್ಲಲಾರದಾದರು. ಆಗಸದಿಂದ ಶಬ್ದಗಳೂ ಹರಿತವಾದ ಅಸ ಸ್ತಗಳೂ ಬೀಳುತ್ತಿದ್ದುವೇ 
ಹೊರತು ಯಾರಿಗೆ ಹೊಡೆಯಬೇಕೆಂಬುದು ಅವರಿಗೆ ಹೊಳೆಯುತ್ತಿರಲಿಲ್ಲ. 


ಅಸಮಾನವಾದ ಇಂದ್ರಜಾಲದಿಂದ ಸುರಾರಿಯು ದಾಳಿಮಾಡುತ್ತಿರಲು, ಅದನ್ನು 
ನೋಡಿದ ನಳ ನೀಲ ಜಾಂಬವನೇ ಮೊದಲಾದ ವೀರರೆಲ್ಲರೂ ತಮ್ಮ ಕಡೆಯ 


ಯುದ್ಧಕಾಂಡ ೮೬೭ 


ಭಟರಿಗೆ ಅಭಯವನ್ನೀಯುತ್ತ, ಧೈರ್ಯವನ್ನು ತುಂಬುತ್ತ ಹೋರಾಡುತ್ತಿದ್ದರೂ, 
ರಾವಣಿಯು ಅಸಮಾನವಾದ ಘೋರವಾದ ಅಸ್ತಗಳನ್ನು ಆಗಸ ದಿಂದಲೇ ಸುರಿಸುತ್ತ 
ಹೋದ. ಕವಿದ ಕತ್ತಲೆಯಲ್ಲಿ ಯಾರಿಗೂ ಕಾಣಡೆ ಆಕಾಶಮಾರ್ಗದಲ್ಲಿ ಸಂಚರಿಸುತ್ತ 
ಕಪಿವರರನ್ನು ಬವಣೆಗೊಳಿಸಿದ. ನೀಲನೇ ಮೊದಲಾದವರು ನಾನಾ ಬಂಡೆ ಬೆಟ್ಟ 
ಮರಿ ಬಲವಾಗಿ ಹೊಡೆಯುತ್ತ ದೈತ್ಯಸೈನ್ಯದ ಮೇಲೆ ದಾಳಿ ಮಾಡಿದರು. 
ಆದರೆ ಮೇಲಿನಿಂದ ದಾನವನು ಇಂದ್ರಶರಗಳನ್ನು ಸುರಿಸಲು ಕಪಿಸೇನೆಯು ತತ್ತರಿಸಿ 
ಕಂಪಿಸಿತು. ನೀಲ ನಳ ಸುಷೇಣ ಮೊದಲಾದ ವೀರರು ಮೇಲಿನಿಂದ ಬರುವ 
ಅಸ್ತಗಳ ಉರುಬೆಯನ್ನು ಬಂಡೆಗಳಿಂದ ತಡೆದರು. ಅವುಗಳನ್ನೆಲ್ಲ ನಿವಾರಿಸಿಕೊಂಡ 
ರಾವಣಿಯು ತನ್ನೊ a ಬಾಣದಿಂದ ಗಜನನ್ನು ಕೆಡವಿ, ಏಳು ಬಾಣಗಳಿಂದ ದ್ವಿವಿದ 
ಮತ್ತು ಮೈಂದರನ್ನು ಗಾಸಿಗೊಳಿಸುತ್ತ. ಕೋಳ ಮಾಡುತ್ತ ಹತ್ತು ಬಾಣಗಳಿಂದ 
ಸಡಾ ಇತ. ನೀಲನನ್ನು ಗಾಯಗೊಳಿಸಿ, ಶೂಲ ರಿಷಭರನ್ನೂ ಸುಗ್ರೀವ 
ಅಂಗದಾದಿ ಕಪಿನಾಯಕರನ್ನೂ ಹತ್ತು ಶರಗಳಿಂದ ವಶಪಡಿಸಿಕೊಂಡು, ಮಿಕ್ಕ 
ಕಪಿತತಿಯನ್ನು ಒಂದು ನಿಮಿಷದಲ್ಲಿ ನುಚ್ಚುನುರಿ ಮಾಡಿ ಭೋರ್ಗರೆದ. ರೋಷದಿಂದ 
ರುದ್ರನ. ಕೆಂಡಗಣ್ಣು ಫ್ಲವಗಕುಲವನ್ನು ನುಂಗಿ ನೊಣೆಯಲು ಬರುತ್ತಿದೆಯೋ, 
ಕಲ್ಬಾಂತಶಿಖಿಯು ವಿಶಿಖಿಯೊಡನೆ ಬೆರೆತು ಕಪಿಸೈನ್ಯವನ್ನು ನಿರ್ನಾಮಗೊಳಿಸಲು 
ಉದ್ದೇಶಿಸಿದುದೋ, ವಿಧಿಯೇ ಆಗಸಕ್ಕೆ ಆಜ್ಞಾಪಿಸಿ ಬಾಣದ ಮಳೆಯನ್ನು ಸುರಿಸಿ 
ಕಪಿಗಳನ್ನು ಧ್ವಂಸಮಾಡಲು ಬಯಸಿತೋ ಎಂಬಂತೆ ಇಂದ್ರಜಿತುವಿನ ಶರಜಾಲವು 
ಎಲ್ಲರನ್ನೂ ದಿಕ್ಕುಗೆಡಿಸಿತು. ನಮ್ಮ ಬಲವು ನಾಶವಾಯಿತು ಎ೦ದು ವಾನರರ ಸೇನೆಯು 
ಮುಂದೇನೆಂದರಿಯದೆ ಕಂಗೆಟ್ಟಿತು. ರಾವಣಿಯು ಮಾಡುತ್ತಿದ್ದ ಯುದ್ದದಲ್ಲಿ ಕಣ್ಣುಗಳನ್ನು 
ತೆರೆದು ನೋಡುವವರಿಲ್ಲ, ಭೀತಿಯನ್ನು ಬದಿಗಿಟ್ಟು ಎದುರಿಸುವವರಿಲ್ಲ, ಜೊತೆಯಲ್ಲಿ 
ನಿಂತು ರಿಪುನಿಗ್ರಹವನ್ನು ಮಾಡುವ ಭಟರಿಲ್ಲ ಎಂಬಂತಾಯಿತು. ಬೆಳುದಿಂಗಳಿಲ್ಲದ 
ರಾತ್ರಿಯೋ ಎಂಬಂತೆ ಅಸುರನ ಶಸ್ತ್ರಗಳ ಉಪಟಳದಿಂದ ಮಹಾ ಪ್ಲವಗತತಿಯ 
ಚೇಷ್ಟೆಗಳು ಸ್ವಬ್ಧವಾದುವು. ಭರದಿಂದ "ಬರುತ್ತಿದ್ದ ಶಸ ಸ್ವಗಳ ಉಷ್ಣತೆಯಿಂದ ಸ ಸಮುದ್ರವು 
ಕುದಿದು ಉಕ್ಕೇರಿತು, ದಿಕ್ಕರಿಗಳು ಫೀಳಿಟ್ಟು ಮೊರೆದುವು, ಪರ್ವತಗಳು ಚಿಟಿಪಿಟಿಲು 
ಚಿಟಿಪಿಟಿಲೆಂದು ಸಿಡಿದು "ಬಿರುಕುಬಿಟ್ಟುವು. ಸೂರ್ಯನು ತನ್ನ ಜಾಡನ್ನು ಬದಲಿಸಿದ, 
ಚಂದನು ತನ್ನ ಸ್ಥಾನವನ್ನು ಬಿಟ್ಟು ಓಡಿದ, ನಕ್ಷತ್ರಗಳೂ ಗ್ರಹಗಳೂ ದಿಕ್ಕದಿ ದಿಕ್ಕಿಗೆ ಓಡಿದುವು, 
ಸುರಸ ಎತತಿಯು ಸನಖಣಕದ ಬೆವರಿ ಬೇಸತ್ತಿತು - ಈ ಬಗೆಯಲ್ಲಿ ಅಸುರನ ಯುದ್ದವು 
ಎಸ್ಮಯಕಾರಿಯಾಯಿತು. ಇಂದ್ರಜಿತುಎನ "ಶಸ್ತಾಸದ ಉಪಟಳಕ್ಕೆ ಅಂಜಿ ಹನುಮ 
ಅಂಗದ ವೇಗದರ್ಶಿ ಕೇಸರಿ ವಿನತ ಸುಗೀವ ಜಾಂಬವ ಸ ಸುಷೇನಾ ಶತಬಲಿ ಗವಯ 
ಮೈಂದ ಗಂಧಮಾದನ ದುರ್ಮುಖ ಪಾವಕಾಕ್ಷ ಜ್ಯೋತಿರ್ಮುಖ ಮೊದಲಾದವರು 
ತಮ್ಮ ಘನತೆಯನ್ನು ಬಿಟ್ಟು ಓಡಿಹೋದರು. ಹೀಗೆ ಕಪಿಬಲವೆಲ್ಲವೂ ಕಂಗೆಟ್ಟು ನೆಲಕ್ಕೆ 
ಬೀಳಲು ನೆಪಕ್ಕಾದರೂ ಎದುರಿಸುವವನು ಒಬ್ಬನೂ ಇಲ್ಲದಂತೆ ದಿವಿಜಾರಿಯು ಒಂದೇ 
ಸಮನೆ ಆಸ ಸಗಳ ಸಂದಣಿಯನ್ನು ಸುರಿಯುತ್ತಿರಲು ಉಂಟಾದ ಪ ಪಕ್ಷುಬ್ಧ ಪರಿಸ್ಥಿತಿಯನ್ನು 


೮೬೮ ಶ್ರೀರಾಮಕಥಾಮೃತ 


ಕಂಡು ದನುಜಮರ್ದನನಾದ ರಾಮನು ಉಪಶಾಂತ ಚಿತ್ತದಿಂದ ನಾಲಕ್ಕೂ ದಿಕ್ಕುಗಳನ್ನು 
ನೋಡಿ ಕೋಪಗೊಂಡು ಲಕ್ಷಣನೊಡನೆ ಹೀಗೆ ಹೇಳಿದ: “ಸರಸಿಜೋದ್ಭವನು ಕೊಟ್ಟ 
ವರದ ಬಲದಿಂದ ದುರುಳ ರಾವಣಿಯು ಗಗನದಲ್ಲಿ ಕಣ್ಮರೆಯಾಗಿದ್ದುಕೊಂಡು ಒಂದೇ 
ಸಮನೆ ಆಯುಧಗಳ ಮಳೆಗೆಯುತ್ತಿದ್ದಾನೆ. ಆಯುಧಗಳ ಹೊಡೆತಕ್ಕೆ ಸಿಕ್ಕ ನಮ್ಮ ಕಡೆಯ 
ವೀರರೆಲ್ಲರೂ ಬಳಲಿದ್ದಾರೆ, ದೈತ್ಯನ ಇರವು ಕಾಣದೆ ದಿಕ್ಕು ತೋಚದವರಾಗಿದ್ದಾರೆ. 
ತನ್ನ ತಪಸ್ಸಿನಿಂದ ಕಮಲಯೋನಿಯನ್ನು ಸಂಪ್ರೀತಿಗೊಳಿಸಿ ಭಿನ್ನವಾದ ಬಗೆಯಲ್ಲಿ 
ಯುದ್ಧಮಾಡುವ ಸಾಮರ್ಥ್ಯವನ್ನು ಪಡದಿದ್ದಾನ; ಅಂತೆಯೇ ಭಾರ್ಗವನ 
ಅನುಗ್ರಹದಿಂದ ಸೂರ್ಯ ನಕ್ಷತ್ರಗಳ ಬೆಳಕನ್ನು ಪಡೆದು ತನ್ಮಯನಾಗಿ ಶರವೃಷ್ಟಿಯನ್ನು 
ಕರೆಯುತ್ತಾನೆ. ನಾವು ಇದನ್ನೀಗ ಸಹಿಸಿಕೊಳ್ಳಬೇಕಾಗಿದೆ. ಸೂರ್ಯಚಂದ್ರರ ಆಟ 
ಎಲ್ಲಿ ಅಡಗಿತೋ, ದಿಕ್ಕುಗಳ ವ್ಯತ್ಯಾಸವು ಎಲ್ಲಿ ಮರೆಯಾಯಿತೋ, ಫ್ಲವಗಸೈನ್ಯವು 
ಎತ್ತ ಹೋಯಿತೋ ಎಂಬಂತೆ ಈ ನೆಲದಲ್ಲಿ ಏನೂ ಕಾಣದಂತೆ ಬತ್ತೀಸ ಶಸ್ತ್ರಗಳನ್ನು 
ಸುರಿದು ಮಾರ್ಗಣಗಳಿಗೆ ಎಡೆಯಿಲ್ಲದಂತೆ ಕವಿಯುವಂತೆ ಆ ದಾನವೋತ್ತಮನು 
ಮಾಡಿಬಿಟ್ಟದ್ದಾನೆ. ಸೌಮಿತ್ರಿಯೇ, ಇಬ್ಬರು ರಾಜಕುಮಾರರನ್ನು ಬೀಳಿಸಿದಲ್ಲದೆ 
ಅವನು ಹೋಗುವುದಿಲ್ಲ. ನಮ್ಮಿಬ್ಬರನ್ನೂ ಬೀಳಿಸಿ ತನ್ನ ವಚನವನ್ನುಳಿಸಿಕೊಂಡು 
ತಂದೆಯ ಬಳಿಗೆ ಹೊರಟು ಹೋಗುತ್ತಾನೆ” ಎ೦ದು ಮಾತಾಡುತ್ತಿರುವಾಗಲೇ ಮತ್ತೆ 
ಮತ್ತೆ ಆಯುಧಗಳ ಮಳೆಗರೆದು ಬೊಬ್ಬಿರಿಯುತ್ತಿರುವ ಇ೦ದ್ರಜಿತುವಿನ ಅಸ್ತಭರಕ್ಕೆ 
ಆ ಅರಸುಗುವರರಿಬ್ಬರೂ ಮೂರ್ಚೆ ಹೋದರು. ಅವರನ್ನು ಕಂಡು ತನ್ನ ಶಪಥವು 
ನೆರವೇರಿತೆಂದು ರಾವಣಿಯು ಆ ಕತ್ತಲೆಯಲ್ಲಿಯೇ ಲಂಕಾಪುರದೆಡೆಗೆ ಹೋದ. ತನ್ನ 
ತಂದೆಯ ಬಳಿಗೆ ಇಂದಜಿತುವು ಹೋಗಲು, ಇತ್ತ ವಿಭೀಷಣನು ಬಂದು ನೆಲದ 
ಮೇರೊರಗಿರುವ ಕಪಿಭಟರನ್ನು ನೋಡಿ ಮರುಗುತ್ತ ದೇವತಾರಿಯ ಬಾಣಗಳ 
ಹೊಡೆತದಿಂದ ಮೈಮರೆತು ನರಳುತ್ತಿರುವ ಲೋಕದ ಜೀವತತಿಗಳನ್ನು ಕಂಡು ಖಿನ್ನನಾಗಿ, 
“ಸಗ್ಗಿಗರ ಹಿರಿಯನು ಕೊಟ್ಟ ಅಸ್ತ್ರದಿಂದ ನಮ್ಮ ಬಲವನ್ನೆಲ್ಲ ಕೆಡವಿದ್ದಾನೆ ಎರಡೆ 
ಚಿಂತೆಗೊಳ್ಳಲೇಕೆ? ಉಳಿದ "ಜನದ ಧೈರ್ಯವನ್ನು ಕಳೆದುಕೊಳ್ಳದೆ ಒಮ್ಮನಸ್ಸಿನಿಂದ 
ಕೂಡಿ ಕಾರ್ಯತತ್ತರರಾಗಬೇಕು. ಬ್ರಹ್ಮನ ಅಸ್ತ್ರವನ್ನು ವ್ಯರ್ಥಗೊಳಿಸಲು "ನಿರ್ಧರಿಸಿ 
ಮೂರ್ಚೆಗೆ ಒಳಗಾಗಿರುವ ರಾಜಕುಮಾರರು ವೆನಾದರೋ, ಎಲ್ಲಿರುವರೋ!” ಎಂದು 
ಕೇಳಿದ. ಆಗ ಮರುತ್ತುತನು ಗಂಭೀರವಾಣಿಯಿಂದ, “ಇಂದ್ರಜಿತುವಿನ ಶಸ್ತಾಹತಿಯಿಂದ 
ನಮ್ಮ ಬಲದಲ್ಲಿ ಯಾರು ಯಾರು ಹತರಾದರು ಬಿದ್ದರು, ಉಳಿದವರು ಯಾರು 
ಎಂಬುದನ್ನು ತಿಳಿಯುವುದಕ್ಕಿಂತ ಬೇರೇನನ್ನು ಈಗ “ಮಾಡಬಹುದು?” ಎಂದು 
ಕೇಳಲು, ವಿಭೀಷಣನು ಮಾರುತಿಯ ಜೊತೆಗೆ ಆ ಕತ್ತಲೆಯಲ್ಲಿಯೇ ರಾಮಲಕ್ಷ್ಮಣರನ್ನು 
ಹುಡುಕಲು ಹೊರಟ. ಉರುಳಿದ ತಲೆಗಳು ಕೈಕಾಲುಗಳು ಅಟ್ಟೆಗಳು, ರಕ್ತದ ಕೆಸರು, 
ಮಾಂಸಮಜ್ಜೆಗಳ ರಾಸಿ, ನರಳುತ್ತ ಬಿದ್ದಿರುವ ಗಾಯಗೊಂಡ ಭಟರು ಮೇರುಗಿರಿಯಂತೆ 
ಬಿದ್ದರುವ ಕಬಂಧಗಳು, ಬಿದ್ದವರನ್ನು ತಿಂದು ನಲಿಯುತ್ತಿರುವ ಪಿಶಾಚಗಳನ್ನು ಎಡವಿ 
ತಡವಿ ಹೋಗಿ ಸುಗ್ರೀವ ಅಂಗದ ಸುಷೇಣ ಮೈಂದ ದ್ವಿವಿದ ಗಜ ಗವಯ ಶತಬಲಿಗಳು 


ಯುದ್ಧಕಾಂಡ ೮೬೯ 


ಮೈಮರೆತು ಒರಗಿರುವುದನ್ನೂ ನೀಲ ನಳರಂಥ ನಾಯಕರೂ ಬಿದ್ದಿರುವುದನ್ನು 
ನೋಡುತ್ತ ಗಾಢವಾದ ದುಃಖ ಆವರಿಸಲು ಕತ್ತಲೆಯಲ್ಲಿಯೇ ಸಮರಭೂಮಿಯಲ್ಲೆಲ್ಲ 
ಓಡಾಡಿದರು. ಇಷ್ಟು ಮಂದಿ ಕಳೆಗುಂದಿರುವುದನ್ನು ಕಂಡು ಸಂಕಟಗೊಳ್ಳುತ್ತ, 
ವಿಭೀಷಣನು ಬ್ರಹ್ಮಾಸ್ರದ ಸಾಮರ್ಥ್ಯವನ್ನು ಮಚ್ಚಿಕೊಳ್ಳುತ್ತ ಬರಲು ಜಾಂಬವನನ್ನು 
ಕಂಡರು. ಶಸ ಸ್ವಗಳ ಹೊಡತದಿಂದ ಜರ್ಜರಿತನಾಗಿದ್ದರೂ ಅವನು, “ಹನುಮಂತನು. 
ಉಳಿದಿದ್ದಾನೆಹೇ?” ಎಂದು ಕೇಳಿದ. ಅದನ್ನು ಕೇಳಿ ಆಶ್ಚರ್ಯಗೊಂಡು ವಿಭೀಷಣನು 
“ಮಿಕ್ಕೆಲ್ಲರನ್ನೂ ಬಿಟ್ಟು ಹನುಮಂತನ ಬಗ್ಗೆ ಮಾತ್ರ ಏಕೆ 'ವಿಚಾರಿಸುತ್ತಿರುವೇ” ಎನ್ನಲು, 
ಜಾಂಬವನು, “ಮಾರುತಿಯು ಸರ್ವಜೀವನಾಧಾರ, ಅವನು ಬದುಕಿದ್ದರೆ ನಾವೆಲ್ಲರೂ 
ಉಳಿದಂತೆಯೇ” ಎಂದ. ಜಾಂಬವನ ಆ ಮಾತುಗಳನ್ನು ಕೇಳಿದ ಪವನಸುತನು 
ಆನಂದದಿಂದ ಅವನ ಬಳಿ ಹೋಗಿ ಮೈದಡವಿ, ಅವನ ಕಾಲುಗಳನ್ನು ಹಿಡಿದುಕೊಂಡು 
ಸಾಂತ್ವನದ ನುಡಿಗಳನ್ನಾಡಿದ. “ಶ್ರೀರಾಮಪುರದರಸನ ಪ್ರಾಣಸ ಸಮಾನನೂ ಮೂಲೋಕ 
ಪ್ರಾಣಪ್ರಾಯನೂ ಆದ ಮರುತ್ತನಯ, ನನ್ನ ಕುಲವನ್ನುಳಿಸುವವನೇ, ಸಾಧುಗಳಿಂದ 
ಪೂಜಿತನಾದವನೇ, ಭಜಕಜನರ ಭಾಗ್ಯವೇ, ದೈತ್ಯಾವನಿದಾವನೇ, ಬಂದೆಯಾ?” 
ಎ೦ದು ಭಲ್ಲೂಕರಾಜನು ಪಾವನಿಯನ್ನು ಮನದುಂಬಿ ಹೊಗಳಿ ಸತ್ಕರಿಸಿದ. 


೩೫. ಮಾರುತಿಯು ಸಂಜೀವಿನಿಯನ್ನು ತಂದು 
ರಾಮಲಕ್ಷ ರನ್ನು ಎಚ್ಚರಸಿದುದು 


ಹಿಮಶೈಲಜಾತೆಯೇ ಕೇಳು, ಹನುಮಂತನನ್ನು ನೋಡಿ ಬ್ರಹ್ಮಪುತ್ರನಾದ 
ಜಾಂಬವಂತನು, “ನನ್ನ ಪುಣ್ಯದಿಂದಲೂ, ದೇವತೆಗಳ ಭಾಗ್ಯದಿಂದಲೂ ನೀನು 
ಉಳಿದು ಬಂದು ಪ್ರೀತಿಯಿಂದ ನನ್ನ ಮೈದಡವಿ ಸಮಾಧಾನಪಡಿಸಿದೆ; ಅದರಿಂದ 
ನನ್ನ ಶ್ರಮವೆಲ್ಲ ಹೊರಟುಹೋಯಿತು, ರಘುವೀರನ ಕಪಿಸೈನ್ಯವು ಉಳಿದುಕೊಂಡಿದೆ. 
ನೀನು ಎಲ್ಲರನ್ನೂ ಸಲಹುವ ಉಪಕ್ರಮವನ್ನೂ ನಿನ್ನ ಪರಾಕ್ರಮವನ್ನೂ ಅನುಸರಿಸಿ 
ಕಾರ್ಯಪ್ರವೃತ್ತನಾಗಬೇಕು” ಎಂದು ಪರಿಪರಿಯಾಗಿ ಕೇಳಿಕೊಂಡ. ಖಳನ 
ಅಸ್ತಶಸ್ತ ಪ್ರಹಾರದಿಂದ ನಮ್ಮ ಕಡೆಯ ಸೈನ್ಯದ ದೊಡ್ಡ ಪಾಲು ಸಕದ. ರಾಮಲಕ್ಷ್ಮಣರು 
ಮೂರ್ಜೆಹೋಗಿ ನೆಲದಲ್ಲೊರಗಿದ್ದಾರೆ. ಈಗಲೇ. ಅವರನ್ನು ಎಬ್ಬಿಸಬೇಕು, "ಆಲಸ್ಯ 
ಮಾಡಿದರೆ ಸೂರ್ಯನು ಉದಯಿಸಲು ರಕ್ಕಸ ಧಳವು ಜತಿ ನಿನ್ನ 
ಯತ್ನವು ಸಫಲವಾಗುವುದಿಲ್ಲ. ಅಷ್ಟರಲ್ಲಿಯೇ ನೀನು ಮೂರ್ಚೆ ಹೋಗಿರುವವರನ್ನು 
ಎಚ್ಚರಿಸಬೇಕು. ಶ್ರೀರಾಮನು ಆಪದೋದ್ದರಣ ಮಾಡಲೆಂದು ನರರೂಪಿನಿಂದ 
ಭೂತಳದಲ್ಲಿ ಹುಟ್ಟಿರುವನಲ್ಲದೆ ಸಾಮಾನ್ಯ ಮನುಷ್ಯನಲ್ಲ. ಆದ್ದರಿಂದ ನೀನು ಈಗಲೇ 
ಯುದ್ಧರಂಗವನ್ನು ಬಿಟ್ಟು ಹಿಮಶೈಲಕ್ಕೆ ಹೋದರೆ, ಅಲ್ಲಿನ ಕಾಂಚನಮಯವೂ 
ಅತಿ. ಎತ್ತರದ್ದೂ ಆದ ಯಷಭವೆಂಬ ಶಿಖರವೂ ಕೈಲಾಸಶಿಖರವೂ ಕಾಣಿಸುತ್ತವೆ. 
ವೀರಾಗ್ರಣಿಯೇ, ಅವೆರಡರ ನಡುವೆ ಓಷಧಿ ಪರ್ವತವಿದೆ; ಅದರಲ್ಲಿ ಸರ್ವಮೂಲಿಕೆಗಳು 


೮೭೦ ಶ್ರೀರಾಮಕಥಾಮೃತ 


ಎರಾಜಿಸುತ್ತವೆ. ಆ ಗಿರಿಯ ತುದಿಯಲ್ಲಿ ಮೃತಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ 
ಸಂಧಾನಕರಣಿ ಎಂಬ ನಾಲ್ಕು ಬಗೆಯ ದಿವ್ಯಮೂಲಿಕೆಗಳಿವೆ. ಮಾರುತಿ, ಈಗಲೇ 
ವೇಗದಿಂದ ಹೋಗಿ ಆ ಎಲ್ಲ ಮೂಲಿಕೆಗಳನ್ನೂ ತಂದು ಸತ್ತ ವಾನರರನ್ನು ಬದುಕಿಸು” 
ಎಂದು ಹೇಳಿದ. ಜಂಬೂದ್ವೀಪಕ್ಕೆ ಒಂದು ಲಕ್ಷ ಯೋಜನದ ನಡಿಗೆ, ಸಮುದ್ರ ಎರಡು 
ಲಕ್ಷ ಯೋಜನ, ಪ್ಲಕ್ಷದ್ವೀಪವು ಎರಡು ಲಕ್ಷ ಯೋಜನ, ಅದರ ಸುತ್ತಲಿರುವ ಸಾಗರವು 
ನಾಲ್ಕು ಲಕ್ಷ ಯೋಜನ, ಕುಶಕಾದ್ವೀಪವು ನಾಲ್ಕು ಲಕ್ಷ ಯೋಜನ, ಸಾಗರವು ಎಂಟು 
ಲಕ್ಷ, ಯೋಜನ ಕ್ರೌಂಚದ್ವೀಪವು ಎಂಟು ಲಕ್ಷ ಯೋಜನ, ಸಮುದ್ರವು ಹದಿನಾರು 
ಲಕ್ಷ ಯೋಜನ, ಶಾಖಾದ್ವೀಪವು ಮೂವತ್ತೆರಡು ಲಕ್ಷ ಯೋಜನ, ಶಾಲ್ಮಲಿಯು 
ಮೂವತ್ತರೆಡು ಲಕ್ಷ ಯೋಜನ, ಕಡಲು ಅರುವತ್ತನಾಲ್ಕು ಲಕ್ಷ ಯೋಜನ, - ಒಟ್ಟಾರೆ 
ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಯೋಜನದ ದೂರವಾಗುತ್ತದೆ. ಬೆಳಗಾಗುವ 
ಮೊದಲೇ ನೀನು ಅಲ್ಲಿಗೆ ಹೋಗಿ ಪರ್ವತದ ಮೇಲಿರುವ ಮೂಲಿಕೆಗಳನ್ನು ತಂದು ನಮ್ಮ 
ಕಡೆಯವರನ್ನೆಲ್ಲ ಬದುಕಿಸು. ನೀನು ಬಾಣದ ವೇಗ ಮೋಡಗಳ ವೇಗ ವಾಯುವಿನ 
ವೇಗವನ್ನು ಮೀರಿದ ಮನೋವೇಗವುಳ್ಳವನು. ಅಷ್ಟು ದೂರ ಹೋಗಿ ಸಾಹಸದಿಂದ 
ಸಂಜೀವನವನ್ನು ತಂದು ಸೂರ್ಯೋದಯಕ್ಕೆ ಮುಂಚೆಯೇ ಎಲ್ಲರನ್ನೂ ನೀನು 
ಕೃಪೆಯಿಟ್ಟು ಬದುಕಿಸಬೇಕು ನಿನ್ನಿಂದಲ್ಲದೆ ಅನ್ಯರಿಂದ ಈ ಕಾರ್ಯವಾಗುವುದಿಲ್ಲ; ನೀನು 
ಹರಬ್ರಹ್ಮರಿಗಿಂತ ಹೆಚ್ಚಾದ ಚಿನ್ನಯವಸ್ತು, ಸಕಲ ಭೂತಗಳಿಗೆ ಆಧಾರಭೂತನಾದವನು, 
ಆದ್ದರಿಂದ ಜಗತ್ತನ್ನು ಉದ್ಧರಿಸಿ, ಹಾನಿಯನ್ನು ಹೋಗಲಾಡಿಸಿ ಉದ್ಧರಿಸು” ಎಂದು 
ಹನುಮಂತನನ್ನು ಸ್ತುತಿಸಿ ನಿವೇದಿಸಿಕೊಂಡ. ಅದರಿಂದ ಆನಂದತುಂದಿಲನಾದ 
ಪವನಾತ್ಮಜನು,  ಲೋಕೋಪಕಾರದ ಮಾತುಗಳನ್ನಾಡಿದ ಭಲ್ಲೂಕರರಸನನ್ನು 
ಅಭಿನಂದಿಸಿ ಹೊರಟ. 


ರಾವಣಿಯ ದಾಳಿಯಿಂದ ಮೃತರಾದ ಕಪಿಗಳನ್ನೆಲ್ಲ ಸಲಹುವ ಆತುರ 
ಸಡಗರಗಳಿಂದ ಮರುತ್ತುತನು ಗಂಧಗಿರಿಯನ್ನೇರಿದ. ಅಲ್ಲಿಂದ ಮೇರುಪರ್ವತವನ್ನು 
ಹೋಲುವ ಮಲಯಪರ್ವತವನ್ನು ಸೇರಿ, ಅದರ ಶಿಖರದಲ್ಲಿ ಕುಳಿತು ಎದುರಿಗಿದ್ದ 
ಸಮುದ್ರವನ್ನು ನಿಟ್ಟಿಸಲು ಅಲೆಗಳ ಉಪಟಳವಿಲ್ಲದಿದ್ದರೂ ಸಾಗರವು ನಡುಗಿತು. ಆನಂತರ 
ಮಾರುತಿಯು ತನ್ನೆರಡೂ ಪಾದಗಳನ್ನು ನೆಲದ ಮೇಲೂರಿ, ತನ್ನ ಕೈಗಳನ್ನುಜ್ಜಿಕೊಳ್ಳುತ್ತ. 
ಕಿವಿಗಳನ್ನು ಮುದುರಿಕೊಂಡು ತನ್ನ ಹೃದಯಕಮಲದಲ್ಲಿ ಮರುತನನ್ನು ತುಂಬಿಕೊಂಡು, 
ಉಸಿರನ್ನು ಬಿಗಿಹಿಡಿದು, ಚಿತ್ತದಲ್ಲಿ ರವಿಕುಲಾಂಬರಚಂದನ ಪಾದಗಳನ್ನು 
ಸ್ಥಾಪಿಸಿಕೊಂಡು ಹಾರಲು ಅನುವಾಗಿ ದೇಹವನ್ನು ತೂಗಿಸಿ ಒಮ್ಮೆಲೇ ಸಮುದ್ರದ 
ಮೇಲೆ ನೆಗೆದು ಭೂಮಿಯಿ೦ದ ಮೇಲೇರಿ ಗಗನ ಮಾರ್ಗವನ್ನು ಹಿಡಿದು ಸಾಗಿದ. 
ಅವನ ವೇಗದಿಂದಾಗಿ ಬೆಟ್ಟಗಳು ನಡುಗಿದುವು, ಭೂಮಿ ಕಂಪಿಸಿತು, ರಕ್ಕಸಪುರಿಯು 
ಆ ರಾತ್ರಿಯಲ್ಲಿ ಅದುರಿತು. ಶಿವನಿರುವ ಜಾಗಕ್ಕೆ ಹೋಗುತ್ತಿದ್ದೇನೆ ಎಂಬ ಉತ್ಸಾಹದಿಂದ 
ಕಾಲುಗಳನ್ನೂ ತೋಳುಗಳನ್ನೂ ಚಾಚಿಕೊಂಡು ಹಾರುತ್ತ ಸಾಗಿದ. ಆಗ ಲಂಕೆಯು 
ಗಜಬಜಗೊಂಡಿತು, ಅದರಿಂದ ರಾವಣನ ನಿದ್ರೆ ಕೆಟ್ಟು ಅವನು ಇದೇನೆಂದು ಕಂಗೆಟ್ಟ 


ಯುದ್ಧಕಾಂಡ ೮೭೧ 


ವ್ಯಾಧಕುಲವು ಭೀತಿಗೊಂಡು ದೇವರನ್ನು ಭಜಿಸಲು ತೊಡಗಿತು. ರೆಕ್ಕೆಗಳು ಮೂಡಿರುವ 
ಪರ್ವತವೋ, ನಕ್ಷತ್ರಗಳೆಲ್ಲ ಓಟ್ಟಾಗಿ ಹಾರಿ ಬಂದಿವೆಯೋ, ಸಾಕ್ಷಾತ್‌ ಪರಶಿವನೇ 
ಆಕಾಶಪಥದ ಮೂಲಕ ತನ್ನ ಮನೆಗೆ ಹೋಗುತ್ತಿರುವನೋ, ಪಕ್ಷಿರಾಜನು ತನ್ನ 
ಗೂಡಿನ ಕಡೆ ಹಾರಿ ಹೋಗುತ್ತಿರುವನೋ ಎಂಬಂತೆ ಆ ಅಗ್ಗಿಮಿತ್ರಸುತನು ಮನಸ್ಸಿನ 
ವೇಗದ ಎರಡರಷ್ಟು ಜೋರಾಗಿ ಹಾರಿ ಹೋಗುತ್ತಿದ್ದ. ಇದು ಹಿಮಾಲಯ, ಮತ್ತಿದು 
ಮೈನಾಕ, ಇದೇ ಮೇರು, ಇದೇ ಮಂದರ, ಇದೇ ಲವಣ ಸಮುದ್ರ, ಇದೇ ಕುಶದ್ವೀಪ, 
ಇದು ಕೌಂಚಪರ್ವತ, ಇದು ಶಾಖಾದ್ವೀಪ, ಇದು ಕೈಲಾಸಪರ್ವತವಾದರೆ, ಇದು 
ವೃಷಭಪರ್ವತವೇ ತಾನೇ! ಹೀಗೆ ಹಾರಿ ಶ್ರೇತದ್ದೀಪಕ್ಕೆ ಬ೦ದ. ಸಾತ್ವಿಕ ಗುಣವೇ ಸಮುದ್ರ 
ರೂಪವನ್ನು ಪಡೆಯಿತೋ, ರಾಜೀವಾಕ್ಷನ ಯಶೋರಾಶಿಯು ಹರಡಿಕೊಂಡಿದೆಯೋ 
ಎಂಬಂತೆ ಹಾಲ್ಲಡಲು ಕಾಣಿಸಿತು. ಆ ಮಹಾಸಾಗರವನ್ನು ನೋಡುತ್ತ ಅನಿಲಾತ್ಮಜನು 
ಜಾಂಬವಂತನು ಪ್ರೇಮದಿಂದ ಹೇಳಿದ ಜಾಗದ ಗುರುತನ್ನು ಚಾತುರ್ಯದಿಂದ 


ಕಂಡುಕೊಂಡ. 


ಕಾಮಹರಶೈಲ ವೃಷಭಾಚಲಗಳ ಮಧ್ಯದಲ್ಲಿ ಸೋಮ ಎಂಬ ಮಹಾಪರ್ವತವು 
ಕಾಣಿಸಿತು. ಹುಟ್ಟುವ ಕಾಲದಲ್ಲಿ ಒಬ್ಬರನ್ನೊಬ್ಬರು ಕಾಣದ ರೀತಿಯಲ್ಲಿ ಬ್ರಹ್ಮನು 
ಎಲ್ಲರನ್ನೂ ನಿರ್ಮಾಣ ಮಾಡಿದ. ಇಲ್ಲಿ ಮೂಲಿಕೆಗಳಿಗೆ ಹುಡುಕಾಟ ಮಾಡುತ್ತೇನೆ 
ಎ೦ದು ಹನುಮಂತನು ಸಂತಸದಿಂದ ಬಂದು ನೋಡಲು ಎರಡೂ ಕಡೆಗಳಲ್ಲಿ 
ಗಿರಿಗಳು ರಾರಾಜಿಸುತ್ತಿದ್ದುವು. ಇದೇ ಔಷಧಾದ್ರಿಯೆಂದು ನಿಷ್ಠ್ಕರ್ಷಿಸಿ ಆ ಪರ್ವತವನ್ನು 
ಹತ್ತುವ ಭರಕ್ಕೆ ಭಯಗೊಂಡ ಹಾಗೆ ಮೂಲಿಕೆಯ ಸಸ್ಯಗಳೆಲ್ಲ ತಾವಿರುವ 
ಜಾಗಗಳಲ್ಲಿಯೇ ನೆಲದಲ್ಲಿ ಅಡಗಿಕೊಂಡು ಕಾಣಿಸದಾದುವು. ಬ್ರಹ್ಮಕೋಶವನ್ನು 
ರಜತಮಂದಿರನ್ನು ಕಂಡೆ, ಚಕ್ರಾಲಯವನ್ನೂ ಹರನು ಬಾಣ ಬಿಡುವುದನ್ನೂ ನೋಡಿದೆ. 
ಹಯವದನನನ್ನೂ ಬ್ರಹ್ಮಶೀರ್ಷಗಳನ್ನೂ ನೋಡಿದೆ, ಯಮದೂತರ ಆಲಯಗಳನ್ನೂ 
ಕುಬೇರನ ನಾಡನ್ನೂ, ಸೂರ್ಯಾಸ್ತ ಸೂರ್ಯೋದಯಗಳಿಲ್ಲದ ಬ್ರಹ್ಮಲೋಕವನ್ನು 
ನೋಡಿದೆ, ಶಂಕರನ ಬಿಲ್ಲನ್ನು ನೋಡಿದೆ. ಭೂಮಿಯ ನಾಭಿಯೇ ಕೈಲಾಸಪರ್ವತ. 
ಹಿಮಶೈಲದಲ್ಲಿ ಶೋಭಿಸುವ ವೃಷಭಗಳನ್ನು ಕಂಡು, ತೇಜೋರೂಪದ ಗಿರಿಗಳನ್ನೇರಿ 
ಬರಲು ನೋಡಿದರೆ ಮೂಲಿಕೆಗಳು ಕಾಣುತ್ತಿಲ್ಲವಲ್ಲ! ಜಾಂಬವಂತನೇನು ಸುಳ್ಳಾಡಿದನೇ! 
ಅಥವಾ ನಾನೇ ದಿಕ್ಕು ತಪ್ಪಿ ಬೇರೆ ಕಡೆಗೆ ಬಂದುಬಿಟ್ಟೆನೋ! ಈಗ ಆಲೋಚಿಸುತ್ತ 
ನಿಂತುಕೊಳ್ಳುವ ಸಮಯವಲ್ಲ, ಇಲ್ಲಿ ಯಾರೂ ಕುರುಹುಗಳನ್ನು ಹೇಳುವವರಿಲ್ಲ. 
ಸುತ್ತಲಿನ ಪರ್ವತಗಳೆಲ್ಲ ಮೌನವಾಗಿವೆ! ನಾನು ತಡಮಾಡಿದರೆ ಸೂರ್ಯನು ಹುಟಬಿಟ್ಟರೆ 
ಪಟ್ಟ ಶ್ರಮವೆಲ್ಲವೂ ವ್ಯರ್ಥವಾಗಿಬಿಡುತ್ತದೆ. ಇದನ್ನು ಹೇಗೆ ಪರಿಹರಿಸಿಕೊಳ್ಳುವುದು? 
ಎಂದು ಕ್ಷಣ ಚಿಂತಿಸಿ ಆ ಪರ್ವತವನ್ನೇ ಕಿತ್ತುಕೊಂಡು ಹೋಗಲು ನಿಶ್ಚಯಿಸಿದ. 
ಅಬ್ಬಾ, ಮಾರುತಿಯ ಶೌರ್ಯವೇ! ಬ್ರಹ್ಮ ಇಂದ್ರ ಮುಂತಾದವರ ಬೇಡಿಕೆಯನ್ನು 
ನೆರವೇರಿಸಲೋಸುಗ ರಘುವರನು ಮನುಜರೂಪದಲ್ಲಿ ಅವತರಿಸಿದ್ದಾನೆ; ಅವನ 
ಪಾದಸೇವೆಗೆ ಈ ಬೆಟ್ಟಗಳು ಹೊರತಾಗಿ ನಿಂತಿವೆಯಲ್ಲ! ತೊಂದರೆ ಕೊಡದಿದ್ದರೆ 


೮೭೨ ಶ್ರೀರಾಮಕಥಾಮೃತ 


ಯಾರೂ ಸ್ಪಂದಿಸುವುದಿಲ್ಲ ಎಂದುಕೊಳ್ಳುತ್ತ ಆ ಕತ್ತಲಲ್ಲಿಯೇ ಪರ್ವತಗಳನ್ನು ಕೀಳಲು 
ಹನುಮನು ಅನುವಾದ. ತನ್ನೆರಡೂ ಕೈಗಳಿಂದ ಬೆಟ್ಟದ ಶಿಖರವನ್ನು ಹಿಡಿದುಕೊಂಡು 
ಅಲ್ಲಾಡಿಸಿ ಕೀಳಲು ನಿರಿನಿಟಿಲುನಿಟಲೆಂದು ಸದ್ದುಮಾಡುತ್ತ ಬೇರುಸಮೇತ ಬೆಟ್ಟಗಳು 
ಕಿತ್ತುಬರಲು ಭೂಮಿಯೆಲ್ಲ ನಡುಗಿಹೋಯಿತು, ವಾಸುಕಿಯು ತಲೆ ಕೊಡಹಿದ, 
ಕಾಡುಪ್ರಾಣಿಗಳು ಭಯದಿಂದ ಅರಚಿಕೊಳ್ಳುತ್ತಿರಲು ಕಿತ್ತ ಬೆಟ್ಟಗಳನ್ನು ಹಿಡಿದು ಆಕಾಶಕ್ಕೆ 
ಹಾರಿ ವಾಯುಮಾರ್ಗದಲ್ಲಿ ಸಾಗಲು ದೇವೇಂದ್ರನೇ ಮೊದಲಾದವರೆಲ್ಲ ವಿಸ್ಮಿತರಾದರು! 
ಅನಾಯಾಸದಿಂದ ಬೆಟ್ಟಗಳನ್ನು ಕಿತ್ತು ಅವುಗಳೊಡನೆ ಹಾರಿಹೋಗುತ್ತಿರಲು, ಇತ್ತ 
ದಶಶಿರನು ಈ ವಿಷಯವನ್ನು ಕೇಳಿ ಇಂದ್ರಜಿತುವೇ ಮುಂತಾದ ಮುಖ್ಯರನ್ನು ಕರೆದು 
ಹನುಮಂತನನ್ನು ತಡೆಯಲು ಆಜ್ಞಾಪಿಸಿದ. ಅವರೆಲ್ಲ ಕೋಪದಿಂದ ಕುಂತ ಮುದ್ಗರ 
ಮುಸಲ ಪಾಶ ಮುಂತಾದ ಆಯುಧಗಳನ್ನು ಹಿಡಿದು ಅವನು ಮುಂಬರಿಯಂತೆ 
ತಡೆಯಲು ಪ್ರಯತ್ನಿಸಿದರು. ಆಂಜನೇಯನ ಎರಡೂ ಕೈಗಳಲ್ಲಿ ಪರ್ವತಗಳು! 
ಅವುಗಳನ್ನು ಹೊತ್ತು ಅಸುರರನ್ನು ನಿವಾರಿಸಿಕೊಳ್ಳುವುದು ಹೇಗೆ) ದಾನವರಾದರೋ 
ಉರುಬೆಯಿಂದ ಅಡ್ಡ ಬರುತ್ತಿದ್ದಾರೆ, ಈ ದೈತ್ಯಸಮುದ್ರವನ್ನು ಮತ್ತಾವ ದಾರಿಯಲ್ಲಿ 
ದಾಟಬಹುದು? ಆಕಾಶಮಾರ್ಗದಲ್ಲಿ ಸಾಗಿದರೆ ಇವರನ್ನು ನಿಷ್ಠಲಗೊಳಿಸಬಹುದು 
ಎ೦ದು ಚಿಂತಿಸಿ ಪ್ರಭಂಜನಪುತ್ತನು, ತನ್ನ ಕೈಗಳೆರಡೂ ಹೊತ್ತಿರುವುದರಿಂದ ಉಳಿದ 
ಬಾಲವನ್ನೇ ಬಳಸಿಕೊಳ್ಳಬೇಕೆಂದು ಬಗೆದು ಬಾಲವನ್ನು ಕುರಿತು, “ನನಗೆ ಎಲ್ಲ 
ಕಾಲಗಳಲ್ಲಿಯೂ ಸಹಾಯಕ್ಕೆ ಬರುವ ಸ್ನೇಹಿತನು ನೀನೊಬ್ಬನೇ ಎಂದು ಅನೇಕ ಬಾರಿ 
ಪರಾಕ್ರಮದಿಂದ ಹೋರಾಡಿ ಗೆಲ್ಲಲು ಸಹಾಯಮಾಡಿದ್ದೀಯೆ. ಈಗ ನೀನು ನನಗೆ 
ಸಹಾಯಮಾಡದಿದ್ದರೆ ಅಪಕೀರ್ತಿಯುಂಟಾಗುತ್ತದೆ, ರಾಮನ ಗುಣಕ್ಕೆ ದೋಷವು 
ಅಂಟುತ್ತದೆ. ಈ ಇರುಳಿನಲ್ಲಿ ರಾಕ್ಷಸರು ಅಡ್ಡಲಾಗಿ ಬಂದು ಅಡರಿದ್ದಾರೆ, ಆದ್ದರಿಂದ 
ಎದುರಿಗೆ ಬರುವ ದಾನವರನ್ನು ಬಡಿದು ಹಾಕುತ್ತ ನನಗೆ ದಾರಿಯನ್ನು ಬಿಡಿಸು” ಎಂದು 
ಕೇಳಿಕೊಂಡ. ಹೀಗೆ ತನ್ನ ಬಾಲಕ್ಕೆ ಬುದ್ಧಿ ಕಲಿಸಿದ. ಅದರಂತೆ ಹನುಮಂತನ ಬಾಲವು 
ಎದುರಾದ ರಕ್ಕಸರನ್ನು ಬರಸಿಡಿಲಿನಂತೆ ಬಡಿದು ಬೀಳಿಸುತ್ತಿತ್ತು. ವಾಸುಕಿಯಂತೆ 
ಕೋಪ ಹ್‌ a ef ಬದ್ಧವೈ ರದಿಂದ ಸಿಕ್ಕಿದವರನ್ನು "ನಿಿನಿಟಲುನಿಟಿಲೆಂದು 
ಮುರಿದು ಹಾಕುತ್ತ, ಅವರ ಕೈಗಳಲ್ಲಿದ್ದ. ಆಯುಧಗಳನ್ನು ಿತ್ರೆಸೆದು ದಾನವರ ಬಲವನ್ನು 
ಕುಂಠಿತಗೊಳಿಸಿತು. ಈ ವಿಶಿಷ್ಟವಾದ ಅದ್ಭುತ ಯುದ್ಧದಲ್ಲಿ ದಾನವರ ಆಯುಧಗಳನ್ನೆಲ್ಲ 
ನಿರ್ವೀರ್ಯಗೊಳಿಸಿದರೂ ಹೊಸ ಶಸ್ತ್ರಾಸ್ತ್ರಗಳನ್ನು ತಗೆದುಕೊಂಡು ದಾನವರು ದಾಳಿ 
ಮಾಡುತ್ತಿದ್ದರು. ಜೊತೆಗೆ, ತಮ್ಮ ಕೈಗಳಿಂದಲೇ ಹನುಮಂತನನ್ನು ಅಡ್ಡಗಟ್ಟಲು ಪ್ರಯತ್ನಿಸಿ, 
ಸೂರ್ಯನನ್ನು ಕೇತುವು ನು ವಂತೆ ಅ೦ಜನಾಸುತನನ್ನು hf ನಟ 
ದಾರಿಗೆ ಅಡ್ಡವಾಯಿತೋ ಆಗ ಹನುಮನ ಬಾಲವು "ಕೋಪದಿಂದ ಅಸುರರಲ್ಲಿ 
ಒಬ್ಬೊಬ್ಬರನ್ನೂ ಅಪ್ಪಳಿಸಿ ಕೆಡವುತ್ತಿತ್ತು. ಅಲ್ಲದೆ, ಹನುಮನು ತನ್ನ ಕಾಲುಗಳಿಂದ 
ಬಂದ ದಾನವರನ್ನು ಒದ್ದು ಕೆಡಹುತ್ತ ಮುನ್ನಡೆಯುತ್ತಿದ್ದ. ಹೀಗೆ ಅಸುರಸಂತತಿಯನ್ನು 
ನಿವಾರಿಸಿಕೊಂಡ ಹನುಮನು ಸಮರಾಂಗಣದ ಹತ್ತಿರ ಬಂದಾಗ, ಆ ಪರ್ವತದಲ್ಲಿದ್ದ 


ಯುದ್ಧಕಾಂಡ ೮೭೩ 


ಮೂಲಿಕೆಗಳ ವಾಸನೆಯು ಬೀರಿದ ಕ್ಷಣವೇ ಬಿದ್ದಿದ್ದ ವಾನರರು ಒಬ್ಬೊಬ್ಬರಾಗಿ 
ಮೇಲೆದ್ದರು. ಗಂಧವಾಹಕುಮಾರನು ಸಂಜೀವಿನಿಯನ್ನು ತಂದನೆಂದು ವಾನರರೆಲ್ಲ 
ಆನಂದತುಂದಿಲರಾದರು. ಆ ಹೊತ್ತಿಗೆ ಹನುಮಂತನು ಪರ್ವತವನ್ನು ತಂದು 
ಜಾಂಬವಂತನ ಮುಂದಿರಿಸಿದ. ಆಯುಧಗಳು ಮುರಿದು ಮೈಗೆ ನಾಟಿಕೊಂಡಿದ್ದುವೆಲ್ಲ 
ತಾವಾಗಿ ಹೊರಬಂದು ಅಂತಹ ವಾನನರು ನಿಶ್ವಲ್ಕರಾದರು. ಇಬ್ಬರು ರಾಜಕುಮಾರರೂ 
ಅರೆನಿಮಿಷದಲ್ಲಿ ಎಚ್ಚೆತ್ತರು. ರಾವಣಿಯ ಬಾಣಗಳಿಂದ ಹತರಾಗಿದ್ದವರೆಲ್ಲ ಹೊಸ 
ಚೈತನ್ಯದಿಂದ ಮೇಲೆದ್ದರು. ಇದಕ್ಕೆ ಕಾರಣನಾದ ಪಾವಮಾನಿಯನ್ನು ಸ್ತುತಿಸಿ ಭೇರಿಗಳನ್ನು 
ಹೊಡೆದು ಸಡಗರಿಸಿದರು. ಕೈಗಳರಡರಲ್ಲಿ ಪರ್ವತಗಳನ್ನು ಹಿಡಿದುಕೊಂಡು, ಲಂಕೆಯ 
ಬಳಿ ಅಡ್ಡಲಾಗಿ ಬಂದ ದಾನವಸೇನೆಯನ್ನು ತನ್ನ ಕಾಲುಗಳು ಮತ್ತು ಬಾಲದಿಂದಲೇ 
ಎದುರಿಸಿ ಅವರನ್ನೆಲ್ಲ ದೂರೀಕರಿಸಿ ಸಂಜೀವಿನಿಯಿಂದ ಬಿದ್ದರವರೆನ್ನಿಬ್ಬಸಿದ 
ಮರುತ್ತುತನ ಮಹಾ ಸಾಹಸವನ್ನು ದೇವತೆಗಳೂ ಪರಿಪರಿಯಿಂದ ಕೊಂಡಾಡಿದರು. 
“ಜಯ ರಾಮಪುರದರಸನ ಅಪರಾವತಾರ, ಮುನಿಭಯನಿವಾರಣ, ಜಗತ್ತಾಣನ೦ದನ, 
ತಿರೆಯನ್ನು ಪೊರೆವ ಮಂಗಳಮೂರ್ತಿ, ಫ್ಲವಗಕುಲಚಕ್ರವರ್ತಿ, ಜಯತು ಜಯತು” 
ಎಂದು ಹೂಮಳೆಯನ್ನು ಸುರಿಸಿದರು. 


೩೬. ಕಪಿಕುಲತಿಲಕರು ಲಂಕೆಗೆ ಬೆಂಕಿಯಿಟ್ಟುದು 


ಹಿಮಶೈಲಜಾತೆಯೇ ಕೇಳು, ಆಂಜನೇಯನು ಅಪ್ರತಿಮ ಸಾಹಸದಿಂದ 
ತಂದ ದಿವ್ಕೌಷಧಿಯ ವಾಸನೆಯು ಸೂಸಿದಾಕ್ಷಣವೆ, ನಿದ್ದೆ ತಿಳಿದೆದ್ದವರ ಹಾಗೆ 
ಯುದ್ಧೋತ್ಸಾಹದಿಂದ ಕೂಗುತ್ತಿರಲು ತರಣಿತನಯನು ಅವರನ್ನು ಕುರಿತು 
ಮೃದುನುಡಿಗಳಿಂದ, “ಘಟಕರ್ಣನು ಸತ್ತ, ಅವನ ಪುತ್ರಸಮುದಾಯವೂ ಅಳಿಯಿತು, 
ಮಹಾ ಯೋಧಾಗ್ರಗಣ್ಯರೆಲ್ಲರೂ ಮಡಿದರು. ಈಗ ದಶಕಂಠ ಮತ್ತು ಮೇಘನಾದ 
ಇಬ್ಬರು ಕುಬುದ್ಧಿಗಳವರು ಉಳಿದುಕೊಂಡಿದ್ದಾರೆ; ಅವರಿಬ್ಬರನ್ನೂ ಬೀಳಿಸಿದರೆ 
ನಮ್ಮ ಮಹಾರಾಜರ ಮನೋರಥ ನೆರವೇರಿದಂತೆಯೇ. ಹಾಗೆ ಮಾಡಲು ಇದು 
ಸುಸಮಯ” ಎಂದು ಹೇಳಿದ. ಆನಂತರ, “ಸಂಜೀವಿನಿಯಿರುವ ಈ ಎರಡು 
ಬೆಟ್ಟಗಳ ವಾಸನೆಯಿಂದ ಅಸುರರ ಕಡೆಯ ಸತ್ತಿರುವವರೆಲ್ಲರೂ ಮತ್ತೆ ಎದ್ದು 
ಕೂತರೆ ಅವರನ್ನು ಎದುರಿಸುವುದು ನಮಗೆ ಅಸದಳವಾಗುತ್ತದೆ. ಆದ್ದರಿಂದ ಆ 
ಎರಡು ಶೈಲಗಳನ್ನು ಹೇಗಿತ್ತೋ ಹಾಗೆ ಇಟ್ಟು ಬರುವುದು ಕ್ಷೇಮ” ಎಂದು ಹೇಳಲು 
ಅ೦ಜನಾತನಯನು ನಿಮಿಷಾಂತರದಲ್ಲಿ ಆ ಪರ್ವತಗಳನ್ನು ಯಥಾಸ್ಥಾನದಲ್ಲಿರಿಸಿ 
ಬಂದನು. ಆಮೇಲೆ ಸುಗ್ರೀವನ ಸೂಚನೆಯಂತೆ ಕಪಿಗಳೆಲ್ಲರೂ ಸೇರಿ ರಣರಂಗದಲ್ಲಿ 
ಅಳಿದ ರಕ್ಕಸರ ದೇಹಗಳನ್ನು ಎಳೆದೆಳೆದು ಸಮುದಕ್ಕೆಸೆದರು. “ನೇಸರ ಉದಯದ 
ಬಳಿಕ ರಕ್ಕಸರು ಎದ್ದು ಯುದ್ಧಕ್ಕೆ ಬಂದರೆ ಘೋರಯುದ್ದವಾಗುವುದು. ಅದನ್ನು 
ನಿಲ್ಲಿಸಲು ಭೀಮಬಲರಾದವರು ಲಂಕೆಯನ್ನು ಹೊಕ್ಕು ಸಾಮಭೇದೋಪಾಯಗಳಿಂದ 


೮೩೪ ಶ್ರೀರಾಮಕಥಾಮೃತ 


ದೈತ್ಯಸಂದೋಹವನ್ನು ಸ೦ಹರಿಸಿ ಕಾಮಚರರ ಸೊಲ್ಲನ್ನು ಅಡಗಿಸಬೇಕು.” ಎಂದು 
ಆತನು ಎಲ್ಲ ಕಪಿಗಳೆದುರಿಗೆ ಸೂಚಿಸಲು “ಅತಿಬಲರೂ ಸಾಹಸಿಗಳೂ ಯಾರಿದ್ದೀರಿ? 
ವೀರತ್ವದಿ೦ದ ದೊಂದಿಗಳನ್ನು ಹಿಡಿದುಕೊಂಡು ಲಂಕಾನಗರಕ್ಕೆ ಹೋಗಿ ನಗರವನ್ನು 
ಆವರಿಸಿಕೊಂಡು, ಅಲ್ಲಿರುವ ಸಾಮಗ್ರಿಸರಂಜಾಮುಗಳನ್ನು ಸುಟ್ಟು, ದುರ್ಗದಲ್ಲಿರುವ 
ಖಳರ ಕುಲವನ್ನು ತರಿದಿಡಬೇಕು” ಎಂದು ಸುಗ್ರೀವನು ತನ್ನ ಸೇನೆಗೆ ಆಜ್ಞಾಪಿಸಿದ. 


ಈ ಮಾತುಗಳನ್ನು ಕೇಳಿದ ಕಪಿವೀರರು ಕೈಯಲ್ಲಿ ಉಲ್ಕೆಗಳಂತಿರುವ 
ದೊಂದಿಗಳನ್ನು ಹಿಡಿದು ಸಿಡಿಲ ಮಕ್ಕಳಂತೆ ಬೊಬ್ಬಿಡುತ್ತ ನಾಲ್ಕೂ ದೆಸೆಗಳಲ್ಲಿ 
ಕೋಟೆಯ ಒಳಗೆ ನುಗ್ಗಿದರು. ಕಂಡವರನ್ನು ಹಿಡಿದು ಬಡಿದು, ಮನೆಮನೆಗೆ ನುಗ್ಗಿ 
ಒಂದನ್ನೂ ಬಿಡದೆ ಬೆಂಕಿಗೆ ಆಹುತಿಯಿತ್ತು ಭೋರ್ಮೊರೆಯಲು ಆ ನಗರಾಧ್ಯಕ್ಷ 
ಎರೂಪಾಕ್ಷನು ನೋಡಿ ಭಯದಿಂದ ಕಂಗೆಟ್ಟ “ನಮ್ಮ ದೇವತೆಗಳಿಗೆ ಬಲಿಗೊಡಲು 
ಮೊದಲನೆಯವನು ನೀನೆ' ಎಂದು ಕಪಿನಾಯಕರು ಅಚ೦ಚಲ ಭಕ್ತಿಯಿಂದ ಎಲ್ಲ 
ವಸ್ತುಗಳನ್ನೂ ಇರಿಸಿದ್ದ ಗೋಪುರ ಪ್ರಾಕಾರ ತೋರಣಗಳಲ್ಲಿದ್ದ ಸೌಧಗಳನ್ನು ಬೆಂಕಿಗೆ 
ಅರ್ಪಿಸಿದರು. ಅಗರು ಚಂದನ ಮರಗಳಿಂದ ರಚಿಸಿದ್ದ ಮನೆಗಳೆಲ್ಲವೂ ಧಗಧಗನೆ 
ಉರಿದುವು. ರತ್ನಮಯವಾದ ಗೋಪುರಗಳು ಸಿಡಿದು ಬೀಳುತ್ತಿದ್ದುವು. ಚೆಲುವಾಗಿ 
ಕಟ್ಟಿದ್ದ ಮನೆಗಳೆಲ್ಲ ಉರಿದು ಬೂದಿಯಾದುವು. ರತ್ನಗಳಿಂದಲೂ ಹವಳಗಳಿಂದಲೂ 
ಅಲಂಕರಣಗೊಂಡು, ಸೂರ್ಯನಂತೆ ಹೊಳೆಯುತ್ತ, ಕ್ರೌಂಚ ನವಿಲುಗಳ ಕೂಗುಗಳಿದ 
ಕೂಡಿ ಮನೋಹರವಾಗಿದ್ದ ಮಹಲುಗಳು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿಯಾದುವು. 
ರಥಕುದುರೆ ಆನೆ ಗೈವೇಯಕಗಳೆಲ್ಲ ಅಗ್ನಿಯಿಂದ ದಗ್ಗವಾದುವು. ಕವಚ ಕುಂಡಲಗಳು 
ನೋಡನೋಡುತ್ತಿದ್ದಂತೆ ಬೂದಿಯಾದುವು; ನಾನಾ ಬಗೆಯ ಆಯುಧಗಳು ಧಗಧಗನೆ 
ಉರಿದು ಕರಿಕಲಾದುವು. ಅನೆಕುದುರೆಗಳ ಚರ್ಮವೂ ಬಿಲ್ಲುಬಾಣಗಳೂ ಉರಿದು 
ಬಿದ್ದುವು. ನಗರದಲ್ಲಿ ಬೆಂಕಿಯ ಜ್ವಾಲೆಗಳು ಎಲ್ಲೆಡೆ ಹರಡಿ ರಾಜಾಲಯಗಳನ್ನು ನುಂಗಿ 
ದಿವ್ಯವಾದ ಗೋಪುರಗಳನ್ನುರುಳಿಸುತ್ತ ಮನೆಗಳೊಳಗೆ ಹರಡಲು, ಮಲಗಿದ್ದವರನ್ನು 
ಮೊದಲು ಆಹುತಿ ಪಡೆದುವು. ರತ್ತಮಯವಾಧ ವಾತಾಯನಗಳು, ವಜ್ರಗಳಿ೦ಂದಲೂ 
ಚಿನ್ನದಿಂದಲೂ ಮಾಡಿದ ಬಾಗಿಲುಗಳೂ ಮರಕತದ ಕವಾಟಗಳೂ ತೋರಣಗಳೂ 
ಸುಂದರವಾದ ಚಿತ್ರಿಕೆಗಳೂ ಕೆಂಪಾಗಿ ಉರಿಯುತ್ತ ಬಿದ್ದುವು. ಎಲ್ಲವನ್ನೂ ಇಲ್ಲವಾಗಿಸುತ್ತ 
ಬೆ೦ಕಿಯು ಸರಸರನೆ ಮುನ್ನುಗ್ಗುತ್ತ ಲಂಕೆಯನ್ನು ವಶಕ್ಕೆ ತೆಗೆದುಕೊಳ್ಳುತ್ತ ಸಾಗಿತು. 
ಉರಿಯುವ ಬೆಂಕಿಯ ಭೀತಿಯಿಂದ ದಾನವರು ತಮ್ಮ ಮನೆಗಳನ್ನು ಬಿಟ್ಟು ಹೊರಗೆ 
ಬಂದು ಕೂಗುತ್ತಿದ್ದರೆ, ಒಳಗಿನಿಂದ ಮಕ್ಕಳನ್ನು ಕೈಗಳೊಳಗೆ ಇರುಕಿಸಿಕೊಂಡು 
ಹೆಂಗಸರು ಪಾರಾಗಲು ಪ್ರಯತ್ನಿಸುತ್ತಿದ್ದರು. ಬೆಂಕಿಯ ಉರುಬೆಯಿಂದ ಲಾಯಗಳಲ್ಲಿ 
ತಮಗೆ ಕಟ್ಟಿದ್ದ ಹಗ್ಗಗಳಿಂದ ಬಿಡಿಸಿಕೊಂಡು ಬ೦ದ ಆನೆ ಕುದುರೆ ಕತ್ತೆಗಳ ಕಿರಿಚಾಟವು 
ಲಂಕಾನಗರಿಯನ್ನು ಆವರಿಸಿತು. ಆನೆಗಳು ಫೀಳಿಡುತ್ತ ಓಡುತ್ತ ಮುಂದಿರುವ 
ಕುದುರೆಗಳನ್ನು ಕಂಡು ಬೆಚ್ಚಿ ಹಿಂದಿರುಗುತ್ತಿದ್ದುವು. ಅವುಗಳನ್ನು ಕಂಡ ಕುದುರೆಗಳೂ 
ಅಂಜಿಕೆಯಿಂದ ಹೇಷಾರವ ಮಾಡುತ್ತ ದಿಕ್ಕುದಿಕ್ಕಿಗೆ ಓಡಿದರೂ ಎಲ್ಲಡೆ ಬೆಂಕಿಯ 


ಯುದ್ಧಕಾಂಡ ೮೭೫ 


ಜ್ವಾಲೆಯನ್ನು ನೋಡಿ ಅಡಗಲು ತಾವಿಲ್ಲದೆ ಜ್ವಾಲೆಗಳಿಗೆ ಆಹುತಿಯಾಗುತ್ತಿದ್ದುವು. 
ಜಂಟ ಕತ್ತೆಗಳೂ ತಪ್ಪಿಸಿಕೊಳ್ಳಲು ಎಡೆಯಿಲ್ಲದೆ ಬೆಂಕಿಗೆ ತುತ್ತಾದುವು. ನಿಡುಗಾಲ 
ಮಾಡಿದ ಬ್ರಹ್ಮದ್ರೋಹ, 'ದೇವತಾವಿರೋಧಗಳ ಪಾ ಪಾತಕ ಹಾಗೂ ತರುಣಿಯರನ್ನು 
ಬಲವಂತವಾಗಿ ತಂದ ಅಮಂಗಳವು ಸೇರಿ ದಶಶಿರನನ್ನು ತಿನ್ನುವ ರೀತಿಯಲ್ಲಿ 
ಬೆಂಕಿಯು ಆವರಿಸುತ್ತಿತ್ತು. ಅಯ್ಯೋ ಪಾಪ, ಉಳಿದ ನಗರವಾಸಿಗಳು ಪರಪಾಪದಿಂದ 
ಸಂಕಟಗೊಳ್ಳುವಂತಾಯಿತು! ಮುಂದೇನು ಗತಿಯೋ ಎಂದು ಆ ನಗರದ ಮಕ್ಕಳೂ 
ಮುದುಕರೂ ಕಂಗೆಟ್ಟು ನಲುಗಿದರು. ಈ ಜಗತ್ತಿನಲ್ಲಿ ಒಬ್ಬನು ಮಾಡುವ ಕೇಡು 
ಅದನ್ನು ತಡೆಯದ ಅವನು ಆಳುವ ಪ್ರಜೆಗಳೆಲ್ಲರಿಗೂ ಕ೦ಟಕವಾಗುವ ಪರಿಯು 
ವಿಚಿತ್ರವಾದುದು. ತಾನು ಹಗರಣದಲ್ಲಿ ಸಿಲುಕಿ ತನ್ನ ಕುಲವೆಲ್ಲವನ್ನೂ ನಾಶದತ್ತ ಈ 
ದುರಾಧ್ಯ ರಾವಣ ಒಯ್ದ ಎಂದು ನೆರೆದ ಪ್ರಜೆಗಳೆಲ್ಲರೂ ದೂರುತ್ತ ಗೋಳಿಡುತ್ತಿದ್ದರು. 
ಕುದುರೆಗಳನ್ನೂ ಆನೆಗಳನ್ನೂ ಆ ಬೆಂಕಿಯು ಸಿಕ್ಕಿಸಿಕೊಂಡು ಒಂದೆಡೆ ನುಂಗುತ್ತಿದ್ದರೆ, 
ಮತ್ತೊಂದೆಡೆ ಮಯನು ಚತುರತೆಯಿಂದ ನಿರ್ಮಿಸಿದ ಪದ್ಮರಾಗಾಲಯಗಳು, 
ವಜ್ರಗೋಪುರಗಳು, ಮುತ್ತಿನ ಸೌಧಗಳು ಎಲ್ಲವೂ ಹೋಗುತ್ತಿದೆಯೆಲ್ಲ ಎಂದು ಕೆಲವರು 
ಒರಲುತ್ತಿದ್ದರು. ಅಮರಾವತಿಯ ಬೆಡಗನ್ನು ಅಣಕಿಸುತ್ತ. ವೈಶ್ರವಣನ ಪಟ್ಟವನ್ನು ಕಂಡು 
ಗೇಲಿಮಾಡುತ್ತಿದ್ದ, ಹರನು ರಾವಣನಿಗೆ ಒಲಿದು ಕರುಣಿಸಿದ್ದ ಲಂಕಾನಗರಿಯನ್ನು 
ತನ್ನ ಅಹಂಕಾರದಿಂದಲೇ ನಾಶಮಾಡಿದನೆಂದು ನಾಗರಿಕರು ತಮ್ಮತಮ್ಮಲ್ಲಿಯೇ 
ಮಾತನಾಡಿಕೊಳ್ಳುತ್ತಿದ್ದರು. ಪತಿತನಾದ ರಾಜನಿದ್ದ ಕಡೆಯಲ್ಲಿ ಯಾರಿದ್ದರೂ ಪತನಕ್ಕೆ 
ಕಾರಣರಾಗುತ್ತಾರೆಯೇ ಹೊರತು ಉಳಿಯುವುದಿಲ್ಲವೆಂಬ ಗತಿಯು ಈ ನಗರಕ್ಕೆ 
ಅಡಸಿತು ಎಂದು ನಾಗರಿಕರು ತೊಳಲಿ ಬಳಲುತ್ತಿದ್ದರು. 


ನಿಡುಗಾಲದಿಂದ ಹಸಿವಿನಿಂದ ಪರಿತಪಿಸುತ್ತಿದ್ದ ಅಗ್ನಿಯು ಕೈಗಳು ಏಳು 
ಎಂಬಂತೆ, ಕೈಗಳು ಎರಡು ಎಂಬ ರೀತಿಯಲ್ಲಿ, ಕೊಂಬುಗಳು, ನಾಲ್ಕು, ಪಾದಗಳು 
ಆರು ಎಂಬಂತೆ ಬೇರೆ ಬೇರೆ ಸೌಧಗಳನ್ನು ಸುಡುವಾಗ ಬೇರೆ ಬೇರೆ ರೂಪವನ್ನು 
ಧರಿಸಿ ವಿಶ್ವ್ದರೂಪಿಯಾದನೋ ಎಂಬಂತೆ ಅಗ್ನಿಯು ಕ್ಷಣಕ್ಷಣಕ್ಕೆ ಹೆಚ್ಚುತ್ತಿತ್ತು. ಬ್ರಹ್ಮನ 
ಗುಣೋನ್ನತಿಯು ಹೆಚ್ಚಾಯಿತೋ, ಹರನ ಹಣೆಗಣ್ಣ ಬೆಂಕಿಯು ಹೊರಬ೦ದಿತೋ, 
ಸಂಚಲನೆಯಿಲ್ಲದ  ಕಲ್ಲಾನಲನು ಅಸುರಪುರವನ್ನು ಆವರಿಸಿಕೊಂಡನೋ, 
ಘೋರತೆಯನ್ನು ಪಡೆದ ಮಿಂಚುಗಳ ಗೊಂಚಲು: ಬಂದಿಳಿದಿದೆಯೋ, ಗಾಳಿಯ 
ಬೀಸುವಿಕೆಯಿಂದ ಹೆಚ್ಚಾಯಿತೋ ಎಂಬಂತೆ ಬುಗಿಲಾಗಿ ಹಬ್ಬ ಕತ್ತಲೆಗೆ ಸರಿಯಾದ 
ಪಾಠವನ್ನು ಕಲಿಸುವೆನೆಂಬ ಚಲದಿಂದ ಧಗಧಗನೆ ಉರಿಯುವ ಬೆಂಕಿಯು 
ತೇಜೋಲೋಕದ ಸ್ವರೂಪದರ್ಶನ ಮಾಡಿಸಲು ಹೊರಟಿದೆಯೋ ಎನ್ನುವ 
ಹಾಗೆ ಹುತವಹನು ರಾವಣನಗರಿಯನ್ನು ತಿನ್ನುತ್ತ ಹೋದ. ಹುತವಹನು ಅಖಿಲ 
ವಸ್ತುಗಳನ್ನೂ ನುಂಗಿ ನೊಣೆಯುತ್ತಾನೆಂದು ಅಸುರತತಿಯು ಉದ್ದಂಡ ಕೋಪದಿಂದ 
ಬೇಗ ಹೊರಹೊರಟು ತಂಡತಂಡದಲ್ಲಿ ಆರ್ತಧ್ವನಿಯನ್ನು ಮಾಡುತ್ತಿರಲು ಇಡೀ 
ವಾತಾವರಣವು ಶಬ್ದಾಯಮಾನವಾಯಿತು. 


೮೭೬ ಶ್ರೀರಾಮಕಥಾಮೃತ 


ಶಬ್ದವು ವಿಪರೀತವಾಗಲು ರಘುಕುಲಜಾತರಿಬ್ಬರೂ ಎಚ್ಚೆತ್ತು ಪ್ಲವಗಸಂಕುಲದ 
ಕೆಲಸವನ್ನು ನೋಡಿ ಆಶ್ಚರ್ಯಪಟ್ಟು ತಮ್ಮ ಬಿಲ್ಲನ್ನು ಹಿಡಿದು ಜೋರಾಗಿ ಠೇಂಕಾರ 
ಮಾಡಲು, ರಕ್ಕಸರ ಹಾಗೂ ಕಪಿಗಳು ಮಾಡುತ್ತಿದ್ದ ಕೋಲಾಹಲದ ಸದ್ದಿನಲ್ಲಿ ಈ ಶಬ್ದವೂ 
ಸೇರಲು ತ್ರಿಕೂಟಾದ್ರಿಯು ನಡುಗಿ, ಗಿಡಮರಗಳೂ ಗಿರಿಶಿಖರಗಳೆಲ್ಲ ಆ ರಾತ್ರಿಯಲ್ಲಿ 
ಮುರಿದು ಸಮುದ್ರದಲ್ಲಿ ಬಿದ್ದುವು. ಕಪಿಸೈನ್ಯವು ಇಟ್ಟ ಬೆಂಕಿಯಿಂದ ದಾವಾನಲವು 
ಕಾಡನ್ನು ಸುಡುವ ರೀತಿಯಲ್ಲಿ ಇಡೀ ನಗರವು ದಗ್ಗವಾಗುತ್ತಿರಲು ಸುಗ್ರೀವನು, “ನಾನು 
ಆಜ್ಞೆಯನ್ನೀಯಲು ನಮ್ಮ ಎಲ್ಲ ಸೈನಿಕರೂ ಪಂಜುಗಳನ್ನು ಹಿಡಿದು ಬೊಬ್ಬೆಯಿಡುತ್ತ 
ಆ ನಗರದೊಗೆ ಹೊಕ್ಕು ಬೆಂಕಿಯಿಟ್ಟ ಬೊಬ್ಬೆ ಹೊಡೆಯುತ್ತಿದ್ದಾರೆ” ಎಂದು ರಾಮನಿಗೆ 
ಹಿನ್ನೆಲೆಯನ್ನು ವಿವರಿಸಿದ. ಇತ್ತ ಬೆ೦ಕಿಯು ಸೃಷ್ಟಿಸಿರುವ ಅಸಹಾಯಕ ಪರಿಸ್ಥಿತಿಯಿಂದ 
ಕ್ರದ್ಧನಾದ ನು. “ದ್ರ ಕಪಿಸ್ಗೆ ೈನ್ಯವು ನಮ್ಮ ನಗರವನ್ನು ಹೊಕ್ಕು ಮತ್ತೆ ಬೆಂಕಿಗೆ 
ಆಹುತಿಯಾಗಿಸಲು ಪ್ರಯತ್ನಿಸುತ್ತಿದೆ, ಇಡೀ ಕಪಿಕುಲವನ್ನೆಲ್ಲ ಧ್ವಂಸಮಾಡಿ ಸಮುದ್ರದಲ್ಲಿ 
ಅದ್ದಿಬಿಡಿರಿ” ಎಂದು ಅಪ್ಪಣೆಯೀಯಲು ರಕ್ಕಸರೆಲ್ಲರೂ ಒಗ್ಗಟ್ಟಾಗಿ ಕುಂಭಕರ್ಣನ 
ಮಕ್ಕಳೊಡನೆ ಎವಿಧ ಆಯುಧಗಳನ್ನು ಹಿಡಿದು ಸಮರಕ್ಕೆ ಸಿದ್ಧರಾಗಿ ಬಂದರು. 
ಹೊಳೆಯುವ ಆಯುಧಗಳು, ಬೆಳಗುವ ಕವಚಗಳು, ಥಳಥಳಿಸುವ ಬಾಣಗಳು, 
ತೊಳಗುವ ಶತಖ್ಲಿಗಳು, ಭಲ್ಲೆಗಳು ಇವುಗಳನ್ನು ಹಿಡಿದ ದಾನವ ಭಟರು ಆ ಕತ್ತಲೆಯಲ್ಲಿ 
ಎತ್ತೆಂದರತ್ತ ಓಡಾಡಿ ಕಪಿಸ೦ತತಿಯ ನಡುವೆ ನುಗ್ಗಿ ಎದುರಾದವರನ್ನೆಲ್ಲ ಕೊಚ್ಚಿಹಾಕಿದರು; 
ಇದರಿಂದ ಭೀತಿಗೊಂಡ ಫ್ಲವಗರು ಚೆಲ್ಲಾಪಿಲ್ಲಿಯಾದರು. ಕೋಡಗವನ್ನು ಹಿಡಿ, 
ಅವನ ಕೈಕಾಲುಗಳನ್ನು ಮುರಿದು ಬಿಸಾಡು', “ಅವನ ತಲೆಯನ್ನು ಕತ್ತರಿಸಿ ಕರುಳನ್ನು 
ಬಗೆದು ಪಿಶಾಚಿಗಳೆಡೆ ಹಾಕು', “ಎದುರಾಳಿಯನ್ನು ಬಿಡಬೇಡ, ಅವನನ್ನು ಹಿಡಿದು 
ಮಾಂಸಖಂಡಗಳನ್ನು ಭೂತಗಳಿಗೆ ಬಲಿಗೊಡು' ಎಂದು ದೈತ್ಯರು ಹಲ್ಲೆ ಮಾಡುತ್ತಿದ್ದರು. 
ಹೀಗೆ ರಕ್ಕಸ ರು ಗುಡುಗುಡಿಸುತ್ತ ವಾನರರನ್ನು ಬಡಿದು ಕೆಡಹಿ ಅವರ ದೇಹಗಳನ್ನು 
ತುಳಿದು 'ಮುಂದುಮುಂದಕ್ಕೆ ಸ ಸಾಗುತ್ತ ನಡೆದರು. ಕೋಪವು ಎಷ್ಟೋ ಗ್‌ 
ಅಪ್ಪೇ ಜೋರಾಗಿ ಹೊರಬಿದ್ದು ಎದುರಿಗಿದ್ದವರನ್ನು ಕಂಗೆಡಿಸುತ್ತಿತ್ತು. ಕಪಿಸೈನಿಕರು 
ಭೀತಿಯಿಂದ ರಘುವರನನ್ನು ನೆನೆಸಿಕೊಂಡು ಓಡುತ್ತಿರಲು ದೈತ್ಯರು ಅಟ್ಟಿಸಿಕೊಂಡು 
ಬಂದು. ತಿವಿಯುತ್ತಿದ್ದರು. ಕತ್ತನ್ನು ಕತ್ತರಿಸಿ ಕಿವಿಗಳನ್ನು ತರಿದು, ಕರುಳನ್ನು 
ಬಗೆದು, ಕೈಕಾಲುಗಳನ್ನು ಕಡಿದು ದೈತ್ಯರು ಮಾಡುತ್ತಿದ್ದ ಆಫಾತವು ವಾನರರನ್ನು 
ದಂಗುಬಡಿಸಿತು. ಆ ದಟ್ಟ ಕತ್ತಲೆಯಲ್ಲಿ ವೀರದಾನವರು ಸಮುದದ ಹೆದ್ದೆರೆಗಳಂತೆ 
ಬರುತ್ತಿರಲು, ಕಪಿಸೈನ್ಯದಲ್ಲಿ ಆವರ ಆನೆ ಕುದುರೆಗಳನ್ನು ಕೊತ್ತಿ ಕೆಡಹುವವರಾರು, 
ರಥಗಳನ್ನು ಮುರಿದು ಬೀಳಿಸುವವರಾರು ಜ್‌ ಆದರೂ ತಮಗೆ 
ಸಾಧ್ಯವಾದ ಬಗೆಯಿಂದ ವಾನರರು ಮರಮರಡಿ ಗಿರಿಗಳಿಂದ ಹೊಡೆಯುತ್ತ, 
ಕೈಕಾಲು ಉಗುರುಗಳಿಂದ ಸೀಳುತ್ತ, ಕೋಪದಿಂದ ಹಲ್ಲುಗಳಿಂದಲೇ ಕಿತ್ತು ಅಗಿಯುತ್ತ. 
ಮುಷ್ಟಿಗಳಿಂದ ವೈರಿಗಳನ್ನು ಗುದ್ದಿ ಬೀಳಿಸುತ್ತ, ರಥಗಳನ್ನೇರಿ ಒಳಗಿದ್ದ ರಥಿಕರನ್ನು 
ಹೊರಗೆಳೆದು ಕೊಚ್ಚಿ ಹಾಕುತ್ತ ಬಂದರೂ ದೈತ್ಯರ ಉಪಟಳವನ್ನು ನಿಲ್ಲಿಸಲಾಗಲಿಲ್ಲ. 


ಯುದ್ಧಕಾಂಡ ೮೭೭ 


ಎರಡೂ ಕಡೆಗಳಲ್ಲಿ ಮಡಿದವರೆಷ್ಟು ಮಂದಿಯೋ, ಮುರಿದು ಬಿದ್ದ ರಥಗಳೆಷ್ಟೋ, ಸತ್ತು 
ಬಿದ್ದ ಆನೆಗಳೆಷ್ಟೋ, ಅಂಗವಿಕಲರಾದವರೆಷ್ಟೋ ಲೆಕ್ಕಕ್ಕೇ ಸಿಕ್ಕುವ೦ತಿರಲಿಲ್ಲ. ಕಪಿಗಳೂ 
ಗಿರಿಗಳಾಸಾರವನ್ನು ಸುರಿಸಿದರೆ, ದೈತ್ಯರು ಶರವೃಷ್ಟಿಗರೆಯುತ್ತಿದ್ದರು; ತಮ್ಮ ಕೈಯಲ್ಲಿನ 
ಆಯುಧವನ್ನು ಶತ್ರುಗಳು ಬೀಳಿಸಲು ಬರಿಗೈ ಯರಾಗಿ ಉಭಯರೂ ಮರ್ದನಾತುರರಾಗಿ 
ಮುಷ್ಟಾಮುಷ್ಟಿಗಿಳಿದು ಹೋರಾಡಿದರು. ಲಕ್ಷ್ಮಣನು ಬಿಲ್ಲುಬಾಣಗಳನ್ನು ಕೈಯಲ್ಲಿ 
ಹಿಡಿದು, ಸುಗ್ರೀವ ಅಂಗದ ಜಾಂಬವಂತ ಮರುತ್ತುತ ನಳ ನೀಲ ವಿಭೀಷಣರೊಡನೆ 
ಹೊರಡಲು, ರಾಮಪುರದರಸನ ವೀರರು ಅನ್ಯೊ ನ್ಯ ವಾಗಿ ಯುದ್ಧಕ್ಕೆ ಅನುವಾದದ್ದನ್ನು 
ಕ೦ಡು ವೈಮಾನಿಕರು ಓಡಲು, ಇತ್ತ ಭೂತಳದಲ್ಲಿ. ದೈತ್ಯರೂ ಕಪಿಗಳೂ ಎದುರಾಗಿ 
ಯುದ್ಧಪ್ರವೃತ್ತರಾದರು. 


೩೭. ಕುಂಭನನ್ನು ಸುಗ್ರೀವನು ವಧೆಗೈದುದು 


ಅಗಜತನಯೆಯೇ ಕೇಳು, ಎರಡು ಸಮುದ್ರಗಳು ಸೇರಿ ಒಂದಾದಂತೆ 
ದಾನವ ವಾನರ ಸೈನ್ಯಗಳು ಮುಖಾಮುಖಿಯಾಗಿ ಹೋರಾಡುತ್ತಿರಲು, ಕಂಪನನು 
ಕೆಂಗರಿಗೋಲ್ಲಳನ್ನೂ ದೊಡ್ಡ ಬಿಲ್ಲನ್ನೂ ಹಿಡಿದು ಅತುಲವಾದ ಸಿಡಿಲರವವನ್ನು 
ಮಾಡುತ್ತ ಬಂದು, ತನ್ನ ಶರಗಳಿಂದ ಕಪಿಸೈನ್ಯವನ್ನು ಬಾಣಗಳಿಂದ ಬಡಿದು 
ಮೊರೆಯುತ್ತಲಿದ್ದ. ಆಗ ಅ೦ಗದನು, “ಖುಲ್ಲ ಖಳನೇ, ನಿನ್ನ ಸತ್ವವನ್ನು ಪರೀಕ್ಷೆಗೊಡ್ಡದೆ 
ಎಲ್ಲಿಗೆ ಹೋಗುತ್ತೀಯೆ? ನಿನ್ನ ಬಿಲ್ಲನ್ನು ಬಿಸಾಕು, ಇಲ್ಲದಿದ್ದರೆ ನಿನ್ನ ಕರುಳನ್ನು ಬಗಿದು 
ಭೂತಗಣಗಳಿಗೆ ಹಾಕುತ್ತೇನೆ” ಎನ್ನುತ್ತ ಅ೦ಗದನು ಒಂದು ಬೆಟ್ಟವನ್ನು ಹಿಡಿದು 
ಅಪ್ಪಳಿಸಿ ಆ ಕಂಪನನನ್ನು ಅನಾಯಾಸವಾಗಿ ಕೊಂದು ಹಾಕಿದ. ಬೆಟ್ಟದ ಹೊಡೆತದಿಂದ 
ಕಂಪನನು ಸತ್ತು ಉರುಳಿದುದನ್ನು ಕಂಡು ಶೋಣಿತಾಕ್ಷನು ಕೋಪದಿಂದ ಸಿಡಿಲ 
ಶಬ್ದಕ್ಕೆ ಇಮ್ಮಡಿ ಶಬ್ದವನ್ನು ಮಾಡುತ್ತ ಎಡೆಬಿಡದಂತೆ ಬಾಣಗಳ ಮಳೆಯನ್ನು 
ಸುರಿಸಿದ, ಭೂತಳದಲ್ಲಿ ಕಾಲಿಡಲಾಗದಂತೆ ಅವನು ಬಿಟ್ಟ ಬಾಣಗಳೇ ಎಲ್ಲೆಡೆ 
ಆವರಿಸಿದುವು. ಆಗ ವಾಲಿಸುತನಾದ ಅಂಗದನು ಕ್ಷರ, ಅರ್ಧ ಚಂದ್ರದ ಬಾಣ, ತುದಿ 
ಬಿಳಿದಾಗಿ ಹಿ೦ಬದಿಯಲ್ಲಿ ಹಕ್ಕಿಗಳ ಗರಿಗಳನ್ನು ಕಟ್ಟಿದ್ದ ಬಾಣಗಳಿಂದ ಶೋಣಿತಾಕ್ಷನ 
ಬಾಣಗಳೆಲ್ಲವನ್ನೂ ಅರ್ಧಕ್ಷಣದಲ್ಲಿಯೇ ಭರಜಂಸ. ಆಗ ಆ ರಕ್ಕಸನು ಕತ್ತಿ 
ಗುರಾಣಿಗಳನ್ನು ಓಡಿದು ಹಾರಿ ಬರಲು ಅಂಗದನು ಹೆದರದೆ ಅವನ "ಕತ್ತಿಯನ್ನು 
ಹಿಡಿದೆಳೆದು, ಅಡಾಯುಧವೊಂದನ್ನು ತೂಗಿ ತೊನೆದು ಅವನ ಮೇಲೆ ಹೊಡೆದು 
ಅರೆಕ್ಷಣದಲ್ಲಿ ಅವನನ್ನು ಬೀಳಿಸಿ ೈತ್ಯಸ್ಥ ೈನ್ಯದೊಳಕ್ಕೆ ನುಗ್ಗಿದ. ಆದರೆ ಶೋಣಿತಾಕ್ಷನು 
ಅಷ್ಟರಿಂದ ಸ "ಸಾಯದೆ ದು ಕಬ್ಬಿಣದ. ಗದೆಯನ್ನು "ಏಡಿಡು ಅಂಗದನನ್ನು ಬೆಂಬತಿದ. 
ಅಷ್ಟರಲ್ಲಿ ಶೋಣಿತಾಕ್ಷನು ಕೆಳಕ್ಕೆ ಬಿದ್ದುದನ್ನು ಕಂಡ ಪ್ರಜಂಘನು ಕುಪಿತನಾಗಿ 
ಯೂಪಾಕ್ಷನ ಜೊತೆಗೆ ಸಮುದ್ರದಂತೆ ಭೋರ್ಗರೆಯುತ್ತ ರಥದಲ್ಲಿ ಬಂದ. ಆದರೆ 
ವಾಲಿಸುತನು ಅವರಿಬ್ಬರನ್ನೂ ಲೆಕ್ಕಿಸದೆ ನಕ್ಷತ್ರಗಳ ನಡುವೆ ಚಂದ್ರನು ಹೊಳೆಯುವಂತೆ 


೮೩೮ ಶ್ರೀರಾಮಕಥಾಮೃತ 


ನಿಂತ. ಆಗ ಮೈಂದ ದ್ವಿವಿದರಿಬ್ಬರೂ ಆರ್ಭಟಿಸುತ್ತ ಮಹಾರೋಷದಿಂದ ಕೂಡಿ 
ಯೂಪಾಕ್ಷನನ್ನು ತಮ್ಮ ತೋರ ಮುಷ್ಟಿಯಿಂದ ಗುದ್ದಿ ಬೀಳಿಸಿ, ಪ್ರಜ೦ಘನೂ ಕೆಳಕ್ಕೆ 
ಬೀಳುವಂತೆ ತಮ್ಮ ಬಾಣಗಳನ್ನು ಬಿಟ್ಟರು. ಯೂಪಾಕ್ಷನನ್ನು ಕೆಡವಿದ ದ್ವಿವಿದನ 
ಮೇಲೆ ಕ್ರುದ್ಧಗೊಂಡ ಶೋಣಿತಾಕ್ಷನು ತನ್ನ ಗದೆಯಿಂದ ಅಪ್ಪಳಿಸಲು, ದ್ವಿವಿದನು 
ತತ್ತರಿಸಿ ಹಿ೦ದೆ ಸರಿದ. ಶೋಣಿತಾಕ್ಷ-ದ್ವಿವಿದ ಯೂಪಾಕ್ಷ-ಮೈಂದರ ನಡುವೆ ಭೀಕರ 
ಯುದ್ಧವಾಯಿತು. ಮೂವರು ವಾನರರೂ ಒಮ್ಮನದಿಂದ ಕೂಡಿ ಗಿರಿವೃಕ್ಷಗಳಿಂದ 
ಶತ್ರುಗಳನ್ನು ಹೊಡೆಯುತ್ತ. ಕತ್ತಿಗಳಿ೦ದ ತಿವಿಯುತ್ತ ಹೋರಾಡಿದರು. ರೋಷದಿಂದ 
ಮೈಂದನು ಯೂಪಾಕ್ಷನನ್ನು ತನ್ನೆರಡೂ ತೋಳುಗಳಿಂದ ಬಿಗಿಹಿಡಿದು ಹಿಸುಕಿ ಕೊಂದು 
ಹಾಕಿದರೆ, ದ್ವಿವಿದನು ಶೋಣಿತಾಕ್ಷನ ಮುಖವನ್ನು ಉಗುರುಗಳಿಂದ ಪರಚಿ ಮೇಲೆತ್ತಿ 
ಗಿರಗಿರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಲು ಅವನು ಗತಪ್ರಾಣನಾದ. 


ಹೀಗೆ ಪ್ರಜಂಘ, ಯೂಪಾಕ್ಷ, ಶೋಣಿತಾಕ್ಷರು ಸತ್ತು ಬೀಳಲು ದೈತ್ಯಸೇನೆಯು 
ಭೀತಿಯಿಂದ ಛಿದ್ರವಾಗಿ ಓಡಿತು. ಈ ರೀತಿ ಓಡಿ ಬರುತ್ತಿದ್ದ ತನ್ನ ಕಡೆಯವರನ್ನು 
ಕಂಡ ಕುಭಕರ್ಣಸುತನಾದ ಕುಂಭನು ಕಂಡು ಅವರನ್ನೆಲ್ಲ ಸಂತೈಸಿ ಧೈರ್ಯ 
ತುಂಬಿದ. ಅವರನ್ನು ತನ್ನ ಹಿ೦ದೆ ಕಟ್ಟಿಕೊಂಡ ಕುಂಭನು ಬೊಬ್ಬಿರಿಯುತ್ತ ಬಂದು 
ಕಪಿಶೈನ್ಯದ ಮೇಲೆ ಬಾಣಗಳ ಮಳೆಸುರಿಸಿದ. ಅವನದೇನು ಕಡಿಮೆ ಪರಾಕ್ರಮವೇ, 
ತಂದೆಯಂತೆಯೇ ಧೈರ್ಯದಿಂದಲೂ ಮಹಾ ಪರಾಕ್ರಮದಿಂದಲೂ ಅವನು 
ಹೋರಾಡುತ್ತಿದ್ದರೆ ದೇವತೆಗಳೂ ನಡುಗಬೇಕು! ಅವನು ಹೂಡಿದ ಕನಕಪುಂಖಗಳ 
ಬಾಣಗಳನ್ನು ಕಪಿಸೈನ್ಯವು ಎದುರಿಸದೆ ಹಿ೦ಜರಿದಾಗ ಕುಪಿನಾದ ದ್ವಿವಿದನು ಒಂದು 
ದೊಡ್ಡ ಬೆಟ್ಟವನ್ನು ಹಿಡಿದು ಆ ಕುಂಭಕರ್ಣಸುತನ ಮೇಲೆ ಬಲವಾಗಿ ಅಪ್ಪಳಿಸಿದ. 
ಆದರೆ ಅದನ್ನು ಕುಂಭನು ಮಧ್ಯದಲ್ಲಿಯೇ ತನ್ನ ಬಾಣಗಳಿಂದ ತುಂಡರಿಸಿಬಿಟ್ಟನಲ್ಲದೆ 
ಅವನ ಮೇಲೆ ಮತ್ತಷ್ಟು ಬಾಣಗಳನ್ನೆಸೆದು ಮೈಮರೆಯುವಂತೆ ಮಾಡಿದ. ಇದನ್ನು 
ಕಂಡ ಮೈಂದನು ಅವನ ಮೇಲೆ ಬೀಳಲು ಕುಂಭನು ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ 
ಕಿವಿಯವರೆಗೂ ಹೆದೆಯೆಳೆದು ಬಲವಾಗಿ ಬಿಟ್ಟಾಗ ಅವನ ಉರಿಗರೆವ ಶರಾಘಾತದಿಂದ 
ಮೈಂದನು ಮೂರ್ಚೆ ಹೋದ. ತನ್ನ ಇಬ್ಬರು ಸೋದರಮಾವಂದಿರೂ ಮೂರ್ಚೆ 
ಹೋದುದನ್ನು ಕಂಡ ಅ೦ಗದನು ಮತ್ತೊಂದು ಬೆಟ್ಟವನ್ನು ಕಿತ್ತು ಹಿಡಿದು ಕು೦ಭನನ್ನು 
ತರುಬಿಕೊಂಡು ಹೋದ. ತನ್ನೆಡೆಗೆ ನುಗ್ಗಿ ಬಂದ ಬೆಟ್ಟವನ್ನು ಕು೦ಭನು ತನ್ನ 
ಬೆ೦ಕಿಯುಗುಳುವ ಬಾಣಗಳಿಂದ ಹುಡಿಗುಟ್ಟಿದ. ಅಲ್ಲದೆ ಮತ್ತೊಂದು ಬಾಣವನ್ನು 
ಎದುರಾಳಿಯ ಹುಬ್ಬುಗಳಿಗೆ ಗುರಿಯಿಟ್ಟು ಪ್ರಯೋಗಿಸಲು ಅದು ಕಿಡಿಗರೆಯುತ್ತ ಬಂದು 
ಅ೦ಗದನನ್ನು ತಾಕಿತು; ಅವನ ಹುಬ್ಬು ಸೀಳಿದ್ದರಿಂದ ರಕ್ತವು ಸುರಿಯತೊಡಗಿತು. 
ಆದರೆ ಅಪಾರ ಪರಾಕ್ರಮಿಯಾದ ಅಂಗದನು ಧೃತಿಗುಂದದೆ ಎಡಗೈಯಿಂದ ತನ್ನೆ 
ಹಣೆಯನ್ನು ಮುಚ್ಚಿಕೊಂಡು ಬಲಗೈಯಿಂದ ಒಂದು ಸಾಲವೃಕ್ಷವನ್ನು ಕಿತ್ತು ತಂದು 
ಕುಂಭನ ಮೇಲೆ ಒಗೆದ; ಅಷ್ಟರಲ್ಲಿ ಅವನು ಏಳು ಬಾಣಗಳನ್ನು ಬಿಟ್ಟು ಅಂಗದನ 
ದೇಹವನ್ನು ತೀವವಾಗಿ ಗಾಸಿಗೊಳಿಸಿಬಿಟ್ಟ ಇದರಿಂದಾದ ನೋವನ್ನು ತಡೆಯಲಾರದೆ 


ಯುದ್ಧಕಾಂಡ ೮೭೯ 


ಕೂಗುತ್ತ ಅಂಗದನು ಮೂರ್ಚೆಯಿಂದ ನೆಲದ ಮೇಲೆ ಧೊಪ್ಪನೆ ಬಿದ್ದ. 


ಈ ಸುದ್ದಿಯನ್ನು ಕಪಿವೃಂದದ ಕೆಲವರು ಓಡಿ ಹೋಗಿ ರಾಮನಿಗೆ ತಿಳಿಸಿದರು. 
ಅವನು ಕಡೆಗಾಲದ ಯಮನಂತೆ ಕೋಷಿಸುತ್ತ ಸುಗ್ರೀವ ಜಾಂಬವ ಮುಂತಾದವರನ್ನು 
ಕರೆದು ಕುಂಭಕರ್ಣತನಯನ ಪೌರುಷಕ್ಕೆ ಕೊನೆ ಹಾಡಲು ಅಪ್ಪಣೆಯಿತ್ತ. ಅವರು 
ಕೋಪಾಡಂಬರದಿಂದ ಕೈದುಗಳನ್ನು ಹಿಡಿದು ಕುಂಭನನ್ನು ತರಿದುಹಾಕಲು ನಿಶ್ಚೆ ಸಿ 
ಹೊರಟರು. ಜಾಂಬವಂತ ವೇಗದರ್ಶಿ ನಳ ನೀಲ ಮುಂತಾದವರೆಲ್ಲ ವೇಗವಾಗಿ ಬಂದು 
ಸುಗ್ರೀವನ ಆಜ್ಞೆಯಂತೆ ಬೇರೆ ಬೇರೆ ಕಡೆ ದಾನವಸೈನ್ಯವನ್ನು ಸದೆಬಡಿಯತೊಡಗಿದರು. 
ಆದರೆ ತನ್ನ ಕೆಂಗರಿಗೋಲ್ಲಳಿಂದ ಕಪಿವೀರರು ಪ್ರಯೋಗಿಸಿದ ಕೈದುಗಳನ್ನೆಲ್ಲ ಆ 
ದಾನವನು ಕೆಡವುತ್ತ. ಬೊಬ್ಬಿರಿದು ಮತ್ತೆ ಶರಗಳನ್ನೆಸೆಯಲು ಅವನೆದುರು ನಿಲ್ಲುವುದು 
ಅಸದಳವೆನ್ನಿಸಿತು. ಕಪಿಗಳು ಎಸೆಯುವ ಬಂಡೆಗಳನ್ನು ತನ್ನ ಬಾಣಗಳಿಂದ 
ಮಧ್ಯದಲ್ಲಿಯೇ ತುಂಡು ತುಂಡು ಮಾಡಿ ಅವರು ನಿಲ್ಲಲು ನೆಲೆಯಿಲ್ಲದಂತೆ ಮಾಡಿದ. 
ಇದರಿಂದ ಕಡುಗೋಪಗೊಂಡ ಸುಗೀವನು ಮುಂಬರಿದು ಒಂದು ಬೆಟ್ಟವನ್ನು ಹಿಡಿದು 
ಹಿಂದುಗಡೆ ಕಪಿಸೈನ್ಯವನ್ನಿಟ್ಟುಕೊ೦ಡು ಮೂದಲಿಸುತ್ತ ಕುಂಭಕರ್ಣಸುತನ ಮೇಲೆ ಒಗೆದ. 
ಆದರೆ ಸುಗ್ರೀವನೂ ಇತರ ಕಪಿಗಳೂ ಎಸೆಯುತ್ತಿದ್ದ ಬೆಟ್ಟಗಳನ್ನೂ ಬಂಡೆಗಳನ್ನೂ 
ದಾನವನು ತನ್ನ ಕನಕಪತ್ರಾಂಕಿತವಾದ ಬಾಣಗಳಿಂದ ಹುಡಿಗುಟ್ಟಿ ಸಿಂಹನಾದ 
ಮಾಡಿದ. ಕಪಿನಾಯಕನು ಬೆಟ್ಟಗಳನ್ನೆಸೆಯುತ್ತಿದ್ದರೆ ದಾನವನು ಅವಾವುದನ್ನೂ ಲೆಕ್ಕಿಸದೆ 
ತನ್ನ ಬಾಣಗಳಿಂದ ತುಂಡು ಮಾಡುತ್ತಿದ್ದ. ಅವನ ಬಾಣಗಳಿಂದಾಗಿ ಯಾವ ಕಡೆ 
ಹೋಗಲೂ ಸಾಧ್ಯವಾಗದಂತಹ ಪರಿಸ್ಥಿತಿಯುಂಟಾದರೂ ಅ೦ಗದನು ಬೆಟ್ಟವೊ೦ದನ್ನು 
ಹಿಡಿದು ಅವನ ತಲೆಗೆ ಹೊಡೆದು, ಅವನ ಕೈಯಲ್ಲಿದ್ದ ಬಿಲ್ಲನ್ನು ಮುರಿದಿಟ್ಟ ಆಗ 
ಕುಂಭನು ನಗುತ್ತ “ಈ ಪರಿಯ ಬಾಹುಪರಾಕ್ರಮವನ್ನು ತೋರಿಸುವವರ ಬೇಕಾದಷ್ಟು 
ಜನರಿದ್ದಾರೆ, ಅದಕ್ಕೆ ನಾನು ಹೆದರುವವನೇನು?” ಎಂದು ಹೇಳಲು, ಸುಗ್ರೀವನು. 
“ನೀನು ಪರಾಕ್ರಮಿಯಿರಬಹುದು, ಆದರೆ ಇನ್ನೊಂದು ನಿಮಿಷದಲ್ಲಿ ನಿನ್ನ ದೇಹವನ್ನು 
ಮಹಾಭೂತಗಳಿಗೆ ಉಣಬಡಿಸುತ್ತೇನೆ” ಎಂದು ಗರ್ಜಿಸಿದ. ದೇವೇಂದ್ರ ಮತ್ತು 
ಶರಭರು ಇರಿದಾಡಿದ ರೀತಿಯಲ್ಲಿ ಅವರಿಬ್ಬರೂ ಹೋರಾಡುವುದನ್ನು ನೋಡಿ 
ದೇವಾಸುರರೆಲ್ಲ ಹರ್ಷಿಸುತ್ತಿರಲು, ದುರುಳ ರಾಕ್ಷಸನಿಗೆ ಕೋಪ ಹೆಚ್ಚಿ, ತುಪ್ಪವನ್ನು 
ಸುರಿದಾಗ ಭುಗಿಲೇಳುವ ಹುತವಹನಂತೆ ವೇಗದಿ೦ದ ಬ೦ದು ಸುಗ್ರೀವನನ್ನು ಬಡಿದು 
ಬೊಬ್ಬಿಡುತ್ತ ತನ್ನ ತೋಳುಗಳರಡರಿಂದಲೂ ಹಿಡಿದು ಅಪ್ಪಳಿಸಲು, ದಾನವನ ಬಲಕ್ಕೆ 
ಹಿಂದೆಗೆಯದೆ ಸುಗ್ರೀವನು ಬಿಡಿಸಿಕೊಂಡು ಕುಂಭನನ್ನು ಹಿಡಿದು ಕೊಡವಲು ಆ 
ರಕ್ಕಸನು ಸುಗ್ರೀವನನ್ನು ಬಲವಾಗಿ ಅಮುಕಿ ತಿರುಗಿಸಿದ; ಆಗ ಅವನು ಅಸುರನನ್ನು 
ತನ್ನ ಕಾಲುಗಳಿಂದ ಹಿಡಿದು ಬೀಳಿಸಿದ. ಅವನು ಮೇಲೇಳಲು ಸುಗ್ರೀವನು ಅವನನ್ನು : 
ಹಿಡಿದು ಅವನ ತೋಳುಗಳನ್ನು ತನ್ನ ತೋಳುಗಳಿಂದಲೂ, ಕಾಲುಗಳನ್ನು ತನ್ನ 
ಕಾಲುಗಳಿ೦ದಲೂ ತೊಡರಿಸಿ, ಸುರೇಶ್ವರ ವೃತ್ರಾಸುರರು ಮತ್ತೆ ಇಲ್ಲಿಗೆ ಬಂದು 
ಹೋರಾಡುತ್ತಿರುವರೇನೋ ಎಂಬಂತೆ ಮಲ್ಲಕಾಳಗದಲ್ಲಿ ಕಾದಾಡಿದರು. ಕುಂಭನು : 


ಕ್‌ ಶ್ರೀರಾಮಕಥಾಮೃತ 


ಕಪಿನಾಯಕನ ಬಾಹುಗಳೆರಡನ್ನೂ ಇರುಕಿ ತನ್ನ ಕೈಗಳೆರಡನ್ನೂ ಅವನ ತಲೆಯೆಡೆಗೆ 
ಚಾಚಿ ಹಿಡಿದೆಳೆಯುವ ಖಳನನ್ನು ಸುಗ್ರೀವನು ಕುಂಬಾರನ ಚಕ್ರದ ಹಾಗೆ ತಿರುಗಿಸಿ 
ಬೀಳಿಸಿಬಿಟ್ಟ ಬಿದ್ದ ದೈತ್ಯನು ಕಡುರೋಷದಿ೦ದ ಮೇಲೆದ್ದು ಗರುಡನು ಹಾವಿನ ಮೇಲೆ 
ಎರಗುವ ರೀತಿಯಲ್ಲಿ ಕಪಿಯ ಮಕುಟವನ್ನು ಹಿಡಿದುಕೊಂಡು ತೆಗೆದಪಳಿಸಿದ. ಆಗ 
ಸುಗ್ರೀವನು ಅವನನ್ನು ತನ್ನ ಎರಡೂ ತೋಳುಗಳಲ್ಲಿ ಅವುಕಿಕೊ೦ಡು ಜೋರಾಗಿ ತಿರುಗಿಸಿ 
ನೆಲಕ್ಕೆ ಒಗೆದ. ಇಬ್ಬರೂ ದೃಢಮುಷ್ಟಿಯಿಂದ ಘಾತಕ್ಕೆ ಘಾತ, ಹೊಡೆತಕ್ಕೆ ಹೊಡೆತ, 
ತೆಕ್ಕೆಗೆ ತೆಕ್ಕೆ, ತೋಳ್ಡೊಡೆಗೆ ತೋಳ್ತೊಡೆ-ಎಂಬ ರೀತಿಯಲ್ಲಿ ಗರ್ಜಿಸುತ್ತ. ಪ್ರತಿ ಗರ್ಜನೆ 
ಮಾಡುತ್ತ ಸಿಂಹ ಶಾರ್ದೂಲಗಳಂತೆ ಹೋರಾಡಿದರು. ಹೀಗೆ ಕಡುಗಲಿಗಳಿಬ್ಬರೂ 
ಸಮರಾಂಗಣದಲ್ಲಿ ಸೆಣಸುತ್ತಿರಲು, ಆ ಘಟ್ಟಣೆಗೆ ಭೂಮಿ ನಡುಗಿತು, ಅವರ ತೀವ್ರ 
ಉಸಿರಾಠದಿ೦ದ ಸಮುದ್ರ ಓಲಾಡಿತು. ಒಮ್ಮೆ ಅವನ ಕೈ, ಮತ್ತೊಮ್ಮೆ ಇವನ ಪೌರುಷ 
ಹೆಚ್ಚಿ ಅವರ ಯುದ್ಧಕ್ಕೆ ಕೊನೆಯಿಲ್ಲವೇನೋ ಎನ್ನಿಸಿಬಿಟ್ಟಿತು. ಸುಗ್ರೀವನು ತನ್ನ 
ಬಾಹುಗಳಿಂದ ದಾನವನ ವಕ್ಷಸ್ಥಳವನ್ನು ಔಕಿ, ಅವನ ಗೋಣನ್ನು ತಿರುಗಿಸಿದ; ಆಗ 
ಅಸುರನು ಅಬ್ಬರಿಸುತ್ತ ಬಂದು ತರಣಿತನಯನನ್ನು ಕೆಡವಿ ಅವನ ಎದೆಯ ಮೇಲೆ 
ತನ್ನ ಬಿಗಿಮಷ್ಟಿಯಿ೦ದ ಹೊಡೆಯತೊಡಗಿದ. ಸಮಬಲರಾದ ಅವರಿಬ್ಬರೂ ಹೀಗೆ 
ಮುಷ್ಟಿಯುದ್ಧ ಮಾಡಲು ಮೇಲಿದ್ದ ದೇವತೆಗಳು ಆ ಇಬ್ಬರ ದೋರ್ವಲವನ್ನು ಕಂಡು 
ಎಸ್ಮಿತರಾದರು. ಹೀಗೆ ಕಾಳಗವು ಸಮಬಲವಾಗಿರಲು ಕುಂಭನು ಸುಗ್ರೀವನ ಎದೆಗೆ 
ತನ್ನ ಮುಷ್ಟಿಯಿಂದ ಗುದ್ದಿದಾಗ ಅವನ ಕಿಬ್ಬದಿಯು ಮುರಿದಂತಾಗಿ ಕಣಿಲ್‌ ಎಂದಿತು, 
ಇದರಿಂದ ಕ್ರುದ್ಧನಾದ ಸೂರ್ಯಸುತನು ಕುಂಭನ ಎದೆಗೆ ತನ್ನ ವಜಮುಷ್ಟಿಯಿಂದ 
ಬಲವಾಗಿ ಗುದ್ದಲು ಅವನು ರಕ್ತವನ್ನು ಕಾರಿಕೊಳ್ಳುತ್ತ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ 
ಇದರಿಂದ ಮೇಲಿದ್ದ ವೈಮಾನಿಕಪ್ರತತಿ ಹರ್ಷದಿಂದ ನಲಿಯಿತು. ಸುಗ್ರೀವನ 
ವಿಜಯದಿಂದ ರಾಮಪುರಿವಲ್ಲಭನು ಅತೀವ ಸಂತಸಗೊಂಡು ಬಿಲ್ಲುಬಾಣಗಳನ್ನು 
ಹಿಡಿದು ವೀರೋದ್ರೇಕದ ಉಲ್ಲಾಸದಿಂದ ದುರ್ಧರ ಕಪರ್ದಿಯ ಹಾಗೆ ಬಾಣವನ್ನು 
ತೂಗುತ್ತಲಿದ್ದ. 


೩೮. ಹನುಮಂತನು ನಿಕುಂಭನನ್ನು ವಧಿಸಿದುದು 


ಹಿಮಗಿರಿಜಾತೆ, ಘಟಕರ್ಣನ ಸಾವನ್ನು ಕಂಡು ಅಸುರಸೇನೆಯು ಭಯದಿಂದ 
ಓಡುತ್ತಿರುವುದನ್ನು ನಿಕುಂಭನು ಕಂಡ. ಕಪಿಕುಲವು ಬ೦ದು ದಾನವಭಟರನ್ನು 
ತರಿದುಹಾಕುವ ಆತಂಕದಿಂದ ಹಲ್ಲು ಮೊರೆಯುತ್ತ ಒಂದು ಪರಿಘವನ್ನು 
ತೆಗೆದುಕೊಂಡು ರಭಸದಿಂದ ಸಿ೦ಹನಾದ ಮಾಡುತ್ತ ಬಂದ. ಕುಂಡಲಗಳು ಥಳಥಳ 
ಹೊಳೆಯುತ್ತಿರಲು, ಕಾಳಮೇಘವು ಹೊಳೆಯುವಂತೆ ಅಖಂಡ ಪರಾಕ್ರಮದಿಂದ 
ಕೂಡಿ ಭುಜವನ್ನು ತಟ್ಟಿಕೊಳ್ಳುತ್ತ ಬಂದ ಅವನ ಆಗಮನವು ರಣರಂಗವು ಮತ್ತೆ 
ಸಂಚಲನಗೊಳ್ಳುವಂತಾಯಿತು. ಅವನ ರಣೋತ್ಸಾಹವನ್ನು ಕಂಡು ದೇವತೆಗಳೂ 


ಯುದ್ಧಕಾಂಡ ೮೮೧ 


ತಲ್ಲಣಗೊಳ್ಳುವಂತಾಯಿತು. ಅವನನ್ನು ಎದುರಿಸುವವರು ಯಾರೂ ಇಲ್ಲದಿರುವುದನ್ನು 
ಕಂಡು ಮರ್ಕಟಸಂತೆಯು ಹಿಂತಿರುಗಿ ನೋಡದೆ ಪಲಾಯನ ಮಾಡಿತು. ಆಗ 
ಹನುಮಂತನು ಪ್ರಳಯಕಾಲದ ಚಂಡಮಾರುತದಂತೆ ಬಂದು ಖಳ ಎದುರಿನಲ್ಲಿ 
ನಿಂತು ತುಳುಕುವ ಪರಾಕ್ರಮದಿಂದ ತೊನೆದಾಡುತ್ತ. ಸುರಾಸುರರೆಲ್ಲ ಭಯಗೊಳ್ಳುವಂತೆ 
ಸಿಂಹನಾದ ಮಾಡಿದ. ಅನಿಲಸುತನ ಆರ್ಭಟೆಗೆ `ಎದುರಿನಲ್ಲಿದ್ದ ಅಸುರಸಂದೋಹವು 
ಕೊಂಚ ಭೀತಿಯಿಂದ ಹಿ೦ಜರಿಯಿತು. ಅದನ್ನು ಕಂಡ ನಿಕುಂಭನು ಕಿನಿಸಿನಿಂದ ತನ್ನ 
ಪರಿಘವನ್ನು ತಿರುಗಿಸಿ ಹಲ್ಲುಮೊರೆಯುತ್ತ, “ಜೋರಾಗಿ ಬೊಬ್ಬಿರಿದರೆ ವಿಕ್ರಮವಿದೆ 
ಎರ ಅರ್ಥವಲ್ಲ, ಮನುಷ್ಯ ವಾನರ. ಮುಖ್ಯರು ನನ್ನೆ ದುರಿಗೆ ನಿಂತು ಇದುವರೆಗೆ 
ತಮ್ಮ ಪ್ರಾಣವನ್ನು ಯಾರೂ ಉಳಿಸಿಕೊಂಡಿಲ್ಲ. ಏಕೆ ನಿನ್ನ 'ಪರಿಯನ್ನೆಲ್ಲ ಬಲ್ಲೆ” ಎಂದು 
ಗರ್ಜಿಸುತ್ತ ತನ್ನ ಪರಿಘವನ್ನು ಅನಿಲಾತ್ಮಜನ ಮೇಲೆ ಕಕ್ಕಿದ, ಆದರೆ ಆ 'ಪರಿಘವೇ 
ನುಚ್ಚುನೂರಾಗಿ “ಳಗೆ ಬಿತ್ತು ಅದರ ನೂರಾರು ಚ ಜು ಉಲ್ಕೆಗಳಂತೆ ಹಾರಿ ಕೆಳಗೆ 
ಬಿದ್ದುವು. ಹನುನಂತನ ದೇಹದಾರ್ಥ್ಯವನ್ನು ಕಂಡು ಸುರಾಸುರರೆಲ್ಲ ಚಕಿತಗೊಂಡರು. 
ಪರಿಘದ ಹೊಡೆತದಿಂದ ಒಂದು ಕ್ಷಣ ದಿಗ್ಭಾ೦ತನಾಗಿದ್ದ ಮರುತ್ಸುತನು ಅರೆನಿಮಿಷದಲ್ಲಿ 
ಸಾವರಿಸಿಕೊಂಡು ಕೋಪದಿಂದ ಕಿಡಿಯುಗುಳುವ ಕಣ್ಣುಗಳಿ೦ದ ಕುಂಭಕರ್ಣಸುತನಾದ 
ನಿಕುಂಭನನ್ನು ನೋಡಿ, ತನ್ನ ವಜ್ರಸನ್ನಿಭವಾದ ಮುಷ್ಟಿಯನ್ನು ಬಿಗಿಹಿಡಿದು ಆ ಅಸುರನ 
ಪೇರುರಕ್ಕೆ ಅಪ್ಪಳಿಸಲು, ಅಸುರನು ರಕ್ತವನ್ನು ಕಾರಿಕೊಳ್ಳುತ್ತ ನಿಲ್ಲಲಾರದೆ ಕೆಳಗೆ ಬಿದ್ದ. 
ಆದರೆ ನಿಕುಂಭನೇನು ಸಾಮಾನ್ಯನೇ, ಅರೆಕ್ಷಣದಲ್ಲಿಯೇ ಸಾವರಿಸಿಕೊಂಡು ಮೇಲೆದ್ದು 
ಹಲ್ಲು ಕಡಿಯುತ್ತ ಪರಿಘದಂತಹ ತನ್ನ ತೋಳುಗಳನ್ನು ಚಾಚಿ, ಹಸಿದ ಹೆಬ್ಬುಲಿಯು 
ಜಿಂಕೆಮರಿಯ ಮೇಲೆ ಹಾರುವಂತೆ, ಅನಿಲಸಂಭವನನ್ನು ತನ್ನ ಬಲವನ್ನೆಲ್ಲ ಬಿಟ್ಟು 
ಅಲುಗಾಡದಂತೆ ಹಿಡಿದುಕೊಂಡ. ಅದನ್ನು ಕಂಡು ದೈತ್ಯರು, “ಭಲರೇ, ಭಾಪುರೇ, 
ಕುಂಭಕರ್ಣಸುತ, ಭೂತಳದ ಕಲಿಗಳಗೇಸರ, ಕಟ್ಟಾಳು, ಅಪರಿಮಿತ ವಿಕ್ರಮ” ಎಂದು 
ಜೋರಾಗಿ ಕೂಗುತ್ತ ಹೊಗಳಿದರು. ಆ ಶಬ್ದಕ್ಕೆ ಸುತ್ತಲಿದ್ದ ಬಂಡೆಗಳೂ ಮರಗಳೂ 
ಅಲುಗಾಡಿಬಿಟ್ಟುವು! ಅಸುರನು ತನ್ನ ಸಿಡಿಲಿನಂತಹ ಬಾಹುಗಳಿಂದ ಬಿಗಿಹಿಡಿದು, “ನೀನು 
ಮಹಾ ಸಾಹಸಿಯಲ್ಲವೇ, ಈಗ ನೋಡು” ಎಂದು ಕಪಿವರನ ತಲೆಯನ್ನು ಹಿಡಿದು 
ಔಕಿದ. ಆದರೆ ಆ ಖಳನ ಹಿಡಿತದಿಂದ ತಪ್ಪಿಸಿಕೊಂಡು ಹನುಮಂತನು ಆ ರಕ್ಕಸನ 
ಎದೆಗೆ ಬಲವಾಗಿ ಗುದ್ದಿದ. ಆ ಪೆಟ್ಟನ್ನು ತಡೆಯಲಾರದೆ ದೈತ್ಯನು ಮೂರ್ಚೆಗೊಂಡು 
ನೆಲಕ್ಕುರುಳಿದ. ಆದರೆ ಅರೆಚಣದಲ್ಲಿ ಮೂರ್ಚೆಯಿಂದ ಎಚ್ಚರಗೊಂಡ ನಿಕುಂಭನು 
ತನ್ನೆಡಗೆ ಧಾವಿಸಲು ಅನಿಲಸುತನು ತನ್ನ ತೋಳುಗಳಿಂದ ಅವನನ್ನು ಮೇಲೆತ್ತಿ ಹಿಡಿದು 
ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಅವನ ಮೇಲೆ ತನ್ನ ಕಾಲನ್ನಿಟ್ಟು ಅದನೆ ಒಂದು. ಕಾಲನ್ನು 

ಹಿಡಿದು ಬಲವಾಗಿ ಎಳೆಯಲು ಮೂಳೆಗಳು ನಿರಿನಿಟಿಲನಿಟಿಲೆಂದು ಮುರಿಧುಹೋದುವು; 

ತಟಕ್ಕನೆ ಹನುಮಂತನು ದೈತ್ಯನ ಕರುಳನ್ನು ತನ್ನೆರಡೂ ಕೈಗಳಿಂದ ಬಲವಾಗಿ ಹಿಸುಕಿದ; 

ಅದು ಹರಿದು ನೆಲದಲ್ಲೊರಗಿತು. ಅದನ್ನು ಕಾಲಿನಿಂದ ತುಳಿದು ಹನುಮನು ತನ್ನ 

ಆಕ್ರೋಶವನ್ನು ತೋರಿಸಿದ. ಖಳನ ಅಳವನ್ನು ಕ೦ಡು ಅಸುರಸೈನ್ಯವು ಭೀತಿಯಿಂದ 


೮೮೨ ಶ್ರೀರಾಮಕಥಾಮೃತ 


ನಾಲ್ಬೆಸೆಗೆ ಓಡಿತು. ಕಪಿಸೈನ್ಯವು ಮಾರುತಿಯ ಅಪ್ರತಿಮ ಸಾಹಸವನ್ನು ಕೊಂಡಾಡಿತು. 
ವೈಮಾನಿಕ ಪ ಪ್ರತತಿಯು ಹೆಮ್ಮೆಯಿಂದ ಅವನ ಮೇಲೆ ಹೂವುಳೆಗರೆಯಿತು. ಭೇರಿಯನ್ನು 
ಹೊಡೆದು ಸಂಭ್ರಮವನ್ನು ತೋರಿ ಹಾಡಿ ಹೊಗಳಿತು. 


ಕುಂಭನಿಕುಂಭರು ಅಳಿದ ಘೋರವಾರ್ತೆಯು ರಾವಣಾಸುರನನ್ನು ತಲುಪಿತು. 
ಅದನ್ನು ಕೇಳಿದ ರಾವಣನು ಅತಿ ಕೋಪದಿಂದ ಔಡು ಕಚ್ಚಿ, ತನ್ನೆರಡೂ ಕೈಗಳನ್ನು 
ಅಪ್ಪಳಿಸಿಕೊಳ್ಳುತ್ತ ಖರನ ಮಗನಾದ ಮಕರಾಕ್ಷನನ್ನು ಕರೆದು ಸಿ೦ಹದಂತೆ ಗರ್ಜಿಸುತ್ತ. 
“ಮಗು ಕೇಳು, ಕ್ಷತ್ರಿಯ ರಾಜಕುಮಾರರು ಕಪಿಗಳೊಡನೆ ಮಾಯೆಯಿಂದ ಬಂದು 
ನಿನ್ನ ತಂದೆ ಮುಂತಾದ ನಮ್ಮ ಕಡೆಯ ಸಾಹಸಿಗಳನ್ನು ವಧೆಗೈದಿದ್ದಾರೆ. ನೀನು ಹೋಗಿ 
ಸಾಹಸವನ್ನು ಮೆರೆದು ಅವರನ್ನೆಲ್ಲ ಸಂಹರಿಸಿ ಬಾ. ಇದನ್ನು ಸುಲಭಕಾರ್ಯವೆಂದು 
ಉಪೇಕ್ಷಿಸಬೇಡ,  ಮಹೋಪಾಯಗಳಿಂದ ಅಸೀಮ ಸಾಹಸದಿಂದ ನಿನ್ನ 
ಪಿತೃದ್ರೋಹಿಗಳನ್ನು ನೆಲಕ್ಕಿಕ್ಕಿ ಕುಕ್ಕಿ, ವಾನರಪಡೆಯನ್ನು ಗೆದ್ದು ಬಾ” ಎಂದು 
ಆಜ್ಞಾಪಿಸಿದ. ಅದನ್ನು ನೆತ್ತಿಯಲ್ಲಿ ಹೊತ್ತ ಮಕರಾಕ್ಷನು "ಹಸಾದ' ಎಂದು ಕೈಮುಗಿದು, 
“ಮಹಾಪ್ರಭು, ಅಂಬರಮಣಿಗೆ ಕಗ್ಗತ್ತಲೆ ಆವರಿಸಿ ಏನು ಮಾಡಬಲ್ಲದು? ನರವಾನರ 
ಡೊಂಬಿಯು ಎಷ್ಟು ಶೌರ್ಯಪ್ರದರ್ಶನ ಮಾಡಿದರೂ ನಮಗೇ ಅನುಕೂಲವಾಗುತ್ತದೆ. 
ಆ ನರಪಶುಗಳನ್ನು ಬೇಗ ಹಿಡಿದುಕೊಳ್ಳದೆ ಬಿಡೆ” ಎಂದು ಆತ್ಮವಿಶ್ವಾಸವನ್ನು ತೋರಿ, 
ರಾವಣನಿಗೆ ಮಣಿದು ವಿಜುಗೀಷುವಾದ ಖರತನಯನು ಉತ್ಸಾಹದಿಂದ ಹೊರಟ. ಹೀಗೆ 
ಮಕರಾಕ್ಷನು ಅತ್ಯುತ್ಸಾಹದಿಂದ ಬಂದು ಊರ ಹೊರವಲಯದಲ್ಲಿ ನಿಂತುಕೊಂಡು 
ದಾನವಸೈನ್ಯವನ್ನು ಒಗ್ಗೂಡಿಸಿಕೊಂಡು, ಒಂದು ಹೊಂದೇರನ್ನೇರಿ, ಅದರಲ್ಲಿ ಎಲ್ಲ 
ಬಗೆಯ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡು ರೋಷಾವೇಶದಿದ "ರಣರಂಗಕ್ಕೆ ಬಂದ. 
“ತನ್ನ ಒಡೆಯನಿಗೆ ಅಪೆಯಶವನ್ನು ತರುವ ಆಳು ಬಾಳಿದರೇನು ಫಲ? ಹನನ 
ವಾನರಪಡೆಯನ್ನು ಸೀಳಿ ಹಾಕಿ, “ಇದುವರೆಗೆ ದಾನವರು ಸತ್ತ ಅಪಕೀರ್ತಿಯನ್ನು 
ತೊಡೆದುಹಾಕುತ್ತೇನೆ' ಎ೦ದು ಮನಸ್ಸಿನಲ್ಲಿಯೇ ಶಪಥಗೈ ಯುತ್ತ ಹೊರಟು ಕ ಹ 
ತನ್ನ ಸೈನ್ಯವನ್ನು ಹುರಿದುಂಬಿಸಿ ಕಪಿಗಳ ಮೇಲೆ ಅಧಾ. ಪ್ರಚೋದಿಸಿದ. ಶತಸಹಸ್ರ 
ಯೋಧಾಗಗಣ್ಯರು ಬಂದು ಖಳನ ಮುಂದೆ ಸೇರಿದರು, ಅಸುರನಾಯಕರು ಕತ್ತೆ ಒಂಟೆ 
ಆನೆ ಕುದುರೆಗಳನ್ನೇರಿ ಬರಲು ಮಕರಾಕ್ಷನು ಉನ್ನತ್ತನ ಹಾಗೆ ತನ್ನ ಮನೋರಥವನ್ನು 
ಹೇಳಿದ, “ಇಗೋ, ಮರುಳು ಮರ್ಕಟಸೈನ್ಯವು ಸೇರಿದೆ, ಸುಮ್ಮನೆ ನೋಡುತ್ತ ನಿಲ್ಲದೆ 
ಆ ಸೈನ್ಯದ ಒಳಹೊಕ್ಕು ನಾನಾಸ್ತ್ರಗಳಿಂದ ಅವರನ್ನು ತರಿದಿಟ್ಟು 'ಅಸುರಬಾಂಧವರನ್ನು 
ಪೋಷಿಸುತ್ತೇನೆ. ಸಾನು ರಾವಣೇಶ್ವರನ ಅನುಜ್ಞೆಯಂತೆ ರಾಜೀವಾಕ್ಷನನ್ನೂ Sie 
ತಮ್ಮನನ್ನೂ ಸಂಹರಿಸಿ ಒಡೆಯನಿಗೆ ಅರ್ಪಿಸುತ್ತೇನೆ. ಆನಂತರ ಉಳಿದವರೊಡನೆ 
ಹೋರಾಡಿ ಕಾಳ್ಗಿಚ್ಚು ಒಣ ಎಲೆಗಳನ್ನು ಸುಡುವಂತೆ ಸುಲಭವಾಗಿ ಅವರನ್ನೆಲ್ಲ 
ಸಂಹರಿಸುತ್ತೇನೆ. ತಂದೆಗೆ ಮಾಡಿದ ಅಪಕಾರಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡುತ್ತೇನೆ. 
ಯುದ್ಧವನ್ನು ನೋಡುತ್ತ ನಿಂತ ದೇವತೆಗಳ ಮುಸುಡಿಯನ್ನು ಸುಡುತ್ತೇನೆ. 
ಇಂದು ಶಾಕಿನಿಡಾಕಿನಿಯರಿಗೆ ಔತಣವನ್ನು ಮಾಡುತ್ತೇನೆ. ಮಂದಮತಿಗಳಾದ ಆ 


ಯುದ್ಧಕಾಂಡ ೮೮೩ 


ಇಬ್ಬರನ್ನೂ ಭೂತಗಳಿಗೆ ಬಲಿಗೊಟ್ಟು ಒಡೆಯನಿಗೆ ಜಯಸಿರಿಯನ್ನು ಕರೆತರುತ್ತೇನೆ. 
ನೀವು ಇತರರೊಡನೆ ಯುದ್ಧಮಾಡಿ ಕಪಿಸೈನ್ಯವನ್ನು ನಿರ್ನಾಮಗೊಳಿಸಿರಿ” ಎಂದು 
ಭೀಕರರವದಿಂದ ಅಸುರನು ಹೇಳಿದ. 

ಮಕರಾಕ್ಷನು ಈ ಪರಿಯ ಶೌರ್ಯವನ್ನು ತೋರಿಸಲು ನಿಶಾಚರರೆಲ್ಲರೂ 
ಉತ್ಸಾಹದಿಂದ ಕೂಡಿ, ಕೋಪದಿಂದ ಹುಬ್ಬಗಂಟಿಕ್ಕಿಕೊಂಡು ತೋಳುಗಳನ್ನು ಬೀಸುತ್ತ 
ಜಯಾಕಾಂಕ್ಷೆಯಿಂದ ಹೊರಟರು. ಅಹಮಖಕರಹ ಸಿಂಹನಾದವನ್ನು "ಮಾಡುತ್ತಿ 
ಕೊಳುಗುಳದಲ್ಲಿ ಮುಂದೆ ಸಾಗಿ, ಕೂರಭಾಷಣ, ಶರಧಿಯುದ್ರೋಷಣಗಳಿಂದ 
ಮಕರಾಕ್ಷನು ತನ್ನ ತೇರಿನಲ್ಲಿ ಬರಲು, ಅವನ ಕೈಯಿಂದ ಬಿಲ್ಲು ಜಾರಿ ಕೆಳಗೆ ಬಿತ್ತು, 
ಮೇಲಿದ್ದ ಬೆಳ್ಳೊಡೆ ಜಾರಿತು, ಕುದುರೆಗಳು ಮುಗ್ಗರಿಸಿದುವು. ಆಗಸದಿಂದ ಕೆಂಡದ 
ಮಳೆ ಸುರಿಯಿತು, ಮೋಡಗಳು ಕೆಂಪಾದುವು, ಮಕರನೇತ್ರನ ಎಡಗಣ್ಣು ಅದುರಿತು 
- ಹೀಗೆ ಬಗೆ ಬಗೆಯ ದುಶ್ಶಕುನಗಳು ತಲೆದೋರಿದುವು. ಆದರೆ ಮಕರಾಕ್ಷನು 
ತನ್ನ ಶೌರ್ಯೋತ್ಸಾಹದಲ್ಲಿ ಅವಾವುದನ್ನೂ ಗಮನಿಸದೆ, "ಸೂರ್ಯಚಂದ್ರರನ್ನು 
ಕಬಳಿಸಿಬಡುತ್ತೇನೆ, ಯಮನ ಒಡಲನ್ನು ಬಗಿಯುತ್ತೇನೆ' ಎಂಬ ಉರುಬೆಯಿಂದ 
ಹೊರಟ. ಅವನ ಹಿಂದೆ ದೈತ್ಯಸಂದಣಿಯು ನಾನು ಮುಂದು ತಾನು ಮುಂದು ಎಂಬ 
ಉತ್ಸಾಹದಿಂದ ಹೊರಟಿತು. ಗರ್ವಪರ್ವತವೇರಿದ ದನುಜರು ಮಕರಾಕ್ಷನೊಡನೆ 
ರಣರಂಗದತ್ತ ನಡೆತಂದರು. ಅದ್ಬುತಬಲವು ನಗರದಿಂದ ಹೊರಹೊರಟು ಬ್ರಹ್ಮಾಂಡವೇ 
ನಡುಗುವಂತೆ ನಡೆತರುತ್ತಿರಲು ತಿರೆಯು ನಡುಗಿತು, ತ್ರಿದಶಕುಲ ತಲ್ಲಣಿಸಿತು. 
ಆದರೆ ರಾಮಪುರದರಸನ ಪದಪಯೋಜದ ಅನುಚರರರೆಲ್ಲ ಕದನಗೈಯುವೆವೆಂಬ 
ಸಂಭ್ರಮದಿಂದ ಮುನ್ನಡೆದು ಗಿರಿವೃಕ್ಷಗಳನ್ನು ಹಿಡಿದು ಹೊರಟರು. 


೩೯. ಶ್ರೀರಾಮನಿಂದ ಮಕರಾಕ್ಷನ ಸಂಹಾರ 


ಅದ್ರಿಜಾತೆಯೇ, ಚಂಡಭಾಸ್ಕರನಂತೆ ಉರಿಯುತ್ತ ಖರತನಯನು 
ದಾನವದಂಡಿನೊಡನೆ ಬರುತಿರಲು ಅದನ್ನು ಕಂಡು ಕಪಿಯೋಧರು ಮರಮರಡಿಗಳನ್ನು 
ಹಿಡಿದುಕೊಂಡು ಅವರನ್ನೆದುರಿಸಲು Ps ನಿಶಾಚರಭಟರನ್ನು A 
ಅತಿಭೀಷಣತೆಯಿ೦ದಲೂ ಹ ಕ್‌ ಕೂಡಿ ಅವರೊಡನೆ ಭತಿರಿರೆದ ಯುದ್ಧಕ್ಕೆ 
ತೊಡಗಿದರು. ರಾಕ್ಷಸರು ಬಾಣಗಳನ್ನು ಬಿಡುತ್ತ ಬರಲು, ವನಚರರು ಬೆಟ್ಟಗಳಿಂದಲೂ 
ಮರಗಳಿಂದಲೂ "ಅವರನ್ನು ಸದೆಬಡಿಯುತ ಬಂದರು; ಅಮರರಿಪುಗಳು ಖಡ್ಗ 
ಭಲ್ಲೆಗಳಿಂದ ದಾಳಿ ಸತ್ತ ಕಪಿಗಳು " ಮರಗಳನ್ನು ಕಿತ್ತು ಗಾಸಿಗೊಳಿಸಿದರು. 
ಈ ರೀತಿಯಲ್ಲಿ ಪರಸ್ಪರರು ಸಾಹಸ ಪರಾಕ್ರಮಗಳಿಂದ ಯುದ್ಧ ಮಾಡುತ್ತಿರಲು, 
ಮಕರಾಕ್ಷನು ಬಿಲ್ಲಿಗೆ ಬಾಣವನ್ನು ಹೂಡಿ ಸಿಡಿಲೆರಗುವಂತೆ ಬಿಟ್ಟ ಮರುತಜನ ಮೇಲೆ 
ಐದು ಬಾಣಗಳನ್ನೂ ಅಂಗನ ಮೇಲೆ ಅರುವತ್ತು. ತರಣಿತನಯನ ಮೇಲೆ ನೂರು, 
ಜಾಂಬವನ ಹಲ್‌ ಎಪ್ಪತ್ತು. ಸುಷೇಣನ ಮೇಲೆ ಎಂಟು, ಶತಬಲಿ ಗವಾಕ್ಷರ ಮೇಲೆ 


೮೮೪ ಶ್ರೀರಾಮಕಥಾಮೃತ 


ಅರುವತ್ತು. ಮೈಂದನಿಗೆ ಐದು ಬಾಣಗಳನ್ನು ಬಿಟ್ಟು, ಮಿಕ್ಕ ಕಪಿವೀರರನ್ನು ನೋಡುತ್ತ. 
ಒಂದೋ. ಎರಡೋ ಕೂರ್ಗಣೆಗಳನ್ನು ಬಿಡುತ್ತ ತಾನು ತಂದೆಯಾದ ಖರನಿಗೆ 
ಸಮನಾದ ಯೋಧ ಎಂಬಂತೆ ಯುದ್ಧಕ್ಕೆ ತೊಡಗಿದ. ದಂತಗಳಿಂದ ಇರಿಯುವ 
ಆನೆಗಳನ್ನೂ ಕುದುರೆಗಳ ಬೆನ್ನೇರಿದ ರಾವುತರ ಆರ್ಭಟೆಯನ್ನೂ, ಕತ್ತಿಗಳನ್ನು ಸೆಳೆದು 
ಹೋರಾಡುವ ಭಟರನ್ನೂ ಎದುರಿಸಿ ಶಕ್ತಿತೋಮರಗಳಿ೦ದ ಭಂಗಿಸಲು, ಕಪಿಭಟರು 
ರಕ್ಷಣೆಗೆಂದು ಮನುಜಪುಂಗವರ ಹಿಂದೆ ಹೋಗಿ ನಿಂತುಕೊಂಡಿತು. ರಕ್ಕಸನ ಬತ್ತೀಸ 
ಶಸ್ತ್ರಗಳ ಉರುಬೆಯಿಂದ ಕಪಿಗಳು ನರಳಿ ಹೊರಳಾಡುತ್ತಿದ್ದರು. ಎಲ್ಲಿ ನೋಡಿದರೂ 
ಖರತನಯನ ಶರಗಳ ಉಪಟಳ, ಎಲ್ಲಿ ನೋಡಿದರೂ ಅಮರವೈರಿಯ ಚಕ್ರಗಳು, ಎತ್ತ 
ನೋಡಿದರೂ ಮಹಾಸುರನ ಶೂಲದ ತಿವಿತ, ಮತ್ತೆಲ್ಲಿ ನೋಡಿದರೂ ಅಸುರನ ಶಕ್ತಿ, ಎತ್ತ 
ನೋಡಿದರತ್ತ ಅಮರಾರಿ ಸೈನ್ಯ -ಇವುಗಳಿಂದ ಚಿತ್ತಸಂಕ್ಷೇಶಕ್ಕೊಳಗಾದ ಫ್ಲವಗಸೈನ್ಯವು 
ರಕ್ಷಣೆಗೆಂದು ರಘುವೀರನತ್ತ ಹೋದರು. ಮಕರಾಕ್ಷನು ತನ್ನ ರೋಷಾವೇಶದಿಂದ 
ಹೊಡೆದು ಕಪಿಭಟರನ್ನು ತಾರುತಟ್ಟು ಮಾಡಿ, ರಘುವೀರನಿದ್ದ ಕಡೆಗೆ. ರಥವನ್ನು 
ವೇಗವಾಗಿ ನಡೆಸಲು ಆಜ್ಞಾಪಿಸಿದ. ಅದರಂತೆ ಸೂತನು ಕುದುರೆಗಳನ್ನು ಚೋದಿಸಲು 
ಅದು ವೇಗವಾಗಿ ಸಾಗಿ ಶ್ರೀರಾಮನ ಮುಂದೆ ಬಂದು ನಿಂತಿತು. 


ತನ್ನ ರಥದಲ್ಲಿ ಕುಳಿತು ಮಕರಾಕ್ಷನು ಸೂರ್ಯಕುಲಲಾಮನನ್ನು ನೋಡಿದ. 
ಅವನನ್ನು ಮೂದಲಿಸಲು ನಿಲ್ಲಬೇಕಾದರೆ ಅವನ ಶೌರ್ಯೋತ್ಸಾಹವೆಂಥದಿರಬೇಕು, 
ಧೈರ್ಯವೆಷ್ಟಿರಬೇಕು! “ನೀನೇ ಏನು ದಶರಥನ ಮಗ? ಕಾಡಿನಲ್ಲಿ ಹುಲುಮಾನಿನಿಯ 
ಜೊತೆಗಿದ್ದ, ನನ್ನ ತಂದೆ ಮತ್ತಿತರ ದಾನವರನ್ನು ತರಿದವನು? ಅಲ್ಲಿ ನಾನಿದ್ದಿದ್ದರೆ ನಿನ್ನನ್ನು 
ಬಡಿದು ಹಾಕುತ್ತಿದ್ದ; ಆದರೆ ನೀನು ಇಷ್ಟು ದಿನ ಕಾಡಿನಲ್ಲಿ ಮರೆಯಾಗಿದ್ದುಕೊಂಡು 
ನನ್ನ ಕಣ್ಣಿಗೆ ಬೀಳದೆ ಉಳಿದುಕೊಂಡೆ. ಖರತ್ರಿಶಿರವಿರಾಧರೆಲ್ಲ ಉಪೇಕ್ಷೆಯಿಂದಾಗಿ 
ನಿನ್ನಿಂದ ಹತರಾದರು, ಅಷ್ಟೆ. ನನ್ನ ವಂಶದವರಿಗೆ ನೀನು ಮಾಡಿದ ಅನ್ಯಾಯಕ್ಕೆ ತಕ್ಕ 
ಪ್ರತೀಕಾರವನ್ನು ತೆಗೆದುಕೊಳ್ಳಲು ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಇಷ್ಟು ದಿನ 
ನೀನು ನನ್ನ ಕೈಗೆ ಸಿಕ್ಕದೆ ಬದುಕಿದ್ದೀಯೆ. ದೀರ್ವ ಕಾಲದ ಬಳಿಕ ನನ್ನ ಆಸೆಯು 
ನೆರವೇರುವ ಕಾಲ ಈಗ ಬಂದಿದೆ. ನರಪಶುವೇ, ನೀನು ಕಪಿಗಳೊಡನೆ ನಮ್ಮ ಊರಿಗೇ 
ಬಂದಿರುವುದು ನನ್ನ ಭಾಗ್ಯವಲ್ಲದೆ ಬೇರೆಯಲ್ಲ; ನಾನು ಬಿಡುವ ಬಾಣಗಳದುರು ನಿಂತರೆ 
ನನ್ನ ಶೌರ್ಯವೆಂತಹುದೆಂಬುದು ನಿನಗೇ ಅರಿವಾಗುತ್ತದೆ” ಎಂದು ಆವೇಶದಿಂದ 
ಮೂದಲಿಕೆಯ ನುಡಿಗಳನ್ನಾಡಿದ. ಆನ೦ತರ, “ನೀನು ಎಷ್ಟೇ ಎತ್ತರದ ಗರ್ವಪರ್ವತದ 
ಮೇಲೆ ಕುಳಿತರೂ ಅಷ್ಟರ ಮಟ್ಟಗೆ ನನ್ನ ಕುಲಕ್ಕೆ ನೀನು ಭೋಜನವಾಗುತ್ತೀಯೆ. 
ಬಹು. ಕಾಲಕ್ಕೆ ನನ್ನ ಮನದಿಷ್ಟವು ನೆರವೇರುವಂತಾಯಿತು. ನಿನ್ನ ಕೋಡಗ 
ತಿಂತಿಣಿಯು ದನುಜರಿಗಲ್ಲದೆ ಶಾಕಿನಿ ಡಾಕಿನಿ ಭೂತಬೇತಾಳಗಳಿಗೆ ಮನದಣಿಯೆ 
ಉಣಲು ಆಸ್ಪದವಾಯಿತು. ಅಣ್ಣತಮ್ಮಂದಿರನ್ನು ಬಲಿಗೊಡದೆ ಬಿಡುತ್ತೇನೆಯೇ? ನಿಮ್ಮ 
ಹೊಟ್ಟೆಗಳಲ್ಲಿರುವ ಕರುಳುಗಳನ್ನು ಬಗಿದು ತೆಗೆದು ಪಿಶಾಚಿಗಳಿಗೆ ಆಹುತಿಯಿತ್ತು, ನೆಲವನ್ನು 
ನಿಮ್ಮ ರಕ್ತದಿ೦ದ ತಣಿಸುತ್ತೇನೆ. ಇದಕ್ಕಾಗಿಯೇ ನಾನು ಬಿಲ್ಲುಬಾಣಗಳನ್ನು ಹಿಡಿದು 


ಯುದ್ಧಕಾಂಡ ೮೮೫ 


ಬಂದಿದ್ದೇನೆ” ಎಂದು ಮಕರಾಕ್ಷನು ಮಹಾ ಕೂರತರವಾದ ನುಡಿಗಳಿಂದ ಕೂಗಾಡಿದ. 


ಅವನ ಮಾತುಗಳನ್ನೆಲ್ಲ ನಿರುದ್ದಿಗ್ನನಾ ಕೇಳಿಸಿಕೊಂಡ ರಘುವರನು, 
“ಅಯ್ಯಾ, ಈ ರೀತಿಯ ಒಣ ಮಾತುಗಳಿಂದ Mtge ತಾ 
ವೀರಸ ಊನಾದರೆ ಬಿಲ್ಲನ್ನು ತೆಗೆದುಕೊಂಡು ಶತ್ರುಗಳನ್ನು ತರಿದಿಕ್ಕಿ ಜಯಲಕ್ಷ್ಮಿಯನ್ನು 
ಪ್ರೀತಿಯಿಂದ Tha ನಿನ್ನನ್ನು ಹೊಗಳುವರಲ್ಲದೆ, ನಿನ್ನ ತವೇಂತಿ 
ಶೂರರಲ್ಲಿ ಭೀತಿಯುಂಟಾಗುತ್ತದೆಯೇ? ಈ ಹುರುಳಿಲ್ಲದ ಮಾತುಗಳಿಂದೇನು 
ಪ್ರಯೋಜನ?“ ಎಂದು ನುಡಿಯಲು ದೈತ್ಯೇಂದ್ರಸುತನು ಕೋಪಾರುಣನೇತ್ರನಾದ; 
ಅವನ ರೋಷದಿಂದ ಕುಡಿಮೀಸೆಗಳು ಬಣಿದುವು. ಈ ರಮಾರಮಣನನ್ನು 
ಕೊನೆಗೊಳಿಸುವೆನೆಂದು ಬಿಲ್ಲು ಹಿಡಿದು ಮಕರಾಕ್ಷನು ರಾಕ್ಷಸದಳವು ಉಫೇ ಎನ್ನುತ್ತಿ 6 
ಕೆಂಗೋಲನ್ನು ಹಿಡಿದು, “ಈಗಲೇ ಬಿಲ್ಲಿಗೆ ಬಾಣವನ್ನು ಹೂಡಿ ಒಡಿದೆಳೆದು. 1 ಬಿಟ್ಟು 
ನಿಮ್ಮ ದೇಹಗಳನ್ನೆಲ್ಲ ನೀರಧಿಯಲ್ಲಿಡುತ್ತೇನೆ, ಕೋಡಗಗಳನ್ನೆಲ್ಲ ಸಂಹರಿಸಿ ನನ್ನ 
ಅಸ್ತಗಳ ಜೊತೆ ವಾಪಸಾಗುತ್ತೇನೆ” ಎನ್ನುತ್ತ ಶರಗಳ ಮಳೆಗರೆದ . ಮೇರೆ ಮೀರಿ uk 
ಅಸ್ತೆನಿಚಯವನ್ನು ನೋಡಿ "ಅಚ್ಚರಿಯಿಂದ ಅವುಗಳನ್ನೆಲ್ಲ ಪ್ರತ್ಯಸ್ತಗಳಿ೦ದ ಮುರಿದು 
ಹಾಕುತ್ತಿರಲು ಖರತನಹಕು ಮಹಾ ಕೋಪದಿಂದ ಮತ್ತೆ “ತ್ರ ಬಾಣಗಳನ್ನು 
ಬಿಡುತ್ತರಲು ರಾಮನು ಅವುಗಳನ್ನೂ ಖಂಡಿಸಿದ. ಹೀಗೆ ಮಕರಾಕ್ಷನು ಬಾಣಗಳನ್ನು 
ಬಿಡುವುದು ರಘುವರನು ಅವುಗಳನ್ನೆಲ್ಲ ಮರು ಅಸ್ತದಿಂದ ಮುರಿದಿಕ್ಕುವುದು 
ನಡೆಯಿತು. ರಾಮನು ಒಂದು ಬಾಣವನ್ನು ಬಿಡಲು ದೈತ್ಯನ ಹೊಂದೇರು ಹಂದೆ 
ತುಂಬ ದೂರ ಹೋಯಿತು; ಆಗ ಉರಿಯುಗುಳಳವ ಕಗ ಸ್ರವೊಂದನ್ನು ಬಿಟ್ಟು 
ಆನೆ ಕುದುರೆ ರಥಗಳನ್ನು ಹುಡಿಗುಟ್ಟಿದ. ಮಕರಾಕ್ಷನ ಕಡೆ ಇದಕ್ಕೆ ಉತ್ತರಿಸುವವರೇ 
ಇಲ್ಲವಾದರು. ಅರೆನಿಮಿಷದಲ್ಲಿ ಆ "ದೈತ್ಯನ ಬಲವು ರಾಘವನ ಅಸ ಸ್ಪಪ್ರಹಾರದಿಂದ 
Wi (ಜೀ ರಾಮನ ಭಳಡತಿಯರದೆ ಜೇನ್ನೊಣಗಳಂತೆ ಮುತ್ತಿ ಬರುತ್ತಿದ್ದ 

ತ್ಯಸೇನೆಯು ತಪತಪನೆ ನೆಲಕ್ಕುರುಳಿತು. ರಘುಶೀರನು ಮತ್ತೆ ಮತ್ತೆ ಬಾಣಗಳನ್ನು 
ಜು ಅಸುರಭಟರೆಲ್ಲ ನುಗ್ಗುನುರಿಯಾಗಿ, ನುಚ್ಚುನೂರಾಗಿ ನೆಲವನ್ನ ಪಿದರು. 
ರಾಮನ ಅಸ್ತ್ರಗಳ ಉದ್ದಂಡತೆಯನ್ನು ಕಂಡು ಅಸುರಾತ್ಮಜನು ತನ್ನ ಬಿಲ್ಲಿಗೆ ಬಾಣವನ್ನು 
ಹೂಡಿ ಮುರಗಾರಿನ ಅಭಕಿಟಿಯಂದ ಶರಗರೆಯಲು, ಅವು ಮೇರೆವರಿದು ಬರಲು 
ರಘುರಾಮನು ತನ್ನ ಕೋದಂಡದಿಂದ ಬಿಟ್ಟ ಶರಗಳು ಆ ಬಾಣಗಳನ್ನೆಲ್ಲ ತುಂಡರಿಸುವುದು 
ಮಾತ್ರವಲ್ಲದೆ, ಹಲಗೆ ಹಲ್ಲಣ ಹಕ್ಕರಿಕೆ ಚಾಮರ ಛತ್ರ ಪತಾಕೆ ಚಾಮರ ತನುತ್ರಾಣ ಕರಿ 
ತುರಗ ಬಾಣ ಬತ್ತಳಿಕೆ ಹೊಂದೇರುಗಳನ್ನೆಲ್ಲ ಪುಡಿಪುಡಿಯಾಗಿಸಿ ನೆಲಕ್ಕೆ ಬೀಳಿಸಿದುವು. 
ಈ ರೀತಿ ರಘೂದ್ವಹನ ಬಾಣಗಳು ರಿಪುಸೇನೆಯನ್ನು ಹೊಕ್ಕು ದಾಂಧಲೆ ನಡೆಸಲು 
ಭಯಗೊಂಡ ದೈತ್ಯರು ಅವುಗಳಿಂದ ರಕ್ಷಣೆ ಪಡೆಯಲು ಬೈತಿಟ್ಟುಕೊಳ್ಳಲು ಹೆಣಗಿದರು. 
ಭುಗಿಲ್‌ ಭುಗಿಲ್‌ ಎಂದು ದಳ್ಳುರಿಯನ್ನು ಹೊಮ್ಮಿಸುತ್ತ ಧಘಧಗನೆ ಉರಿಯುತ್ತ ಆನೆ 
ಕುದುರೆಗಳನ್ನು ಸಿಗಿದಿಡುತ್ತ ದಾನವರ ಬಳಗವನ್ನು ಧ್ವಂಸಮಾಡುತ್ತ ರಾಮಬಾಣಗಳು 
ನುಗ್ಗಿ ಬರಲು ಎಲ್ಲರೂ ಕಂಗೆಡುವಂತಾಯಿತು. ಬೆಂಕಿ ಹೊಗೆಗಳಿಂದ ದೈತ್ಯಭಟರು 


೮೮೬ ಶ್ರೀರಾಮಕಥಾಮೃತ 


ನೆಗೆದು ನೆಲಕ್ಕುರುಳುತ್ತಿದ್ದರು. ದಾಶರಥಿಯ ಶರವೇಗಕ್ಕೆ ದಾನವಸೈನ್ಯದ ವಿನಾಶ 
ಸನ್ನಿಹಿತವಾಯಿತು. ಕಟ್ಟುಗ್ರ ಕೋಪದಿಂದ ರಘುವರನು ಬಿಡುವ ಶರಗಳ ಘಟ್ಟಣೆಗೆ 
ದೈತೇಯಸೇನೆ ನೆಲಕ್ಕೆ ಬಿದ್ದುದನ್ನು ಕಂಡು "ಕೆಲಸ ಕೆಟ್ಟತು' ಎಂದುಕೊಂಡ ಮಕರಾಕ್ಷನು 
ಕೆಡೆದು ಹೆಣವಾದವರನ್ನು ತುಳಿಯುತ್ತ ಮುಂದೆ ಸಾಗಿ ಬಂದು ಧೈರ್ಯತನದಿಂದ 
ಜಯಲಕ್ಷ್ಮಿಯನ್ನು ಸಾಧಿಸುವೆನೆಂದು ಕೆಂಗರಿಗೋಲುಗಳನ್ನು ತಿರುಹುತ್ತ, “ನನ್ನ ಜಯದ 
ಬೆಳವಣಿಗೆಗೆ ವಿಘ್ಯವಾಯಿತು. ಶರಲಗ್ನವಾಗಿ ಸೇನೆಯು ಭೂತಳಕ್ಕೆ ಬಿದ್ದಿತು, ರಕ್ತದ 
ಕೋಡಿ ಜರ ಎಂಬ ಹೆಮ್ಮೆಯಿಂದ ಬೀಗಬೇಡ, ನರಪಶುವೇ, ನನ್ನ ಮನೋರಥ 
ಭಗ್ನವಾಗಲಾರದು. ಶೂರಸಂದೋಹಕ್ಕೆ ರಣಭೂಮಿಯಲ್ಲಿ ವಿಘ್ನ ಗಳುಂಟೇ9 ನೋಡು” 
ಎನುತ್ತ ಕೆಂಗರಿಗೋಲುಗಳನ್ನು ಬಿಟ್ಟು 'ಬೊಜ್ಜಿರಿದ. ಆನಂತರ ಆ ದುರುಳನು ಅಂಬರಕ್ಕೆ 
ಮ: ಸೂ "ಮೋಡಗಳೇ ಮಳೆಗರೆಯುವಂತೆ ನಿಶಿತಾಸ್ತಗಳನ್ನು ರಾಮನ ಮೇಲೆ ತತಾ 
ಆಕಾಶಭೂಮಿಗಳಿಗೆ ಯುದ್ಧ ನಡೆಯುತ್ತಿದೆಯೇನೋ. ಎಂದು ಭಾಸವಾಯಿತು! 
ಇದರಿಂದ ಎಲ್ಲರೂ ತಲ್ಲಣಗೊಂಡರು; ದೇವತೆಗಳು ಆಗಸದಲ್ಲಿ ನಿಂತು ರಕ್ಕಸನ ಈ 
ಅದ್ಭುತ ಸಾಹಸವನ್ನು ಕಂಡು ಬೆರಗುಗೊಂಡರು. ಬಿಡುವ ಬಾಣಗಳೆಷ್ಟೋ, ಮಧ್ಯದಲ್ಲಿ 
ತುಂಡಾಗಿ ಬೀಳುವುವೆಷ್ಟೋ, ಶತ್ರುಗಳ ದೇಹಗಳಲ್ಲಿ ಹೊಗುವ ಬಾಣಗಳೆಷ್ಟೋ, 
ಯಾರನ್ನೂ ಇರಿಯದೆ ವ್ಯರ್ಥವಾಗುವ ಬಾಣಗಳಷ್ಟೋ! ಅವುಗಳಿಗೆ ಪ್ರತಿಯಾಗಿ 
ರಾಘವನು ಬಿಡುವ ಬಾಣಗಳು ಸೇರಿ ಆಗಸದಲ್ಲಿ ಜಾಳಂಧ್ರದಂತೆ ಪರಸ್ಪರರ ಬಾಣಗಳು 
ಬೆಸೆದುಕೊಂಡವು, ನೆಲದ ಮೇಲೆ ಬಾಣಗಳ ರಾಶಿಯಾಯಿತು. ರಾಘವನು ಕೋಪದಿಂದ 
ಬಿಟ್ಟ ಬಾಣಗಳನ್ನು ಖರತನಯನು ಮಧ್ಯದಲ್ಲಿಯೇ ತುಂಡರಿಸುತ್ತಿದ್ದ, ಅವನು ಬಿಟ್ಟ 
ಬಾಣಗಳನ್ನು ರೌದ್ರಾವೇಶದಿಂದ ರಘುವರನು ಮುರಿದಿಡುತ್ತಿರಲು ಭೂಮ್ಯಾಕಾಶಗಳೆಲ್ಲ 
ಬಾಣಗಳಿಂದಲೇ ತುಂಬಿಹೋಯಿತು. ಸೂರ್ಯಚಂದ್ರರ ಕುರುಹೇನಾಯಿತೋ, 
ದಶದಿಕ್ಕುಗಳನ್ನೂ ರಾಹುವು ನುಂಗಿಬಿಟ್ಟನೋ, ಭೂತಸಂಚಾರವದೇನಾಯಿತೋ - 
ಎಂಬಂತೆ ಇಬ್ಬರೂ ಒಂದೇ ಸಮನೆ ಬಾಣಗಳನ್ನು ಬಿಡುತ್ತಿದ್ದು, ಅವುಗಳ ಸುಯ್‌ 
ಧ್ವನಿಯು ತುಂಬಿ ನೆಲಮುಗಿಲುಗಳು ಶಬ್ದಬ್ರಹ್ಮಮಯವಾಯಿತು! ಬಾಣಕ್ಕೆ ಬಾಣ, 
ಮೂದಲೆಗೆ ಮೂದಲೆ, ಭಲ್ಲೆಯದ ಇರಿತಕ್ಕೆ ಇರಿತ, ಕ್ಷುರಪ್ರಹರಕ್ಕೆ ಪ್ರತಿ ಪ್ರಹರ, 
ಸಿಂಹನಾದಕ್ಕೆ ಪ್ರತಿ ಸಿಂಹನಾದ, ಆರ್ಭಟಕ್ಕೆ ಆರ್ಭಟ - ಇದೇ ಆಗಿಹೋಯಿತು. 
ಇದರಿಂದ ರಾಮನ ಕೋಪ ಆಗಸ ರಿ: ಒಂದು ಆಗ್ನೇಯಾಸ್ತ ಸ್ತವನ್ನು ತೆಗೆದು 
ನಾರಾಚಕ್ಕೆ ಹೂಡಿ ಅಭಿಮಂತ್ರಿಸಿ ಬಿಡಲು, ಅದು ಉರಿಯುಗುಳುತ್ತ ಹೋಗಿ ದಾನವನ 
ಬಿಲ್ಲುಬಾಣಗಳನ್ನು ಕತ್ತರಿಸಿ, ಅವನ ರಥವನ್ನು ಹುಡಿಗುಟ್ಟಿ, ಸಾರಥಿಯ ತಲೆಯನ್ನು 
ತುಂಡರಿಸಿ ಖಳನನ್ನು ರಥದಿಂದ ಕೆಳಗಿಳಿಸಿತು. 4 ಕ್ರುದ್ಧನಾದ ದೈತೇಯನು. 
“ತೇರು ಮುರಿದು ಬಿದ್ದರೆ ಶೂರತನಕ್ಕೆ ಊನವುಂಟಾಗಿಬಿಡುತ್ತದೇನಯ್ಯಾ?” ಎನ್ನುತ್ತ 
ರೋಷದಿಂದ ದೇವತಾನಿಚಯವನ್ನು ಇರಿದು ಮಣುಕ್ಕಿಸಿದ ಶೂಲವನ್ನು ಹಿಡಿದು 
ಅದನ್ನು ರಭಸದಿಂದ ತಿರುಗಿಸಿ ರಾಘವನತ್ತ ಬಿಸುಟ. ಅದರಿಂದ ಕುಲಶೈಲಗಳು 
ಅಲ್ಲಾಡುವಂತಾಯಿತು, ಸಮುದ್ರವು ಕೊತಕೊತನೆ ಕುದಿಯುತ್ತ ಉಕ್ಕೇರಿತು. ಆ ಶೂಲವು 


ಯುದ್ಧಕಾಂಡ ೮೮೭ 


ಸಿಡಿಲಿನಂತೆ ಆರ್ಭಟಿಸುತ್ತ ಬರಲು, ರಘುವೀರನು ಬಿಟ್ಟ ಬಾಣವು ನಡುದಾರಿಯಲ್ಲಿಯೇ 
ಅದನ್ನು ಇಕ್ಕಡಿ ಮಾಡಿತು. ಆ ತುಂಡುಗಳು ತಿರುತಿರುಗುತ್ತ ನೆಲದಲ್ಲಿ ಬಿದ್ದುವು. 
“ನನ್ನ ಸುಳುವು ಮುರಿದುಬಿದ್ದರೇನು, ನನ್ನ ಮುಷ್ಟಿಯಿಂದಲೇ ನಿನ್ನ ಹೊಟ್ಟೆಯನ್ನು 
ಭಾ ಪ್ರಾಣವನ್ನು ಹೊರದೆಗೆಯುತ್ತೇನೆ” ಜಾತಾ ಮೊರೆಯುತ್ತ ತನ್ನೆಡೆಗೆ Me 
ದೈತ್ಯಖಳನ ಸಾಹಸವನ್ನು ನೋಡಿ ನಸುನಗುತ್ತ ರಾಘವನು ನಿಶಿತಾಸ್ತವೊಂದನ್ನು ಬಿಲ್ಲಿಗೆ 
ಹೂಡಿ ಬಿಡಲು ಆ ಜಸು ರಭಸದಿಂದ ಬಂದು ಖಳನ ಎದೆಯನ್ನು ಸೀಳಿಕೊಂಡು 
ಬೆನ್ನಿನಿಂದ ಹೊರಬಂದಿತು; ರಕ್ಕಸನ ಪ್ರಾಣವು ದೇಹದಿಂದ ಹರಿಹರನು. ಅದನ್ನು 
$68 ಭೂವಲಯದ ಅಖಿಲ ಭೂತಗಳು ರಘುವರನ ಶೌರ್ಯವನ್ನು ಹೊಗಳಿದುವು. 
ದೇವತತಿಯು ಮೇಲಿನಿಂದ ಹೂಮಳೆಯನ್ನು ಕರೆದು ದುಂದುಭಿಯನ್ನು ಬಾಜಿಸಿತು. 
ಆಗ ಪ್ಲವಗತತಿಯು ನೆರೆದು ಶ್ರೀರಾಮಪುರದರಸನನ್ನು ಪೂಜಿಸಿ ಹೊಗಳಿ ನಲಿನಲಿದು 
ಕುಣಿದು ಕುಪಳಿಸಿತು. 


೪೦. ಅಂದಜಿತುವು ಪುನಃ ಮಾಯಾಯುದ್ದವನ್ನೆಸಗುವುದು 


ಹಿಮಗಿರಿತನೂಜೆ ಕೇಳು, ಮಕರಾಕ್ಷನು ಸತ್ತ ವಿವರವನ್ನು ಕೇಳಿದ ಹತ್ತುತಲೆಯವನು 
ಅಮಿತ ಕೋಪದಿಂದಲೂ ಗಾಢ ಸಂತಾಪದಿಂದಲೂ ಕೂಡಿ, ಹಲ್ಲುಗಳನ್ನು ಮೊರೆದು, 
ಚ೦ದ್ರಹಾಸವನ್ನು ಜಳಪಿಸಿ, ಎದುರಿನಲ್ಲಿದ್ದ ತನ್ನ ಪ್ರೀತಿಯ ಅಣುಗನನ್ನು ಕರೆದು, 
“ಮನುಜವಿಕ್ರಮವನ್ನು ಕೊನೆಗೊಳಿಸಿ ಬಂದು ನನಗೆ ಸಂತಸವನ್ನುಂಟು ಮಾಡು. 
ಮಗು, ಸರ್ಪಾಭರಣನನನ್ನು ಆರಾಧಿಸಿ ಅಪರಿಮಿತ ಬಲ ಸಂಪತ್ತುಗಳನ್ನು ಗಳಿಸಿ 
ಅಪ್ರತಿಮನಾದ ಪುರುಷಾರ್ಥಗಳನ್ನು ಸಾಧಿಸಿದ್ದವು. ಆದರೀಗ ಎಲ್ಲವನ್ನೂ ಈ 
ರಾಜಕುಮಾರನಿಗೆ ಒಪ್ಪಿಸಿ ಅಪಕೀರ್ತೀಯನ್ನು ಪಡೆದು ಬದುಕುವಂತಾಗಿದೆ. ನಮ್ಮ 
ಕಡೆಯ ವೀರರೆಲ್ಲ ಮಡಿದರು, ನಾನೂ ನರವಾನರರ ಬಾಹುಬಲ ಔದ್ದತ್ಯಗಳಿಂದಾಗಿ 
ಸಮರಾಂಗಣದಿಂದ ವಾಪಸಾಗಬೇಕಾಯಿತು. ಶೂರಾಗ್ರಗಣ್ಯನಾದ ನೀನು ಈಗ 
ನನ್ನ ಏಕೈಕ ಆಧಾರವಾಗಿದ್ದೀಯೆ. ನೀನು ರಿಪುನಿಗ್ರಹಚತುರ, ಈಗ ಸಂಗರಕ್ಕೆ 
ಹೋಗು, ಶತ್ರುಗಳ ಚತುರ್ಬಲವನ್ನು ದುರ್ಬಲಗೊಳಿಸಿ, ಯಾರು ಅಡ್ಡವಾದರೂ 
ಪರಿಹರಿಸಿಕೊಂಡು ಹೋಗಿ ಕಪಿಪುಂಗವಾದ್ಯರನ್ನು ಸಂಹರಿಸಿ, ವಶಪಡಿಸಿಕೊಂಡು, 
ಕಪಿವೀರರ ಸಂಗಡಿಗರಾದ ಆ ನರರೀರ್ವರನ್ನು ತರಿದಿಟ್ಟು ನನ್ನ ಮನಸನ್ನು 
ಹಗುರಮಾಡು” ಎಂದು ಹೇಳಿದ. ಆಗ ಮೇಘನಾದನು ತಂದೆಯನ್ನು ಕುರಿತು, 
“ಮಹಾರಾಜ, ಚಿಂತೆಯೇಕೆ? ನಾನು ಕೋಪಿಸಿಕೊ೦ಂಡರೆ ಒಂದೇ ಕ್ಷಣದಲ್ಲಿ 
ಅಂತಕನನ್ನೂ ಗೆಲ್ಲಬಲ್ಲೆ, ಕಪಿಗಳ ಬೆಂಬಲಕ್ಕೆ ಕುಬೇರ ಮುಂತಾದವರು ಬಂದರೂ 
ಅವರನ್ನೆಲ್ಲ ಹಿಡಿದು ಹಲ್ಲು ಮುರಿದಿಡುತ್ತೇನೆ. ಕಂತುಹರನನ್ನೇ ಪರಿಗಣಿಸದ ನನಗೆ 
ಈ ಮರ್ಕಟಸಂತೆ ಯಾವ ಮಹಾ! ಕಪಿಶ್ರೇಷ್ಠ ಹಾಗೂ ಇಬ್ಬರು ರಾಜಕುಮಾರರನ್ನು 
ತರಿದಿಟ್ಟು, ನಿರ್ವೈರವನ್ನಾಗಿ ಮಾಡುತ್ತೇನೆ. ಇದುವರೆಗೆ ರಾಘವನು ಗೆದ್ದಿರುವನೆಂದು 


೮೮೮ ಶ್ರೀರಾಮಕಥಾಮೃತ 


ಆನಂದದಿಂದಿರುವ ಬಿಡುಗಣ್ಣರಿಗೆ ಧೃತಿಗೆಡುವಂತೆ ಮಾಡುತ್ತೇನೆ” ಎಂದು ಕೈಗಳನ್ನು 
ಮುಗಿದು, “ನಿನ್ನ ಹರಕೆ ನನ್ನ ಮೇಲಿರಲಿ” ಎಂದು ಹೇಳಿ ನಮಸ್ಕರಿಸಿದ. ಆಗ ತನ್ನ 
ಮಗನನ್ನು ಅಕ್ಕರೆಯಿಂದ ಅಪ್ಪಿಕೊಂಡು ದಶಕಂಧರನು, “ಯುದ್ಧದಲ್ಲಿ ನೀನು ಕಾಣುತ್ತ 
ಹಾಗೂ ಕಾಣಿಸದೆ ರಥದಲ್ಲಿದ್ದುಕೊಂಡು ದೇವೇಂದ್ರನ ಅಹಂಕಾರವನ್ನು ಮುರಿದು 
ನನ್ನ ಕಾಲಿಗೆ ಬೀಳಿಸಿದ ಸಂಗರಾಂಗಣಭೀಮನಾದ ನೀನು ಈಗ ನರವಾನರರನ್ನು 
ತರಿದು ಜಯಶಾಲಿಯಾಗಿ ಬಾ” ಎಂದು ರಾವಣಿಯನ್ನು ಹರಸಿ ಬೀಳ್ಕೊಟ್ಟ 


ಆಗ ಇಂದಜಿತುವು ಬಂದು ಅಗ್ನಿಪೂಜೆಯನ್ನು ನೆರವೇರಿಸಿ, ಹವಿರ್ಭಾಗಗಳನ್ನು 
ಸ್ವೀಕರಿಸಿ ಉಲ್ಲಾಸದಿಂದ ನಡೆತಂದ. ನನ್ನ ಮನೋರಥ ಈಡೇರಲಿ ಎಂದು 
ಹಾರೈಸಿಕೊಳ್ಳುತ್ತ ಮೇಘನಾದನು ಹೊಂದೇರನ್ನಡರಿ, ಯಾರಿಗೂ ಕಣ್ಣಿಗೆ ಬೀಳದಂತೆ 
ಹೊರಡಲು ಸುರರು ಬೆಗಡುಗೊಂಡು ಅವನ ಹಿಂದಿನ ಹೋರಾಟದ ರೀತಿಯನ್ನು 
ನೆನೆಸಿಕೊಂಡರು. ನಾಲ್ಕು ಕುದುರೆಗಳನ್ನು ಹೂಡಿದ್ದ ರಥದಲ್ಲಿ ಬ್ರಹ್ಮಾಸ್ತವೇ ಕಾರ 
ಶರಸಮೂಹವನ್ನಿರಿಸಿಕೊಂಡು. ಕವಚವನ್ನು ಧರಿಸಿ, ಬಿಲ್ಲುಬಾಣಗಳನ್ನು ಹಿಡಿದು, 
ಅಸುರಮಂತ್ರಗಳಿಂದ ಅಗ್ನಿಯನ್ನು ಆವಾಹಿಸಿ ಪುರೋಡಾಶವನ್ನು ಅರ್ಪಿಸಿ ಅವನನ್ನು 
ಸಂತುಷ್ಟಿಗೊಳಿಸಿದ. “ಮೂರು ಪಟ್ಟಣಗಳನ್ನು ಹರನು ಜಯಿಸಿದ ರೀತಿಯಲ್ಲಿ 
ದನುಜನಗರಿಗೆ ಬಂದ ಮನುಷ್ಯನನ್ನು ತರಿದಿಟ್ಟು ವಾನರಸಮೂಹವನ್ನು ಈಡಾಡಿ, 
ಜಯಸಿರಿಯನ್ನು ಹಿಡಿದು ತಂದು ತಂದೆಗೊಪಿಸುತ್ತೇನೆ; ರಾಮನಿರುವವರೆಗೂ 
ಹರುಷಗೊಳ್ಳುವ ದೇವತಾನಿಚಯವನ್ನು ಬೆಪ್ಪುಗೊಳಿಸುತ್ತೇನೆ' ಎಂದುಕೊಂಡು ತನ್ನ 
ಮಾಯೆಯನ್ನು ಬೀಸಿದ. ಆ ಮಾಯಿಯಿಂದಾಗಿ ಇಂದಜಿತುವಿನ ರಥತುರಗಗಳು 
ಯಾರ ಕಣ್ಣಿಗೂ ಕಾಣಿಸದಿರಲು, ತೀಕ್ಷ್ಣ ಶರಗಳನ್ನು ಹಿಡಿದುಕೊಂಡು ನಗರದ 
ಹೊರವಲಯಕ್ಕೆ ಬಂದ. ಗಗನಪಥವನ್ನು ಹಿಡಿದು ಮೇಘನಾದನು ಬರುತ್ತಿದ್ದರೂ 
ಮಾಯೆಯಿಂದಾಗಿ ಯಾರಿಗೂ ಕಾಣಿಸದಾದ. ಪೊಗರಿನಿ೦ಂದ ಕೂಡಿದ ಶೌರ್ಯದಿಂದ 
ರಣರಂಗದಲ್ಲಿ ನಿಂತುಕೊಂಡು ಬಗೆಬಗೆಯ ಶಸ್ತಾಸ್ತಗಳ ಮಳೆಯನ್ನು ಸುರಿಸಲು, 
ಬಾಣಗಳು ಭುಗಿಭುಗಿಲೆನ್ನುತ್ತ ಉರಿಯನ್ನು ಸೂಸಿ "ಬಿಂದು ವಾನರರನ್ನು ಬಡಿದಿಟ್ಟು, 
ಜೇನುನೊಣಗಳ ಹಾಗೆ ಬರುವ ಕೆ೦ಗರಿಗೋಲುಗಳ ಉರುಬೆಯಲ್ಲಿ 'ಕತ್ತಲಾವರಿಸಿ 
ಕಪಿಸೇನೆಯು ಮುಂದುವರಿಯದಂತೆ ಮಾಡಿತು, ಜಲನಿಧಿಯನ್ನು ಮೇರೆ ಮೀರುವ 
ರೀತಿಯಲ್ಲಿ ಬಿರುಗಾಳಿ ಬೀಸಿತು. ಆ ಬಾಣಗಳು ಯಾವೆಡೆಯಿಂದ ಬರುತ್ತವೆ, ಅವುಗಳು 
ಇರುವ ತಾಣವಾವುದು ಎಂಬುದನ್ನು ತಿಳಿಯದೆ ಅವುಗಳೆನ್ನುದುರಿಸುವ ಪರಿಯು 
ಹೊಳೆಯದೆ ಕಪಿಭಟರು ಪರದಾಡಿದರು. ದಾನವನ ಶರಾಹತಿಗೆ ವಾನರರ ಮಿದುಳು 
ಕಿತ್ತುಬ೦ದರೆ, ಎದೆಗಳು ಬಗಿದು ಕರುಳುಗಳು ಹೊರಸೂಸಿದುವು. ದೈತ್ಯನ ಮಾಯಾ 
ಯುದ್ಧದಿಂದಾಗಿ ಅರೆನಿಮಿಷದಲ್ಲಿ ಕಪಿಸೈನ್ಯವು ಕ೦ಗಾಲಾಗಿ ಚೆಲ್ಲಾಪಿಲ್ಲಯಾಯಿತು. 
ಅವರೆಲ್ಲ ರಾಘವನ ಬಳಿಗೆ ಹೋಗಿ, ತಮ್ಮ ಮೇಲೆ ಬಾಣಗಳ ಮಳೆಯು ತಿಳಿಯಲಾರದ 
ಕಡೆಯಿಂದ ಬಂದು ಸುರಿದು ದಾಂಧಲೆ ಮಾಡುತ್ತಿದೆ ಎಂಬುದನ್ನು ಅರುಹಿದರು. 
ಆದರೇನು, ಮೇಘನಾದನ ಬಾಣಗಳು ರಾಮಲಕ್ಷ್ಮಣರನ್ನೂ ಗಾಸಿಗೊಳಿಸಿ, ಅವರ 


ಯುದ್ಧಕಾಂಡ ೮೮೯ 


ದೇಹಗಳಲ್ಲಿ ಹಲವಾರು ಕಡೆ ರಕ್ತವೊಸರಿ, ಅವರು ಹೂಬಿಟ್ಟ ಮುತ್ತುಗದ ಮರಗಳಂತೆ 
ಕಾಣುತ್ತಿದ್ದರು. 

ಮೋಸದಿಂದ ಪ್ರಹಾರ ಮಾಡುತ್ತಿದ್ದ ರಕ್ಕಸನ ಬಾಣಗಳು ಮಿಂಚುಹುಳುಗಳ 
ರೀತಿಯಲ್ಲಿ ಹರಿದಾಡುತ್ತ ಸೈನಿಕರನ್ನು ಹರಿದಿಡುತಿರಲು. ಸೌಮಿತ್ರಿಯು ರಘುವರನನ್ನು 
ಕುರಿತು, “ದಾನವನು ತ್‌ 3 ಬ್ರಹ್ಮಾಸ್ತ ಸ್ತಗಳನ್ನು ಬಿಟ್ಟು ಸ೦ತಸ ತ್ತಿದ್ದಾನೆ. 
ಬಾಣಗಳ ಮಿಂಚು ಕಾಣುವುದಲ್ಲದೆ ಅದರ ಕವ ಕಾಣಿಸುವುದಿಲ್ಲ, ಇದರಿಂದ 
ಅದನ್ನೆದುರಿಸುವ ಉಪಾಯವೂ ಕಾಣಿಸುವುದಿಲ್ಲ ಈ ರಕ್ಕಸನ ಮಾಯೆಯಿಂದ 
Ws: ಯಾವ ಅಸ್ತವೂ ಪ್ರಯೋಜನಕ್ಕೆ ಬರುವುದಿಲ್ಲ, ಆದ್ದರಿಂದ ಬ್ರಹ್ಮಾಸ್ತವನ್ನೇ 
ನೆಚ್ಚಿಕೊಳ್ಳಬೇಕಾಗಿದೆ. `` ಆದ್ದರಿಂದ ಕಮಲಭವನ ಅಸ ಸ್ವವನ್ನೇ ಹೂಡಿ ನಂ 
ಲೋಕಗಳಲ್ಲಿರುವ ದೈತ್ಯಸಮೂಹವನ್ನೆಲ್ಲ ನಾಶಮಾಡಿಬಿಡುತೇನೆ” ಎಂದು ಲಕ್ಷ್ಮಣನು 
ಕೋಪಾವಿಷ್ಣನಾಗಿ ನುಡಿದೆ: ಶಘುಸರನು ಆಗ ತಮ್ಮನ ಕೋಪಾತಿಶಯವನ್ನು' 
ಶಮನಗೊಳಿಸಲು ಮೃದುನುಡಿಗಳಿಂದ, “ಯುದ್ಧದಲ್ಲಿ ಎದುರಾಗಿ ಅಸ್ತ್ರಗಳನ್ನು ಓಡಿದು. 
ಹೋರಾಡುವುದು ಕತ್ರಿಯರ ಕರ್ತವ್ಯ, ಆದರೆ ಕಾಲುಗಳಿಗೆರಗಿ ಶರಣಭಿಬೇಡುವವರನ್ನು 
ನಿಗಹಿಸುವುದು ಸರಿಯಲ್ಲ. ಶೂರಮಾರ್ಗವನ್ನು ಹಿಡಿದು ಯುದ್ಧಮಾಡದ 
ಕಳ್ಳದಾರಿಯಿಂದ ಶತ್ರುಗಳ ಮೇಲೆ ಶರವರ್ಷಗರೆಯುವ ದಾನವನನ್ನು ನಿಗಹಿಸುವುದು 
ಸರಿಯೇ. ಒಬ್ಬನು ತಪ್ಪುಮಾಡಿದನೆಂದು ಇಡೀ ಊರವರನ್ನು ಶಿಕ್ಷಿಸುವುದು ತರವಲ್ಲ. 
ಅದು ಕ್ಷತ್ರಿಯರ ರೀತಿಯೂ ಅಲ್ಲ, ರಾಜನೀತಿಯೂ ಅಲ್ಲ. ಮಾಯಾವಿಚಕ್ಷಣನಾದ 
ಮೇಘನಾದನು ಗೆಲ್ಲುವ ಉತ್ಸಾಹದಿಂದ ಬಂದಿದ್ದಾನೆ; ಅವನನ್ನು ಗೆಲ್ಲಲು 
ಶಬ್ದವೇಧಿಯನ್ನು ಪ್ರಯೋಗಿಸಿ ಅವನ ಮನಸ್ಸನ್ನು ಪಕ್ಷುಬ್ಬಗೊಳಿಸಿ ಭೂಮಿಗೆಳೆದು 
ತಂದು ಸಮುದಕಕ್ಕಸೆ ಯಬೇಕು” ಎಂದು ನುಡಿದ. “ಬಲಿಯ ಸದನದಲ್ಲಾದರೂ ಇರಲಿ, 
ಬಲಾರಿಯ ನಿಲಯದಲ್ಲಿರಲಿ, ಆಗಸದಲ್ಲೇ ಇರಲಿ, ಹದಿನಾಲ್ಕು ಲೋಕಗಳಲ್ಲಿ ಎಲ್ಲಿಯೇ 
ಬಚ್ಚಿಟ್ಟುಕೊ೦ಡಿರಲಿ, ಖಳನ ಪ್ರಾಣವನ್ನು ಹೀರಿ ನೆಲಕ್ಕೆಳೆದು ತಂದು ಆ ಕುನ್ನಿಯನ್ನು 
ಎಸೆಯುವುದೇ ಸರಿ” ಎಂದು ರಾಘವನು ತಮ್ಮನನ್ನು ಸಂತವಿಸಿ ಬಿಲ್ಲುಬಾಣಗಳನ್ನು 
ಹಿಡಿಯಲು ಸಿದ್ಧನಾದ. ಇವರಿಬ್ಬರೂ ಮಾತನಾಡುವುದನ್ನ ರಿತ ಖಳನು ಕಾವನೆಯು 
ತುಂಬ ಹೆದರಿ, ಬೇರೊಂದು ಉಪಾಯದಿಂದ ಅವರನ್ನು "ಘಾತಿಸುವೆನೆಂದು ಬೇಗನೇ 
ತನ್ನ ನಗರದತ್ತ ಸಾರಿದ. 


ತನ್ನ ತಂದೆಯ ಮನೋರಥವನ್ನು ಹೇಗಾದರೂ ನೆರವೇರಿಸಬೇಕೆ೦ಬ ಚಲದಿಂದ 
ಇಂದಜಿತುವು ಮಾಯೆಯಿಂದ ಪೊಡವಿಯಣುಗಿಯಂತೆಯೇ ಇರುವ ಕೃತ್ರಿಮದ 
ಆಕೃತಿಯೊಂದನ್ನು ಮಾಡಿಕೊಂಡು ತನ್ನ ರಥದಲ್ಲಿಟ್ಟುಕೊಂಡು ಪಶ್ಚಿಮದ "ಬಾಗಿಲ 
ಬಳಿಯಿದ್ದ ವಾನರಸ್ಯೆ ನ್ಯದ ಬಳಿಗೆ ಬಂದ. ಖೂಳನು ತಮ್ಮ ಕಡೆಗೆ ಬರುತ್ತಿರುವುದನ್ನು 
ಕಂಡು ಕಪಿಗಳು ಮರಗಳನ್ನ ಡರಿ ಕುಳಿತರು. ಇವನನ್ನು ಕಂಡ ಮರುತಾತ್ಮಜನು ಒಂದು 
ದೊಡ್ಡ ಬೆಟ್ಟವನ್ನು ಹಡಿದು. ನಿಂತ. ಸಮೀಪಕ್ಕೆ ಬರುತ್ತಿರುವ ಮರುತ್ತುತನನ್ನು ಕಂಡ 


ಇಂದಜಿತುವು ತನ್ನ ರಥದಲ್ಲಿನ ಸೀತೆಯು ಅವನಿಗೆ ಕಾಣುವಂತೆ ನಿಂತ. ಅವನ 


೮೯೦ ಶ್ರೀರಾಮಕಥಾಮೃತ 


| 


ರಥದಲ್ಲಿ ಸೀತೆಯು ಮಂಕಾದ ಮುಖ ಹೊತ್ತು, ಕೃಶವಾದ ಶರೀರದಿಂದ ಕೂಡಿ, 
ಕೊಳಕು ಸೀರೆಯನ್ನುಟ್ಟು ಕುಳಿತಿರುವುದನ್ನು ಕಂಡ ಹನುಮಂತನು ಬೆರಗಾದ! ತಾನು 
ಅಶೋಕವನದಲ್ಲಿ ಕಂಡ ಸೀತೆಯೇ ಇವಳೆಂದು ಬಗೆದ ಹನುಮಂತನು ಖಿನ್ನತೆಯಿಂದ 
ತಲೆಯನ್ನು ಕೊಡವಿಕೊಂಡ. ಅವನನ್ನು ಕಂಡ ಇತರ ವಾನರರೂ ಇಂದಜಿತುವಿನ 
ಬಳಿ ಬ೦ದು ಒಳಗಿದ್ದ ಸೀತೆಯ ಆಕೃತಿಯನ್ನು ಕಂಡು ಶೋಕಾಕುಲಿತರಾದರು. 
ಆದರೂ ಅವರೆಲ್ಲ ಮರುತಾತ್ಮಜನೊಡನೆ ಸೇರಿ ಕೋಪಾಕುಲಿತರಾಗಿ ಮೇಘನಾದನ 
ಮೇಲೆ ಏರಿ ಹೋದರು. ಆದರೆ ಇಂದಜಿತುವು ಕ್ರೂರಶರಗಳನ್ನು ಬಿಟ್ಟು ಅವರನ್ನು 
ಮಣಿಸಿ, ಬೇಗ ಮೇಲಕ್ಕೆ ಹಾರಿ ಕೃತ್ರಿಮ ಸೀತೆಯ ಕೂದಳನ್ನು ಹಿಡಿದೆಳೆದು ಅವಳ 
ಕೊರಳನ್ನು ತನ್ನ ಕತ್ತಿಯಿಂದ ಕತ್ತರಿಸಲನುವಾದ; ಅದನ್ನು ಕಂಡ ವಾನರಬಳಗವೆಲ್ಲವೂ 
ಕಳವಳಕ್ಕೀಡಾಯಿತು. ಆ ದುರುಳ ದೈತ್ಯನ ಕೈಯಲ್ಲಿನ ತಲೆಗೂದಲಿನಿಂದಲೂ, ಸುರಿವ 
ಕಂಬನಿಗಳಿಂದಲೂ ಕೂಡಿ, "ಶ್ರೀರಾಮ, ನರಕೇಸರಿ' ಎಂದು ದೈತ್ಯನನ್ನು ಬೆದರಿಸುವ 
ರೀತಿಯಿಂದ ಕೂಡಿರುವಂತೆ ರಚಿಸಿರುವ ಅದನ್ನು ಕಂಡು ದುಃಖಭರಿತನಾಗಿ ನೋಡುತ್ತಿದ್ದ 
ಅ೦ಜನಾಸುತನು, ರಕ್ಕಸನನನ್ನು. ಕಂಡು ನಷ್ಠುರನಾಗಿ, “ಸೂರ್ಯಕುಲಶ್ರೇಷ್ಠನಾದ 
ರಘುವರನ ಮನೋನಣಿಯಯಾದ ಸೀತೆಯ 'ತುರುಬನ್ನು ಹಿಡಿದು ಆ ತಾಯಿಯ 
ಕತ್ತನ್ನು ತರಿಯಲು ಸಿದ್ಧನಾಗಿರುವೆಯಲ್ಲಾ, ದುರಾತ್ಮಾ ಕೊಲೆಗಡುಕರೂ ಮಾಡಲಾರದ 
ಸ್ತೀಹತ್ಯೆಯನ್ನು ಮಾಡ ಹೊರಟಿರುವೆಯಲ್ಲ, ನೀನು ಸತ್ತು ಯಾವ ನರಕಕ್ಕೆ ಹೋಗುತ್ತೀ 
ಎಂಬುದನ್ನು ಬಲ್ಲೆಯಾ? ಈ ಭೂಮಿಯಲ್ಲಿ ಯಾರೂ ಆಲೋಚಿಸಲಾರದ ನೀಚಕ್ಕತ್ಯಕ್ಕೆ 
ನಿನ್ನ ಚಿತ್ತವೆಳಸಿದೆ! ಈ ಧರೆಯಣುಗಿಯನ್ನು ಕೊಂದು ನೀನು ಸುಖವಾಗಿ ಬಾಳಲು 
ಬಯಸುತ್ತೀಯೇನು? ಮನೆಯಿಂದ ದೂರವಾಗಿ, ತನ್ನ ರಾಜ್ಯವನ್ನು ಬಿಟ್ಟು ಬಂದು, 
ಸುಖವನ್ನೆಲ್ಲ ಕಳೆದುಕೊಂಡು, ಊಟೋಪಚಾರಗಳನ್ನೆಲ್ಲ ಮರೆತು, ಮನಸ್ಸಿನಲ್ಲಿ ತನ್ನ 
ಇನಿಯನನ್ನೇ ನೆನೆಯುತ್ತ ಮರುಗುತ್ತಿರುವ ಸಾದ್ವೀಶಿರೋಮಣಿಯನ್ನು ಹನನ ಮಾಡಲು 
ಬಯಸಿ ನೀನೆಷ್ಟು ದಿನ ಈ ಲೋಕದಲ್ಲಿ ಬದುಕಬಯಸುತ್ತೀಯೆ? ತರುಣಿಯನ್ನು 
ಕೊಂದವರಿಗೆ ಎಂಥ ಬಾಳು, ಶಿಕ್ಷೆಗಳು ದೊರೆಯುತ್ತವೆಂಬುದನ್ನು ಅರಿಯದೆ ಘೋರಕ್ಕತ್ಕಕ್ಕೆ 
ಕೈಹಾಕಿದ್ದೀಯೆ” ಎಂದು ಗುಡುಗುಡಿಸುತ್ತ ಆ ದೈತ್ಯನನ್ನು ಬಗ್ಗುಬಡಿಯಲೆಂದು ಉಳಿದ 
ವಾನರರೊಡನೆ ಇಂದ್ರಜಿತುವಿನ ಮೇಲೆ 'ಅಸ್ತಗಳನೆಸೆ ಸೆಯುತ್ತ ದಾಳಿಮಾಡಲು, ಆ ಕೂರ 
ದಾನವನೂ ಕರಿಕಂಠನ ಶೂಲದಂತೆ ಉಸನಾಗಿ. ಉರಿಯುವ ಬಾಣಗಳನ್ನು ಬಿಟ್ಟು 
ಎಲ್ಲ ಕಪಿಗಳನ್ನೂ ಹಿಮ್ಮೆಟ್ಟಿಸಿ, ಹನುಮಂತನನ್ನು ಕುರಿತು, “ಮನುಷ್ಯಾಧಮನಾದ 
ರಾಮ, ಅವನ ತಮ್ಮ ಲಕ್ಷ್ಮಣ, ವನಚರಾಧಿಪನಾದ ಸುಗ್ರೀವನನ್ನೂ, ಅವನ ಅಣ್ಣನ 
ಮಗ ಅಂಗದ ಮತ್ತು ನೀನು - ಈ ಇವರನ್ನೂ ತರಿದು ಹಾಕಿ, ಆನಂತರ ಉಳಿದ 
ವನಚರರನ್ನು ಸಂಹರಿಸುತ್ತೇನೆ' ಎ೦ದು ನುಡಿದು, “ಲಲನೆಯನ್ನು ಕೊಲ್ಲುವುದು ತರವಲ್ಲ 
ಎಂದು ನುಡಿದೆ, ಆದರೆ ನಿಮ್ಮ ಅರಸನಾದ ರಾಮನು ಸುಲಭವಾಗಿ ತಾಟಕಿಯನ್ನು 
ಕೊಂದುಬಿಟ್ಟನಲ್ಲಾ! ಪರಶುರಾಮನು ತನ್ನ ತಾಯಿಯ ತಲೆಯನ್ನೇ ಕತ್ತರಿಸಿದನಲ್ಲವೇ? 
ನಮ್ಮ ವಂಶವನ್ನು ಉಳಿಸಿಕೊಳ್ಳಲು ಯಾರನ್ನಾದರೂ ಕೊಲ್ಲಬೇಕು ಎಂದು ಹಿರಿಯರೇ 


ಯುದ್ಧಕಾಂಡ ೮೯೧ 


ಹೇಳಿದ್ದಾರೆ. ಆದ್ದರಿಂದ ನಿನ್ನ ಕಣ್ಣೆದುರಿಗೇ ಈಕೆಯನ್ನು ಕೊಲ್ಲುತ್ತೇನೆ” ಎಂದು 
ಮೇಘನಾದನು ಒರೆಯಿಂದ ಕತ್ತಿಯನ್ನು ಹೊರದೆಗೆದ. ಹರ ಕೃತ್ತಿಮದ ಸೀತೆಯ 
ಕತ್ತನ್ನು ತನ್ನ ಕತ್ತಿಯಿಂದ ಕತ್ತರಿಸಿ ಸಂತಸದಿಂದ ತನ್ನ ರಥವನ್ನೇರಿ. ಬರಸಿಡಿಲಿಗೂ 
pe ಬೊಬಿರಿದು ವಾನರರನ್ನು ಮೂದಲಿಸಿ ತನ್ನ ಹಾ. ನೆರವೇರಿತೆಂಬಂತೆ 
ಉಲ್ಲಾಸಗೊಂಡ. 


ಹೀಗೆ ಆ ದನುಜೇಂದನು ಭೂಮಿಯಣುಗಿಯನ್ನು ತರಿದು ಬಿಸುಡಲು ದೈತ್ಯೇಂದ್ರ 
ಕಡೆಯವರು ಜೋರಾಗಿ ಕೂಗುತ್ತಿದ್ದರು, ಕೇಕೆ ಹಾಕುತ್ತಿದ್ದರು, ಕುಣಿದಾಡುತ್ತಿದ್ದರು. 
ಆದರೆ ವನಚರರು ಸಂಕ್ಷೇಶಗೊಂಡು ಖಿನ್ನರಾಗಿರಲು, ಕಿನಿಸಿನಿಂದ ಅ೦ಜನಾಸುತನು, 
ರಾವಣಿಯ ಪ್ರಾಣವನ್ನು ಕಳೆಯಲು ಕಪಿವರರಿಗೆ ಸೂಚಿಸಿ, ತಾನು ಅತಿ ಕೋಪವನ್ನು 
ತಾಳಿ ದೊಡ್ಡ ಬೆಟ್ಟವೊ೦ದನ್ನು ಹಿಡಿದು ಕಾಳರಕ್ಕಸನ ರಥದ ಮೇಲೊಗೆದ. 
ಅರೆನಿಮಿಷದಲ್ಲಿ ಆ ಬೆಟ್ಟವು ಸಾರಥಿ ಮತ್ತು ಕುದುರೆಗಳನ್ನು ಬೀಳಿಸಿ, ದುರುಳ 
ದೈತ್ಯರನೇಕರನ್ನು ಕೆಡಹಲು, ದಾನವ-ವಾನರ ಪಡೆಗಳ ನಡುವೆ ಅದ್ಭುತ ಯುದ್ಧ 
ಮತ್ತೆ ಶುರುವಾಯಿತು. ಹರಿತವಾದ ಬಾಣಗಳಿಂದ ಕಪಿವರರು ದೈತ್ಯರನ್ನು ಸೀಳಿದರೆ, 
ಅವರು ಇವರ ಮೇಲೆ ಹಾಯ್ದು ಕತ್ತುಗಳನ್ನು ಕತ್ತರಿಸಿದರು. ಒಮ್ಮೆ ಅಮರವೈರಿಗಳ ಕೈ 
ಮೇಲಾದರೆ, ಮತ್ತೊಮ್ಮೆ ಕಪಿಭಟರು ಎದುರಾಳಿಗಳನ್ನು ಭರದಿ೦ದ ಬಗ್ಗುಬಡಿದರು. 
ಹೀಗೆ ಹೊಡೆದಾಟವು ತೀವ್ರವಾಗಲು ಅ೦ಜನಾಸುತನು ತನ್ನ ಕಡೆಯವರನ್ನು ಕುರಿತು, 
“ಬಂಧುಗಳೇ, ಶುಕವಾಣಿಯಾದ ಜನಕಸುತೆಗಾಗಿಯೇ ನಾವು ದಾನವಸೇನೆಯೊಡನೆ 
ಯುದ್ಧಕ್ಕಿಳಿದೆವು, ಆದರೆ, ಅಯ್ಯೋ, ಆ ಧರಣಿಜಾತೆಯೇ ಹತಳಾಗಿದ್ದಾಳೆ! ಆಕೆ ತೀರಿದ 
ಮೇಲೆ ನಾವು ಮಾಡುವ ಯುದ್ಧಕ್ಕೆ ಅರ್ಥವೇ ಇರುವುದಿಲ್ಲ. ಇನ್ನು ಯಾರಿಗಾಗಿ ನಾವು 
ಯುದ್ಧ ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲರೂ ಸೂರ್ಯಕುಲಸಂಜಾತರ ಬಳಿಗೆ 
ಹೋಗಿ ಈ ಸುದ್ದಿಯನ್ನು ತಿಳಿಸೋಣ. ಆನಂತರ ಆತನು ಹೇಗೆ ಹೇಳುತ್ತಾನೆಯೋ 
ಆ ರೀತಿಯಲ್ಲಿ ಮಾಡೋಣ” ಎಂದು ನುಡಿದನು. ಮಾರುತಿಯ ಮಾತುಗಳನ್ನು ಕೇಳಿ 
ಕಪಿಸೈನ್ಯವು ಆರ್ಭಟೆಯನ್ನು ಬಿಟ್ಟು, ಮುಂದಿನ ಕಾರ್ಯವು ಎಂತಹುದೋ ವಸ 
ಚೆ೦ತಿಸುತ್ತ ಹೋಗುತ್ತಿರುವುದನ್ನು “ಕಂಡ ದುರುಳ ರಕ್ಕಸನು ನಿಕುಂಭಿಳೆಯ ಗುಡಿಗೆ 
ಹೋಗಿ, ಸಾಮಗಿಗಳನ್ನು ಜೋಡಿಸಿಕೊಂಡು ಹವನವನ್ನು ಮಾಡಲುದ್ಯುಕ್ತನಾದ. 
ಹೀಗೆ ಇಂದಜಿತುವು ಯುದ್ಧದಲ್ಲಿ ದೇವತೆಗಳನ್ನು ದಿಕ್ಕುಗೆಡಿಸುವೆನೆಂದು ಅಗ್ನಿಯನ್ನು 
ಪ್ರತಿಷ್ಠಾಪಿಸಿ, ಕ್ರತುಭುಜನನ್ನು ಶ್ರದ್ಧೆಯಿಂದ ಪೂಜಿಸಿ, ದಾನವಮಂತ್ರಗಳಿಂದ ಆನೆ 
ಕುದುರೆ ಕೋಳಿಗಳನ್ನು ಬಲಿ ಮಾಡಿ, ಅಮಿತ ಮಾಂಸ ಮತು ಅಪಾರ ರಕದ 
ಆಹುತಿಯಿತ್ತು ಹವನವನ್ನು ಪೂರ್ಣಗೊಳಿಸಿದ. ಈ ರೀತಿ ಕೃತ್ರಿಮವಾಗಿ ಮೇಘನಾದನು 
ಜಯಸಿರಿಯನ್ನು ಹೊಂದಿ, ಕ್ರೂರತರ ಹವನವನ್ನು ಮಾಡಲು ರಾಕ್ಷಸರು ಅದನ್ನು 
ನೋಡಿ ಸಂಭ್ರಮಿಸಿದರು. ಇತ್ತ ಅಂಜನಾತನಯನು ಕಪಿಗಳನ್ನೊಳಗೊಂಡು 
ಶ್ರೀರಾಮಪುರದರಸನ ಬಳಿಗೆ ಬ೦ದ. 


hid ಶ್ರೀರಾಮಕಥಾಮೃತ 


೪೧. ಲಕ್ಷ ಬನು ನಿಕುಂಭಿಳೆಗೆ ಬಂದುದು 


ಅಗಜೇ, ರಕ್ಕಸರ ಆರ್ಭಟೆಯ ಕೋಲಾಹಲವು ಪ್ರಳಯಕಾಲದ ಬಿರುಗಾಳಿಯಂತೆ 
ಅತಿ. ಜೋರಾಗಿ ಕೇಳಿಬರಲು, ಅದನ್ನು ಕೇಳಿದ ರಘೂದ್ವಹನು ಜಾಂಬವಂತನನ್ನು 
ಕುರಿತು, “ಈ ಕೋಲಾಹಲದಧ್ದನಿಯು ಪಡುಬಾಗಿಲಿನಿಂದ ಕೇಳಿಬರುತ್ತಿದೆ, ಅಲ್ಲಿ ಸೊಕ್ಕಿದ 
ರಾವಣಿಯಿದ್ದಾನೆ, ಅಲ್ಲಿಯೇ ಹನುಮಂತನೂ ಇದ್ದಾನೆ. ಅವನಿಗೆ ಏನೋ ಆಪತ್ತು 
ಒದಗಿರುವಂತಿದೆ. ನೀನು ಬಲಸಹಿತ ಅವನ ಬೆಂಬಲಕ್ಕೆ ಹೋಗು” ಎಂದು ಹೇಳಲು, 
ಕಾಳಮೇಘದ ಬಳಗವು ಕೈಕಾಲುಗಳನ್ನು ಬಡಿಯುತ್ತ ಸಾಗುವಂತೆ ಜಾಂಬವನು 
ಸೈನ್ಯಸಮೇತ ರಕ್ಕಸನಿರುವ. ಪಶ್ಚಿಮದ ಬಾಗಿಲಿನೆಡೆ ಬಂದ. ಅಷ್ಟು ಹೊತ್ತಿಗೆ 
ಸರಿಯಾಗಿ ಕಾಳಗವನ್ನು ಮುಗಿಸಿ ವಾಪಸು ಬರುತ್ತಿರುವ ಶಾಖಾಮೃಗ ಪಾಳಯವನ್ನು 
ಕಂಡು ಜಾಂಬವನು ಆ ಕಪಿನಾಯಕರ ಬಳಿಗೆ. ಬಂದ. ಬಾಡಿದ. ಮುಖ, ನೀರು 
ತುಂಬಿದ ಕಣ್ಣುಗಳು, ಜೋರಾಗಿ ಬಿಡುತ್ತಿರುವ ಉಸಿರು, ಬಳಲಿದ ಕೈಕಾಲುಗಳಿಂದ 
ಹೆಜ್ಜೆಯಿಡಲಾರದೆ ನಿಧಾನಗತಿಯಿಂದ ಚಿಂತಿಸುತ್ತ ಮಾತಾಡಲಾರದೆ ಬರುತ್ತಿರುವ 
ಮಾರುತಿಯನ್ನು ನೋಡಿ, “ಇದೇನಯ್ಯಾ, ಹದಿನಾಲ್ಕು ಲೋಕಗಳೂ ಒಂದೇ ಬಾರಿ 
ಮೇಲ್ವರಿದು ಬಂದರೂ ನಿನ್ನ ಧೈರ್ಯಕ್ಕೆ ಇನಿತಾದರೂ ಕೊಂಕು ಬಾರದು. ಅಂಥ 
ಮಹಾಪುರುಷ ನೀನು ಬಾಡಿದ ಮುಖದಿಂದ ಬರುತ್ತಿರುವ ಕಾರಣವೇನು?” ಎಂದು 
ಆತಂಕದಿಂದ ಕೇಳಿದ. ಆಗ ಅಂಜನಾಸುತನು ನಿಟ್ಟುಸಿರನ್ನು ಬಿಟ್ಟು ಮಹಾ ದುಃಖ 
ತುಂಬಿದ ಧ್ವನಿಯಲ್ಲಿ ಗದ್ದದ ಕಂಠದಿಂದ, “ಯಾರಿಗೋಸ್ಕರ ಇಷ್ಟು ವಿಸ್ತಾರವಾದ 
ನೀರಧಿಗೆ ಸೇತುವೆಯನ್ನು ಕಟ್ಟಿ, ಪ್ಲವಗಸೇನೆಯನ್ನು ಕರೆತಂದು ಎಲ್ಲ ರಾಜರೂ ಸೇರಿ, 
ವಿಭೀಷಣನೂ ಬಂದನೋ, ಅಂಥ ಧರ್ಮಶೀಲಪಾಲಿತಳೆನ್ನಿಸಿದ ಧಾರಿಣೀತನುಜೆಯು 
ರಾವಣಿಯಿಂದ ಮಡಿದ ಬಳಿಕ ಯಾರೇನು ಮಾಡಿದರೂ ಫಲವೇನು ಎಂದು 
ನನಗನ್ನಿಸಿತು. ದಶಮಸ್ತಕನ ಕೋಟಲೆ ಇಂದಿಗೆ ತೀರಿತು ಎಂದುಕೊಂಡು ಈ 
ವಾರ್ತೆಯನ್ನು ರಘುವರನಿಗೆ ತಿಳಿಸಿ, ಮುಂದೇನು ಎ೦ಬ ಅಪ್ಪಣೆಯನ್ನು ಪಡೆಯಲೆಂದು 
ನಡೆತಂದೆ” ಎಂದು ಜಾಂಬವನೊಡನೆ ರಘುನಜೆಡೆಗೆ ಬಂದ. ಅಳುಕಿನಿಂದ ಕೂಡಿದ 
ನಡಿಗೆ, ಎಳೆಯುವ ಬಾಲ ಬಳಲಿರುವ ಕಪಿಗಳು ದುಃಖೋದ್ರೇಕದ ಕಣಗಳು ತುಂಬಿರುವ 
ಕಣ್ಣುಗಳು, ಬಡಿದುಕೊಳ್ಳುತ್ತಿರುವ ಹೃದಯಗಳಿಂದ ಕೂಡಿ, ಆ ಖಳನ ಕೃತ್ಯವನ್ನು 
ನೆನೆದು ಅನಿಲಸುತನು ರಘುರಾಮನೆಡೆಗೆ ಬಂದು ನಡೆದ ಸಂಗತಿಯನ್ನು ವಿವರಿಸಿದ: 
“ವಿವಿಧ ಮಾಯೋಪಾಯಗಳನ್ನು ಮಾಡಿ ಕಪಿಬಲವನ್ನು ಬವಣೆಗೀಡುಮಾಡುತ್ತಿರಲು, 
ಶಬ್ದವೇದಿಯನ್ನು ಪ್ರಯೋಗಿಸಬೇಕೆಂದು ನೀವು ಸೌಮಿತ್ರಿಯೊಡನೆ ಮಾತಾಡುವುದನ್ನು 
ಅರಿತ ಅಸುರನು ಪಟ್ಟಣಕ್ಕೆ ಹೋಗಿ ಅವನಿಸುತೆಯನ್ನು ಕರೆತಂದು, ಕಪಿಪಡೆಯ 
ಮುಂದುಗಡೆಯಲ್ಲಿಯೇ, ಅಮಿತ ಕೋಪದಿಂದ ತರಿದಿಟ್ಟು, ಬೊಬ್ಬಿರಿದು ತನ್ನ ಮನೆಗೆ 
ವಾಪಸು ಹೋದ. ಧಾರಿಣೀಸುತೆಯಳಿದ ಬಳಿಕ ನಾವು ಮಾಡಬೇಕಾದ ಕಜ್ಜವು 
ಮುಗಿಯಿತು ಎ೦ದು ಭಾವಿಸಿ, ಈ ವಿಷಯವನ್ನು ನಿನಗೂ ಸುಗ್ರೀವನಿಗೂ ಅರುಹಿ, 
ಮುಂದಿನ ಕಾರ್ಯವೇನೆಂದು ತಿಳಿಯಲೋಸುಗ ಬಂದೆವು” ಎಂದು ಕಣ್ಣೀರ್ಗರೆಯುತ್ತ, 


ಯುದ್ಧಕಾಂಡ ೮೯೩ 


ಮಾತಾಡಲಾರದೆ ನಿಲ್ಲಿಸಿ ನಿಲ್ಲಿಸಿ ನಿರೂಪಿಸಿದ. ಈ ವಿವರಣೆಯನ್ನು ಕೇಳಿದ ರಘುವರನು 
ತಕ್ಷಣವೇ ಮೂರ್ಚೆ ಹೋಗಿ ಬುಡಕಡಿದ ಮರದಂತೆ ಬಿದ್ದುಬಿಟ್ಟ ಅದನ್ನು ನೋಡಿದ 
ಕಪಿಸಮೂಹವು ಭೀತಿಯಿಂದ ಅಲ್ಲಲ್ಲಿ ಜೋತು ಕಳಕ್ಕುರುಳಿತು. ಸೀತೆಯಳದೆಳೆಂಬ 
ನಂಜು ಸೋಂಕಲು ಪದ್ಮದಳಾಯತಾಕ್ಷನು ಮೈಮರೆತು ಬೀಳಲು ಅವನನ್ನೇ ನೋಡುತ್ತ 
ಸೌಮಿತ್ರಿಯು ತನ್ನ ಬಟ್ಟೆಯ ಡ್‌, 155 ಅಣ್ಣನ ಕಣ್ಣೀರನ್ನು ಒರೆಸುತ್ತೆ. 
ಅವನನ್ನು ಅಪಿಕೊಂಡು “ತನ್ನ ವಿಶಾಲ ವಕ್ಷಸ್ಥಳದಲ್ಲಿ "ಅವನನ್ನು ಗಟಟ 
ಧೈರ್ಯದಿಂದ, “ಜಗತ್ತಿನಲ್ಲಿರುವ ಸಕಲ ಜೀವಗಳಿಗೂ =. ನಿಗಮಾಗಮೋದ್ಧೂತ 
ಧರ್ಟಿವ ಪುರುಷಾರ್ಥಗಳನ್ನಿತ್ತು ಪಾಲಿಸುತ್ತದೆ. ಯಾವ ಅಧರ್ಮದ ಮಾತುಗಳನ್ನೂ 
ಕೇಳದೆ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸಿದುದರಿಂದ ಏನಾಯಿತು? ಅಯ್ಯೋ, 
ಧರಣಿಸುತೆಯು ಅಳಿದು ನಾವು ದುಃಖದಿಂದ ಕೂಡಿ ಮಿ: 
ಕನಸಿನಲ್ಲಿಯೂ ಹುಸಿಯನ್ನು ಕಾಣದ, ಪರಧನದ ಹೆಸರನ್ನೆತ್ತದ ನಡೆ, ಬೇರೆಯವರ 
ವಿಷಯಕ್ಕೆ ತಲೆಹಾಕದೆ, ಜೌರುಟಂಿಯೆರು ಹಾಗೂ ಗೋವಿಪ್ರರ ಬಗ್ಗೆ ಭಕ್ತಿಭಾವದಿಂದಿದ್ದು 
ನಡಯುವ ಅಣ್ಣನಂತಹವನು ಈ ಜಗತ್ತಿನಲ್ಲಿ ಬೇರಾರಿದ್ದಾರೆ? ಧರ್ಮವನ್ನೇ ನಂಬಿ 
ಮೊದಲಿನಿಂದಲೂ ನಡೆದುದಕ್ಕೆ ಯಾವ. ಪ್ರತಿಫಲ ದೊರೆತಂತಾಯಿತು? "ಕಾಡಿನಲ್ಲಿ 
ಸೀತೆಯನ್ನು ಹುಡುಕುತ್ತ ಎಸ ಮುನಿವೃಂದವನ್ನು ಸಲಹಿದುದಕ್ಕೆ ನ 
ರೀತಿಯಾಯಿತಲ್ಲ! ಗುರು ಹಿರಿಯರು ಕಳವ ಸಷ ಏನಾಯಿತಯ್ಯೋ! 
ಸುಳ್ಳುನುಡಿಗಳನ್ನು ನುಡಿಯುವವರ ಸೊಲ್ಲು ಅಧಿಕವಾಗಿ ಸತ್ಯ ನುಡಿಯುವವರು 
ನೆಲಕ್ಟೊರಗುವಂತಾಯಿತು, ಅಕಟಾ, ಈ ಲೋಕದಲ್ಲಿ ಅಧಿಕವಾದ ಧರ್ಮವು ಎಲ್ಲಿ 
ಹೋಯಿತೋ! ಎಲ್ಲ ಆಗಮೋಕ್ತಿಗಳನ್ನು ಆದರಿಸುತ್ತ ಸಾಧುಗಳ ಜತೆಯಲ್ಲಿ ಸೇರಿ 
ಸರ್ವಭೂತಗಳ ಹಿತವನ್ನು ಬಯಸುತ್ತ, ಭೂದಿವಿಜರು ಹೇಳಿದ ಮಾತುಗಳನ್ನು 
ಸತ್ಯವೆಂದು ನಂಬುತ್ತ ನಡೆ ಎ೦ದು ಬೋಧಿಸಿದ ಹಾರುವರ ನುಡಿ ಏನಾಯಿತು? 
ಶುಭಕಾರ್ಯಗಳನ್ನು ಮಾಡಿದವರಿಗೆ ಸಂತೋಷ ವೈಭವಗಳು ಉಂಟಾಗುತ್ತವೆ, 
ಪಾತಕವನ್ನು ಮಾಡಿದವರಿಗೆ ದುಃಖಸಂತತಿಯುಂಟಾಗುತ್ತದೆ ಎಂದು ಹೇಳಿದ ವಿಪ್ರರ 
ನುಡಿಗಳೆಲ್ಲ ಎಲ್ಲಿ ಹೋದುವು? ಶುಭಕಾರ್ಯಕ್ಕೆ ದೊರಕುವ ಫಲವು ಪಾತಕಿಗೆ 
ದೊರೆತು, ದುಷ್ಕತಿಗೆ ಲಭಿಸುವ ದುಃಖವು ಸತ್ಯವಂತರಿಗೆ ಲಭಿಸುವ ಈ ಪರಿಯನ್ನು 
ಏನೆಂದು ಹೇಳುವುದು! ಈ ಲೋಕದಲ್ಲಿ ಹಣವೇ ಮುಖ್ಯವಾಗಿಬಿಟ್ಟಿದೆ; ಹಣವುಳ್ಳವನು 
ಆಲೋಚನಾಪರ, ಧೀರ, ಉತ್ತಮ, ಮಹಾಮಹಿಮ, ಉಚಿತಜ್ಞ ಮನುಜೋತ್ತಮ, 
ಅಂತಹವನಿಗೆ ಪುರುಷಾರ್ಥಸಿದ್ಧಿಯು ಕರತಳಾಮಲಕ. ಆದರೆ ನೀನು ಧರ್ಮಾರ್ಜನೆಗಾಗಿ 
ರಾಜ್ಯವನ್ನು ತೊರೆದು, ರಾಜಕೀಯವನ್ನು ಬಿಟ್ಟು, ಕಾಡಿಗೆ ಬಂದುದರಿಂದ 
ಪ್ರಾಣಕ್ಕಿಂತಲೂ ಮಿಗಿಲಾದ ನಿನ್ನ ಸತಿಯನ್ನು ರಾಕ್ಷಸನು ಅಪಹರಿಸುವಂತಾಯಿತು, 
ಇಂದ್ರಜಿತುವು ನಮಗೆ ವಿಪುಲವಾದ ದುಃಖಗಳನ್ನು ತಂದೊಡ್ಡುವಂತಾಯಿತು! ಅಣ್ಣಾ, 
ಮೇಲೇಳು. ನನಗೆ ಅಪ್ಪಣೆಯಿತ್ತರೆ ಮಾಯಾಕೃತ್ಯವನ್ನೆಸಗುವ ದನುಜವಂಶವನ್ನೆಲ್ಲ 
ಸವರಿ ಲೋಕವನ್ನೆಲ್ಲ ನಿರುಮಳಗೊಳಿಸುತ್ತೇನೆ” ಎಂಡು ಸೌಮಿತ್ರಿಯು ಕಕ್ಕುಲತೆಯಿಂದ 
ಅಣ್ಣನನ್ನು ಉಪಚರಿಸಿದ. 


೮೯೪ ಶ್ರೀರಾಮಕಥಾಮೃತ 


। 
| 


ಅಷ್ಟರಲ್ಲಿ ಅಲ್ಲಿಗೆ ವಿಭೀಷಣನು ಬ೦ದು, “ರಾಮನಿಗೆ ಏನಾಯಿತು? ಯಾಕೆ ಹೀಗೆ 
ಅವನನ್ನು ಸಂತೈಸುತ್ತಿರುವಿರಿ? ಇದೇನಾಶ್ಚರ್ಯ, ರಾಮನು ಮೂರ್ಚೆ ಹೋಗಲು 
ಕಾರಣವೇನು?” ಎಂದು ವಿಚಾರಿಸಿದ. ಆಗ ಭಾಸ್ಕರಸೂನುವು ಗದ್ಗದ ಧ್ವನಿಯಿಂದ, 
“ದಾನವೇಶ್ವರನ ಮಗ ಇಂದ್ರಜಿತುವು ಮಾರುತಿಯ ಕಣ್ಣೆದುರಿನಲ್ಲಿಯೇ ಜಾನಕಿಯನ್ನು 
ತರಿದಿಟ್ಟ; ಆ ವಿಷಯವನ್ನು ಬಂದು ಹೇಳಲು ಅದನ್ನು ಕೇಳಿ ರಘುಕುಲತಿಲಕನು ಅಖಂಡ 
ಶೋಕದಿಂದ ಮೈಮರೆದು ಒರಗಿದ್ದಾನೆ. ಅದನ್ನು ಕಂಡ ಗಂಡುಗಲಿಯಾದ ಸೌಮಿತ್ರಿಯು 
ಅಣ್ಣನನ್ನು ಸಂತೈಸುತ್ತಿದ್ದಾನೆ” ಎಂದು ಹೇಳಿದ. ಇದನ್ನು ಕೇಳಿದ ವಿಭೀಷಣನು 
ದೃಢವಾಕ್ಕುಗಳಿ೦ದ ಪ್ರೀತಿಯಿಂದ ರಾಮನಿಗೆ ಹೀಗೆ ಹೇಳಿದ: “ಮನುಜೇಂದ್ರನೇ ಕೇಳು, 
ಮರುತಸುತ ಹೇಳಿದ ಸುದ್ದಿಯನ್ನು ಕೇಳಿ ನೀನು ಅನುತಾಪಗೊಳ್ಳುವುದು ಉಚಿತವಲ್ಲ. 
ಬಾಣವೊಂದರಿಂದ ಸಮುದ್ರವೇ ಬತ್ತಿಹೋಯಿತು ಎ೦ಬ ಮಾತನ್ನು ವಿಚಾರಿಸದೆ ನಂಬಿ 
ದುಃಖಗೊಳ್ಳುವುದು ತರವೇ? ಈ ರಕ್ಕಸನ ಉಪಾಯದ ಸ್ವರೂಪವನ್ನು ನಾನು ಬಲ್ಲೆ. 
ವಸುಮತೀತನಯಳನ್ನು ಫಾತಿಸುವುದು ಎಂದಿಗೂ ಸಾಧ್ಯವಿಲ್ಲ, ಈ ದುಃಖ ಬೇಡ. 
ಸಾಮದಾನೋಪಾಯಗಳು ಸೇರಿದ ಮಾತುಗಳನ್ನಾಗಲೀ, ಭಯಗೊಳಿಸಿದರಾಗಲೀ, 
ಆಸೆಯನ್ನು. ತೋರಿಸಿದರಾಗಲೀ, ಪರಿಪರಿಯಾಗಿ ಬೇಡಿಕೊಂಡರಾಗಲೀ, 
ಬಿರುನುಡಿಗಳಿಂದ ಭಂಗಿಸಿದರಾಗಲೀ ಆ ಮಾನಿನಿಯು ಯಾವುದಕ್ಕೂ ಸೊಪ್ಪು ಹಾಕದೆ 
ದಾನವನನ್ನು ದೂರವಿರಿಸಿದ್ದಾಳೆ. ಧರಿತ್ರೀತನಯಳನ್ನು ಕೊ೦ದು ಅವಳ ಆಸೆಯನ್ನು 
ತೊರೆದರೆ ವೈರವೇತಕ್ಕೆ? ಜನಕಸುತೆಯನ್ನು ಕೊಂದರೆಂಬ ಈ ವಾರ್ತೆಯೇ ಹುಸಿ; 
ಮೇಘನಾದನು ಈ ಉಪಾಯವನ್ನು ಮಾಡಿ ಮಾಯಾಸೀತೆಯನ್ನು ಸೃಷ್ಟಿಸಿ ಅವಳನ್ನು 
ತುಂಡರಿಸಿ, ಕಪಿವೀರರನ್ನು ಓಡಿಸಿ, ಬ್ರಹ್ಮನಿತ್ತ ವರದ ಬಲದಿಂದ ನಿಕುಂಭಿಳೆಯ ಗುಡಿಯಲ್ಲಿ 
ಹೋಮಮಾಡಲು ಹೋಗಿದ್ದಾನೆ. ಇದನ್ನು ತಿಳಿಯದೆ ಹೀಗೆ ಅನುತಾಪಗೊಳ್ಳುವರೇ? 
ತನ್ನನ್ನು ಸುತ್ತುವರಿದ ಬಲಿಮುಖಬಲವನ್ನು ಮಾಯೆಯಿಂದ ಓಡಿಸಿ ನಿಕುಂಭಿಳೆಯ 
ಬೆಂಬಲದಿಂದ ತನ್ನ ಕಾರ್ಯವನ್ನು ಸಾಧಿಸಿದ್ದಾನೆ. ಆದ್ದರಿ೦ದ ನಿನ್ನ ಹುಸಿ ದುಃಖವನ್ನು 
ಬಿಡು. ರಾವಣಿಯು ಮದಮಂತ್ರಗಳಿಂದ ಅಗ್ನಿಯನ್ನು ಪೂಜಿಸಿ ದಿವ್ಯವಾಧ ರಥಕುದುರೆ 
ಶರಾವಳಿಗಳನ್ನು ಪಡೆದು ಗಗನದಲ್ಲಿ ಅಡಗಿಕೊಂಡು, ಒಬ್ಬರಿಗೂ ತಿಳಿಯದ ಹಾಗೆ 
ಆ ವಿಷಮ ಹೋಮವನ್ನು ಮಾಡುವ ಪ್ರತ್ಯೂಹವನ್ನು ರಚಿಸಿದ್ದಾನೆ. ಅದನ್ನು 
ತಡೆಯಲು ಲಕ್ಷ್ಮಣ ಜಾಂಬವಂತರನ್ನು ಬೇಗ ಕಳಿಸು. ಆಲಸ್ಯ ಮಾಡಿದರೆ. ಕೆಲಸ 
ಕೆಡುತ್ತದೆ. ದನುಜನ ಮಾಡುತ್ತಿರುವ ಪಾಪ ಹೋಮವು ಸಾಂಗವಾಗಿ ಮುಗಿದರೆ 
ಆ ಮಹಾಸುರನನ್ನು ಜಯಿಸುವವರು ದೇವತೆಗಳಲ್ಲಾಗಲೀ ದೈತ್ಯರಲ್ಲಾಗಲೀ ಮೂರು 
ಲೋಕಗಳಲ್ಲಿ ಯಾರೂ ಇರುವುದಿಲ್ಲ. ಆದ್ದರಿಂದ ಆ ಕಾಮಚರನನ್ನು ವಧಿಸಲು ಲಕ್ಷ್ಮಣ 
ಮೊದಲಾದ ಭೀಮಬಲರನ್ನು ಈಗಲೇ ಕಳಿಸು” ಎಂದು ವಿಭೀಷಣನು ಪ್ರೇಮದಿಂದ 
ಹೇಳಲು, ಅಚ್ಚರಿಯಿಂದ ರಘೂದ್ವಹನು, “ತಪ್ಪು ತಿಳಿವಳಿಕೆಯಿಂದ ಉಂಟಾಗಿದ್ದ ನನ್ನ 
ದುಃಖವನ್ನು ಶಮನಗೊಳಿಸಿ ಉಪಕರಿಸಿದ್ದೀಯೆ. ಆದರೆ ಬೇಗ ಸೈನ್ಯವನ್ನು ಕಳುಹಿಸು 
ಎಂದು ನೀನು ಹೇಳಿದ ಕಾರಣ ಸ್ಪಷ್ಟವಾಗಲಿಲ್ಲ, ಅದನ್ನು ಮತ್ತೊಮ್ಮೆ ಹೇಳು” ಎಂದ. 


ಯುದ್ಧಕಾಂಡ ೮೯೫ 


ಆಗ ವಿಭೀಷಣನು, “ಇಂದ್ರಜಿತುವು ಮೊದಲು ಆಗಸ ದಲ್ಲಿ ಕಣ್ಮರೆಯಾಗಿದ್ದುಕೊ೦ಡು 
ಯುದ್ಧ ಮಾಡಿ ನಮ್ಮ ಬಲವನ್ನೆಲ್ಲ ದಿಕ್ಕುಗೆಡಿಸಿದ. ಆದರೆ ನೀವು ಅಣ್ಣತಮ್ಮಂದಿರು 
ಶಬ್ದವೇಧಿಗಳನ್ನು ಬಿಡಲು ಮಾತಾಡದ ಅದನ್ನರಿತ ಆ ದುರುಳನು 
ಯಾವುದಾದರೂ ಉಪಾಯದಿಂದ ನಿಮ್ಮನ್ನು ಗೆಲ್ಲಲು ನಿರ್ಧರಿಸಿ ಮಾಯೆಯಿಂದ 
ಸೀತೆಯ ಆಕೃತಿಯನ್ನು ನಿರ್ಮಿಸಿ ತನ್ನ ರಥದಲ್ಲಿರಿಸಿಕೊಂಡು ಕಪಿಸೈನ್ಯದ ಮುಂದೆ 
ಕತ್ತರಿಸಿದ. ರ ಹೋಗಿ ಮೌನದಿಂದ ಅಗ್ನಿಯನ್ನು ಪೂಜಿಸಿ, ಶುಕ್ರಾಚಾರ್ಯನ 
ಉಪದೇಶದಿಂದ ಆ ದಾನವನು ನಿಷ್ಪತ್ಯೂ ಹದಿಂದ 'ಹೋಮು ಮಾಡಿ ಬಂದು ಎಲ್ಲರನ್ನೂ 
ಬಡಿದು ನಿರ್ನಾಮ ಮಾಡಿ ಜಯಲಕುಮಿಯನ್ನು ತಂದೆಗೆ ಕೊಂಡೊಯಬೇಕೆಂದು 
ಬಯಸಿದ್ದಾನೆ. ಹೋಮ ಮುಗಿದ ಬಳಿಕ ಅವನನ್ನು ಕೊಲ್ಲಲು ಅಸಾಧ್ಯ; ಆದ್ದರಿಂದ, 
ಮಹಾರಾಜ, ಈಗಲೇ ಲಕ್ಷ ವನಿಗೆ ಅಪ್ಪಣೆಯನ್ನಿತ್ತು ಕಳುಹಿಸಿಕೊಡು. ರಾವಣಿಯು 
ಸತ್ತರೆ ರಾವಣನೇ ಸತ್ತಂತೆ 'ಎ೦ದುಕೋ. ಆದ್ದರಿಂದ ಅಖಿಲ ಬಲಸಮೇತ ಲಕ್ಷ ನನ್ನು 
ಕಳುಹಿಸು” ಎಂದು ಪ್ರಾರ್ಥಿಸಿಕೊಂಡ. 


ವಿಭೀಷಣನ ಮಾತುಗಳ್ಳು ಕೇಳಿ ತನ್ನ ದುಃಖವನ್ನು ತಿಳಿಗೊಳಿಸಿಕೊಂಡ ರಾಘವನು, 
“ದುರುಳ ದಾನವನು ತನ್ನ ಮಾಯೆಯಿಂದ ಮರುಳುಗೊಳಿಸುವವನೆಂಬುದು ನನಗೆ 
ತಿಳಿದಿದ್ದರೂ, ಅವನು ಮಾಡಿದ ಮೋಸವು ನಿನ್ನ ಮಾತುಗಳಿಂದ ನನಗೆ ಈಗ 
ಸ್ಪಷ್ಟವಾಯಿತು. ಅವನನ್ನು ಹತಗೊಳಿಸಲು ಈಗಲೇ ಹನುಮಂತ ಜಾಂಬವ ಮೊದಲಾದ 
ವೀರರನ್ನು ಕಳಿಸಿಕೊಡುತ್ತೇನೆ. ಅವರು ಹೋಗಿ ನಿಶಾಚರವೃಂದವನ್ನು ಧ್ವಂಸಮಾಡಿ 
ಬರಲಿ” ಎಂದು ಹೇಳಿ ಲಕ್ಷ್ಮಣನನ್ನು ಕರೆದು, “ಅಮರವೈರಿಯಾದ ಅಸುರನನ್ನು ಕೊ೦ದು 
ಬಾ, ನಿನ್ನ ಬೆ೦ಬಲಕ್ಕೆ ಅಂಜನಾಸುತ ಜಾ೦ಬವ ಮೊದಲಾದವರನ್ನು ಕಳುಹಿಸುತ್ತೇನೆ” 
ಎಂದು ಆಜ್ಞಾಪಿಸಿದ. ಅಣ್ಣನ ಮಾತನ್ನು ಕೇಳಿದ ಸೌಮಿತ್ರಿಯು ಅಮಿತ ಸಂತಸದಿಂದ 
ಎದ್ದು ರಘುಷರನ ಪಾದಗಳಿಗೆ ನಮಸ್ಕರಿಸಿ, ಕವಚಗಳನ್ನು ಧರಿಸಿ ಜಯಸಿರಿಯನ್ನು 
ಪಡೆಯಲು ಹೊರಟುದನ್ನು ಕಂಡು ಬಲಿಮುಖಸ್ಯೆ ನ್ಯವು ಸಂಭ್ರಮಿಸಿತು. “ಇಂದು ನನ್ನ 
ಬಾಣಗಳಿಂದ ಆ ಳಾ ಮಾಯೆಯನ್ನು At ಅವನ ಹೃದಯವನ್ನು ಭೇದಿಸಿ. 
ಅಮರಾದ್ಯರಿಗೆ ಸಂತಸವನ್ನುಂಟುಮಾಡುತ್ತೇನೆ” ಎಂದು ಧೈರ್ಯಾತಿಶಯದಿಂದ 
ನುಡಿದ. ಕಲಿಗಳಲ್ಲಿ ಶಿರೋರತ್ನವಾದ ಸೌಮಿತ್ರಿಯು ಹೀಗೆ ನುಡಿದು ಮತ್ತೆ ಅಣ್ಣನ 
ಆಶೀರ್ವಾದವನ್ನು ತಲೆಯಲ್ಲಿ ಹೊತ್ತು ಕಲ್ಪಾಂತಭೈರವನ೦ತೆ ಆರ್ಭಟಿಸುತ್ತ ಹೊರಟ. 
ಅವನ ಹಿಂದೆ ಭಲ್ಲೂಕಪತಿ ಮರುತ್ತುತ ಮುಂತಾದ ವೀರರು ವಿಭೀಷಣನ 


ಮಾರ್ಗದರ್ಶನದಲ್ಲಿ ಬೆಟ್ಟಗಳನ್ನೂ ಮರಗಳನ್ನೂ ಕೈಯಲ್ಲಿ ಹಿಡಿದು. ರಾವಣಿಯ ' 
ಬಲವನ್ನು ಒಂದೇ ಬಾರಿಗೆ ಧ್ವಂಸ ಮಾಡಿಬಿಡುವ ಉತ್ಸಾಹದಿಂದ ಗುಡಿಗುಡಿಸುತ್ತ 


ನಿಕುಂಭಿಳೆಯ ಗುಡಿಯಿದ್ದ ಕಡೆಗೆ ಸಾಗಿದರು. ಮೃಡನಂತೆ ಪರಾಕ್ರಮಿಯಾದ ನೀಲ, 
ಜಾಂಬವಂತ ಮುಂತಾದವರು ಅತಿವೇಗದಿಂದ ನಡೆಯುತ್ತಲಿರಲು, ವಿಭೀಷಣನ 
ನಾಲ್ವರು ಸಚಿವರು ದಾರಿ ತೋರಿಸಲು ಲಕ್ಷ್ಮಣನು ಯುದ್ಧೋತ್ಸಾಹದಿಂದ ಮುಂದೆ 


ಸಾಗಲು ದೂರದಲ್ಲಿ ಅಸುರನ ಬಲವು “ಗಸ ದಲ್ಲಿ ಕಾಳಮೇಫವು ಆವರಿಸಿದ 


೮೯೬ ಶ್ರೀರಾಮಕಥಾಮೃತ : 


EN 


ರೀತಿಯಲ್ಲಿ ನೆರೆದಿರುವುದು ಕಾಣಿಸಿತು. ಅಮಿತ ಸಂಖ್ಯೆಯಲ್ಲಿ ಆನೆ ಕುದುರೆ ರಥ 
ಪದಾತಿಗಳು ಅಲ್ಲಿ ಸೇರಿರುವುದನ್ನು ಕಂಡ ಲಕ್ಷ್ಮಣನು “ಇಂಥ ಸೈನ್ಯದೊಳಕ್ಕೆ ನುಗ್ಗಿ 
ಪಾರಾಗಿ ಬರುವವನಾರು, ದೈತ್ಯನ ತಪೋಬಲವು ಎಂತಹುದೋ!' ಎಂದು ಅತಿ 
ಎಸ್ಮಿತನಾಗಿ ರಾಮಪುರದರಸ ರಘುವರನ ಚರಣಗಳನ್ನು ನೆನೆಯುತ್ತ ವಿಭೀಷಣ 
ಜಾಂಬವ ಅಂಗದ ಮುಂತಾದವರನ್ನು ಕರೆದು ಆ ಸೈನ್ಯದೊಳ್ಳೆ ನುಗ್ಗುವ ಪರಿಯನ್ನು 
ಕುರಿತು ಸಮಾಲೋಚಿಸಿದ. 


೪೨. ಇಂದ್ರಜಿತುವಿನೊಡನೆ ಲಕ್ಷ್ಮಣನ ಕದನ 


ಗಿರಿಜೆ ಕೇಳು, ಕತ್ತಲೆಯ ಮೊತ್ತವೇ ನರರೂಪ ಧರಿಸಿದಂತೆ ಕಪ್ಪಾ ಗಿ ಕಾಣುತ್ತಿರುವ 
ದೈತ್ಯಬಲವನ್ನು ದೂರದಿಂದಲೇ ಲಕ್ಷ್ಮಣನಿಗೆ ತೋರಿಸಿ ವಿಭೀಷಣನು ಅದರ 
ಸ್ವರೂಪವನ್ನು ವಿವರಿಸಿದ: “ನೀಲಮೇಘದಂತೆ ಇಂದಜಿತುವಿನ ಬಲವು ಕಾಣಿಸುತ್ತಿದೆ. 
ಚಿತುರಂಗಸೆ ನವ ಅಮಿತ ಸಂಖ್ಯೆಯಲ್ಲಿ ಸೇರಿದೆ. ನಾಲ್ಕು ಸುತ್ತುಗಳಲ್ಲಿ ನಾಲ್ಕೂ 
ಬಗೆಯ ಪಡೆಗಳು ಸುತ್ತವರಿದಿವೆ. ನಾಲ್ಕನೆಯ ಸುತ್ತಿನಲ್ಲಿರುವ ರಥಗಳ ಮೇಲೆ ಧ್ವಜಗಳು 
ಹಾರಾಡುತ್ತಿವೆ. ಇವುಗಳನ್ನು ಈ ಪರಿಯಲ್ಲಿ ನಿಲ್ಲಿಸಿ ರಾವಣಿಯು ನಿಕುಂಭಿಳೆಯ ಗುಡಿಗೆ 
ಹೋಗಿ ಸಮರದಲ್ಲಿ ಜಯವನ್ನು ಗಳಿಸುವ ಅಭಿಲಾಶೆಯಿಂದ ಉಗ್ರಮಂತ್ರಗಳನ್ನು 
ಪಠಿಸುತ್ತ ಅಪಾರ ಸಾಮಗ್ರಿಯನ್ನು ಆಹುತಿಯಿತ್ತು ಅಗ್ನಿಯನ್ನು ಪೂಜಿಸುತ್ತಾನೆ. ಅಲ್ಲಿ 
ಬೇರಾರಿಗೂ ಅವಕಾಶವಿಲ್ಲ; ಜನರು ಸುಳಿಯುವುದಿರಲಿ, ಗಾಳಿಯು ಬೀಸಲೂ ಅಲ್ಲಿ 
ಸಾಧ್ಯವಾಗದಂತೆ ತನ್ನ ಸೈನ್ಯವನ್ನು ಸುತ್ತಲೂ ರಕ್ಷಣೆಗಿರಿಸಿಕೊಂಡು, ಭಾರ್ಗವನ 
ಸೂಚನೆಯಂತೆ ಅಗ್ನಿಗೆ ಪರಿಪರಿಯಾದ ಆಹುತಿಗಳನ್ನು ಅರ್ಪಿಸುತ್ತಾನೆ. ಬ್ರಹ್ಮನಿತ್ತ 
ವರಕ್ಕೂ ವಿಘ್ನವುಂಟಾದರೆ ಮರಣವು ಸಂಭವಿಸುವುದೆಂದು ಎಚ್ಚರಿಕೆ ವಹಿಸಿ, 
ಮಾಯೋಪಾಯದ ಬೆಂಬಲವನ್ನು ಪಡೆಯಲು ಬಲಿಗಳನ್ನು ಕೊಡುತ್ತಾನೆ. ಇಲ್ಲಿನ 
ಏಳು ಸುತ್ತಿನ ಕೋಟೆಗೆ ಹದಿನಾಲ್ಕು ಪುಲಿಮೊಗಗಳು, ಅಲ್ಲಲ್ಲಿ ಇರುವ ಬಾಗಿಲುಗಳಿಗೆ 
ಯಮನ ಭಟರೇ ಕಾವಲುಗಾರರು, ಪ್ರತಿಕ್ಷಣವೂ ಮೇಲ್ನೊ "ಟಗೈವ ದಾನವರ ಬಲ; ಆ 
ವ್ಯೂಹದ ಬಲಿಷ್ಠತೆಯನ್ನು ಏನೆಂದು ಹೇಳುವುದು! ಆ ಖೂಳನ ಕೃತ್ರಿಮದ ಬಲವನ್ನು 
ಕಂಡು ಕೇಳಿದವರಾರು? ಹದಿನಾಲ್ಕು ಲೋಕಗಳಲ್ಲಿಯೂ ಇವನು ಮಾಯೆಯಲ್ಲಿ 
ಅಗ್ಗಳನಾಗಿದ್ದಾನೆ! ಮೆಹಾಮಂತಗಳಿಂದ ಮಾಡುವ ಹೋಮದ ಕುಂಡದಿಂದ ಒಂದು 
ರಥವು ಮೂಡುತ್ತದೆ, ಅದರಲ್ಲಿ ಉದ್ದಂಡವೆನಿಸುವ ಶಸ್ತ್ರಾಸ್ತ್ರಗಳು ತುಂಬಿರುತ್ತವೆ, ಆ 
ರಥವನ್ನು ದೈತ್ಯನು ಏರಿದರೆ ಅವನನ್ನು ದೇವಾಸುರರೂ” ಸೋಲಿಸಲಾರರು. ಈ 
ವ್ಯೂಹವು ಅಭೇದ್ಯವೆನಿಸಿದೆ. ಮಹಾ ಪ್ರಬಲವಾಸ ಅಸ್ತಶಸ್ತಗಳನ್ನು ಪ್ರಯೋಗಿಸಿ ಈ 
ವ್ಯೂಹವನ್ನು ಒಡೆದುಕೊಂಡು ಒಳಹೊಕ್ಕರೆ ಆ ಪಾಪಿಯು ಗೋಚರಿಸುತ್ತಾನೆ. ಆ 
ದುರುಳನನ್ನು ಹಿಡಿದು ಬಡಿದರೆ ನಮ್ಮ ಕಾರ್ಯವಾದಂತೆ. ಆದರೆ ಈ ಕೆಲಸವನ್ನು 
ಬಹು ಎಚ್ಚರಿಕೆಯಿಂದ ಮಾಡಬೇಕು” ಎಂದು ವಿವರಿಸಿದ. 


ಯುದ್ಧಕಾಂಡ ೮೯೭ 


ರಾವಣಾನುಜನ ಮಾತುಗಳ ಅರ್ಥವನ್ನುಗ್ರಹಿಸಿದ ಸೌಮಿತ್ರಿಯು ರೋಷಾಗ್ನಿಯಿಂದ 
ಕುದಿಯುತ್ತ ಅಕ್ಷಯಾಸ್ತಗಳನ್ನು ಹಿಡಿದು ಅಂಬಿನ ಮಳೆಗರೆದ; ಪವನಜನೇ ಮೊದಲಾದ 
ಮುಖ್ಯ ವಾನರಯೋಧರೆಲ್ಲ ಕೈಯಲ್ಲಿದ್ದ ಬೆಟ್ಟ ಮತ್ತು ಮರಗಿಡಗಳನ್ನು ಇಂದ್ರಜಿತುವಿನ 
ವ್ಯೂಹದ ಮೇಲೆಸೆದರು. ಅದನ್ನು ಕಂಡ ದಾನವಬಲವು ಪರಿಪರಿಯ ಶಸ್ತ್ರಾಸ್ತ್ರಗಳನ್ನು 
ವಾನರರ ಮೇಲೆ ಪ್ರಯೋಗಿಸಿದರು. ಹೀಗೆ ಉಭಯ ಬಲವು ಅಸ್ತಾಸ್ತ್ರ ಮುಷ್ಟಾಮುಷ್ಟಿ 
ಮರಮೊರಡಿ ಮಂಡಲಾಗಗಳಿಂದ ಉರಿಯುವ ರೋಷದಿಂದ ಹೋರಾಡಿದರು. 
ಆದರೆ ವಾನರಸೇನೆಯ ಆರ್ಭಟದ ಮುಂದೆ ದೈತ್ಯಸೇನೆಯು ನಿಲ್ಲಲಾಗಲಿಲ್ಲ. ದೈತ್ಯರ 
ತಲೆಗಳೊಡೆದು ಮಿದುಳು ಹೊರಬಂದು, ರಕ್ತವು ಸುರಿದು, ಕೈಕಾಲುಗಳು ಮುರಿದು, 
ಅಂಗವಿಕಲವಾದ ದೇಹಗಳು ನೆಲದ ಮೇಲೆಲ್ಲ ಇಟ್ಟಾಡಿದುವು. ಆನೆಗಳ ಹಿಂಡು, 
ಕುದುರೆಗಳ ದಂಡು ಸತ್ತು ಬಿದ್ದರೆ, ರಥಗಳು ತೇರುಗಳು ಮುರಿದು ಬಿದ್ದುವು. 
ಇದರಿಂದ ಕ್ರುದ್ಧರಾದ ರಾಕ್ಷಸರು ಆವೇಶದಿಂದ ಆಯುಧಗಳನ್ನು ಹಿಡಿದು ಮೇಲೆ 
ಏರಿಬರಲು ವಾನರರು ಅವರನ್ನು ತಮ್ಮ ಉಗುರುಗಳಿಂದ ಪರಚಿ, ಹಲ್ಲುಗಳಿಂದ 
ಕಚ್ಚಿ, ಕಾಲುಗಳಿಂದ ಒದ್ದು, ಆಯುಧಗಳಿಂದ ಬಡಿದು ಮಣಿಸಿದರು. ಬಹುಪಾಲು 
ದೈತ್ಯ ಸೈನಿಕರು ಗಾಯಗೊಂಡು ನೆಲಕ್ಕೆ ಬಿದ್ದು ಒದ್ದಾಡುತ್ತಿರಲು ಮಿಕ್ಕ ಕಪಿವೀರರು 
ಪವಮಾನನಂದನನ ಹಿರಿತನದಲ್ಲಿ ಒಳಹೊಕ್ಕು ಎದುರಾದ ದೈತ್ಯರನ್ನು ಸೀಳುತ್ತ 
ಮುನ್ನಡೆದರು. ಮೃತ್ಯುವಿನ ಕೊಂಬನ್ನು ಮುರಿದು ಹಾಕುವಂತೆ ದಾನವರ ಸೈನ್ಯವು 
ವ್ಯೂಹವನ್ನು ಸೀಳಿಕೊಂಡು ಆಬ್ಬರಿಸುತ್ತ ತನ್ನಡೆಗೆ ನುಗ್ಗಿ ಬರಲು ಭಯಗೊಂಡ 
ಮೇಘನಾದನು ತನ್ನ ರಥವನ್ನೇರಿ ಯಮಮೃತ್ಯುಗಳನ್ನು ಹಡೆದವನೋ, ಕಾಲರುದನ 
ಸಹೋದರನೋ, ಪ್ರಾಣಿಗಳನ್ನು ಆಹುತಿಗೊ೦ಬ ಕಾಲನಿಗೇ ಕಾಲನೋ ಎಂಬಂತೆ 
ಲೋಕವೂ ಕಪಿಗಳೂ ತಲ್ಲಣಗೊಳ್ಳುವಂತೆ ಏರಿ ಬರಲು, ದೈತ್ಯರು ತಡಮಾಡದೆ 
ಅವನೊಡನೆ ಸೇರಿ ಅಬ್ಬರಿಸತೊಡಗಿದರು. ಪರಿಪರಿಯ ಶಸ್ತಾಸ್ತ್ರಗಳನ್ನಿಟ್ಟು 
ವಾನರಪಡೆಯನ್ನು ಅರೆಯುತ್ತ ಬರಲು ವಾನರರು ಆ ಉಪಟಳವನ್ನು ತಾಳಲಾರದೆ 
ಹಿ೦ಜರಿಯುತ್ತಿರಲು, ಕೆಲವರು ಅವರನ್ನೆದುರಿಸಿ ಬೆಟ್ಟಗಳನ್ನಿಟ್ಟು ಸದೆಬಡಿಯುತ್ತ 
ಧೈರ್ಯವನ್ನು ಮೆರೆದರು. ಮೊರೆಯುತ್ತ. ಕೆಂಡಗಳನ್ನು ಕರೆಯುತ್ತ. ಮೇಲೆ 
ಬೀಳುತ್ತಿರುವ ಕೆಂಗರಿ ಬಾಣಗಳನ್ನು ತಡೆಯಲಾರದೆ ಬಲಿಮುಖ ಸೈನ್ಯವು ಮರೆಯನ್ನು 
ಅರಸತೊಡಗಿತು. ಆದರೆ ಪವನಸುತನು ದೈತ್ಯರನ್ನೆಲ್ಲ ಹುಡಿಗುಟ್ಟುತ್ತ ವೀರಾವೇಶದಿಂದ 
ಹಲ್ಲು ಕಡಿಯುತ್ತ ಎಲ್ಲೆಡೆ ಹರಿದಾಡುತ್ತ ಕಾಲಭೈರವನಂತೆ ಹೋರಾಡಲು ರಕ್ಕಸರು 
ಬೆದರಿ ಚೀರುತ್ತಿರಲು, ಚೆದುರಿ ಸಾರುತ್ತಿರಲು, ಮತ್ತೆ ಮತ್ತೆ ಸಿಂಹಗರ್ಜನೆ ಮಾಡುತ್ತ 
ನುಗ್ಗಿ ದೈತ್ಯರನ್ನು ಸದೆಬಡಿಯುತ್ತಿದ್ದ. 

ಹೀಗೆ ವಾನರ-ದಾನವ ಯುದ್ಧವು ಪರಸ್ಪರ ಸಮಸಮನಾಗಿ ಹೋರಾಡಲು, "ಈ 
ದುರುಳ ಮರುತಸುತನಿಂದಲೇ ಈ ದಾಂಧಲೆಯು ನಡೆಯುತ್ತಿದೆ, ಅವನನ್ನು ತೇದು 
ಹಾಕಿಬಿಟ್ಟರೆ ಉಳಿದ ಕಪಿಗಳ ಓಡಿ ಹೋಗುತ್ತಾರೆ' ಎಂದು ಮೇಘನಾದನು ಆಲೋಚಿಸಿ 
ರಥವನ್ನು ಅವನೆದುರಿಗೆ ಕೊಂಡೊಯ್ಯಲು ತನ್ನ ಸಾರಥಿಗೆ ಸೂಚಿಸಸಿದ. ಸರ್ರಂದು 


೮೯೮ ಶ್ರೀರಾಮಕಥಾಮೃತ 


ರಥವು ಮರುತ್ತುತನ ಮುಂದೆ ಬಂದು ನಿಂತಿತು; ಆಗ ದೈತ್ಯನು ಮಾರುತಿಯ ಮೇಲೆ 
ಪ್ರಬಲಾಸ ಸಗಳ "ಮಳೆಯನ್ನೇ ಸುರಿಸಿದ. ಆದರೇನು, ರುತ ಅವುಗಳನ್ನೆಲ್ಲ 
ಹಂಚಿಕಡ್ಡಿಯಂತೆ ದು ಹಾಕುತ್ತ ಬರಲು, ರಾವಣಿಯು ಮಿಗಿಲಾದ ಕೋಪದಿಂದ 
ಮತ್ತೆ ಮತ್ತೆ ಅವನ ಮೇಲೆ ಬಾಣಗಳನ್ನು ಸುರಿಯುತ್ತಿದ್ದ, ಹನುಮನು ಮುರಿದು 
ಬಿಸುಡುತ್ತಿದ್ದ. ಹೀಗೇ ಕೆಲ ಕಾಲ ಸಾಗಲು. ಇಂದಜಿತುವು ಪವನಸುತನನ್ನು 
ದುರುಗುಟ್ಟಿ ನೋಡುತ್ತ, “ಈ ಸಮರದಲ್ಲಿ ನಿನ್ನನ್ನು ಭೂತಗಳಿಗೆ ಬಲಿಗೊಡದೆ 
ಹಿ೦ದಿರುಗುವೆನೇನು? ನೀನು ಶೂರನೇ ಆದರೆ ಆಯುಧಗಳನ್ನೆಲ್ಲ ಬದಿಗಿಟ್ಟು, ನೆಲದ 
ಮೇಲೆ ನಿಂತು ನನ್ನೊಡನೆ ಬಾಹುಯುದ್ದದಲ್ಲಿ ನಿಂತರೆ ನನ್ನ ಕೈಯ ರುಚಿಯನ್ನು 
ತೋರಿಸುತ್ತೇನೆ” ಎನ್ನಲು, “ದುರಾತ್ಮನೇ, ಹಾಗೆಯೇ ಆಗಲಿ, ನಿನ್ನ ಪರಾಕ್ರಮವನ್ನು 
ತೋರಿಸು” ಎಂದು ಪವಮಾನನಂದನನು ಮಾರುತ್ತರವನ್ನಿತ್ತ ಆಗ ಆ ರಕ್ಕಸನು 
ಅವನ ಮೇಲೆ ಆಗ್ನೇಯಾಸ್ತವನ್ನು ಪ್ರಯೋಗಿಸಲು ಸಿದ್ಧನಾದ. ಇದನ್ನು ಕಾ 
ವಿಭೀಷಣನು ಈ ಮೆ ಹಳ ಪ್ರಾಣವನು. ತೆಗೆಯಲಾರದೆ ಬಿಡ, 
ಅರೆನಿಮಿಷ ತಡವಾದರೂ ಅನಾಹುತವಾಗಿಬಿಡಬಹುದು' ಎಂದು ತಿಳಿದು ಬೇಗ 
ಲಕ್ಷ್ಮಣನ ಬಳಿ ಹೋಗಿ ಅವನ ಸಹಾಯಕ್ಕೆ ತೆರಳಲು ಸೂಚಿಸಿದ. ಆಗ ಸೌಮಿತ್ರಿಯು 
ರಾವಣಿಯ ರಥದ ಬಳಿಗೆ ಧಾವಿಸಿದ. ಘೋರಭೀಕರವಾದ ಕಾಡಿನ ಒಳಹೊಕ್ಕು 
ಬರಲು, ದೂರದಲ್ಲಿಯೇ ಕಾಳಮೇಘದ೦ತಹ ಆಲದ ಮರವು ಕಾಣಿಸಲು, ಅದೇನೆಂದು 
ಲಕ್ಷ್ಮಣನು ವಿಭೀಷಣನನ್ನು ಕೇಳಿದ. ಆಗ ಅವನು, “ಆ ದುರುಳನು ಹೋಮಮಾಡಿ, 
ಭೂತಗಳಿಗೆ ಬಲಿಯಿತ್ತು. ತಕ್ಷಣವೇ ರಥಸಹಿತ ಅ೦ತರ್ಧಾನನಾಗಿ ಶತ್ರುಗಳೊಡನೆ 
ಹೋರಾಡುತ್ತಾನೆ. ಆನಂತರ ಸ್ವಲ್ಪ ಕಾಲದ ನಂತರ ಮರಳಿ ಹೋಗಿ ಅಗ್ನಿಯನ್ನು 
ಪೂಜಿಸುತ್ತಾನೆ. ಈಗಾಗಲೇ ದನುಜನಿತ್ತಿರುವ ಆಹುತಿಗಳು ಒಂಬೈನೂರನ್ನು ತಲುಪಿವೆ, 
ಇನ್ನು ನೂರು ಆಹುತಿಗಳು ಉಳಿದಿರುವಷ್ಟರಲ್ಲಿಯೇ ಹನುಮನು ಒಳಹೊಕ್ಕು 
ಆರ್ಭಟಿಸುತ್ತ ಶಸ್ತ್ರಗಳನ್ನು ಸುರಿಯಲು, ರಾವಣಿಯು ಭೀತಿಗೊಂಡು ಕನಲಿ ತನ್ನ 
ವ್ರತವನ್ನು ಬಿಟ್ಟು ಹಿ೦ದಿನ ರಥವನ್ನೇ ಏರಿ ಒಂದೇ ಸಮನೆ ಅಸ್ತ್ರಗಳನ್ನು ಸೂಸುತ್ತ 
ಹನುಮಂತನನ್ನು ಗಾಸಿಗೊಳಿಸಿ, ಅವನನ್ನು ಮುಗಿಸಿಬಿಡಬೇಕೆಂದು ತೇರ್ಮಾನಿಸಿದ್ದಾನೆ. 
ಹೆಚೌಮಕುಂಡದಿಂಛ ರಥವೂ ಶಸ್ತಾಸ್ತಗಳೂ ಹೊರಬಿದ್ದರೆ ಭೂವ್ಯೊ ಮಪಾತಾಳಗಳಲ್ಲಿ 
ಅವನನ್ನು ಎದುರಿಸುವವರು ಯಾರೂ ಇರುವುದಿಲ್ಲ. ಹೋವಳಣೆಕಂದ ಅಗ್ನಿಯು 
ಮೇಲೇಳದಿದ್ದರೆ ರಕ್ಕಸಾ೦ಗನೆಯರಿಗೆ ವೈಧವ್ಯ ಬಂದಂತೆಯೇ. ರಕ್ಕಸನು ಆನೆ 
ಮರದಲ್ಲಿ ನಿಂತು ತನ್ನ ಮೇಲೆ ಬರುತ್ತಿರುವ "ಅಸ್ತ್ರಗಳನ್ನು ನಿಷ್ಠಿಯಗೊಳಸುತ್ತಿದ್ದಾನೆ. 
ಅವನು ಮತ್ತೆ ಚೋಮಹತದ ಬಳಿಗೆ ಹೋಗವುದಕಸಳಗರಗಿ ಅವನನ್ನು 

ಗಿಸಬೇಕು; ಆದ್ದರಿ೦ದ ಅತೀವ ಸತ್ವಯುತವಾದ ಅಸ್ತ್ರವನ್ನು ಹೂಡಿ ಅವನ ಮೇಲೆ 
ಪ್ರಯೋಗಿಸು” ಎಂದು ದೈತ್ಯನ ಗುಟ್ಟನ್ನು ವಿವರಿಸಿದ. 

ಇದನ್ನು ಕೇಳಿದ ಲಕ್ಷ್ಮಣನು ಅತೀವ ಸಂತೋಷದಿಂದ ತನ್ನ ಬಿಲ್ಲುಬಾಣಗಳನ್ನು 
ಸಜ್ಜುಗೊಳಿಸಿಕೊಂಡು ಸಿಂಹನಾದವನ್ನು ಮಾಡಿ ಮುಂದಕ್ಕಡಿಯಿಡುವಷ್ಟರಲ್ಲಿ 


ಯುದ್ಧಕಾಂಡ ೯೯ 


ರಾವಣಾತ್ಮಜನು ಅವನ ಮುಂದೆ ಬಂದು ಮೂದಲಿಸುತ್ತ, ಲಕ್ಷ್ಮಣನ ಎಡಪಕ್ಕದಲ್ಲಿದ್ದ 
ತನ್ನ ಚಿಕ್ಕಪ್ಪನನ್ನು ಕಂಡು, “ಬ್ರಹ್ಮಕುಲದಲ್ಲಿ ನನ್ನ. ತಂದೆಯೊಡನೆ ಹುಟ್ಟಿ, 
ವಂಶದ. ಭೋಗಭಾಗ್ಯಗಳನ್ನೆಲ್ಲ. ಅನುಭವಿಸಿ, ನಮ್ಮ' ಕುಲವನ್ನೇ ನಾಶಮಾಡಲು 
ಹೊರಟಿದ್ದೀಯಲ್ಲವೇ! ಗುರುದ್ರೋಹ ಮಾಡಲು ನಿನಗೆ ಮನಸ್ಸು ಹೇಗಾದರೂ 
ಬಂತು? ಅಕಟಕಟಾ, ದುರ್ಬುದ್ದಿಯಿಂದ ಕೂಡಿರುವ ನಿನ್ನನ್ನು ಈಗಲೇ 
ಸದೆಬಡಿದು ಭೂತಗಳಿಗೆ ಉಣಬಡಿಸುತ್ತೇನೆ. ದೇವೇಂದ್ರನೇ ಮೊದಲಾದರನ್ನು 
ಗೆದ್ದು, ಅರಿಗಳನ್ನರೆದು, ಕೈಲಾಸವನ್ನೆತ್ತಿ, ಭೂಮಂಡಲವನ್ನು ಸುತ್ತಿದ ಮಹಾ 
ಪರಾಕ್ರಮಿಯಾದ ಅಣ್ಣನ ಚರಣಗಳನ್ನು ಸ್ತುತಿಸುವುದನ್ನು ಬಿಟ್ರು, ದರಿದ್ರ 
ಮನುಷ್ಯನೊಬ್ಬನಿಗೆ ಆಳಾಗಿ ಆತ್ಮಗೌರವವನ್ನು ತೊರೆದು, ನೀಚತನದಿಂದ 
ಮಗನಿರುವ ಜಾಗವನ್ನು ಶತ್ರುವಿಗೆ ತೋರಿಸಲು ಬ೦ದ ಕುಲಗೆಡುಕ ನೀನು. ನಿನ್ನನ್ನು 
ಅಂಥವನು ಇಂಥವನು ಎಂದು ಹೊಗಳುತ್ತ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡು 
ಆಮೇಲೆ ನಿನ್ನನ್ನು ಹೀನಾಯವಾಗಿ ಕಾಣುವ ನರಪಶುಗಳ ಮೋಸ ವನ್ನು ನೀನು 
ಅರಿಯದಾದೆಯಲ್ಲಾ! ಎಷ್ಟೇ ದುರ್ಗುಣಗಳಿದ್ದರೂ ತನ್ನವರಲ್ಲಿರುವ ಅಂತಃಕರಣವು 
ಬೇರೆಯವರಿಗೆ ಹೇಗೆ ತಾನೇ ಇರುತ್ತದೆ? ದುರಾತ್ಮ ಮೂಢ, ತನ್ನ ಪಕ್ಷವನ್ನು ಬಿಟ್ಟು 
ಎದುರು ಪಕ್ಷದ ಸೇವೆ ಮಾಡುವ ನಿನ್ನಲ್ಲಿ ಕೊಂಚವಾದರೂ ಕರುಣೆ "ದಾಕ್ಷಿಣ್ಯಗಳು 
ಉಳಿದಿಲ್ಲವಲ್ಲ. ಅಕಟಕಟಾ!” ಎಂದು ಳು ನಿಷ್ಠುರವಾಗಿ ಭರ್ತ್ತನೆಗೈದ. ಅದನ್ನು 
ಕೇಳಿದ ವಿಭೀಷಣನು ಹಲ್ಲುಕಡಿಯುತ್ತ, “ನನ್ನ ಸ್ವಭಾವವನ್ನು ತಿಳಿಯದೆ ಸುಮ್ಮನೆ 
ಬೊಗಳಬೇಡ. ನನ್ನ ಹುಟ್ಟು ನಿಶಾಚರವಂಶದಲ್ಲಾಗಿದ್ದರೂ ಅದು ನನ್ನ ದೋಷವಲ್ಲ, 
ನನ್ನಲ್ಲಿ ದಾನವಗುಣಗಳಿಲ್ಲ, ಅವರ ನಡವಳಿಕೆ ನನಗೆ ಹೊಲ್ಲ; ನಾನು ದುಷ್ಟರ 
ಜೊತೆಗಿರುವವನಲ್ಲ, ಮನವಚನಶರೀರಗಳಲ್ಲಿ ನಾನೆಂದೂ ಧರ್ಮಾನುಸರಣೆಯನ್ನು 
ಬಿಟ್ಟವನಲ್ಲ. ಸಾಧುಮಾರ್ಗವನ್ನು ಬಿಟ್ಟು ಧರ್ಮವನ್ನು ಬಾಧಿಸುವ ಅಣ್ಣನ 
ಉದ್ಧಟತನವನ್ನು ತೊರೆದು ಧರ್ಮಪಕ್ಷವನ್ನು ಸೇರಿದೆ. ಯಷಿವಧೆ, ದೇವತಾಕಲಹ, 
ಅಹಂಕಾರ, Ms ದ್ವೇಷ ಷ ಪರಸ್ತೀವ್ಯಾಮೋಹ - ಈ ಮುಂತಾದ ದೋಷಗಳೆಲ್ಲ 
ರಾವಣನಲ್ಲಿರುವ ಬವ: ಒಳ್ಳೆಯ ಗುಣಗಳನ್ನು ಮುಚ್ಚಿಬಿಟ್ಟಿವೆ. ಆದ್ದರಿಂದಲೇ ನಾನು 
ಅಣ್ಣನನ್ನು ತೊರೆದು ಬಂದಿದ್ದೇನೆಂಬುದು ನಿನಗೆ ತಿಳಿಯದೇ "ನಿನ್ನ ತಂದೆಯ 
ಗುಣಗಳನ್ನು ತಿಳಿಯದೆ ಏಕೆ ಮಾತಾಡುತ್ತೀ? ನಾನು ಆ ದುರ್ಮಾರ್ಗಿಯನ್ನು 
ಬಿಟ್ಟು ಸನ್ಮಾರ್ಗವನ್ನು ಹಿಡಿದು ದಯಾರಾಶಿಯಾದ ರಘೂದ್ವಹನ ಮರೆವೊಕ್ಕೆ. 
ನಿನ್ನ ದುರ್ಮತಿ ದುರ್ನೀತಿಗಳನ್ನು ನೋಡಿದ ಕಾಲನು ಪಾಶವನ್ನು ಹಿಡಿದು ನಿನಗೆ 
ಸಮೀಪದಲ್ಲಿಯೇ ನಿಂತಿದ್ದಾನೆಂಬುದನ್ನು ಅರಿತುಕೊಳ್ಳದೆ ಏನೇನೋ ಗಳಹಬೇಡ. ಈ 
ಲಂಕೆಯು ನಾಶವಾಗುತ್ತದೆಂಬುದನ್ನು ಅರಿತೇ ನಿನ್ನ ತಂದೆಯು ನಿನ್ನನ್ನು ಕಳಿಸಿದ್ದಾನೆ. 
ರಘುವರನ ಸೈನ್ಯವನ್ನೆದುರಿಸಿ ನೀನು ಮತ್ತೆ ವಾಪಸಾಗುವೆಯಾ, ಮರುಳೇ? ಆಲದ 
ಮರವನ್ನು ಸಾರಿ ಬೇರೇನನ್ನೋ ಮಾಡುವೆನೆಂದು ಆಲೋಚಿಸುತ್ತಿದ್ದೀಯಾ? ಅದಕ್ಕೆ 


ಕೆ 
ಸುಮಿತ್ರಾತ್ಮಜನ ಕ್ರೂರ ಶರಜಾಲವು ಅವಕಾಶವನ್ನು ಕೊಡುವುದೇನು? ಇಲ್ಲಿಯೇ ನಿಂತು 


೯೦೦ ಶ್ರೀರಾಮಕಥಾಮೃತ 


| 
| 


ಬಲವಿರುವಷ್ಟು ಅವನೊಡನೆ ಸಾಯುವ ತನಕ ಯುದ್ಧಮಾಡು” ಎಂದು ನುಡಿದ. 
ವಿಭೀಷಣನ ಮಾತನ್ನು ಕೇಳಿ ರಾವಣಿಯ ಕೋಪವು ಕಲ್ಪಾಂತದ ಬಿರುಗಾಳಿಯಂತೆ 
ಮೊರೆದು, ಗಾಳಿಯು ಬೀಸಲು ಪ್ರಳಯಾಗ್ನಿಯು ಭುಗಿಲೇಳುವಂತೆ ಅವನ ಕೋಪವು 
ಉಕ್ಕೇರಿತು. ಹೊಳೆಯುವ ಹೊನ್ನ ಬಿಲ್ಲನ್ನು ಹಿಡಿದು ಬತ್ತಳಿಕೆಯಿಂದ ಅಂಬುಗಳನ್ನು 
ಸೆಳೆದು ಚಿಕ್ಕಪ್ಪ ಹಾಗೂ ಲಕ್ಷ್ಮಣರನ್ನು ಬಡಿದಿಕ್ಕಲು ಯೋಚಿಸಿ, ಮೇರುಮಂದರಗಳು 
ಅಲುಗಾಡುವಂತೆ,  ಅಂಬುಧಿಯು: ' ತುಳುಕಾಡುವಂತೆ ಶೌರ್ಯೋದ್ರೇಕದಿಂದ, 
“ಅಯ್ಯೋ ಮರುಳೇ, ಬುದ್ದಿಯನ್ನು ಕಳೆದುಕೊಂಡು ಈ ನೀಚ ದಾನವನ ಮಾತು 
ಕೇಳಿ ನನ್ನೊಡನೆ ಧೈರ್ಯ ಮಾಡಿ ಬಿಲ್ಲುಬಾಣಗಳನ್ನು ಹಿಡಿದು ಯುದ್ಧ ಮಾಡಿ 
ಮರಳುತ್ತೇನೆಂದು ಭಾವಿಸಿ ಬಂದೆಯಾ? ಬಹಳ ನಯವಾದುದೆಂದು ಬಗೆದು 
ಯಮಪಾಶವನ್ನು ಕೊರಳಲ್ಲಿ ಸುತ್ತಿಕೊಂಡಂತಾಯಿತು! ಕಡುವಿಷನ್ನುಗುಳುವ ನನ್ನ 
ಬಾಣರಾಶಿಗಳನ್ನು ಬಿಟ್ಟು ಪ್ಷವಗಬಳಗವನ್ನೆಲ್ಲ ತರಿದಿಟ್ಟು, ಮಾನವರನ್ನು ಸಂಹರಿಸಿ 
ಜಯಲಕ್ಷ್ಮಿಯನ್ನು ದೈತ್ಯೇಶನ ಪಾದಗಳಿಗೆ ಅರ್ಪಿಸುತ್ತೇನೆ” ಎಂದು ಖೂಳ ದಾನವನು 
ಗರ್ಜನೆ ಮಾಡಲು ಸೌಮಿತ್ರಿಯು ತನ್ನ ಆಳುತನದಿ೦ದ ಅವನನ್ನು ಅರೆನಿಮಿಷದಲ್ಲಿ 
ತೇದು ಹಾಕಲು ಬಯಸಿ ಕೋಲಾಹಲೋದ್ರೇಕದ ಅಮಿತ ಕೋಪದಿಂದ ಇಂದ್ರಜಿತುವು 
ತತ್ತರಿಸುವಂತೆ ಅವನಿಗೆ ಮಾರುತ್ತರವನ್ನಿತ್ತ: “ಖಳ, ನೀನು ಆಡುವ ಮಾತುಗಳನ್ನು 
ಕೇಳಿದರೆ ಅದು ಬಾಲಬಡಿಕತನವಲ್ಲದೆ ಬೇರಲ್ಲ ಅನ್ನಿಸುವುದು. ಅದನ್ನು ಬಿಟ್ಟು 
ನನ್ನ ದುಷ್ಕರವಾದ ಶರಹತಿಯನ್ನು ನಿರ್ವಹಿಸು. ವೀರನಂತೆ ಸಮರ ಭೂಮಿಯಲ್ಲಿ 
ನಿಂತು ವಿಫಲಯತ್ನದವನಂತೆ ಮಾತುಗಳನ್ನಾಡುತ್ತಿರುವೆ. ಕಳ್ಳನ ಹಾಗೆ ಕಾಣದಂತೆ 
ಕತ್ತಲೆಯಲ್ಲಿ ಅಡಗಿಕೊಂಡು ಶರಾಸಾರವನ್ನು ಸುರಿಸಿ "ನಾನು ಜಯಗಳಿಸಿದ್ದೇನೆ'೦ದು 
ಒದರುತ್ತಿರುವೆ. ಇಂದು ನಿನ್ನ ಎದುರಿಲ್ಲಿಯೇ ನಿಂತಿದ್ದೇನೆ. ನಿನ್ನ ಸಾಹಸವನ್ನು ತೋರು, 
ನೀಚ, ತಸ್ಕರ, ದನುಜಸ೦ತತಿವಿನಾಶಾ!” ಲಕ್ಷ್ಮಣನ ಈ ವಿಪರೀತ ನುಡಿಗಳನ್ನು ಕೇಳಿ 
ಕುಪಿತನಾದ ಮೇಘನಾದನು ಬಿಲ್ಲನ್ನು ತೆಗೆದುಕೊಂಡು, ಹುಬ್ಬುಗಳನ್ನು ಗಂಟಿಕ್ಕಿಕೊಂಡು 
ಅವರ ಮೇಲೆ ಕೆ೦ಗರಿಗೋಲುಗಳನ್ನು ಸುರಿದು ಅಬ್ಬರಿಸಿದ. ಬಿರುಗಾಳಿಯು ಬೀಸಲು 
ಮೋಡಗಳೆಲ್ಲ ಆಗಸದಲ್ಲಿ ಹರಡುವ ಹಾಗೆ ಅವನ ಬಾಣಗಳು ಧರಣಿ ತರಣಿಗಳು 
ಕಾಣದ ಹಾಗೆ ಕಎದುಬಿಟ್ಟವು. ಆ ನಿಶಿತಾಸ್ತಗಳಿಂದ ತನ್ನ ದೇಹವು ರಕ್ತಮಯವಾಗಲು 
ಹೊಗೆಯುಗುಳುವ ಬೆಂಕಿಯಂತೆ ಲಕ್ಷ್ಮಣನು ಬಿಸುಸುಯ್ದು ರಾವಣಿಯನ್ನು ಕುರಿತು, 
ಮಾಯಾವಿಶಾರದನಾದ ಈ ಅಸುರನನ್ನು ಬೇಗನೇ ಕೊನೆಗೊಳಿಸಬೇಕೆಂದು ನಿಶ್ಚಯಿಸಿ 
ಅವನ. ಮೇಲೆ ಹೊಸಮಸೆಯ ಬಾಣಗಳನ್ನು ಬಿಡುವಷ್ಟರಲ್ಲಿ ಇಂದ್ರಜಿತುವು ಮತ್ತೆ 
ಬಾಣಗಳನ್ನು ಸೂಸಿ, “ಹುಲುಮನುಜನಾದ ನೀನು ನನ್ನನ್ನು ಗೆಲ್ಲುವ ಆಸೆಯಿಂದ 
ಇಲ್ಲಿಗೆ ಬಂದೆಯಲ್ಲ, ಈ ನನ್ನ ಕ್ರೂರಶರಗಳನ್ನು ಸ್ವೀಕರಿಸು” ಎಂದು ಬೊಬ್ಬರಿದು, 
“ನಿನ್ನ ಮೃತದೇಹವು ನೆಲದಲ್ಲಿ ಬಿದ್ದು ನರಿಹದ್ದುಗಳಿಗೆ ಔತಣವಾಗುತ್ತದೆ, ನನ್ನ 
ಬಿಲ್ಲಿನಿಂದ. ಹೊರಬರುವ ಬಾಣಗಳ ರುಚಿಯನ್ನು ನೋಡು. ಶರಸಹಿತ ನಿನ್ನನ್ನು 
ಇಲ್ಲಿಗೆ ಅಟ್ಟಿರುವ ನನ್ನ ತಂದೆಯಿಂದ ಅವಮಾನಿತನಾದ ನೀಚ ಕ್ಷತ್ರಿಯ ರಾಮನು 


ಯುದ್ಧಕಾಂಡ ೯೦೧ 


ನೀನು ಮೃತನಾಗಿ ಬಿದ್ದಿರುವುದನ್ನು ಬಂದು ನೋಡಲಿ!” ಎಂದು ಬೊಬ್ಬಡುವ 
ದಾನವನನ್ನು ನೋಡಿ ಲಕ್ಷ್ಮಣನು, “ಸಂಗರದಲ್ಲಿ ಸಾಹಸವನ್ನು ತೋರಬೇಕಲ್ಲದೆ 
ಕೆಟ್ಟ ಮಾತುಗಳನ್ನುದುರಿಸಿದರೆ ಏನಾಗುತ್ತದೆ? ನೀಚ, ನಿನ್ನ ಪ್ರತಾಪ ಎಂತಹುದು 
ಎಂಬುದನ್ನು ತೋರಿಸಿ ಜಯವನ್ನು ಪಡೆದು ಆನಂತರ ತೋಜಾಜನೆನೇ ಹೊರತು 
ಮೊದಲೇ ಬೊಬ್ಬಿಡುವುದಲ್ಲ. ಹೆಂಗಸರ ಹಾಗೆ ಗೊಣಗಾಡುತ್ತ, ಜಯಶೀಲನಾದೆನೆಂದು 
ಬೀಗುತ್ತಿರುವೆಯಲ್ಲ, ಮೂರನೇ, ನೋಡು” ಎಂದು ಐದು ಬಾಣಗಳನ್ನು ತೆಗೆದು 
ಬಿಲ್ಲಿಗೆ ಹೂಡಿ ಕಿವಿಯವರೆಗೂ ಹೆದೆಯೆಳೆದು ಬಿಟ್ಟ ಮಹಾವೇಗದಿಂದ ಹೊರಟ 
ಆ ಕ್ರೂರ ನಾರಾಚಗಳು ರಕ್ಕಸನ ಎದೆಯನ್ನು ಬಗಿದು ಹೊರಬೀಳಲು ರಾವಣಿಯು 
ಕ್ರೋಧೋನತ್ತನಾಗಿ ಮೂರು ಬಾಣಗಳನ್ನು ಬಿಲ್ಲಿಗೆ ಹೂಡಿ ಸೌಮಿತ್ರಿಯೆಡೆಗೆ ಬಿಟ್ಟ, 
ಇಬ್ಬರೂ ವೀರರು, ಶಸ್ತ್ರವಿದ್ಯಾವಿಶಾರದರು, ಟ್ಟ ಬಲಶಾಲಿಗಳು; ಒಬ್ಬರನ್ನೊಬ್ಬರು 
ಗೆಲ್ಲುವ ಆಸೆಯಿಂದ ಹೋರಾಡುತಿದ್ದ ಅವರು ಎರಡು ಗ್ರಹಗಳಂತೆ ಕಾಣುತ್ತಿದ್ದರು. 'ತಮ್ಮ 
ಶಸ್ತಾಸ್ತಚಾತುರ್ಯಗಳನ್ನು ತೋರುತ್ತ ಯುದ್ಧ ಮಾಡುತ್ತಿದ್ದರೆ ಇಂದ್ರ ಶಂಬರಾಸುರರು 
ಹೊರಾಡುವಂತೆ ತೋರುತ್ತಿತ್ತು. ಭೂಮಿ ತಲ್ಪಣಿಸುವ ಹಾಗೆ, ಸಮುದ್ರವು ಉಕ್ಕೇರುವ 
ಹಾಗೆ ಇಬ್ಬರೂ ಒಬ್ಬರನ್ನೊ ಬ್ಬರು ಮೂದಲಿಸುತ್ತ ಫಾಲನೇತ್ರನ ಹಾಗೆ ಕದನಗೈ pu 
ಅದನ್ನು ಬಣ್ಣಿಸುವುದೆಂತು! ಗ೦ಡುಗಲಿಯಾದ ರಾವಣಾತ್ಮಜನು ಅಧಿಕ ನರ. ೫% 
ಪ್ರಚಂಡವಾದ ಬಾಣಗಳನ್ನು ಬಿಟ್ಟು ಕತ್ತಲೆಯನ್ನು೦ಟುಮಾಡಲು, ರಾಮಪುರದರಸನ 
ತಮ್ಮನಾದ ಸೌಮಿತ್ರಿಯು ಅವುಗಳನ್ನು ತನ್ನ ಹರಿತವಾದ ಬಾಣಗಳಿಂದ ಖಂಡಿಸಿದನು. 
ಹೀಗೆ ಅವರಿಬ್ಬರ ಘೋರ ಕಾಳಗವು ಮುಂದುವರಿಯಿತು. 


೪೩. ಇಂದ್ರಜಿತುವಿನ ಭೀಕರ ಯುದ್ಧ 


ಹಿಮಗಿರಿತನಯೇ, ಸಾಗರದಲ್ಲಿ ಅಲೆಗಳು ಉಬ್ಬುಬ್ಬಿ ಬರುವಂತೆ ಮೇಲೆ ಸಾಗಿ 
ಬರುತ್ತಿರುವ ಶರಾಸಾರವನ್ನು ಎಷ್ಟೇ ತುಂಡರಿಸುತ್ತ ಬಂದರೂ ಆ ರಾವಣಿಯು 
ಮತ್ತಷ್ಟು ತೋರವಾದ ಬಾಣಗಳನ್ನು ಬಿಡುತ್ತ ಬೊಬ್ಬಿರಿಯುತ್ತಲಿರಲು, ಲಕ್ಷ್ಮಣನು 
ಖತಿಗೊಂಡು ಒಂದು ನಿಶಿತವಾದ ಬಾಣವನ್ನು ಹೊರದೆಗೆದು ಬಿಡಲು ಅದು 
ಗುಡುಗುಡಿಸುತ್ತ ಕೆಂಡಗಳನ್ನುಗುಳುತ್ತ ಅಸುರನ ಎದೆಯನ್ನು ತಾಗಿ ಬರಲು ಅವನ 
ಮುಖ ಅದರ ಶಾಖಕ್ಕೆ ಕುಂದಿತು. ಅದನ್ನು ಕಂಡ ವಿಭೀಷಣನು ಸಂತಸಗೊಂಡು 
ಮೃಡಪರಾಕ್ರಮಿಯಾದ ಲಕ್ಷ್ಮಣನನ್ನು ಕುರಿತು, “ಅವನನ್ನು ನಾಶಮಾಡುವಂತಹ 
ಅಸ್ತವನ್ನು ಬಿಡಲು ಇದು ಸುಸಮಯ” ಎಂದು ಕೂಗಿ ಹೇಳಿದ. “ಅವನ ಮುಖವನ್ನು 
ನೆಸೇಡದರೆ ಮುರಿದೋಡುವಂತೆ ಕಾಣುತ್ತಾನೆ, ಆದ್ದರಿಂದ ಬೇಗನೇ ನಿಶಿತಾಸ ಸ್ರವೊಂದನ್ನು 
ತೆಗೆದು ಅವನೆದೆಗೆ ಬಿಡು” ಎಂದು ಸೂಚಿಸಿದೆ. ಅದಕ್ಕನುಗುಣವಾಗಿ ತೆಮಿತ್ರಿಯು 
ಬಾಣವೊಂದನ್ನು ಹೊರದೆಗೆದು ವೇಗದಿಂದ ಬಿಡಲು ಅದು ಆಗಸದಲ್ಲಿ ಭುಗಿಲ್‌ ಭುಗಿಲ್‌ 
ಎಂದು ಸಿಡಿಲಿಗಿಂತ ನಾಲ್ವಡಿಯಾಗಿ ಸಿಡಿಯುತ್ತ ಉರಿಯನ್ನುಗುಳುತ್ತ ಬರಲು ಅದರಿಂದ 


೯೦೨ ಶ್ರೀರಾಮಕಥಾಮೃತ 


ರಾವಣಿಯು ಅರೆಕ್ಷಣದಲ್ಲಿ ಬೆಪ್ಪಾಗಿಬಿಟ್ಟ. ಕಳವಳಿಸಿ ಕಂಗೆಟ್ಟು ತನ್ನ ದೇಹಚೇಷ್ನೆಗಳನ್ನು 
ಕಳೆದುಕೊಂಡು ಅವನು ಮೂರ್ಚೆಗೊಳಗಾದ. ಆದರೇನು, ಕ್ಷಣದಲ್ಲಿ ಚೇತರಿಸಿಕೊಂಡು 
ಮನೋವ್ಯಥೆಯಿಂದ ನಾಲ್ಕೂ ದಿಕ್ಕುಗಳನ್ನು ನೋಡುತ್ತ, ಎದುರಿಗೆ ತಳತಳಿಸುತ್ತ 
ಹೊಳೆಹೊಳೆಯುತ್ತಿದ್ದ ಬಾಣಗಳ ನಡುವೆ ಸೌಮಿತ್ರಿಯಿರುವುದನ್ನು ಕಂಡು ಖತಿಗೊಂಡು, 
“ನನ್ನ ಶರಬಂಧದಿಂದ ಪ್ರಜ್ಞೆಯನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದುದು ನಿನಗೆ 
ನೆನಪಿಲ್ಲವೇ? ಈಗ ಮತ್ತೆ ನನ್ನ ಮೇಲೆ ಏರಿ ಬ೦ದು ಪ್ರಾಣವನ್ನೇ ಕಳೆದುಕೊಳ್ಳಲು 
ಹವಣಿಸುತ್ತಿದ್ದೀಯೇನು? ನರಿಯ ಮರಿಯು ಸಿಂಹವನ್ನು ಎದುರಿಸಲು ಬಂದಿರುವಂತೆ 
ಬ೦ದಿದ್ದೀಯೆ. ಹಿಂದೆ ನಾನು ತೋರಿದ ಉರು ಪರಾಕ್ರಮವು ನಿನಗೆ ನೆನಪಿಲ್ಲದೆ 
ಹೋಗಿದೆಯಲ್ಲವೇ, ಮೂಢ. ನಿನ್ನ ಚೇಷ್ಟೆಯೆಲ್ಲ ಇಂದು ನಿಂತುಹೋಗುವುದು” ಎಂದು 
ನಿಷ್ಠುರವಾದ ನುಡಿಗಳಿಂದ ಕನಲಿ ಏಳು ಬಾಣಗಳಿಂದ ಲಕ್ಷ್ಮಣನನ್ನು ಫಾತಿಸಿದನಲ್ಲದೆ, 
ನಸುನಗುತ್ತ ತನ್ನ ಶರಗಳಿ೦ದ ಮರುತಾತ್ಮಜನನ್ನೂ ನೋಯಿಸಿದ. ಆದರೆ ಹನುಮನು 
ಘನತರವಾದ ಬಾಣಗಳನ್ನು ಬಿಟ್ಟು ದಶಕ೦ಠನ ಮಗನನ್ನು ಗಾಯಗೊಳಿಸಲು ನೆರೆದಿದ್ದ 
ವಾನರಸೇನೆ ಜೋರಾಗಿ ಜಯಕಾರ ಮಾಡಿತು. ಮೇಘನಾದನ ಶರದುರುಬೆಯನ್ನು 
ನೋಡಿದ ಲಕ್ಷ್ಮಣನು ತೀವ್ರ ಕೋಪದಿಂದ, “ಎಲೆ ಮರುಳೆ, ನೀನು ನಶಿತಾಸ್ತಗಳನ್ನು 
ಬಿಟ್ಟು ನನ್ನ ಪರಾಕ್ರಮವನ್ನು ಹೆಚ್ಚಿಸಿದ್ದೀಯೆ. ನೀನು ಬಿಡುವ ಹಲವಾರು ಗೆಯ 
ಅಸ್ವಗಳು ನಮಗೆ ಹೆಚ್ಚಿನ ಹಹನ ನ್ನುಂಟುಮಾಡುತ್ತವೆ. ಆದ್ದರಿಂದ ನಿನ್ನದು ಅಲ್ಲಬಲ” 

ಎಂದು ತಿರಸ್ಕಾರದಿಂದ ನುಡಿದು ಚ ಉದ್ದಂಡ ಶರವನ್ನು ಕೈಗೆತ್ತಿಕೊಂಡ. 


ಎಷ್ಟೋ ಬಗೆಯ ಶರಸಂಧಾನ, ಎಷ್ಟೋ ರೀತಿಯ ಕೈಚಳಕಗಳು, ಒಂದೇ 
ತಿರುವಿನಿಂದ ಬಿಡುವ ಬಾಣಗಳೆಷ್ಟೋ, ಶರವರ್ಷವೆನಿತೋ, ಎಲ್ಲವೂ ಇಂದಜಿತುವಿನ 
ದೇಹವನ್ನು ಮುಚ್ಚಿಬಿಟ್ಟವು; ಹಲವು ಬಾಣಗಳು ಅವನ ಕವಚವನ್ನು ಸೀಳಿ ಹೊರಬಂದುವು. 
ಸೀಳಿದ ಕವಚಗಳನ್ನು ತೆಗೆದೆಸೆದು ಹೊಸತನ್ನು ಧರಿಸಿಕೊಂಡು ಇಂದ್ರಜಿತುವು 
ಹೋರಾಡುತ್ತಿರಲು, ಮತ್ತೆ ಅವನ ಕವಚವು ಸೀಳಿ ರಕ್ತವು ಧಾರಾಕಾರವಾಗಿ ಸುರಿಯಲು 
ಹೂಬಿಟ್ಟ ಮುಳ್ಳುತ್ತುಗದ ಮರದ ಹಾಗೆ ಕಾಣಿಸಿದ. ಆದರೆ ಕಟ್ಟಾಳುತನದಿ೦ದ ಹಿಂದೆ 
ಹೆಜ್ಜೆಯಿಕ್ಕದೆ ಜೋರಿನಿಂದ ಹೋರಾಡುತ್ತಿದ್ದ ರಾವಣಿಯ ಪರಾಕ್ರಮ, ಧೈರ್ಯಗಳ 
ಅಳವು ಇಷ್ಟೆಂದು ಹೇಳಲು ಸಾಧ್ಯವೇ! ಇಂದ್ರನ ಅಘಟಿತ ಧೈರ್ಯವನ್ನು ವಿಡಂಬಿಸುವ 
ಚಟುಲತೆಯಿ೦ದ ಕೂಡಿ ಅಸಂಖ್ಯ ದುರ್ಗುಣಗಳಂತೆ ಅಪಾರ ಸಾಹಸವನ್ನೂ ಹೊಂದಿದ 
ಮೇಘನಾದನು ಲಕ್ಷ್ಮಣನ ಮೇಲೆ ಧಗಧಗಿಸುವ ದಳ್ಳುರಿಗಳನ್ನುಗುಳುವ ಶರಾಸಾರವನ್ನು 
ಒಗೆದ. ಹೀಗೆ ಆ ಭೀಮಬಲನು ಕಾಮಚರನಿಗನುಗುಣವಾದ ರೀತಿಯಲ್ಲಿ ಮೂದಲಿಕೆಯ 
ಮಾತುಗಳನ್ನಾಡುತ್ತ ಹೋರಾಡುತ್ತಿರಲು, ಸೌಮಿತ್ರಿಯು ತನ್ನ ಧನುಸಿನಿಂದ ಜೋರಾಗಿ 
ಠೇ೦ಕಾರ ಮಾಡಿ, “ಎಲೌ ದನುಜ, ಗೆಲ್ಲುವ ಆಸೆಯಿಂದ ಬಂದಿದ್ದೀಯ. ತಗೋ” 
ಎಂದು ಘನಶರವೊಂದನ್ನು ಎಸೆದ. ಅದು ಹೋಗಿ ರಾವಣಿಯನ್ನು ಅತೀವ 
ನೋವಿಗೀಡುಮಾಡಿತು; ಅದನ್ನು ಕಂಡ ಅಮರತತಿಯು ಸೌಮಿತ್ರಿಯನ್ನು ಹೊಗಳಿತು. 
ಅಸುರನ ತನುತ್ರಾಣವು ನೆಗ್ಗಿಹೋಯಿತು, ಅವನ ಬಾಣಗಳೂ ಮುರಿದು ಬಿದ್ದುವು, ರಥ 


ಯುದ್ಧಕಾಂಡ ೯೦೩ 


ಅಶ್ವ ಸಾರಥಿಗಳೂ ಮುಗ್ಗರಿಸಿ ಬಿದ್ದರು. ಇದನ್ನು ಕಂಡ ಸುರತತಿಯು ಹಿಗ್ಗುತ್ತಿರಲು 
ಅಸುರವೈರಿಯು ಕಡುಗೋಪದಿಂದ ಹರಿತವಾದ ಬಾಣಗಳನ್ನು ಬಿಟ್ಟು ಕಪಿಸಂತತಿಯನ್ನು 
ಈಡಾಡಿದ. ಅದರಿಂದ ಹೆದರಿಂದ ಕಪಿವೃಂದವು ಕಂಗೆಟ್ಟು ಓಡುತ್ತಿರಲು ಅವರಿಗೆ 
ಧೈರ್ಯವನ್ನಿತ್ತು ಲಕ್ಷ್ಮಣನು ತನ್ನ ಬಿಲ್ಲಿನ ತಿರುವಿಗೆ ಬಾಣವನ್ನು ಹೂಡಿದ. ಉಗ್ರ 
ಕೋಪದಿಂದ ಮಹಾ. ತೇಜಃಪ್ರಭಾವದ ಬಾಣಗಳನ್ನು ಬಿಟ್ಟು ಗಜಹಯರಥಗಳನ್ನೂ 
ಅಕ್ಕಪಕ್ಕದಲ್ಲಿದ್ದ ದಾನವರ ತಲೆಗಳನ್ನು ಕೆಡವಿ ಅವರನ್ನು ನಿಗಹಿಸಿ ಕಲ್ಪಾಂತರೌದ್ರದಿಂದ 
ಸೌಮಿತ್ರಿಯು ತರಿದಿಟ್ಟ. ಅದನ್ನು ಇ ರಷ ಚಂಡೋದ್ದಂಡ ಅಸ್ತಗಳನ್ನು 
ಹಿಡಿದ. ಥಳಥಳಿಸುವ Re ತೇರಿನ ಕುದುರೆಗಳೋ, “ದಳದಳ hous 
ಮೊರೆಯುವ ಗುಡುಗುಗಳೋ ರಥಚಕ್ರಗಳ ಶಬ್ದವೋ, ಹೊಳೆಯುವ ಅಮರಪತಿಯ 
ಆಯುಧವೋ ರಾವಣಿಯ ಕೈಯಲ್ಲಿರುವ ಬಿಲ್ಲೋ. ಪಳಪಳ ಎಂದು ಸುರಿಯುವ 
ಮಳೆಯ ಹನಿಗಳೋ MM ಬಳಗವೋ, ದಟ್ಟವಾದ ಕಾರ್ಮುಗಿಲೋ 
ಖಳನ ಮಗನೋ ಎಂಬಂತೆ ದಶಕಂಧರನ ಮಗನು ಗಬ್ಬಿತನದಿಂದ ಬೊಬ್ಬಿರಿದು 
ಶರವರ್ಷವನ್ನು ಕರೆದ. ಆಗ ಸೌಮಿತ್ರಿಯು, “ಎಲವೋ ಖಳನೇ, ನೀನು ತಿಳಿಯದೆ 
ಕಪಿಗಳನ್ನು ಕೊಲ್ಲುವೆನೆಂಬ ಭ್ರಮೆಯಲ್ಲಿ ಈ ಪರಿಯ ಬಾಣಗಳನ್ನು ಬಿಟ್ರರೇನಾದೀತು? 
ನನ್ನ ದ ಬಾಣಗಳಿಗೆ ಎದೆಯೊಡ್ಡಿ ನಿಲ್ಲು ನೋಡೆ ಎಂದು ಹಲವು 
ತು ಬಾಣಗಳನ್ನು ಬಿಡಲು ಅವುಗಳು. ಮೇಘನಾದನ ಎದೆಯನ್ನು ಚುಚ್ಚಲು 
ಅವನು ಬಳಲಿ, ರಕ್ತವನ್ನು ಸುರಿಸುತ್ತ ತಲೆಯನ್ನ ಲ್ಲಾಡಿಸಿದ. ಕುಳಚೆಚಯಥವರನ ನಿಶಿತ 
ಶೂಲಗಳ ಕಂತೆಯಂತೆ ಲಕ್ಷ ನ. ಇಷು ಎದುರಾಳಿಯ ಚತುರ್ಬಲವನ್ನು 
ಅಟ್ಟಾಡಿಸಿಕೊಂಡು ಕೆಡಹಿದುವು. ಕೋದಂಡವನ್ನು ಹಿಡಿದು, ಬಾಣಗಳನ್ನು ತಿರುಟ 
ಬಿಲ್ಲಿಗೆ ಹೂಡಿ ಬಿಡುವ ಕೈಚಳಕವನ್ನು ಯಾರು ತ ಅರಿಯಬಲ್ಲರು ಆಟಾ 
ಸುಮಿತ್ರಾತ್ಮಜನ ಬಾಷೆ ಇನು 'ಅಶ್ಚರ್ಯಜನಕವಾಗಿತ್ತು ಅವನ ಹರಿತವಾದ 
ಬಾಣಗಳು. ರಕ್ಕಸರ ತಲೆಗಳನ್ನು ಚೆಂಡಾಡಿದುವು, ಅಹಿತರ. ರಕ್ತಧಾರೆಯನ್ನುಂಟುವ 
ರಾಡಿದುವು, ಮಜ್ಜೆಯನ್ನು ಹಂಡು ಜೀವಗಳು ದೇಹಗಳನ್ನು ಬಿಟ್ಟೋಡಿದುವು! 
“ಬಿಲ್ಲಿಗೆ ಬಾಣಗಳನ್ನು ಹೂಡು” “ಆನೆಗಳ ಸೊಂಡಿಲುಗಳನ್ನು ಮುರಿದಿಕ್ಕು' ಕುದುರೆಗಳ 
ಕಾಲನ್ನು ಮುರಿ' “ಚಕ್ರ ತಕಗಳನ್ನೆ: ಸೆದು ಅವರ ಮೇಲೆಸೆ' ಎಂದು ಮುಂತಾಗಿ ಕೂಗಿಡುತ್ತ 
ಭತ ಮುನ್ನುಗಿ ರಕ್ಕಸಬಲವೂ ಕಪಿಸೇನೆಯನ್ನು ಸದೆಬಡಿಯಿತು. ಅಸುರರ 
ಉರವಣೆಯನ್ನು ನೋಡಿದ ಸೌಮಿತ್ರಿಯು ತನ್ನ ಮೂಡಿಗೆಗೆ ಕೈ ನೀಡಿ ಹೊಸ 
ಬಾಣಗಳನ್ನು ಹೂರದೆಗೆದು ಬಿಲ್ಲಿಗೆ ಹೂಡಿ ಬಿಡುತ್ತ ಅಸುರರ ಆನಕುದುರೆಗಳನ್ನು 
ಕಡಿದು ಸೀಳುತ್ತ. ರಥಸಾರಧಿಗಳನ್ನು ಕೆಡೆದುರುಳಿಸುತ್ತ. ದಾನವ ಸೈನ್ಯವನ್ನು ದಕ್ಕಡಿಸುತ್ತ 
ಭೀಕರವಾಗಿ 'ಯುದ್ಧಮಾಡಿದ. ಎಲ್ಲೆಲ್ಲಿ ನೋಡಿದರೂ ಮುರಿದ ಅಸ್ತಶಸ್ತಗಳು, 
ದೇಹದಿಂದ ಬೇರೆಯಾದ ತಲೆಗಳು, ಕೈಕಾಲುಗಳು, ಕುದುರೆ ಆನೆ ಒಂಟಿ ಕತ್ತೆಗಳ 
ಹೆಣಗಳು ಕಿಕ್ಕಿರಿದುವು. ನರಿಗಳೂ ರಣಹದ್ದುಗಳೂ ಗೂಬೆಗಳೂ ಪಿಶಾಚಗಳೊಡನೆ 
ಸೇರಿ ಅಲ್ಲೆಲ್ಲ ಕಿತ್ತಾಡುವಂತಾಯಿತು! 


೯೦೪ ಶ್ರೀರಾಮಕಥಾಮೃತ 


ಹೀಗೆ ಅವರಿಬ್ಬರೂ ಮೂದಲಿಕೆಯ ಮಾತುಗಳನ್ನಾಡುತ್ತ, ನಿಶಿತಾಸ್ತಗಳನ್ನು 
ಒಬ್ಬರ ಮೇಲೊಬ್ಬರು. ಬಿಡುತ್ತ, ಗಾಯಗೊಳ್ಳುತ್ತ, ಮತ್ತೆ ಉತ್ಪಾಹವನ್ನು ತುಂಬಿಕೊಂಡು 
ಯುದ್ಧಸನ್ನ ದ್ಭರಾಗುತ್ತ ಮೇಲುಗೆ [ಯಾಗಲು ಸ್ವಪಕ್ಷದವರು. ಜಯಕಾರ ಹಾಕುತ್ತ, 
ಹಲವಾರು ಸಲ ಗಾಯಗೊಂಡು "ಬಸವಳಿಯುತ, ರಕ್ತ ಸುರಿಯುತ್ತಿದ್ದರೂ ಕಂಗೆಡದೆ 
ತನ್ನ ಹೊಣೆಯನ್ನು ನೆನೆಸಿಕೊಂಡು ಮುನ್ನಡೆಯುತ್ತ, ಸರಿಸಮವಾಗಿ ನಿಡುಗಾಲ 
ಹೋರಾಡಿದರು. ಇಂದ್ರಜಿತು-ಲಕ್ಷ್ಮಣರಿಬ್ಬರೂ ಅಸಮ ್ಛ್ಹವಿಕ್ರಮಿಗಳು, ಅಸೀಮ 
ಸಾಹಸಿಗರು, ಎಣೆಯಿಲ್ಲದ ಧೀರರು. ಜಯವು ಒಮ್ಮೆ ಆ ಕಡೆ, ಒಮ್ಮೆ ಈ ಕಡೆ 
ಸುಳಿಯುತ್ತ ಡೋಲಾಯಮಾನವಾಗಿತ್ತು. ಎರಡೂ ಕಡೆಯ ಸೈನ್ಯಗಳು ತಮ್ಮ 
ನಾಯಕರು ಮೇಲುಗೈಯಾದಾಗ ಹರ್ಷಗೊಳ್ಳುತ್ತ. ನಾಯಕರಿಗೆ ಹಿನ್ನಡೆಯಾದಾಗ 
ಕಂಗೆಟ್ಟು ಓಡುತ್ತ, ಒಮ್ಮೆ ಉತ್ಸಾಹಿತರಾಗಿ ಮತ್ತೊಮ್ಮೆ ಹತಾಶರಾಗಿ-ತಮ್ಮ ತಮ್ಮ 
ನಾಯಕರ ಮುನ್ನಡೆ-ಹಿನ್ನಡೆಗಳನ್ನು ಅನುಸರಿಸಿ ಹೋರಾಡಿದುವು. ಇಂದಜಿತುವು 
ಏಕಾಂಗವೀರನೆಂಬಂತೆ ತಾನೊಬ್ಬನೇ ಸೈನ್ಯವನ್ನು ನಡೆಸುತ್ತ ಯುದ್ಧ ಮಾಡುತ್ತಿದ್ದರೆ, ಇತ್ತ 
ಲಕ್ಷಣನಿಗೆ ಬೆಂಬಲವಾಗಿ ನಿಂತು ವಿಭೀಷಣನು ಉತ್ತೇಜಕವಾದ ಮಾತುಗಳನ್ನಾಡುತ್ತ 
ಸೌಮಿತ್ರಿಗೆ ಆತ್ಮವಿಶ್ವಾಸ-ಧೈರ್ಯಗಳನ್ನು ತುಂಬುತ್ತಿದ್ದ. ಕೆಲಕಾಲವಾದ ಬಳಿಕ 
ಎಭೀಷಣನ ನಾಲ್ವರು ಸಚಿವರೂ ಜೊತೆಗೂಡಿದರು. ವಿಭೀಷಣನು ಲಕ್ಷ್ಮಣನ ಬಳಿ 
ಬಂದು ತಾನೂ ಯುದ್ಧಕ್ಕೆ ನಿಂತು ಆರ್ಭಟಿಸಿ ತನ್ನ ಸಚಿವರನ್ನು ಕುರಿತು, “ಬೇಗನೇ 
ಅ೦ಬುಗಳನ್ನು ಹೂಡಿ ಗರ್ವದಿಂದ ಕೂಡಿ ನಿಂತಿರುವ ರಾವಣಿಯ ಸೊಕ್ಕನ್ನಡಗಿಸಿರಿ” 
ಎಂದು ಆಜ್ಞಾಪಿಸಿದ. ತಮ್ಮ ಒಡೆಯನ ಆಜ್ಞೆಯಂತೆ ಅವರು ತಮ್ಮ ಬಿಲ್ಲುಗಳಿಗೆ 
ಬಾಣವನ್ನು ಹೂಡಿ ಸಾವಿರಾರು ದೈತ್ಯರ ಪ್ರಾಣಗಳಿಗೆ ಎರವಾದರು. ವಿಭೀಷಣನೂ 
ಬಿಲ್ಲೊ೦ಡು ಶರವರ್ಷಗರೆಯಲು ಬರಸಿಡಿಲಿನಂತೆ ಶತ್ರುಗಳ ಮೇಲೆ ಬೀಳುತ್ತ ಅವುಗಳಿಗೆ 
ಪಕ್ಕಾದವರನ್ನು ಧ್ವಂಸಗೊಳಿಸಿದುವು. 

ಹೀಗೆ ಅಸಂಖ್ಯಾತ ದೈತ್ಯರನ್ನು ಸಂಹರಿಸಿ ವಿಭೀಷಣನು ಮೇಘನಾದನ ಮೇಲೆ 
ಬಾಣಗಳನ್ನು ಸುರಿಸಿ, ವಾನರಸೈನ್ಯವನ್ನು ಕುರಿತು, “ವಾನರಧೀರರೇ, ದೈತ್ಯೇ೦ದ್ರನ 
ಕಡೆಯ ಪರಾಕ್ರಮಿಗಳಾದ ಪ್ರಹಸ್ತ, ನಿಕುಂಭ, ಕುಂಭಕರ್ಣ, ಕುಂಭ, ಧೂಮ್ರಾಕ್ಷ 
ಮುಂತಾದ ವೀರರೆಲ್ಲ ಹತರಾಗಿದ್ದಾರೆ. ಮಹಾಪಾರ್ಶ್ವ ಮಹೋದರ ಅತಿಕಾಯರೆಲ್ಲ 
ಪ್ರಾಣವನ್ನು ನೀಗಿಕೊಂಡಿದ್ದಾರೆ. ಪ್ರಘಸ ದೇವಾ೦ತಕ ನರಾ೦ತಕರೂ ಯುದ್ಧಕ್ಕೆ ಬಂದು 
ಸತ್ತು ಬಿದ್ದಿದ್ದಾರೆ, ಈಗ ಈ ರಾವಣಿಯು ದೈತ್ಯೇಂದ್ರನ ಪಕ್ಷದಲ್ಲಿ ಉಳಿದಿರುವ ಏಕೈಕ 
ವೀರ. ಇವನನ್ನು ರಣರಂಗದಲ್ಲಿ ಮುಗಿಸಿಬಿಟ್ಟರೆ ಉಳಿಯುವವನು ರಾವಣನೊಬ್ಬನೇ. 
ಅವರ ಕಡೆಯಲ್ಲಿ ಯುದ್ಧಕ್ಕೆ ಬರುವವರು ಯಾರೂ ಇರುವುದಿಲ್ಲ. ನಾವು ಸಮುದ್ರವನ್ನೆಲ್ಲ 
ದಾಟಿ ಬಂದು, ಇನ್ನು ಗೋಪಾದದಷ್ಟನ್ನು ದಾಟಬೇಕಾಗಿದೆ, ಅಷ್ಟೆ ಆದ್ದರಿಂದ ನೀವು 
ನಿಮ್ಮ ಶೌರ್ಯವನ್ನೆಲ್ಲ ಒಗ್ಗೂಡಿಸಿಕೊಂಡು ಹೋರಾಡಿ ಶತುನಿಗ್ರಹ ಮಾಡಿರಿ. ಈ 
ಇಂದ್ರಜಿತುವು ನನ್ನ ಮಗನಿದ್ದ ಹಾಗೆ, ಅವನನ್ನು ನಾನೇ ಕೊಲ್ಲಲು ಮನಸ್ಸು ಬಾರದು, 
ಕೈಗಳೂ ಏಳುವುದಿಲ್ಲ. ಅವನ ಮೇಲೆ ಬಿಡಲು ಬಿಲ್ಲಿಗೆ ಬಾಣವನ್ನು ಹೂಡಿದರೆ ನನ್ನ 


ಯುದ್ಧಕಾಂಡ ೯೦೫ 


ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಈ ದೈತ್ಯನು ಸುರಾಸುರರಿಂದ ಹತವಾಗುವುದಿಲ್ಲ, 
ಅವನನ್ನು ಸೌಮಿತ್ರಿಯು ಇಷ್ಟರಲ್ಲಿಯೇ ಮುಗಿಸಿಬಿಡುವನು. ಆದ್ದರಿ೦ದ ಇಂದ್ರಜಿತುವಿನ 
ಬೆಂಬಲಿಗರಾದ ದಾನವರನ್ನು ನಿಮ್ಮ ಉಗುರು ಹಲ್ಲುಗಳಿಂದ ಹರಿದು, ಬಾಣಗಳಿಂದ 
ಅವರನ್ನು ಸೀಳಿ, ಬೆಟ್ಟವೃಕ್ಷಗಳಿಂದ ಅವರ ಮೇಲಪುಳಿಸಿ ಧ್ವಂಸಮಾಡಿರಿ. ಅವರ ತೇರು 
ಕುದುರೆ ರಥಗಳನ್ನು ಮುರಿದಿಕ್ಕಿರಿ” ಎಂದು ಹುರಿದುಂಬಿಸಿದ. ಜಾಂಬವಬಲ ಮತ್ತು 
ಮಾರುತಿಯ ಪ್ರಹಾರಗಳನ್ನೂ ಲೆಕ್ಕಿಸದ ರಾವಣಿಯು ಬಂದು ಸೌಮಿತ್ರಿಯನ್ನು ಘಾತಿಸಲು 
ಸಿದ್ಧನಾದ. ಆದರೆ ದೈತನ ಆರ್ಭಟೆಯಾಗಲೀ ಬಾಣಪ್ರಹಾರವಾಗಲೀ ಲಕ್ಷ್ಮಣನನ್ನು 
ನೋಯಿಸಲು ಸಾಧ್ಯವಾಗಲಿಲ್ಲ. ಅತಿ ಕೋಪದಿಂದ ಸುಮಿತ್ರಾತನಯನು ರಕ್ಕಸನ ಮೇಲೆ 
ನಿಶಿತಾಸ್ತ್ರಗಳನ್ನು ಬಿಟ್ಟು ಅವನ ಸಾಹಸವನ್ನೆಲ್ಲ ಮಣ್ಣುಪಾಲುಮಾಡಿದ. ಅವರಿಬ್ಬರೂ 
ಬಿಡುತ್ತಿದ್ದ oN, ಆಗಸವನ್ನೆಲ್ಲ ವ್ಯಾಪಿಸಿಕೊಂಡು ಸೂರ್ಯನು ಕಾಣಿಸದಾದ; 
ಹಗಲು ಮುಗಿದು ಕತ್ತಲೆ ಕವಿಯಿತೋ ಹ ಭ್ರಮೆಯಿಂದ ಹಕ್ಕಿಗಳು ಗೂಡುಗಳನ್ನು 
ಸೇರಲು ಹಾರತೊಡಗಿದುವು, ಪ್ರಾಣಿಗಳು ತಮ್ಮ ನೆಲೆಯತ್ತ ಧಾವಿಸತೊಡಗಿದುವು. 
ಕೊನೆಗೊಳ್ಳದ ಇವರ ಹೋರಾಟದಿಂದ ಮೂರು ಲೋಕವೂ ಆತಂಕಗೊಂಡಿತು, 
ಅಮರಾದಿಗಳು ಆತಂಕಕ್ಕೊಳಗಾದರು. ನೆಲವೆಲ್ಲ ರಕ್ತದಿಂದ ತೊಯ್ದುಹೋಯಿತು. 
ಲಕ್ಷ್ಮಣನು ಒಂದು ನಿಶಿತಾಸ್ತವನ್ನು ಬಿಡಲು ಅದು ನೇರವಾಗಿ ಸ ಸಾಗಿ ದೈತ್ಯನ ಸಾರಥಿಯ 
ಎಡೆಯನ್ನು Reesor ಎಡೆ. Sais ಇಟ್‌ ರಥವನ್ನು 
ನಡೆಸುತ್ತ ಧನುಸ್ಸನ್ನು ಹಿಡಿದು ಹೋರಾಡಿದ. ಅವನ ಅದ್ಭುತ ಸಾಮರ್ಥ್ಯವನ್ನು ಕಂಡು 
ವಾನರರೂ ಬೆರಗಾದರು. ಆದರೆ ಸೌಮಿತ್ರಿಯು ಅವನ ರಥಕ್ಕೆ ಕಟ್ಟಿದ್ದ ಕುದುರೆಗಳ 
ಮೇಲೆ ಬಾಣಗಳ ಮಳೆಗರೆಯಲು ಅವುಗಳನ್ನೆಲ್ಲ ಇಂದ್ರಜಿತುವು ಕತ್ತರಿಸಿ ಹಾಕಿದ. 
ಹೀಗೆ ಅವನಿಗೆ ಲಕ್ಷ್ಮಣನ ಬಾಣಗಳನ್ನು ಕತ್ತರಿಸುವ ಕೆಲಸವಾಯಿತೇ ಹೊರತು ಅವನ 
ಮೇಲೆ ಅಸ್ತ್ರಗಳನ್ನು ಬಿಡಲಾಗಲಿಲ್ಲ. ಏನು. ಮಾಡಿದರೇನು ಲಕ್ಷ್ಮಣನ ಬಾಣಾಹತಿಗೆ 
ಕುದುರೆಗಳು ಸತ್ತುಬಿದ್ದುವು. ಮತ್ತೆಯೂ ತನ್ನ ಬಾಣಗಳಿಂದ "ಶತ್ರುವಿನ ರಥವನ್ನು 
ಮುರಿದು ಈಡಾಡಿದ. ಆಗ ರಾವಣಿಯು ತನ್ನ 'ಕಡೆಯವರತ್ತ ತಿರುಗಿ, “ನಾನು ಲಂಕೆಗೆ. 
ಹೋಗಿ ಮತ್ತೊಂದು ರಥವನ್ನು ತರುತ್ತೇನೆ. ಅಷ್ಟರವರೆಗೆ ನೀವು ಧೈರ್ಯದಿಂದ 
ಹೋರಾಟವನ್ನು ಮುಂದುವರಿಸಿ. ಆದರೆ ನಾನಿಲ್ಲದುದು ಶತ್ರುಗಳಿಗೆ ತಿಳಿಯಬಾರದು 
ಹಾಗೆ ಯುದ್ಧವನ್ನು ಮುಂದುವರೆಸಿ. ನಾನು ಬೇಗನೇ ವಾಪಸಾಗುತ್ತೇನೆ” ಎಂದು ಹೇಳಿ 
ಮಾಯಾವಿಲಾಸದಿಂದ ಅಂತರ್ಧಾನನಾದ. ಇತ್ತ ಲಕ್ಷ್ಮಣನು ರಾಮಪುರದರಸನನ್ನು 
ನೆನೆಯುತ್ತ ಯುದ್ಧವನ್ನು ಮುಂದುವರಿಸುವ ಸಿದ್ಧತೆಯಲ್ಲಿ ತೊಡಗಿದ. 


೯೦೬ ಶ್ರೀರಾಮಕಥಾಮೃತ 


೪೪. ಲಕ್ಷ್ಮಣನಿಂದ ಇಂದ್ರಜಿತುವಿನ ಸಂಹಾರ 


ನಗೇಂದ್ರಜಾತೆ, ಮೇಘನಾದನು ಹೀಗೆ ಹೋದವನೆ ಅತ್ಯಂತ ಶೀಘ್ರವಾಗಿ 
ಮತ್ತೊಂದು ಕುದುರೆಯನ್ನು ಅಣಿಮಾಡಿಕೊಂಡು ಬಂದು ಲಕ್ಷ್ಮಣನಿಗೆದುರಾದ. 
ಕೊಂಚಕಾಲದ ಹಿಂದೆ ತಾನೇ ರಥವನ್ನು ಮುರಿದು ಕುದುರೆಗಳನ್ನು ಕೊಂದು ಹಾಕಿದ್ದರೂ 
ಇಷ್ಟು ಬೇಗ ಮತ್ತೆ ರಥದಲ್ಲಿ ಬಂದ ಮೇಘನಾದನನ್ನು ಕಂಡು ಸೌಮಿತ್ರಿ ವಿಭೀಷಣರು 
ಚಕಿತರಾಗಿ, ಅವನ ಚಟುಲತೆಯನ್ನೂ ಬುದ್ಧಿವಂತಿಕೆಯನ್ನೂ ಮನಸ್ಸಿನಲ್ಲಿಯೇ 
ಮೆಚ್ಚಿಕೊಂಡರು. ಯುದ್ಧರಂಗಕ್ಕೆ ಮರಳಿದ ಮಂಡೋದರೀತನಯನು ಹೊಸ 
ಹುರುಪಿನಿಂದ. ತನ್ನ ಶರಜಾಲವನ್ನು ವಾನರಸೇನೆಯ ಮೇಲೆ ಹರಡಿದ. ಬರಸಿಡಿಲ 
ಬಳಗವೋ, ಕಲ್ಪಾಂತಜ್ವಲನನ ಅಸಂಖ್ಯ ಜ್ವಾಲೆಗಳೋ ಯಮದೂತರ ಉಗ್ರಪಾಶಗಳೋ, 
ದೇವೇಂದ್ರನ ವಜ್ರಾಯುಧಧ ತುಂಡುಗಳೋ ಎಂಬಂತೆ ಆವರಿಸುತ್ತಿದ್ದ ದೈತ್ಯಸುತನ 
ಅಂಬುಗಳು ವಾನರಸೈನ್ಯವನ್ನು ಕಂಗೆಡಿಸಿ ದಿಕ್ಕುದಿಕ್ಕಿಗೆ ಓಡುವಂತೆ ಮಾಡಿತು. ಅವರಿಗೆ 
ಧೈರ್ಯ ತುಂಬಿದ ಸೌಮಿತ್ರಿಯು ಬೇಗ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡಿ ರಾವಣಿಯು 
ಹಿಡಿದಿದ್ದ ಬಿಲ್ಲಿಗೆ ಹೊಡೆದು ಅದನ್ನು ತುಂಡು ಮಾಡಿದ. ತನ್ನ ಬಿಲ್ಲು ಮುರಿದು 
ಬಿದ್ದುದನ್ನು ಕಂಡ ಮೇಘನಾದನು ಕ್ರೋಧಗೊಂಡ ಮತ್ತೊಂದು ದೃಢವಾದ ಬಿಲ್ಲನ್ನು 
ತೆಗೆದುಕೊಂಡ ತಕ್ಷಣವೇ ಲಕ್ಷ್ಮಣನು ಬಾಣಗಳನ್ನು ಬಿಟ್ಟು ಅದನ್ನೂ ಮುರಿದುಹಾಕಿದ; 
ಇದರಿಂದ ಮೇಘನಾದನ ಕೋಪ ಮೇರೆ ಮೀರಿತು. ಆದರೇನು ಅವನು ಮತ್ತೊಂದು 
ಬಿಲ್ಲಿಗೆ ಕೈನೀಡುವಷ್ಟರಲ್ಲಿ ಸೌಮಿತ್ರಿಯು ಬಿಟ್ಟ ಐದು ಬಾಣಗಳು ಅವನೆದೆಯನ್ನು 
ಹೊಕ್ಕು ಗಾಯಗೊಳಿಸಿತು. ಆದರೇನು, ಮಹಾ ಸಾಹಸಿಯಾದ ರಾವಣಿಯು 
ಮಗುದೊಂದು ಬಿಲ್ಲನ್ನು ಹಿಡಿದು, “ಒಂದು ಬಿಲ್ಲನ್ನು ಮುರಿದಾಕ್ಷಣವೇ ಯುದ್ಧದಲ್ಲಿ 
ಜಯವು ದೊರೆಯಿತೆಂದು ಬೀಗುತ್ತಿರುವ ಮರುಳೇ, ನಾನು ಬಿಟ್ಟ ಬಾಣವನ್ನು ನೀನು 
ಕಾಣಬಲ್ಲೆಯಾ, ನೋಡು” ಎಂದು ಪ್ರಳಯಘನವು ಶರವರ್ಷವನ್ನು ಕರೆಯುವಂತೆ 
ಶಸ್ತ್ರಗಳನ್ನು ಪೇರಿಸಿದ. ಆದರೆ ಅವುಗಳನ್ನು ಮೀರಿಸುವಂತೆ ಶರಾಸಾರವನ್ನು ಸುರಿದ 
ಲಕ್ಷ್ಮಣನ ಬಾಣಗಳು ಮಿಂಚಿನಂತೆ ದಾನವನ ರಥದತ್ತ ಸಾಗಿ ಅದು ಸುಂಟರಗಾಳಿಗೆ 
ಸಿಕ್ಕಿದ ತರಗೆಲೆಯಂತೆ ಗಿರ್ರನೆ ತಿರುಗುವಂತೆ ಮಾಡಿಬಿಟ್ಟಿತು. ಆ ವೇಗದಲ್ಲಿ ರಥದಲ್ಲಿದ್ದ 
ಸಾರಥಿಯು ನೆಲವನ್ನಪ್ಪಿದ, ಕುದುರೆಗಳು ಸಾರಥಿಯ ಕಡಿವಾಣವಿಲ್ಲದೆ ಎತ್ತೆಂದರತ್ತ 
ಸಾಗತೊಡಗಿದುವು. ಆಗ ಸೌಮಿತ್ರಿಯು ಅವುಗಳನ್ನು ಕೆಡೆದುರುಳಿಸಲು ಹೊಸಮಸೆಯ 
ಶಸ್ತ್ರಗಳನ್ನು ಬಿಲ್ಲಿಗೆ ಹೂಡಿ ಬಿಟ್ಟ ತನ್ನ ಕುದುರೆಗಳು ಬಿದ್ದುದನ್ನು ಕಂಡ ರಾವಣಾತ್ಮಜನು 
ಅತ್ಯುಗನಾಗಿ ಕೆಂಗಣ್ಣಿನಿಂದ ನೋಡುತ್ತ ಹತ್ತು ಬಾಣಗಳನ್ನು ಹೂಡಿ ಲಕ್ಷ್ಮಣನ 
ಮೇಲೆ ಬಿಟ್ಟ ಅವು ನೂರು ಬಾಣಗಳ ಅಲಗಿನ ಉಗ್ರತೆಯಿಂದ ವೇಗವಾಗಿ ಸಾಗಿ 
ಬ೦ದು ಲಕ್ಷ್ಮಣನ ಕನಕರಂಜಿತವಾದ ಕವಚಕ್ಕೆ ಅಪ್ಪಳಿಸಿದುವು, ಆದರೆ ವಜ್ರಸಮ 
ದಾರ್ಡ್ಯದ ಕವಚವನ್ನೇನೂ ಮಾಡಲಾರದೆ ತಾವೇ ಮುರಿದುಬಿದ್ದುವು. ಅದನ್ನು 
ನೋಡಿದ ಮೇಘನಾದನು ಲಕ್ಷ್ಮಣನ ಹಣೆಯನ್ನು ಗುರಿಯಾಗಿಟ್ಟುಕೊಂಡು ಮೂರು 
ಬಾಣಗಳನ್ನು ಹೊಡೆದ. ಅವು ಭರನೆ ಬಂದು ರಘುವರಾನುಜನ ಹಣೆಯಲ್ಲಿ ಬಂದು 


ಯುದ್ಧಕಾಂಡ ೯೦೭ 


ನಾಟಿಕೊಳ್ಳಲು ಅವನು ಮೂರು ಶಿಖರಗಳಿಂದ ಕೂಡಿದ ತ್ರಿಕೂಟಾದ್ರಿಯಂತೆ ಕಾಣಿಸಿದ. 
ಇದರಿಂದ. ಕುಪಿತನಾದ ಅವನು ತನ್ನ ಕರಚಮತ್ಕಾರದಿ೦ಂದ ದೈತ್ಯನ ಮೇಲೆ ಐದು 
ವಿಷಮಶರಗಳನ್ನು ಬಿಡಲು ಅವು ಇಂದ್ರಜಿತುವಿನ ಕುಂಡಲಾಲಂಕೃತವಾದ ಮುಖಕ್ಕೆ 
ಬಡಿದು ಗಾಯಗೊಳಿಸಿದುವು. ದಾನವನು ಬಾಣಗಳನ್ನು ಮೊಗೆಮೊಗೆದು ಬಿಡುತ್ತಿರಲು 
ಲಕ್ಷ್ಮಣನು ಅವೆಲ್ಲವನ್ನೂ ಪ್ರತ್ಯ ಸ್ವಗಳಿ೦ದ ಮಾರ್ಗಮಧ್ಯದಲ್ಲಿಯೇ ತುಂಡರಿಸಿಬಿಡುತ್ತಿದ್ದ. 
ಆಗ ರಾವಣಾತ್ಮಜನು ps ದಳ್ಳುರಿಯನ್ನುಗುಳುವ ಬಾಣಗಳನ್ನು ಬಿಡಲು 
ಸೌಮಿತ್ರಿಯು ಅವೆಲ್ಲವನ್ನೂ ಖಂಡಿಸಿ ಬೊಬ್ಬಿಟ್ಟ ಹೀಗೆ ಒಬ್ಬರಿಗೊಬ್ಬರು ಬಾಣಗಳನ್ನು 
ಬಿಟ್ಟು ಪರಸ್ಪರರ ದೇಹಗಳನ್ನು ಘಾತಿಸಿ ಜಾಲಂಧ್ರಗಳಂತೆ ಮಾಡಿಕೊಂಡರು. ಈ 
ಬಾಣವನ್ನು ಪ್ರಯೋಗಿಸಿದರೆ ಜಯಸಿರಿಯು ಕೈಗೆಟಕುತ್ತಾಳೆಂಬ ಭರವಸೆಯಿಂದ 
ಒಬ್ಬರಿಗೊಬ್ಬರು ಬಾಣಗಳನ್ನು ಬಿಡುತ್ತ. ಎಚ್ಚರಿಕೆಬೆಚ್ಚರಿಕೆಗಳಿ೦ದ ಹಿಂದೆಗೆಯದೆ 
ಉತ್ಸಾಹದಿಂದ ತಮ್ಮ ಕೈಚಳಕವನ್ನು ತೋರುತ್ತ ಹೋರಾಡುತ್ತ ಅಚ್ಚರಿಗೊಳಿಸಿದರು. 


“ಕುಲಗೆಡುಕ, ರಕ್ಕಸಾಧಮ, ಪಾಪಿ, ಮಗನನ್ನು ಕೊಲ್ಲಲೆ೦ದು ಬ೦ದ ನೀಚ, ನಿನ್ನ 
ಮಾಂಸಖಂಡಗಳನ್ನು ದಿಕ್ಕುಗಳಿಗೆ ಬಲಿಕೊಡದೆ ಇರುತ್ತೇನೆಯೇ?” ಎಂದು ಮೂರು 
ಬಾಣಗಳನ್ನು ಬಿಡಲು ಅದು ತನ್ನಡೆಗೆ ಧಾವಿಸಲು ವಿಭೀಷಣನು ಅದನ್ನು ಲೆಕ್ಕಿಸದೆ, ಅವನ 
ಬಗ್ಗೆ ಕಕ್ಕುಲಿತೆಗೊಳ್ಳದೆ ಮತ್ತೆ ಬೊಬ್ಬಿರಿದ. ಕಟ್ಟುಗ್ರ ಸಾಯಕಗಳಿಂದ ತನ್ನ ಚಿಕ್ಕಪ್ಪನನ್ನು 
ಹೊಡೆದು, ಕಪಿನಾಯಕರ ಶರಾಘಾತವನ್ನು ಎದುರಿಸುತ್ತ ಮುಂಬರಿದ. ಆಗ ಕಟ್ಟಾಳುಗಳ 
ಅಗ್ರನಾದ ವಿಭೀಷಣನು ರಾವಣಿಯನ್ನು ಕಂಡು ಕೋಪೋದ್ರೇಕದಿಂದ ಗದೆಯೊಂದನ್ನು 
ಹಿಡಿದು ಭೋರ್ಮೊರೆಯುತ್ತ ಅವನ ರಥವನ್ನೂ ಕುದುರೆಗಳನ್ನೂ ಬೀಳಿಸಿ ಕೊಂದು 
ಇಂದ್ರಜಿತುವನ್ನು ವಿರಥನನ್ನಾಗಿ ಮಾಡಿದ. ಆಗ ಅವನು ರೌದ್ರಪರವಶನಾಗಿ 
ಚಿಕ್ಕಪ್ಪನನ್ನು ನೋಡಿ ಹಲ್ಲು ಮೊರೆಯುತ್ತ ಶಕ್ತ್ಯಾಯುಧವನ್ನು ತೆಗೆದು, “ಖೂಳ, 
ಬೀಳು” ಎಂದು ಬಿಡಲು ಅದು ಬೆಂಕಿಯನ್ನುಗುಳುತ್ತ ಬಂತು. ಅದನ್ನು ನೋಡಿದ 
ಸೌಮಿತ್ರಿಯು ತನ್ನ ನಿಶಿತಾಸ್ತದಿ೦ದ ಅದನ್ನು ತುಂಡರಿಸಿ ಮಾರ್ಗಮಧ್ಯದಲ್ಲಿಯೇ 
ಬೀಳಿಸಿದ. ಬು ಭೀಷಣವಾದ ನುಡಿಗಳನ್ನಾ ಡುತ್ತ ವಜ್ರಾಯುಧದಂತಹ ಐದು 
ಬಾಣಗಳನ್ನು ತೆಗೆದು ಅಸುರನ ಕಡೆಗೆ ಗುರಿಯಿಟ್ಟು ಹೊಡೆದ; ಆ ಕನಕಪುಂಖಿತವಾದ 
ಕೆಬಿ ಗುರಿತಪ್ಪದೆ ಇಂದಜಿತುವಿನ ಎಡೆಯನ್ನು ಸೀಳಿಕೊಂಡು ರಕ್ಷಸಿಕ್ತವಾಗಿ 
ಕೆಂಪಾದ ನಾಗರುಗಳ ಹಾಗೆ ಹೋಗಲು, ರೌದ್ರಾವೇಶಗೊಡ ಅವನು "ಕೂರ 
ನುಡಿಗಳನ್ನಾಡುತ್ತ ತನ್ನ ಬತ್ತಳಿಕೆಯಿಂದ ಅಷ್ಟೇ ಕ್ರೂರವಾದ ಬಾಣಗಳನ್ನು ತೆಗೆದು 
ಪ್ರಯೋಗಿಸಲು ಕುಲಶೈಲಗಳು ನಡುಗಿದವು, ಸಮುದ್ರವು ತುಳುಕಾಡಿತು, ಯುದ್ಧವನ್ನು 
ನೋಡುತ್ತಿದ್ದ ಸುರರು ದಿಕ್ಕುಗೆಟ್ಟು ಓಡಿದರು, ಕಪಿಸೈನ್ಯವು ದೀನತೆಯನ್ನು ತಾಳಿತು. 
ಆಗ ಬಲಾಢ್ಯನಾದ ಮೇಘನಾದನು ಯಮಶರವನ್ನು ಹೊರದೆಗೆದು ಅದನ್ನು 
ತನ್ನ ಬಿಲ್ಲಿಗೆ ಹೂಡಿದುದನ್ನು ಲಕ್ಷ್ಮಣನು ನೋಡಿ ತಕ್ಷಣವೇ ತನಗೆ ಕುಬೇರನು 
ನೇರವಾಗಿ ಅನುಗ್ರಹಿಸಿದ್ದ ಮತ್ತು ಇಂದ್ರ ದಿಕ್ಬಾಲಕರು ಮೊದಲಾದ ದೇವತೆಗಳಿಗೂ 
ಅಸಾಧ್ಯವಾದ ದಾರುಣಶರವನ್ನು ಹಿಡಿದು ತನ್ನ ಬಿಲ್ಲಿಗೆ ಅಳವಡಿಸಿದ. ನಿರ್ಭರವಾದ 


೯೦೮ ಶ್ರೀರಾಮಕಥಾಮೃತ 


ಕೋಪದಿಂದ ರಾವಣಿಯು ಸಿಂಹನಾದವನ್ನು ಮಾಡುತ್ತ ಬಾಣವನ್ನು ಬಿಡಲು ಅದು 
ದಳ್ಳುರಿಯ ಕೆಂಡಗಳನ್ನು ಚೆಲ್ಲುತ್ತ ಭೋರಿಡುತ್ತ ಭೂತಳವನ್ನು ನಡುಗಿಸುತ್ತ ಬರಲು, 
ಲಕ್ಷ್ಮಣನು ಮತ್ತಷ್ಟು ಭಯಂಕರವಾಗಿ ಉರಿಯನ್ನುಗುಳುವ ಬಾಣವನ್ನು ಹೂಡಿ 
ಬಿಟ್ಟನು. ಆ ಎರಡೂ ಬಾಣಗಳು ಆಗಸವನ್ನೆಲ್ಲ ಆವರಿಸಿಬಿಟ್ಟುವು; ಮೊರೆಯುತ್ತ 
ಕೆಂಡಗಳನ್ನುಗುಳುತ್ತ ಕಬ್ಬೊಗೆಯನ್ನು ಸುರಿಸುತ್ತ ಎರಡೂ ಮುಖಾಮುಖಿಯಾಗಿ 
ರಭಸದಿಂದ ಡಿಕ್ಕಿ ಹೊಡೆಯಲು, ಎರಡೂ ಚೂರು ಚೂರುಗಳಾಗಿ, ಅವುಗಳ ಉರಿಯು 
ಎ೦ಟುದಿಕ್ಕುಗಳನ್ನೂ ಸುಡುತ್ತ ನೆಲಕ್ಕೆ ಬೀಳಲು ದಿಕ್ಕಿರಿಗಳು ಹೆದರಿದುವು, ಎರಡೂ 
ಕಡೆಯ ಸೇನೆಗಳು ತತ್ತರಿಸಿದುವು. 


ತಮ್ಮ ಬಾಣಗಳು ಈ ಪರಿ ಅಂತ್ಯಗೊಂಡುದನ್ನು ಕಂಡು ಲಕ್ಷ್ಮಣ-ಇಂದ್ರಜಿತು 
ಇಬ್ಬರೂ ಲಜ್ಜೆಗೊಂಡರು; ಆದರೆ ಮರುಕ್ಷಣವೇ ಇಬ್ಬರಲ್ಲಿಯೂ ರೋಷಪವುಕ್ಕಿತು. 
ಗರ್ವಪರ್ವತವನ್ನೇರಿದ ಇಬ್ಬರೂ ಮತ್ತೆ ಹಣಾಹಣಿ ಯುದ್ಧಕ್ಕೆ ನಿಂತರು. ಲಕ್ಷ್ಮಣನು 
ಸಿಟ್ಟಿನಿಂದ WN ಸವನ್ನು ಪ್ರಯೋಗಿಸ ಲು, ಇಂದ್ರಜಿತು. ಅದಕ್ಕೆ ಪ್ರತಿಯಾಗಿ 
ಪತಿಯಾಗಿ ಬಿಟ್ಟು ಆದನ್ನು ತುಂಡರಿಸಿದ. ಇದರಿ೦ದ ಮತ್ತಷ್ಟು ಜರು 
ಮೇಘನಾದನು “ಆಗ್ನೇಯಾಸ್ತವನ್ನು ತೆಗೆದು ಸಿಂಹನಾದಗೈಯುತ್ತ ಸೌಮಿತ್ರಿಯತ್ತ 
ನೋಡಿ, “ಇನ್ನು ಅರೆನಿಮಿಷದಲ್ಲಿಯೇ ಹತ್ತು ದಿಕ್ಕುಗಳನ್ನೂ ಸುಟ್ಟು ಬೂಡಿ 
ಮಾಡಿಬಿಡುತ್ತೇನೆ, ಅಟ್ಟಿಸಿಕೊ೦ಡು ಹೋಗಿ ವಾನರಸೈನ್ನದ. ತಲೆಗಳನ್ನು ತರಿದಿಡುತ್ತೇನೆ, 
ನಿನ್ನ ಎದೆಯನ್ನು ಬಗಿದು ಪ್ರಾಣವನ್ನು ಈಚೆಗೆ ತೆಗೆದೆಸೆಯುತ್ತೇನೆ” ಎಂದು ಗರ್ಜಿಸುತ್ತ 
ಆಗೆ ೀಯಾಸ್ತವನ್ನು ಪ್ರಯೋಗಿಸಿದ. ಹು ಆಗ್ಗೆ ಯಾಸ್ತ್ರವೆಂದರಿತ ಲಕ್ಷ್ಮಣನು ಅದನ್ನು 
ಬಗಯ, ವಾರಣಾಸ್ತವನ್ನು ಬಿಟ್ಟು ಅದನ್ನು “ಆವರಿಸುವಂತೆ ಮಾಡಿಬಿಟ್ಟು, “ನನ್ನಲ್ಲಿ 
ಶೌರ್ಯವಿರಬೇಕಾದರೆ ನು ಬೊಗಳಿ ಎನು ಪ್ರಯೋಜನ?” ಎಂದು “ಹೀಗಳೆದ. 
“ನನ್ನ ಬಾಣಗಳು ನಿನ್ನ ಪ್ರಾಣವನ್ನು ತೆಗೆದು ನಿನ್ನ ಬಳಗವೆಲ್ಲ ಕಳವಳಗೊಳ್ಳುವ 
ಹಾಗೆ ಮಾಡದಿರುತ್ತವೆಯೇ? ಯಮನ ದಾಡೆಗೆ ಇಮ್ಮಡಿ ಭಯಂಕರವಾದ ನನ್ನ 
ನಿಶೀತಾಸ್ತ್ರಗಳನ್ನು ತೆಗೆದುಕೋ” ಎಂದು ಇಂದಜಿತುವು ಕಠೋರವಾಗಿ ನುಡಿದು 
ಕಿಡಿಗರೆಯುವ ಕಡುನಿಷ್ಠುರವಾದ ಕಣೆಗಳನ್ನು ಚೆಲ್ಲಿದ. ಅವುಗಳು ತೂರುಗಿಡಿ 
ಉದುರುಗಿಡಿ ತುಂತುರ್ಗಿಡಿಗಳನ್ನೂ ಕೆಂಗೆಂಡ ಉರಿಗೆಂಡಗಳನ್ನೂ, ಭುಗುಲ್‌ ಭುಗಿಲ್‌ 
ಎಂದು ನುಗ್ಗಿಬರುವ ದಳ್ಳುರಿ ಕೇಸುರಿಗಳನ್ನು ಸುರಿಸುತ್ತ. ಕಬ್ಬೊಗೆಯನ್ನು ಕಾರುತ್ತ ನುಗ್ಗಿ 
ಬಂದುವು; ಆಕಾಶದಲ್ಲಿ ಬರುವ ಅಸ ಸ್ವಗಳ ಜ್ವಾಲೆಯಿಂದ ಎಲ್ಲ ಜೊ ಟಗಳ ಬಾಯಾರಿ. 
ಧೃತಿ ಜಾರಿ, ಕಂಗೆಟ್ಟು, ಕಳವಳದಿರಿದ ಕೆಂಪಿಸಿದುವು. ಆ ಉಷ್ಣತೆಗೆ ಕುಲಗಿರಿಗಳೆಲ್ಲ 
ಕಾದುವು, ಹೆ ನ... ಕುದಿದುವು, ದಿಗ್ಗಂತಿಗಳು ಫೀಳಿಟ್ಟುವು, ಮರಗಿಡಗಳು ಬೆಂದು 
ಹೋದುವು, ಬೆಟ್ಟಗಳೆಲ್ಲ ಚಟಚಟನೆ ಸಿಡಿದು ಚೂರಾದುವು. ಆ ವೀತಿಹೋತಾಸ್ತ್ರದ 
ಉರುವಣಿಗೆ ಹದಿನಾಲ್ಕು ಲೋಕಗಳೂ ಪ್ರತಿಮೆಗಳಂತೆ ಸ್ಪಂಭಿತವಾದುವು ಎಂದರೆ” ಆ 
ರಾವಣಿಯ ಬಾಹುಬಲವನ್ನು ಏನೆಂದು ವರ್ಣಿಸುವುದು! ಆ ಉರಿಯ ವಿಶ್ವಾಕಾರವನ್ನೂ 
ಅದರ ಉರುಬೆಯನ್ನೂ ಕಂಡು ಲಕ್ಷ್ಮಣನು ವರುಣಾಸ್ತವನ್ನು ಕೈಗೆತ್ತಿಕೊಂಡ: 


ಯುದ್ಧಕಾಂಡ ೯೦೯ 


ಸಿಡಿದು ಕೆಂಗಿಡಿ ಕೇಸುರಿ ಕಬ್ಬೊಗೆಗಳನ್ನು ಸೋಕಿದಾಕ್ಷಣವೆ ನುಂಗುತ್ತ ಸಾ ಸಾಗಿದ ಆ 
ವರುಣಾಸ್ತದ ಆರ್ಭಟೆ ಎಂತಹುದು! ಒ೦ದರೆಕ್ಷಣದಲ್ಲಿಯೇ ಆಗ್ನೇಯಾಸ ಸವು ಹೇಳ 
ಹೆಸರಿಲ್ಲದೆಂತಾಗಿಬಿಟ್ಟಿತು. ಇದರಿಂದ ತೀವ್ರವಾಗಿ “ಕಂಗೆಟ್ಟ ಇಂದ್ರಜಿತುವು ಪರಶು ಗದೆ 
ಖಡ್ಗ "ತೋಮರ ಬಿಂಡಿವಾಳ ಶಕ್ತಿ ಮುಂತಾದ ಎಲ್ಲ ಬಗೆಯ ಆಯುಧಗಳನ್ನೂ 
ತನ್ನ, ನಿಶಿತಾಸ್ವಗಳಿಂದ ಹೊರಡಿಸುತ್ತಿದ್ದ ಇಂದ್ರಜಿತುವಿನ ಈ ಶಸ್ತ ಪ್ರಯೋಗದಿಂದ 
ಇ ಲೋಕವೇ ಕೊಂಚ ಹೊತಿಗೆ ಶಸ್ತಾಸ್ತಮಯವಾಗಿಬಿಟ್ಟಿತು. ಲೋಕದ 
ಸರ್ವಭೂತಸಮೂಹವು ಇದರಿಂದ ಭೀತಿಗೊರಡು ಎಲ್ಲಿ ಮರೆಯಾಗುವುದು 
ಎಂದು ಗೊಂದಲಗೊಳ್ಳುತ್ತಿರಲು, ರಾಕ್ಷಸನು ಕಳುಹಿದ ಶರಗಳು ಮುಂಬರಿದು 
ಕಪಿಸೈನ್ಯವನ್ನೆಲ್ಲ ಆಹುತಿಗೊಳ್ಳುತ್ತ ಬಂದಿತು. ಆ ಶರಗಳ ಉರುಬೆಯನ್ನು ನೋಡಿದ 
ಸೌಮಿತ್ರಿಯು ಉಗ್ರರೂಪವನ್ನು ತಾಳಿ ಆ ಅಸುರಾಸ್ತವನ್ನು ನಿಸ್ಪತ್ವಗೊಳಿಸುತ್ತೇನೆಂದು 
ಮಹೇಶ್ವರಾಸ್ತವನ್ನು ತೆಗೆದು ಅಭಿಮಂತ್ರಿಸಿ, “ಈ ದುರ್ಗಮ ಅಸ್ತ್ರವನ್ನು ಎದುರಿಸು!” 
ಎಂದು ಪ್ರಯೋಗಿಸಿದ. ಕ್ಷಣದಲ್ಲಿಯೇ ರಾವಣಿಯು ಬಿಟ್ಟಿದ್ದ ಅಸುರಾಸ್ತ್ರವು ಮುರಿದು 
ಬಿತ್ತು. ತನ್ನ ಬಾಣವು ಹುಸಿಗೊಂಡುದನ್ನು ಕಂಡು ಅತ್ಯುಗನಾದ ಮೇಘನಾದನು 
ಅವನ ಮೇಲೆ ಚೆಲ್ಲಲು ಬಾಣಗಳನ್ನು ಆಯ್ದುಕೊಳ್ಳುತ್ತಿರುವಾಗ ದೇವತೆಗಳೆಲ್ಲರೂ 
ಇಂದ್ರಸಮೇತರಾಗಿ ಲಕ್ಷ್ಮಣನನ್ನು ಸಲಹಲೆಂದು ಪ್ರೀತಿಯಿ೦ದ ಮೇಲ್ಗಡೆಯಿಂದ ಇಳಿದು 
ಬ೦ದು ಅವನನ್ನು ಸುತ್ತುವರಿದರು. 


ಲಕ್ಷ್ಮಣನು ಬೇಗ ಅಸುರನನ್ನು ಆಹುತಿಗೊಳ್ಳುವೆನೆ೦ದು ರೋಷಾವೇಶಮಯನಾಗಿ 
ಹರಿಯ ಚಕ್ರ, ರಾಮನ ಕೋದಂಡ, ಹರನ ತ್ರಿಶೂಲ, ದೇವೇಂದ್ರನ ವಜ್ರಾಯುಧಗಳ 
ಸಾಮರ್ಥ್ಯವನ್ನೊಳಗೊಂಡ ಮಹಾಶರವನ್ನು ತನ್ನ ಮೂಡಿಗೆಯಿ೦ದ ಹೊರದೆಗೆದು, 
ಕಾಳಿಂಗಸರ್ಪದಂತಹ ವಿಷದ ಜ್ವಾಲೆಯನ್ನು ಗುಳುತ್ತ ಮುಂಬರಿದು ಎಲ್ಲರನ್ನೂ 
ಭೀತಗೊಳಿಸಿ, ಪ್ರಳಯರುದ್ದನ ಹಣೆಗಣ್ಣಿನ ಕಿಚ್ಚಿನಂತೆ ನುಗ್ಗಿ ಬ೦ದು ರಕ್ಕಸ ಕುಲವನ್ನೆಲ್ಲ 
ತರಿದ ಐಂದ್ರಾಸ್ತವನ್ನು ತನ್ನ "ಬಿಲ್ಲಿನ ತಿರುವಿಗೆ ಅಳವಡಿಸಿ, “ಲೋಕಕಂಟಕನ ತಲೆಯನ್ನು 
ತರಿದು ಸಕಲರಿಗೆ ಕ್ಷೇಮವನ್ನು ೦ಟುಮಾಡುವ ಇಂದಾ ಾಸ್ತ್ರವನ್ನು ಪ್ರಯೋಗಿಸಿದ್ದೇನೆ. 
ನಾನು ಯುದ್ಧದಲ್ಲಿ ಅಪ್ರತಿಮನೇ ಆದರೆ, ದ್ವಿಜರ ಸುರರ ಪಂಗಡದ ಬೆ೦ಬಲವಿದ್ದರೆ, 
ಸೂಕ್ತಿಸತ್ಯಗಳ ಬೆಡಗನ್ನು ಹೊಂದಿ ಧರ್ಮಮರ್ಶಿಯಾಗಿ ರಘುವೀರನು ಬೆಳಗುತ್ತಿದ್ದರೆ 
ಈ ಶರವು ಇಂದಜಿತುವಿನ ಶಿರವನ್ನಿಳುಹಲಿ” ಎಂದು ಆರ್ಭಟಿಸಿ ಬಿಟ್ಟ ಲಕ್ಷ್ಮಣನ 
ಬಿಲ್ಲಿನಿಂದ ಹೊರಟ ಆ ಬಾಣವು ಭುಜಗೇ೦ದ್ರನಂತೆ ಭೋರ್ಗರೆಯುತ್ತ ಅತಿ ವೇಗದಿಂದ 
ಕೆಂಡಗಳನ್ನುಗುಳುತ್ತ ಆಗಸದಲ್ಲಿ ಹಾರಿ ಬಂದು ಬರಸಿಡಿಲು ಪರ್ವತವನ್ನು ಸೀಳುವಂತೆ 
ಮೇಘನಾದನ ಕೊರಳನ್ನು ಸರಕ್ಕನೆ ಕತ್ತರಿಸಿತು. ರಕ್ತಪ್ರವಾಹವನ್ನೇ ಹರಿಸುತ್ತ ವಜ್ರಖಚಿತ 
ಕಿರೀಟದಿಂದ ಥಳಥಳಿಸುತ್ತಿದ್ದ ಕಿರೀಟದೊಡನೆ ರಕ್ಕಸನ ತಲೆಯು ಧರೆಗುರುಳಿತು. 
ಅದರೊಡನೆಯೇ ಅವನ ಹೊನ್ನ ಕವಚಕುಂಡಲಗಳಿಂದ ಕೂಡಿದ್ದ ಹಾಗೂ ಕೈಯಲ್ಲಿ 
ಬಿಲ್ಲುಬಾಣಗಳನ್ನು ಹಿಡಿದಿದ್ದ ದೇಹವೂ ಧೊಪ್ಪನೆ ಕೆಳಗೆ ಬಿತ್ತು. ಪಖರ ಕಿರಣಗಳನ್ನು 
ಕಳೆದುಕೊಂಡು 'ಅಸಂಗತನಾಗುವ ಸೂರ್ಯನಂತೆ. ಭುಗಿಲೆಂದು ಉರಿಯುತ್ತಿದ್ದ 


೯೧೦ ಶ್ರೀರಾಮಕಥಾಮೃತ 


ಬೆಂಕಿಯು ಶಾಂತಗೊಂಡಂತೆ ಅವನು ಗತಪ್ರಾಣನಾದ. ಲಕ್ಷ್ಮಣನ ಅಸ್ತದಿ೦ದ ಸತ್ತು ಬಿದ್ದ 
ಇಂದ್ರಜಿತುವನ್ನು ನೋಡಿದ ವಿಭೀಷಣನು ಹಗುರಾದ ಮನಸ್ಸುಳ್ಳವನಾಗಿ ಸೌಮಿತ್ರಿಯನ್ನು 
ಮನದುಂಬಿ ಹೊಗಳಿದ. ಕಪಿಸೇನೆಯ ಉತ್ಸಾಹ ಮೇರೆವರಿಯಿತು, ಭಟರು ಕುಣಿದು 
ಕುಪ್ಪಳಿಸಿದರು, ಲಕ್ಷ್ಮಣನನ್ನು ಎಷ್ಟು ಹೊಗಳಿದರೂ ಅವರ ಬಾಯಿಗೆ ದಣಿವಿಲ್ಲವಾಯಿತು. 
ಅದೇ ಉತ್ಸಾಹದಿಂದ ಅವರೆಲ್ಲ ನಾಯಕನಿಲ್ಲದೆ ಕಂಗೆಟ್ಟು ತತ್ತರಿಸುತ್ತಿದ್ದ ದೈತ್ಯಸೇನೆಯ 
ಮೇಲೆ ಬಿದ್ದು ರೈತರು ಪೈರು ಕತ್ತರಿಸುವಂತೆ ಕಂತೆ ಕಂತೆಯಾಗಿ ಅವರ ಕೊರಳನ್ನು 
ತುಂಡರಿಸಿ ಸಂಭ್ರಮಿಸಿದರು. ಪ್ರವಗಸೈನಿಕರ ಉರುಬೆಗೆ ಸಿಕ್ಕಿ ಅಳಿದುಳಿದವರು 
ಭಯದಿಂದ ಓಡಿ ಸುತ್ತುಮುತ್ತಲಿನ ಮರಮೊರಡಿಗಳಲ್ಲಿ ಅವಿತುಕೊಂಡರು. 
ಇದನ್ನು ಮೇಲಿನಿಂದ ನೋಡುತ್ತಿದ್ದ ದಿವಿಜತಂಡವು ದುಂದುಭಿಯನ್ನು ಹೊಡೆಸುತ್ತ 
ಲವಲವಿಕೆಯಿಂದ ತಮ್ಮ ತಮ್ಮ ಸತಿಯರನ್ನು ಅಪ್ಪಿಕೊಂಡು ಆನಂದತುಂದಿಲರಾದರು. 
ಲಕ್ಷ್ಮಣನ ಮೇಲೆ ಕುಸುಮವೃಷ್ಟಿಯನ್ನು ಕರೆದು ಮನದಾಳದ ನುಡಿಗಳಿಂದ ಅವನನ್ನು 
ಹೊಗಳಿ 'ದೀರ್ಫಾಯುವಾಗು' ಎಂದು ಹರಸಿದರು. ಬ್ರಹ್ಮದೇವೇಂದ್ರ ಮೊದಲಾದವರು 
ಸಂತಸದಿಂದ ನಲಿಯುತ್ತಿರಲು, ಪ್ರವಗಸ೦ತತಿಯು ಅಸಮ ಸಂತಸದಿಂದ ಹಿಗ್ಗಿ 
ಹರ್ಷದಿಂದ ಕೂಡಿ ಭಕ್ತಿಯಿಂದ ಸುಮಿತ್ರಾತ್ಮಜನನ್ನು ಹೊಗಳಿ ಪೂಜಿಸಿದರು. 
ಮಾರುತಿಯ ಬಿಲ್ಲಿಗೆ ಹೆದೆಯೇರಿಸಿ ಠೇಂಕಾರ ಮಾಡಿದ. ಜಾಂಬವ ಅಂಗದ 
ಮುಂತಾದವರು ಎಡಬಲಗಳಲ್ಲಿದ್ದು ನಲಿಯುತ್ತಿರಲು, ಎಲ್ಲೆಲ್ಲೂ ಹರ್ಷವು ತೇಲಾಡಿತು. 
ಮಾರುತಿಯು ಲಕ್ಷ್ಮಣನನ್ನು ತನ್ನ ಹೆಗಲಲ್ಲಿ ಹೊತ್ತು ಮೆರೆಸಿದ. ಹೀಗೆ ಅವರ ವಾನರ 
ಸಂತತಿಯು ಅತೀವ ಸಂತಸದಿಂದ ಲಕ್ಷ ಫಾನನ್ನು ಪೂಜಿಸಿ ಹೊಗಳುತ್ತಿರಲು, ವಿಭೀಷಣ 
ಮುಖ್ಯರು ಅತಿಭಕ್ತಿಯಿಂದ ಕೈಮುಗಿದು ಸ್ತುತಿಸಲು, ಲಕ್ಷ್ಮಣನು ಮಾತ್ರ ತನ್ನ ಮನಸ್ಸಿನ 
ಆಳದಲ್ಲಿ ಶ್ರೀಕಾಂತನಾದ ರಾಮಪುರದರಸನನ್ನು ಧ್ಯಾನಿಸುತ್ತಿದ್ದ. 


೪೫. ಇಂದ್ರಜಿತು ಹತನಾದುದನ್ನು ಕೇಳಿದ ರಾವಣನು 
ಸೀತೆಯನ್ನು ವಧೆಗೈಯಲು ಅನುವಾದುದು 


ಧರಣಿಧರೇ೦ದ್ರತನುಜೆಯೇ, ಯದ್ದದಲ್ಲಿ ಲಕ್ಷ್ಮಣನ ಬಾಣಗಳಿಂದಾಗಿ ಪ್ರಾಣ 

ತೆತ್ತು ನೆಲಕ್ಕುರುಳಲು ವನೇಚರರು ದೈತ್ಯರನ್ನು ಸದೆಬಡಿಯಲು ಅತಿ ಭೀತಿಯಿಂದ 

ಕೆಲವರು ಓಡಿ ಬಂದು ಈ ವಿಷಯವನ್ನು ದಶಶಿರನಿಗೆ ನಡುಗುತ್ತ ಕೈಮುಗಿದುಕೊಂಡು 

; ಅರುಹಿದರು. ಇಡೀ ಬ್ರಹಾಂ್ಮಡದಲ್ಲಿಯೇ ಏಕೈಕ ವೀರನೆಂಬ ಅಸಮಾನ ಹೆಸರನ್ನು 
ಪಡೆದು ಹರನೇ ಮೊದಲಾದವರನ್ನು ಮೆಚ್ಚಿಸಿದ ಇಂದಜಿತುವು ರಾಮಾನುಜನನ್ನು ತನ್ನ 

ಶರಗಳಿಂದ ಮುಸುಕಿ ಕೊನೆಗೆ ಅಮರಪುರಿಗೆ ಹೋದ. “ಮಹಾಪ್ರಭು, ದೇವೇಂದನನ್ನೂ 

ಗೆದ್ದು, ಅಸಮಾನ ಶೂರನೆನಿಸಿ ಸಂವರ್ತ ಮಾರ್ತಾಂಡನ ಉರುಬನ್ನು ಹೊಂದಿ, 

ಶಾಖಾಚರ ನಾಯಕರನ್ನು ತರಿದು, ಆ ಬಳಿಕ ಅಮರಕಾಂತೆಯರನ್ನು ಬಯಸಿ 
ಮೇಘನಾದನು ಸ್ವರ್ಗಕ್ಕೆ ಹೊರಟು ಹೋದ. ನಿಮ್ಮ ಪಾದಕ್ಕೆ ಜಯಲಕ್ಷ್ಮಿಯನ್ನು 


ಯುದ್ಧಕಾಂಡ ೯೧೧ 


ತಂದು ಅರ್ಪಿಸಿ ಕೀರ್ತಿಯನ್ನು ಗಳಿಸಬೇಕೆಂದು ಹಂಬಲಿಸಿ, ಪ್ರಾಣದ ಹಂಗನ್ನು 
ತೊರೆದು ಹೋರಾಡಿ ಕೊನೆಗೂ ದೇವಲೋಕವನ್ನು ಸೂರೆಗೈಯಲು ಹೊರಟು 
ಹೋದ. ಅಂತಹ ರಣೋದ್ದಂಡರನ್ನು ಲೋಕವು ಕಂಡುದುಂಟೇ? ತನ್ನ ಪ್ರಚಂಡ 
ಕರದಂಡದಿಂದ ಶತ್ರುಸಮೂಹವನ್ನು ತುಂಡರಿಸಿ, ತನ್ನ ತೇಜೋದ್ಧತೆಯಿಂದ 
ಯಾರನ್ನೂ ಲೆಕ್ಕಿಸದೆ ಯುದ್ಧಗೈಯುವ ವೀರನು ಭೂತಳದೊಳಗೆ ಹಿಂದೆಂದೂ 
ಇರಲಿಲ್ಲ, ಮುಂದೆ ಬರುವುದೂ ಅಸಂಭವ, ಜೀಯ” ಎಂದು ಈ ಪರಿಯಲ್ಲಿ 
ಚಾರರು ಹೃದಯವಿದ್ರಾವಕವಾದ ವಾರ್ತೆಯನ್ನು ಅರುಹಲು ರಾವಣನು “ಹಾ! 
ರಾಜಪುತ್ರಾ, ವಿಶ್ವೈಕವೀರನೇ, ನನ್ನನ್ನು ತೊರೆದುಹೋದೆಯಾ” ಎಂದು ರೋದಿಸುತ್ತ 
ಪುತ್ರಶೋಕದಿ೦ದ ಮೂರ್ಚೆಹೋದ. ಶೈತ್ಯೋಪಚಾರದಿಂದ ಬಹು ಹೊತ್ತಾದ ಮೇಲೆ 
ಎಚ್ಚೆತ್ತು ಕಣ್ತೆರೆದು, ಉಬ್ಬಸಪಡುತ್ತ ಮಗನ ಗುಣಗಳನ್ನು ನೆನೆಯುತ್ತ ಗೊಳೋ 
ಎಂದು ಅಳತೊಡಗಿದ. “ನಿಖಿಲ ಮಾಯಾವಿಶಾರದ, ಮಹಾರಥ, ವೀರದಲ್ಲಣ, ನಿನ್ನ 
ವಿಕಮದಿಂದ ಮಂದರದ ಕೋಡನ್ನೇ ಕೆಡಹಬಲ್ಲ ಪರಾಕ್ರಮಿ, ಇಂದ್ರನನ್ನೇ ಜಯಿಸಿ 
ಪ್ರತಾಪವನ್ನು ತೋರಿದ ನೀನು ಕಪಿಸೈನಿಕರ ನಡುವೆ, ಆ ಹುಲು ಮನುಜನ ಬಾಣಕ್ಕೆ 
ಆಹುತಿಯಾದೆಯಾ। ವಿಲಯ ಮಾರ್ತಾಂಡ, ಶೌರ್ಯೋದ್ದಂಡ, ಚಂಡಕರನೇ, 
ಸಮರದಲ್ಲಿ ಕುಬೇರನನ್ನೇ ಒಕ್ಕಲಿಕ್ಕಿ, ದಿಕ್ಲಾಲಕರನ್ನು ಬಡಿದು ತ್ರೈಲೋಕ್ಯವೀರನೆನಿಸಿ, 
ಪರ್ವತಗಳನ್ನುದುರಿಸಿ, ಭಾಸ್ಕರನನ್ನು ಕೆಡಹಿ, ಮೂಲೋಕಗಳನ್ನೂ ನಡುಗಿಸಿದ 
ಮಹಾವೀರನೇ, ನಮ್ಮನ್ನು ಬಿಟ್ಟು ಹೋದೆಯಾ! ಪದ್ಧ ತಿಯನ್ನು ಬದಿಗಿರಿಸಿ ಹಿರಿಯನಾದ 
ನನಗಿಂತ ಮುಂಚೆಯೇ ನೀನು ಮರಣವನ್ನಪ್ಪಿದೆಯಾ! ತನ್ನ ಸ್ವಾಮಿಗಾಗಿ ಯುದ್ಧದಲ್ಲಿ 
ತನ್ನ ಪ್ರಾಣವನ್ನರ್ಪಿಸುವ ವೀರನಿಗೆ ಅವ್ಯಯಸ್ಥಾನವೆಂಬ ನುಡಿಗನುಸಾರವಾಗಿ 
ವೀರಸರಣಿಯನ್ನು ನೀನು ಸೇರಿದೆಯಾ। ಕುಲಿಶಾಘಾತಕ್ಕೆ ಅಳುಕದ ನಿನ್ನ ಮೈಯನ್ನು 
ಕೂರ್ಗಣೆಯೊಂದು ಹೊಗುವುದೆಂದರೇನು! ಹಲವು ಬಗೆಯ ಮಾಯೆಗಳ ತೌರೆನಿಸಿದ 
ನಿನ್ನ ಅಲಘುಬಲವನ್ನು ಯಾರು ಅಪಹರಿಸಿದರು? ಮೇಘನಾದಾ, ಯಾವುದೋ 
ಒ೦ದು ಕೀಟದಿ೦ದ ನಿನ್ನ ವಿಕ್ರಮವು ಅದೆಂತು ಮಣಿಯಿತು! ಅರಿಬಲವನ್ನು ಎದುರಿಸಲು 
ಕಣ್ಮರೆಯಾಗಿ ನಿಂತಿರುವೆಯೋ, ಸೂಕ್ತವಾದ ಅಸ್ತ್ರಗಳನ್ನು ತರಲೆಂದು ಕಾಣದಂತೆ 
ಎಲ್ಲಿಯಾದರೂ ಹೋಗಿರುವೆಯೋ, ಸಾಹಸಿಗಳ ಅಗ್ರಣಿಯೇ, ಏಕೆ ಮರೆಯಾದೆ!" 
ನನ್ನನ್ನೂ, ನಿನ್ನ ತಾಯಿಯನ್ನೂ, ಮಡದಿಮಕ್ಕಳನ್ನೂ ಬಿಟ್ಟು ಎಲ್ಲಿಗೆ ಹೋದೆ? ನೀನು 
ಹೋದ ಬಳಿಕ ಗುಡುಗುಡಿಸಲು ಚತುರ್ಬಲವಿದ್ದರೇನು, ನನ್ನ ಹತ್ತು ಕ೦ಠಗಳೂ 1 
ಇಪ್ಪತ್ತು ಬಾಹುಗಳೂ ಇದ್ದು ಫಲವೇನು? ಮಬ್ಬುಗೊಂಡಿರುವ ನನ್ನ ಕಣ್ಣುಗಳಿಗೆ : 
ಈ ಲೋಕವೇ ಶೂನ್ಯವಾಗಿ ತೋರುತ್ತಿದೆ! ನರಾರ್ಭಕರು ಕೊಬ್ಬಿದರೆ, ಗೀರ್ವಾಣರು 
ಗಹಗಹಿಸಿದರೆ ನಾನು ಅವರಿಗೇನೆ೦ದು ಉತ್ತರಿಸಲಿ, ತ್ರಿಜಗದ್ವೀರ, ಇದಿರಾಡು! ಇನ್ನು 
ನಾನು ಈ ಶರೀರವನ್ನು ಧರಿಸಿ ಹೇಗೆ ಉಳಿದಿರಲಿ! ಅಯ್ಯೋ, ನನ್ನನ್ನು ಕಂಡು ಹಾಸ್ಯ ' 
ಮಾಡುವ ನರರಿಗೂ ಸುರಸಂಕುಲಕ್ಕೂ ಹೇಗೆ ಮುಖ ತೋರಿಸಲಿ!” ಎಂದು ಅಳಲುತ್ತ. 
ಬೇಗ ತನ್ನ ಪ್ರಾಣವನ್ನು ತೊರೆಯುವುದೇ ಸರಿ ಎಂದುಕೊಳ್ಳುತ್ತ, ಮಗನ ಗುಣಗಳನ್ನು 
ನೆನೆನೆನೆದು ಕೊರಗುತ್ತ ಮರುಗುತ್ತ ಪುರಂದರಪುರವನ್ನು ಸುಡಲು ಸಿದ್ಧನಾದ! 


೯೧೨ ಶ್ರೀರಾಮಕಥಾಮೃತ : 


“ಕಲಿಗಳ ಅಗ್ರೇಸರನಾದ ನೀನು ಅಳಿದುದನ್ನು ತಿಳಿದು ಲಲನಾಸಮಾಜದಲ್ಲಿ ಆ 
ಕುಲಿಶಕರನು ಆನಂದಪಡುವಂತಾಯತೇ, ಅಹಹಾ!, ದುರ್ವಿಧಿಯೇ। ನೆಲದಲ್ಲಿ ಇನ್ನು 
ಮುಂದೆ ಹಾರುವರು ನಿರ್ಭೀತಿಯಿ೦ದಲೂ ಸಂತಸದಿಂದಲೂ ನೀಡುವ ಹವಿಸ್ಸನ್ನು 
ಉಂಡು ಹುತಭುಜನು ಮತ್ತಷ್ಟು ಗಟ್ಟಯಾಗುತ್ತಾನಲ್ಲವೇ!” ದಶಕ೦ಠನು ಉತ್ಕಂಠನಾಗಿ 
ಅಳಲಿದ. ನೀನು ಸತ್ತದ್ದರಿಂದ ಇಂದ್ರನಿಗೆ ಹರ್ಷವುಂಟಾಯಿತೇ। ವರುಣನಿಗೆ 
ಸಂತಸವಾಯಿತೇ। : ನಿರುತಿ ಮಾರುತರಿಗೆ ಸುಖವುಂಟಾಯಿತೇ! ಮೇಘನಾದಾ, 
ನೀನೊಬ್ಬನು ಹೋದದ್ದರಿಂದ ದಶಶಿರನ ಐಶ್ವರ್ಯವು ಹೊರಟು ಹೋಯಿತು, 
ಲಂಕೆಯ ಹಾಳಾಯಿತು, ಸನಾತನವಾದ ಅಸುರ ಕುಲವೆಲ್ಲವೂ ಅನಾಥವಾಯಿತು! 
ಹಾ, ಇಂದಜಿತುವೇ ನೀನು ನಿಧನವಾದುದರಿಂದ ದೈತೇಯ ಜೀವರತ್ನವು 
ಬಿದ್ದುಹೋಯಿತಲ್ಲಾ! ದೈತ್ಯಕುಲಪರ್ವತವು ನೆಲಸಮವಾಯಿತಲ್ಲ!” ಎಂದು ದಶಾಸ್ಯನು 
ಪುತ್ರನ ಗುಣಾತಿಶಯಗಳನ್ನು ನೆನೆಸಿಕೊಂಡು ಗೋಳಾಡುತ್ತಿರಬೇಕಾದರೆ, ಅವನ 
ರೋಷಭರಿತ ಚಿತ್ತದಲ್ಲಿ ಒಂದು ಕಠೋರವಾದ ಆಲೋಚನೆಯೊಂದು ತಲೆದೋರಿತು: 
“ಇದಕ್ಕೆಲ್ಲ ಕಾರಣಳಾದ ಆ ಧರಣಿತನೂಜೆಯನ್ನು ಕಡಿದು. ಬಿಸುಟು, ಆ ಬಳಿಕ ಆ 
ನರಪಶುಗಳನ್ನು ದಿಗ್ಗಲಿ ಕೊಡುತ್ತೇನೆ” ಎಂದು ಮೊರೆಯುತ್ತ ಆ ಕಲ್ಪಾಂತರುದ್ರನು 
ಮೇಲೆದ್ದ. 


ಆ ರಕ್ಕಸೇಂದನು ಮೊರೆಮೊರೆಯುತ್ತ ಮೇಲೇಳಲು ಅಸುರ ನೆರವಿಯು 
ಭಯದಿಂದ ತಲ್ಲಣಿಸುತ್ತ ಅಲ್ಲಲ್ಲಿ ಅಡಗಿಕೊ೦ಡರು. ಆದರೆ ರಾವಣನಿಗೆ ಅದಾವುದರ 
ಕಡೆಯೂ ಗಮನವಿಲ್ಲದೆ, ನಿಟ್ಟುಸಿರನ್ನು ಬಿಡುತ್ತ ಸರಸರನೆ ನಡೆದು ಬರುತ್ತಿರಲು 
ಅಖಿಲ ಭೂತಳವೇ ತಿರುಗಿತು, ತಾರೆಗಳು ಉರುಳಾಡಿದುವು, ಆಗಸದಿಂದ ಬರಸಿಡಲು 
ಅಪ್ಪಳಿಸಿತು. ಪ್ರಳಯದಲ್ಲಿ ಕಾಲನು ಮುನಿದು ಎಲ್ಲವನ್ನೂ ನಾಶಮಾಡುವಂತೆ 
ಪುತ್ರಶೋಕದಿ೦ದು೦ಟಾದ ರೋಷದಿಂದ ಅರೆನಿಮಿಷದಲ್ಲಿ ಮೂರು ಲೋಕಗಳನ್ನೂ 
ಬೂದಿ ಮಾಡಿಬಿಡುವವನಂತೆ ಬರುತ್ತಿರಲು, "ರಣರಂಗದಲ್ಲಿ ಮೊದಲು ಇಬ್ಬರು 
ಮನುಷ್ಯರನ್ನು ಒಕ್ಕಲಿಕ್ಕಿ, ಆನ೦ತರ ಉಳಿದ ವಾನರ ಕುಲವನ್ನು ಸವರಿ ಬೇತಾಳಬಳಗವನ್ನು 
ದಣಿಸದೆ ಇರುವುದಿಲ್ಲ” ಎಂದು ಅಕ್ಕಪಕ್ಕದಲ್ಲಿದ್ದ ರಕ್ಕಸರು ಮಾತಾಡಿಕೊಂಡರು. ಕಣ್ಣುಗಳು 
ಕಿಡಿಗರೆಯುತ್ತಿರಲು, ಹಲ್ಲುಗಳು ಕಟಕಟನೆ ಕಡಿಯುತ್ತಿರಲು ಗುಡುಗುಡಿಸುತ್ತಿರುವುದನ್ನು 
ನೋಡಿ ದಿಕ್ಬಾಲಕರು ನಾಶವಾದರೆಂದೇ ಎಲ್ಲರೂ ಮಾತಾಡಿಕೊಳ್ಳುವಂತಾಯಿತು. 
“ಕಡುಗಲಿಗಳ ಅಗ್ರಭವನಾದ ಈತನ ಎದುರು ಯಾವನು ತಾನೆ ಹೆಜೆಯಿಟ್ಟು 
ಉಳಿಯಬಲ್ಲ!' ಎಂದು ಅಡಿಗಡಿಗೆ ರಕ್ಕಸರು ಭೀತಿಗೊಂಡು ನುಡಿದಾಡಿಕೊ೦ಡರು. ಹೀಗೆ 
ದೈತ್ಯಕಾ೦ತಕನು ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಜಳಪಿಸುತ್ತ ಯಾವುದನ್ನೂ ನೋಡದೆ, 
ರೋಹಿಣಿಯನ್ನು ನುಂಗಲು ಬರುವ ರಾಹುವಿನಂತೆ ರಾವಣನು ಸೀತೆಯಿದ್ದೆಡೆಗೆ 
ಧಾವಿಸಿದ. 


ಬಿರುಗಾಳಿಯಂತೆ ಬರುತ್ತಿರುವ ಅವನನ್ನು ನೋಡಿ ಧರಣಿಸುತೆಯು ನಡುಗಿದಳು, 
ಮನಸ್ಸಿನಲ್ಲಿ ಸಂಕ್ಷೇಶ ತುಂಬಿಕೊಂಡಿತು. ಆಗ ಅವಳು ಮನಸ್ಸಿನಲ್ಲಿಯೇ, “ದುರುಳನಾದ 


ಯುದ್ಧಕಾಂಡ ೯೧೩ 


ಮೇಘನಾದನು ಅಳಿದ ಪರಿಯನ್ನು ನೋಡಿ ಉರುತರ ಕ್ರೋಧದಿಂದ ನನ್ನನ್ನು 
ವಧಿಸಲು ಬರುತ್ತಿರುವಂತೆ ತೋರುತ್ತದೆ, ಅವನು ಕ್ರೋಧದಿಂದ ಸಂತಪ್ಪನಾಗಿದ್ದಾನೆ. 
ನನ್ನನ್ನು ತನ್ನ ಬೆನ್ನ ಮೇಲೆ ಕರೆದೊಯ್ಯುವೆನೆಂದು ಮಾರುತಿಯು ಹೇಳಿದಾಗ ನಾನು 
ಒಪ್ಪಲಿಲ್ಲ; ನನಗಾಗಿ ನಾಥನು ಇಷ್ಟು ಹತ್ತಿರ ಬಂದಿದ್ದರೂ ಈ ರಕ್ಕಸ ಕುನ್ನಿಯಿಂದ 
ಹತಳಾಗುವ ಹಾಗಾಯಿತಲ್ಲ, ಅಕಟಕಟ, ನನ್ನ ಜನುಮಕ್ಕೆ ಬೆಂಕಿ ಬೀಳಲಿ! ನಾನು ಕೆಟ್ಟ 
ಹೆಸರಿಗೆ ಹೆದರಿದೆನೇ ಹೊರತು ಪ್ರಾಣಕ್ಕಾಗಿ ಅ೦ಜಲಿಲ್ಲ. ಕೌಸಲ್ಯೆಯು ಇದರಿಂದ ಎಷ್ಟು 
ದುಃಖತಳಾದಾಳೋ। ನೀರಲ್ಲಿಯೋ ಬೆಂಕಿಯಲ್ಲಿಯೋ ಬಿದ್ದು ಆಕೆ ತನ್ನ ಪ್ರಾಣವನ್ನೂ 
ತೆಗೆದುಕೊಂಡುಬಿಡಬಹುದು! ಕೇಕಯತನೂಜೆಗೆ ಇದನ್ನೆಲ್ಲ ಹೇಳಿಕೊಟ್ಟ ಆ ಕ್ರೂರ 
ಮಂಥರೆಯೇ ಇದೆಲ್ಲಕ್ಕೆ ಕಾರಣಳಾದಳು' ಎಂದು ತನ್ನಲ್ಲಿಯೇ ಪರಿತಪಿಸತೊಡಗಿದಳು. 
ಅಷ್ಟರಲ್ಲಿ ಕ್ರೋಧವಶನಾದ ಆ ದಶಾಸ್ಯನು ಖಡ್ಗವನ್ನು ಬೀಸುತ್ತ ಬರುತ್ತಿರುವುದನ್ನು 
ಕಂಡ ಸಚಿವನಾದ ಸುಪಾರ್ಶ್ವನು ತನ್ನ ಮಂತ್ರಿಗಡಣದೊಂದಿಗೆ ಮಧ್ಯೆ ಬಂದು ನಿಂತು, 
ಭಯಭಕ್ತಿಗಳಿಂದ ಕೈಗಳನ್ನು ಮುಗಿದು ಅತ್ಯಂತ ವಿನಯದಿಂದ, “ಮಹಾರಾಜ, 
ವೇದವಿದ್ಯಾವ್ರತ ಸ್ನಾತಕ ಧರ್ಮಗಳನ್ನು ಕಲಿತವನಾಗಿ, ಈ ಜಗತ್ತಿನಲ್ಲಿನ ಅತ್ಯ೦ತ ಶ್ರೇಷ್ಠ 
ಪರಾಕ್ರಮಿಯಾಗಿ ನೀನು ಹೆಸರುಳ್ಳವನಾಗಿದ್ದೀಯೆ. ಸಾಕ್ಷಾತ್‌ ವೇದಮೂರ್ತಿಯಾಗಿದ್ದ 
ವಿಶ್ವವಸುವಿನ ಮಗ, ಸಾಧುಮಾರ್ಗವನ್ನು ಎಲ್ಲರಿಗೂ ಬೋಧಿಸುವವನು, ಪ್ರಭುವೇ, 
ನೀನೇ ಹಾದಿ ತಪ್ಪಿದರೆ ಜಗತ್ತಿಗೆ ತಿಳಿಯಹೇಳುವವರಾರು? ನೀನೆ ಅನುಚಿತವನ್ನು 
ಮಾಡಿದರೆ ಬೇರಾರು ಬುದ್ಧಿ ಹೇಳುವವರು? ಕಲಿಗಳೊಡನೆ ಯುದ್ಧಮಾಡಿ ಅವರನ್ನೆಲ್ಲ 
ತರಿದು ಕೀರ್ತಿವ೦ತನಾಗುವುದನ್ನು ಬಿಟ್ಟು ಈ ಬಡಪಾಯಿ ಹೆಂಗಸನ್ನು ಕೊಂದರೆ ಏನು 
ಬಂದಂತಾಯಿತು? ತೇರುಗಳ ಮಧ್ಯದಲ್ಲಿ, ಸೈನಿಕರ ನಡುವೆ, ಆನೆಗಳ ಫೀಳಿಡುವಿಕೆ 
ಕುದುರೆಗಳ ಹೇಷಾರವದ ನಡುವೆ, ಪರಾಕ್ರಮಿಗಳಾದ ರಕ್ಕಸರನ್ನು ಹುರಿದುಂಬಿಸುತ್ತ, 
ಚಂಡಪ್ರಚಂಡವಾದ ರೀತಿಯಲ್ಲಿ ಕಾದಾಡಿ ಯಶಸ್ಸು ಗಳಿಸುವುದರ ಬದಲು ನಿನ್ನ 
ಕೀರ್ತಿಗೆ ನೀನೇ ಊನವನ್ನು ತಂದುಕೊಳ್ಳುವುದು ಸರಿಯೇ, ಮಹಾಪ್ರಭು? ಈ 
ಪರಮಸುಂದರಿಯನ್ನು ಭೋಗಾಭಿಲಾಷೆಯಿಂದ ಕರೆತಂದು ಅವಳನ್ನು ಒಲಿಸಿಕೊಳ್ಳದೆ, 
ಅವಳನ್ನು ಕೊಂದು ಬಿಸಿಲ ತೊರೆಯಲ್ಲಿ ಮುಳುಗಿದರೆ ನಿನ್ನ ಹೆಸರಿಗೆ ನೀನೇ ಮಸಿ 
ಬಳಿದುಕೊಂಡಂತಾಗುವುದಿಲ್ಲವೇ? ಅಹಂಕಾರದಿಂದ ಈ ಅ೦ಗನೆಯನ್ನು ತಂದು ನಿನ್ನ 
ವಶದಲ್ಲಿಟ್ಟುಕೊಂಡು, ನಿಷ್ಕಾರಣವಾಗಿ ವೈರವನ್ನು ತಂದುಕೊಂಡು, ನಿನ್ನ ಆಪ್ತರನ್ನೆಲ್ಲ 
ಕಳೆದುಕೊಂಡು, ಈಗ ಈ ಸುದತಿಯನ್ನು ಕೊಲ್ಲಲೆಳಸಿರುವೆಯಲ್ಲ! ಮಹಾಪ್ರಭುವೇ 
ಯೋಚಿಸಿ ನೋಡು, ನಿನ್ನನ್ನು ಕಂಡು ದೇವತೆಗಳು ಗಹಗಹಿಸಿ ನಗುವುದಿಲ್ಲವೇ? 
ಹೆಣ್ಣನ್ನು ಕೊಂದರೆ ನಿನ್ನನ್ನು ವಿಕಮಾದಿತ್ಯನೆಂದು ಹೊಗಳಲಾದೀತೇ? ಕೊಲ್ಲುವುದನ್ನು 
ಬಿಟ್ಟು, ಅವಳನ್ನು ಒಲುಮೆಯನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸುವುದು ವಿವೇಕವಲ್ಲವೇ, 
ದೈತ್ಯವರ್ಯಾ? ಇದರ ಬದಲು ಫ್ಲವಗವೀರರನ್ನು ತರಿದಿಡುವ ಉಪಾಯಗಳ ಬಗ್ಗೆ 
ಚಿಂತಿಸುವುದು ಸಮಂಜಸವಲ್ಲವೇ?” ಎಂದು ಅರಿಕೆಮಾಡಿಕೊಂಡ. ದುರಾತ್ಮನಾದರೂ 
ರಾವಣನ ಮನಸ್ಸು ಸುಪಾರ್ಶ್ವನ ಮಾತುಗಳನ್ನು ಕೇಳಿ ಬದಲಾಯಿತು. ಸೀತೆಯನ್ನು ' 


೯೧೪ ಶ್ರೀರಾಮಕಥಾಮೃತ 


ಕೊಂದಿಡುವ ಬುದ್ಧಿಯನ್ನು ಬಿಟ್ಟು ತನ್ನ ಪರಿವಾರದೊಂದಿಗೆ ಅರಮನೆಗೆ ಹಿಂದಿರುಗಿದ. 


ಆದರೆ ದೈತ್ಯೇಂದ್ರನ ಮನಸ್ಸನ್ನು ಮೇಘನಾದನ ಸಾವಿನಿಂದಾದ ಪರಿತಾಪ 
ತುಂಬಿಕೊಂಡಿತ್ತು Sete ಕೋವನ ಉಕ್ಕುಕ್ಕಿ ಬರುತ್ತಿತ್ತು, ಯುದ್ಧ ನಿರ್ಧಾರವನ್ನು 
ಕೈಗೊಂಡ ರಕ್ಕಸೆ ಸೇಂದನು ವೀರರನ್ನು ಉದ್ದೇಶೀಸಿ, “ವೀರರೇ, ಇಂದ್ರಜಿತು ಒಬ್ಬನು 
ಸತ್ತುದರಿಂದ ದೇವತೆಗಳೆಲ್ಲರೂ ಸಂತಸದಿಂದ ನಲಿಯುತ್ತಿದ್ದಾರೆ. ಆದರೆ ಶತ್ರುಗಳಲ್ಲಿ 
ಭಯ ಹುಟ್ಟಿಸಿ ಅವರನ್ನು ಚುಚ್ಚಿ ಕೊಚ್ಚಿ, ದಿಕ್ಬಾಲಕರನ್ನು ತಂದು ರತ್ನಗರ್ಭೆಗೆ ಆಹುತಿ 
ಕೊಟ್ಟಲ್ಲದೆ ಜಾಸು ಪ್ರಳಯಕಾಲದಲ್ಲಿ rd ಹಂಜ ದಟ್ಟವಾದ 
ಕಾರ್ಮೋಡಗಳು ಕವಿದು ಮಿಂಚು ಗುಡುಗು ಸಿಡಿಲುಗಳಿಂದ ಕೂಡಿ ಭೀಕರವಾದ 
ಕಲ್ಮಳೆಯನ್ನು ಸುರಿಸುವಂತೆ ನೀವು ಶರವ ೈಷ್ಟಿಗರೆದು ನಿರುತಿ ವರುಣಾದಿಗಳ ದೇಹಗಳನ್ನು 
ಕೊರೆದು, ಬ್ರಹ್ಮಲೋಕವನ್ನು ಸುಟ್ಟು, ಇಂದ್ರ ಅಗ್ನಿ ಮುಂತಾದವರ ಕಾಲು ಮುರಿದು. 
ಸಮರದಲ್ಲಿ ಕುಬೇರನನ್ನು ಕಾಚ” ಹಾಕುತ್ತೇನೆ. ಲ್ಯ ಚತುರ್ದಶ ಭುವನಗಳಲ್ಲಿರುವ 
ಅದಾವನು ನನ್ನ ಹೋಳಿ ಧೈರ್ಯದಿಂದ ನಿಲ್ಲುತ್ತಾನೆಯೋ ನೋಡಿಬಿಡುತ್ತೇನೆ” 
ಹೀಗೆಂದು ನಟ ಲನ ಕೋಪದಿಂದ ಗುಡುಗುಡಿಸುತ್ತ ಮೇಲೇಳಲು ಭೂಮಿ 
ಕಂಪಿಸಿತು. ಆನಂತರ ತನ್ನ ಅನುಚರರನ್ನು ಕುರಿತು, “ನೀವೆಲ್ಲರೂ ಈ ಕ್ಷಣವೇ ಹೋಗಿ 
ಶಾಖಾಮೃಗಗಳ ಭಂಟ ೫ ಆ ಇಬ್ಬರು ಮನುಜರನ್ನು ತರಿದು ಅವರ ತಲೆಗಳನ್ನು 
ಕತ್ತರಿಸಿ ನನ್ನ ಮುಂದೆ ತಂದು ಎಸೆಯಿರಿ” ಎಂದು ಆಜ್ಞಾಪಿಸಿದ. “ಹಿಂದೆ ಅಜರ 
ಹೇಳಿದ್ದ ಕೃಷ್ಣಪಕ್ಷದ ಚತುರ್ದಶಿ ಈ ದಿನ, ನಮಗೆ ವಿಜಯ ಕಾಲ. ವಾನರರನ್ನು 
ಬಗ್ಗುಬಡಿಯಲು ನಾನು ಬರುತ್ತೇನೆ” ಎಂದು ಆತ್ಮವಿಶ್ವಾಸದಿಂದ ಚಾಚಾ 
ಹೀಗೆ ದೈತ್ಯಸಂದೋಹವು ತಾವು ರಾಮಪುರದರಸನನ್ನು ಗೆಲ್ಲುವ ಭರವಸೆಯಿಂದ 
ಯುದ್ಧಸನ ಧವಾಗಿ ಹೊರಟಿತು. 


೪೬. ವಿಶ್ವರೂಪ ತಾಳಿದ ರಾಮನು ರಾವಣನ 
ಮೂಲಬಲವನ್ನು ಸಂಹರಿಸುವುದು 


ಹಿಮಗಿರಿತನಯೆ, ಕೇಳು, ಇಂದ್ರಜಿತುವನ್ನು ಸಂಹರಿಸಿದ ಲಕ್ಷ್ಮಣನು 
ಉತ್ಸಾಹದಿಂದ ಕಪಿಸೇನೆಯೊಂದಿಗೆ ರಘುವರನ ದರ್ಶನಕ್ಕೆಂದು ಬಂದ. ಅವನೊಡನೆ 
ಅನಿಲಾತ್ಮಜ ಜಾಂಬವಂತ ಮುಂತಾದ ಮುಖ್ಯರು ಬಂದು ಕ್ಷಿತಿಜಾರಮಣನ 
ದಪದ್ಮಗಳಿಗೆ ನಮಸ್ಕರಿಸಿ ಕೈಮುಗಿದು ಸ್ತುತಿಸಿದರು. ಘೋರವಾದ ಸಂಗ್ರಾಮದಲ್ಲಿ 
ಸೌಮಿತ್ರಿಯು ಇಂದ್ರಜಿತುವನ್ನು ಎದುರಿಸಿ ತೋರಿದ ಪರಾಕ್ರಮವನ್ನೂ, ಅವನನ್ನು 
ಸಂಹರಿಸಿದುದನ್ನೂ ಕೇಳಿದ ರಘುರಾಮನು ಸಂತಸಪಟ್ಟು, ಲಕ್ಷ್ಮಣನನ್ನು ಮನಸಾರೆ 
ಹೊಗಳಿದ. ನೆರೆದ ಕಪಿವೃಂದವೂ ರಾಮನ ತಮ್ಮನ ಸಾಹಸವನ್ನು ಹೊಗಳಿ ಹೊಗಳಿ 
' ತಮ್ಮ ಮನದುಂಬಿಕೊಂಡರು. ಲಕ್ಷ್ಮಣನ ಸನಿಹವೇ ಇದ್ದು ಇಂದಜಿತುವನ್ನೆದುರಿಸಿದ 


ಯುದ್ಧಕಾಂಡ ೯೧೫ 


ವಿಭೀಷಣನು ಸುಮಿತ್ರಾತ್ಮಜೆಯ ಯುದ್ಧಕಾಶಲವನ್ನು ಹೊಗಳಲು ರಾಮನು 
ತಮ್ಮನನ್ನು ಅಪ್ಪಿಕೊಂಡು ಮೂರ್ಧ್ನಿಘ್ರಾಣ ಮಾಡಿ, “ಸೌಮಿತ್ರಿಯೇ, ನಿನ್ನ ಅಪರಿಮಿತ 
ಸಾಹಸದಿಂದ ಖೂಳ ರಕ್ಕಸನನ್ನು ಸಂಹರಿಸಿದ್ದರಿಂದಾಗಿ ಸಂಪೂರ್ಣ ಗೆಲವು ನಮಗೆ 
ತುಂಬ ಹತ್ತಿರವಾಗಿದೆ, ಸೀತೆಯನ್ನು ಮತ್ತೆ ಸೇರುವ ಕಾಲ ಸನ್ನಿಹಿತವಾಗಿದೆ” ಎಂದು 
ಮೈದಡವಿ, ಅವನ ಮೈಮೇಲಿನ ಗಾಯಗಳ್ನು ನೋಡಿ ಮರುಗಿ ತನ್ನ ಪ್ರೇಮವನ್ನು 
ವ್ಯಕ್ತಪಡಿಸಿದ. “ದುರುಳ ರಾವಣಿಯು ಸತ್ತ ಕಾರಣದಿಂದ ಲಂಕೆಯಲ್ಲಿರುವ 
ಧರಣಿಸುತೆಯು ಸಮಾಧಾನದ ನಿಟ್ಟುಸಿರು ಬಿಟ್ಟಿರಬಹುದು. ಸಿರಿಸಂಪತ್ತಿನೊಂದಿಗೆ 
ಮೇದಿನೀಸುತೆಯೂ ನನಗೆ ದೊರಕಿದಂತಹ ಸಂತಸ ನನಗುಂಟಾಗಿದೆ”. ಎಂದು 
ಹೇಳಿ ಸುಷೇಣನನ್ನು ಕರೆದು, ಲಕ್ಷ್ಮಣನ ಮೈಗೆ ಚುಚ್ಚಿಕೊಂಡಿದ್ದ ಬಾಣಗಳನ್ನು ತೆಗೆದು 
ಮೂಲಿಕೆಗಳ ರಸವನ್ನು ಹಚ್ಚಿ ಗಾಯಗಳು ಬೇಗ ವಾಸಿಯಾಗುವಂತೆ ಮಾಡು ಎಂದು 
ಸೂಚಿಸಿದ. ಹಾಗೆಯೇ ಗಾಯಗೊಂಡಿದ್ದ ಕಪಿವರರಿಗೂ ಚಿಕಿತ್ಸೆಗೈೆಯಲು ರಾಮನು 


ಸೂಚಿಸಿ ಮುಂದಿನ ಕಜ್ಜದ ಬಗ್ಗೆ ಆಲೋಚಿಸಿದ. 


ಇತ್ತ ರಾವಣನು ಹೊಗೆಯುಗುಳುವ ಕ್ರೋಧಾಗ್ನಿಯಿಂದ ಕೂಡಿ ರಾಜಸಭೆಗೆ 
ನಡೆದು ವೀರರನ್ನೆಲ್ಲ ಯುದ್ಧಕ್ಕೆ ಹೊರಡುವಂತೆ ಆಜ್ಞಾಪಿಸಿದ. ವಿಗಡ ದೈತ್ಯನ 
ಕ್ರೂರತೆಯನ್ನು ಕಂಡು ಭೀತಿಯಿಂದ ಅಮಾತ್ಯರು ಅವನೆದುರು ನಿಲ್ಲಲು ಅವರಿಗೆ ಈ 
ರೀತಿ ಆಣತಿಯಿತ್ತ: “ಮುಂಚೂಣಿಯಲ್ಲಿ ನಮ್ಮ ಮೂಲಬಲವನ್ನು ಸನ್ನದ್ದಗೊಳಿಸಿರಿ.” 
ಅದರಂತೆಯೇ ಸರಸರನೆ ರಕ್ಕಸವೀರರೆಲ್ಲ, ಐದು, ಹತ್ತು. ನೂರು, ಸಾವಿರ - ಹೀಗೆ ಬಂದು 
ಸೇರತೊಡಗಿದರು; ಅವರೆಲ್ಲರ ಕೈಯಲ್ಲಿ ಪರಿಪರಿಯ ಆಯುಧಗಳು ಮಿಂಚುತ್ತಿದ್ದುವು. 
“ಇ೦ದ್ರನನ್ನು ಹಿಡಿದಿಟ್ಟು, ಅಗ್ನಿಯನ್ನು ತರಿದಿಟ್ಟು, ನಿರುತಿಯ ಮುಸುಡಿಯನ್ನು ತೆಯ್ದು. 
ವರುಣ ವಾಯವ್ಯ ವೈಶ್ರವಣರನ್ನು ಒಕ್ಕಲಿಕ್ಕಿ' ಎಂದು ಮುಂತಾಗಿ ದಶಕಂಧರನ್ನು 
ತನ್ನ ಪಡೆಯ ಯೋಧರನ್ನು ಹುರಿದುಂಬಿಸಿದ. ಹೀಗೆ ತನ್ನ ಬಳಗವನ್ನೊಳಗೊಂಡು 
ಮುಂಗಾರಿನ ಹೊಸ ಮೋಡಗಳ ಹಾಗೆ ವಿಜೃಂಭಿಸುತ್ತ ಕೋಲಾಹಲವುಂಟುಮಾಡುತ್ತ 
ಒಂದು ನಿಮಿಷದಲ್ಲಿ ಸೈನ್ಯವು ಸಿದ್ಧವಾಯಿತು. ಗುಡುಗುಡುಸುತ್ತಿರುವ ಸಿಡಿಲ 
ಪಡೆಯಂತೆ ಮುಂಗಡೆಯಲ್ಲಿ ತನ್ನ ಮೂಲಬಲವು ನಿಂತಿರುವುದನ್ನು ನೋಡಿದ 
ದಶಾಸ್ಕನಿಗೆ ತನ್ನ ಮಗನ ನೆನಪಾಗಿ ಕೈಗಳನ್ನು ಮುಗಿದುಕೊಂಡು, “ಅಗಸ್ತ್ಯನು 
ಸಮುದ್ರದ ಮೇಲಿನ ಕೋಪದಿಂದ ಅದನ್ನು ತನ್ನ ಒಕ್ಕುಡಿತೆಯಲ್ಲಿ ಸೇರಿಸಿಕೊಂಡು 
ಆಪೋಶನ ತೆಗೆದುಕೊಂಡಂತೆ, ವಾನರರ ಬಲಸಹಿತವಾಗಿ ಖೂಳ ನರರೀರ್ವರನ್ನೂ 
ತರಿದಿಟ್ಟು ನಿಮ್ಮ ಶೌರ್ಯವನ್ನು ಮೆರೆಯಿರಿ. ನಿಮ್ಮ ಸಮರ ಕೋಪದಿ೦ದ ಅಟ್ಟಹಾಸ 
ಮಾಡುತ್ತ ಲೋಕವನ್ನು ಭ್ರಮಣೆಗೊಳಿಸಿರಿ. ನನ್ನ ಸಮಯಕ್ಕೆ ಒದಗುವಿರೆಂಬ 
ಭರವಸೆಯಿಂದ ನಾನು ನಿಮ್ಮನ್ನು ಇಷ್ಟು ದಿನ ನನ್ನ ಪ್ರಾಣದ ಹಾಗೆ ಪಾಲನೆ 
ಮಾಡಿದ್ದೇನೆ. ಕೃತ್ರಿಮದಿ೦ದ ಬ೦ದು ನಮ್ಮ ನಗರವನ್ನು ಮುತ್ತಿರುವ ವಾನರಸೇನೆಯನ್ನು 
ನಿರ್ನಾಮಗೈಯಿರಿ. ಕಪಿಗಳು ಎಸೆಯುವ ಬೆಟ್ಟಗಳನ್ನೂ ಬಂಡೆಗಳನ್ನೂ ಲೆಕ್ಕಿಸದೆ ನಿಮ್ಮ 
ಸಾಹಸವನ್ನು ಮೆರೆದು ನಮ್ಮ ಕುಲವನ್ನು ಕಾಪಾಡಿಕೊಳ್ಳಿರಿ” ಎಂದು ದಶಾಸ್ಯನು 


೯೧೬ ಶ್ರೀರಾಮಕಥಾಮೃತ 


ಹೇಳಲು ಅಸುರಸೇನೆಯು ಕಾಳಮೇಘದಂತೆ ಜಯಕಾರ ಮಾಡಿತು. ಆನಂತರ ಆ 
ಮೂಲಬಲವು ಅಂಭೋರಾಶಿಯು ಮೇರೆವರಿಯಿತೋ ಎಂಬಂತೆ ಶೌರ್ಯದಿಂದ 
ಉಕ್ಕೇರಿ, ಆಕಾಶದಲ್ಲಿರುವ ಚುಕ್ಕೆಗಳು ಉದುರುವಂತೆ ಬೊಬ್ಬಿರಿಯುತ್ತ ನಡೆದರು. 


ಮೇರೆಯಿಲ್ಲದ ತೇರುಗಳ ತಂಡ, ಎಣೆಕೆಗೆ ಸಿಕ್ಕದಷ್ಟು ಆನೆಗಳ ಬಲ, ಇಷ್ಟು 
ಎಂದು ಹೇಳಲಾಗದಷ್ಟು ಕುದುರೆಗಳು, ಮಿತಿಯಿಲ್ಲದಷ್ಟು ಮಂದಿ ವೀರಭಟರು - 
ಇವೆಲ್ಲವನ್ನೂ ನೋಡಿದರೆ ಭೂಮಿಯೇ ಬೆಸಲಾಯಿತೋ, ಸಮುದ್ರವು ಚತುರ್ಬಲದ 
ರೂಪದಲ್ಲಿ ಬಂದಿದೆಯೋ, ದೇವರೇ, ಇವರನ್ನೆದುರಿಸಲು ಮಾರಾರಿಗಾದರೂ 
ಸಾಧ್ಯವಾಗುವುದೋ ಎಂದು ಅಚ್ಚರಿಯಾಗುವಂತೆ ಕಾಣುತ್ತಿತ್ತು ಸೂರ್ಯಚಂದ್ರರು 
ಏನಾದರೋ, ತ್ರಿಮೂರ್ತಿಗಳು ಎಲ್ಲಿರುವರೋ, ಭೂಮಿ-ಆಕಾಶಗಳ ವ್ಯತ್ಯಾಸವೇ 
ಅಳಿಸಿಹೋಯಿತೋ, ನವಗ್ರಹಗಳೂ ದೇವತಾನಿಚಯವೂ ಗಾಢಾಂಧಕಾರದಲ್ಲಿ 
ಲೀನವಾಗಿ ಹೋಯಿತೋ - ಎಂದು ವೈಮಾನಿಕರು ಕಂಪಿಸುವಂತೆ ರಾವಣನ 
ಮೂಲಬಲ ನಡೆದು ಬಂತು. ಕುಪಿತ ಸಿಂಹಗಳ ದಂಡೋ, ರೋಷಗೊಂಡ 
ಶಾರ್ದೂಲಗಳ ಹಿಂಡೋ, ಚಂಡೋದ್ದಂಡ ಮುಖಗಳಿಂದ ಕೂಡಿದ ಭೇರುಂಡ 
ಸಮೂಹವೋ ಅಥವಾ ಶರಭ ಸಮುದಾಯವೋ ಎಂಬಂತೆ ಕಾಣುತ್ತಿದ್ದ ದಶಶಿರನ 
ಆ ಮೂಲಬಲವು ಲೋಕವನ್ನು ಕಬಳಿಸಲು ಬಂದಂತೆ ರಣಭೂಮಿಗೆ ಬಂದಿತು. 
ಅವಧಿಗಿರಿಯು ಕೈಕಾಲುಗಳನ್ನು ಪಡೆದು ವಿಶ್ವರೂಪನ್ನಾಂತು ಅವತರಿಸಿತೋ ಎನ್ನುವಂತೆ 
ಆ ಕಾಳ ರಕ್ಕಸ ನೆರವಿಯು ಉಬ್ಬಿ ಬೊಬ್ಬಿರಿಯುತ್ತ ವೇಗವಾಗಿ ಸಾಗಿ ಬಂದು ಕಾಳ್ಗಿಚ್ಚು 
ಅಡವಿಯನ್ನು ನುಂಗುವಂತೆ ಶಾಖಾಮೃಗಗಳನ್ನು ಎಲ್ಲೆಡೆಯಿಂದಲೂ ಮುತ್ತಿತು. 
ಬರಸಿಡಿಲ ಬಳಗದಂತೆ ಕ್ರೂರವಾದ ಬಾಣಗಳನ್ನು ಬಿಟ್ಟು, ಗರಗರನೆ ಕತ್ತಿಯಿಂದ 
ತುಂಡರಿಸಿ, ಶೂಲಗಳಿಂದ ತಿವಿದು, ಬಲ್ಲೆಗಳಿಂದ ಇರಿದು ಕಪಿಕುಲವನ್ನು ನೋಯಿಸಿ 
ಅರೆನಿಮಿಷದಲ್ಲಿ ದಾಂಧಲೆಯೆಬ್ಬಿಸಿಬಿಟ್ಟಿತು. ಹೀಗೆ ದಾನವ ಚತುರ್ಬಲವು ವಾನರರನ್ನು 
ಸದೆಬಡಿಯುತ್ತ ಬರಲು, ತುಂಡಾದ ತಲೆ, ಕೈಕಾಲು ಮತ್ತು ಅಟ್ಟೆಗಳಿಂದ ಸುರಿಯುವ 
ರಕ್ತಧಾರೆ ಮತ್ತು ನೆಣದಿಂದ ಭೂಮಿಯು ಕೆಸರಾಯಿತು. ಇದರಿಂದ ಎದೆಗೆಟ್ಟ 
ಕಪಿಗಳು ಅಲ್ಲಲ್ಲಿ ಹಿ೦ಜರಿಯುತ್ತಿರಲು, ಉಳಿದ ಪರಾಕ್ರಮಿಗಳು ಬೆಟ್ಟ ಬಂಡೆಗಳನ್ನು 
ಹಿಡಿದು ದೈತ್ಯವೀರರೊಡನೆ ಆವೇಶದಿಂದ ಕಾದಾಡಿದರು. ನೂರು ಇನ್ನೂರು ಸಾವಿರ 
ಸಂಖ್ಯೆಯಿ೦ದ ದಂಡು ದಂಡಾಗಿ ಬಂದ ಕಪಿಸೇನೆಯು ರಕ್ಕಸರನ್ನು ಸುತ್ತುವರಿದು ತಮ್ಮ 
ಉಗುರು ಹಲ್ಲುಗಳಿಂದ ಸೀಳುತ್ತಿರಲು ಅವರು ಮುಂದುವರಿಯದಂತೆ ದೈತ್ಯಸೇನೆಯು 
ಕೋಪಾವೇಶದಿ೦ದ ಅವರನ್ನು ಮುರಿದು ತರಿದು ಹುಲ್ಲುದಳಗಳಂತೆ ಹೀನಾಯವಾಗಿ 
ಕಾಣುತ್ತ ಹಿಮ್ಮೆಟ್ಟಿಸಿತು. ಇದರಿಂದ ಫ್ಲವಗಸೇನೆಯೂ ಕೆರಳಿ ರಭಸದಿಂದ ಎದುರಿಸಲು, 
ರಣವು ಘೋರವೂ ಭೀಕರವೂ ಆಯಿತು. 

ಇಂದ್ರನ ವಜ್ರಾಯುಧದ ಹೊಡೆತದಿಂದ ಪರ್ವತಗಳು ರೆಕ್ಕೆ ಹರಿದು ನೆಲಕ್ಕೆ 
ಕುಸಿಯುವ ರೀತಿಯಲ್ಲಿ ಭಟರು ಬೀಳಲು ರಘುರಾಮನ ಕೋಪ ಉಕ್ಕಿ ಬಂದು 
ತನ್ನ ಕೋದಂಡವನ್ನು ಹಿಡಿದು ಠೇಂಕರಿಸುತ್ತ ಕಾಲನು ಉಗ್ರರೂಪವನ್ನು ಹೊತ್ತು 


ಯುದ್ಧಕಾಂಡ ೯೧೭ 


ಬಂದಂತೆ ಬರಲು ಧರೆ ನಡುಗಿತು, ಎದುರು ಸೇನೆಯ ಎದೆಯಲ್ಲಿ ಭಯವು 
ತುಂಬಿತು. ಮಧ್ಯಾಹ್ನದಲ್ಲಿ ಆಕಾಶವನ್ನು ಆವರಿಸಿರುವ ಮೋಡದ ಬಒಡ್ಡನ್ನು 
ಸೀಳಿಕೊಂಡು ಸೂರ್ಯಕಿರಣಗಳು ಬರುವಂತೆ ತನ್ನ ಬಾಣಾಘಾತದಿಂದ ದಾನವರ 
ಪಡೆಯನ್ನು ಬಗ್ಗುಬಡಿಯತೊಡಗಿದ. ವೇಗವಾಗಿ ಶತ್ರು ಸೈನ್ಯವನ್ನು ಭೇದಿಸಿಕೊ೦ಡು 
ಕಲ್ಲಾಂತರುದನಂತೆ ಒಳನುಗ್ಗಿದ ರಾಘವನು ದಾನವರ ಶಿರಗಳನ್ನು ತುಂಡರಿಸಿ ನೆಲಕ್ಕೆ 
ಬೀಳಿಸುತ್ತ, ಅರೆನಿಮಿಷದಲ್ಲಿ ಎಲ್ಲೆಲ್ಲೂ ದೈತ್ಯರ ಶರೀರಗಳೇ ಬೀಳುವಂತೆ ಮಾಡಿಬಿಟ್ಟ 
ಘೋರ ವಿಕ್ರಮವೀರರಿಂದ ತುಂಬಿದ್ದ ದಾನವ ಸೈನ್ಯವು ರಾಮನನ್ನು ಅಡ್ಡಗಟ್ಟಲಾರದೆ 
ಅಲ್ಲಲ್ಲಿ ಅಡಗಿಕೊಳ್ಳುವಂತಾಯಿತು. ಬಿರುಗಾಳಿಗೆ ಸಿಕ್ಕಿದ ಕಸವು ಆಗಸಕ್ಕೇರುವಂತೆ 
ರಾಮನ ಹೊಡೆತದಿಂದ ದೈತ್ಯರ ತಲೆಗಳು ದೇಹಗಳಿ೦ದ ಬೇರಾಗಿ ಆಗಸಕ್ಕಡರುತ್ತಿದ್ದುವು. 
ಲೆಕ್ಕವಿಲ್ಲದಷ್ಟು ರಥಗಳು ಮುರಿದು ಬಿದ್ದುವು, ಆನೆ ಕುದುರೆಗಳು ರಕ್ತ ಸುರಿಸುತ್ತ 
ನೆಲಕ್ಕುರುಳಿದುವು. ಎಲ್ಲೆಲ್ಲಿ ನೋಡಿದರೂ ಕತ್ತರಿಸಿ ಬಿದ್ದ ತಲೆಗಳು, ತಲೆಯಿಲ್ಲದ 
ದೇಹಗಳು, ಕೈಕಾಲುಗಳು ಎಂಬಂತಾಯಿತು. ರಣರಂಗದಲ್ಲಿ ಎತ್ತ ನೋಡಿದರೂ 
ರಾಮನ ಆವುಟವೇ, ಅವನ ಕೈವಾಡವೇ; ಸರ್ವಭೂತಾಂತರಾತ್ಮನಾದ ಚಿದಚಿದಾತ್ಮಕನು 
ಎಲ್ಲೆಡೆ ತುಂಬಿದ್ದರೂ ಯಾರಿಗೂ ಕಾಣದಂತೆ ರಾಮನು ಎಲ್ಲೆಡೆಯೂ ಇದ್ದಾನೆ, 
ಆದರೆ ಕಾಣಿಸುವುದಿಲ್ಲ ಎಂಬಂತಾಯಿತು. ಬಾಣಗಳು ಎಲ್ಲಿಂದ ಬರುತ್ತಿವೆ ಎಂದು 
ನೋಡುವಷ್ಟರಲ್ಲಿಯೇ ಅವು ಆಗಲೇ ಎದುರಾಳಿಗಳ ಎದೆಯನ್ನು ಸೀಳಿರುತ್ತಿದ್ದುವು. 
ಶತ್ರು ಸೈನಿಕ ವಲಯದಲ್ಲಿ ನುಗ್ಗಿ, ಅವನನ್ನು ಕಾಣುವಷ್ಟರಲ್ಲಿಯೇ ಹಾವಳಿ ಮಾಡಿ 
ಹೊರಬರುತ್ತಿದ್ದ, ಮಿಂಚಿನಂತೆ ಜಿಗಿದು ತಲೆಗಳನ್ನು ತರಿಯುತ್ತಿದ್ದ, ಸಿಕ್ಕಿದರೂ ಸಿಕ್ಕದ 
ಗಾಳಿಯಂತೆ ಎಲ್ಲೆಲ್ಲಿ ನೋಡಿದರೂ ರಣರಂಗವು ರಾಮಮಯವಾಯಿತು! ಅವನು 
ವ್ಯಕ್ತಿಯಾಗಿ ಕಾಣಿಸಿದರೂ, ಒಂದೆಡೆ ಇದ್ದಂತೆ ಕಂಡರೂ ಎಲ್ಲ ಕಡೆ ಹರಿದಾಡುವ 
ಸುಂಟರಗಾಳಿಯಂತೆ ರಣರಂಗವನ್ನೆಲ್ಲ ತನ್ನ ಕ್ರೀಡಾರಂಗವನ್ನಾಗಿಸಿಕೊಂಡ. ಯುದ್ಧ 
ಮಾಡುತ್ತಿದ್ದ ಎಲ್ಲ ರಕ್ಕಸರಿಗೂ ಒಬ್ಬನೇ ರಾಮನೆಂಬಂತೆ ಯಾರ ಕೈಗೂ ಸಿಕ್ಕದೆ, ಎಲ್ಲರನ್ನೂ 
ತರಿದಿಡುತ್ತಿದ್ದ ರಾಮನು ಅದ್ಭುತವೆಂಬಂತೆ ತೋರಿ ದೈತ್ಯರು ಯುದ್ದಮಾಡುವುದನ್ನು 
ಮರೆತು ಅವನಿಗಾಗಿ ಹುಡುಕಾಡುವಂತಾಯಿತು! ಒಂದು ಕಡೆ ಇಂದ್ರ ಮತ್ತೊಂದೆಡೆ 
ಅಗ್ನಿ, ಮಗುಳೊಂದೆಡೆ ನಿರುತಿ, ಮಗುದೂ ಒಂದೆಡೆ ವರುಣ, ಇನ್ನೂ ಒಂದೆಡೆ 
ಮರುತ ಎಂಬಂತೆ ರಾಘವನು ಎಶ್ವರೂಪವನ್ನು ಧರಿಸಿದಂತೆ ನೋಟಕ್ಕಿಂತಲೂ 
ವೇಗವಾಗಿ ಚಲಿಸುತ್ತ ಶತ್ರುಗಳಲ್ಲಿ ಗೊ೦ದಲವೆಬ್ಬಿಸಿಬಿಟ್ಟ ದುರ್ವಾರ ತಪಸ್ಸಿನಿಂದ ಎಲ್ಲ 
ದಾನವರು ಹಿಂದೆ ದೇವೇಂದ್ರ ಹಾಗೂ ತ್ರಿಮೂರ್ತಿಗಳ ಕೃಪಾಸರ್ವಸ್ಪಕ್ಕೆ ಪಾತ್ರರಾಗಿ 
ತಮ್ಮ ಇಷ್ಟಗಳನ್ನು ಈಗ ನೆರವೇರಿಸಿಕೊ೦ಡರು. ಎಲ್ಲರ ಇಷ್ಟಗಳನ್ನೂ ನೆರವೇರಿಸುತ್ತ 
ರಾಮನು ಎಲ್ಲ ಕಡೆಯೂ ಓಡಾಡುತ್ತಿದ್ದ. ರಥ ಆನೆ ಕುದುರೆ ಪದಾತಿಗಳ ನಡುವೆ ಬಿಲ್ಲಿಗೆ 
ಬಾಣಗಳನ್ನು ಹೂಡುತ್ತ ಬಿಡುತ್ತ ಕೋಪಾಗ್ನಿಯುಗುಳುತ್ತ ತಿರುಗುತ್ತಿದ್ದ ರಘುವರನು 
ನರಸಿಂಹಾವತಾರವನ್ನು ಮತ್ತೆ ತಾಳಿದನೇನೋ ಎನ್ನಿಸುತ್ತಿತ್ತು. ನಿಮಿಷಾರ್ಧದಲ್ಲಿ ಕೋಟಿ 
ಕೋಟಿ ಜೀವಗಳು ದೇಹಗಳನ್ನು ಬಿಟ್ಟು ಹಾರಿಹೋಗುವ ಹಾಗೆ ರಘುವರನ ಉರುಬು! 


೯೧೮ ಶ್ರೀರಾಮಕಥಾಮೃತ 


ಹಗಲಿನಲ್ಲಿ ರಣರಂಗದಲ್ಲಿ ಬಿದ್ದಿದ್ದ ಕುಣಿಯುವ ಮುಂಡಗಳು, ಕೂಗುವ ರುಂಡಗಳು 
ರಾತ್ರಿಯ ಹೊತ್ತು ಆಗಸದಲ್ಲಿ ಚೆಲ್ಲಾಡಿದ ತಾರಕೆಗಳಂತೆ ಅಸಂಖ್ಯವಾಗಿ ಕಾಣುತ್ತಿದ್ದುವು. 
ಭೂಮಿಯೆಲ್ಲ ಹೆಣಮಯ, ನೆತ್ತರಮಯ, ಕರುಳುಮಯ, ಮಜ್ಜೆಮಯವಾಗಿ 
ಭೂಮಿಯು ಭೀಕರವಾಗಿತ್ತು. ಬೇತಾಳ ಶಾಕಿನಿ ಡಾಕಿನಿಯರ ತಂಡಗಳು ಯಥೇಚ್ಛವಾಗಿ 
ತಿಂದು ಕುಡಿದು ಹಬ್ಬದ ಊಟವನ್ನು ಹೊಟ್ಟೆಬಿರಿಯ ಉಣ್ಣುತ್ತಿದ್ದುವು! ನಾಲಗೆಯ 
ದೋಸೆ, ಕಿವಿಗಳ ಚಕ್ಕುಲಿ, ಕರುಳುಬಳ್ಳಿಗಳ ಶ್ಯಾವಿಗೆ, ಮೂಳೆ ಮಜ್ಜೆ ಮಾಂಸಗಳ 
ವ್ಯಂಜನಗಳಿಂದ ಕೂಡಿದ ಭೋಜನವನ್ನುಣ್ಣುತ್ತ ಭೂತಪ್ರೇತಪಿಶಾಚಗಳು ಕೇಕೆ 
ಹಾಕುತ್ತ ಮೆಲ್ಲುತ್ತಿದ್ದುವು. ಮತ್ತೊಂದೆಡೆ ನೋಯುವವರ ಆಕ್ರಂದನ, ಸಾಯುವವರ 
ಚೀರಾಟ, ಯುದ್ಧ ಮಾಡುವವರ ಕಿರಿಚಾಟಗಳು ಎದೆಯು ದಸಕ್ಕೆನ್ನುವಂತೆ ಮಾಡುತ್ತ 
ಯುದ್ಧಧರಣೆಯು ನರಕಸರಣಿಯಂತೆ ಹೃದಯವಿದ್ರಾವಕವಾಗಿತ್ತು. ಅಸಂಖ್ಯ ಭಟರ 
ನೆರವಿಯು ಎಲ್ಲೆಡೆ ಹರಡಿ ಸಮುದ್ರದಂತೆ, ಅಲ್ಲಲ್ಲಿ ನೆತ್ತರು ನಿಂತು ಕುಂಟೆಗಳಂತೆ, 
ಆನೆಕುದುರೆಗಳ ಹೆಣಗಳು ಪರ್ವತದಂತೆ, ವಾನರ ದಾನವರ ಹೆಣಗಳ ರಾಶಿಯು 
ಗುಡ್ಡಗಳಂತೆ, ಬಾವುಟಗಳ ಪತಾಕೆಗಳಿಂದ ಕೂಡಿ ಮುರಿದು ಬಿದ್ದ ರಥಗಳು 
ಕೊಂಬೆರೆಂಬೆಗಳಿಂದ ಕೂಡಿದ ಮರಗಳಂತೆ ಕಂಡು ರಣರಂಗವು ಒಂದು ದೊಡ್ಡ 
ಕಾಡೇ ಆಗಿತ್ತು. 


ರಘುವರನು ತಿರುಗಿಸುತ್ತ ಬಿಟ್ಟ ಬಾಣಗಳು ಅಂಬರದಲ್ಲಿ ಭೀಷಣವಾಗಿ 
ಮೊರೆಯುತ್ತ ಕರಕರನೆ ಕೊರಳನ್ನು ಕತ್ತರಿಸುತ್ತ ಅಸುರಗಣವನ್ನು ಒರೆಸಿಹಾಕುತ್ತಿರಲು, 
ಕಪಿಗಳು ದೈತ್ಯರನ್ನು ಬೆನ್ನಟ್ಟಿ ಹುಡಿಗುಟ್ಟಲು ಭೂತಳದಲ್ಲಿ ಬಿದ್ದು ಥರಥರನೆ ಆಟ್ಟಿಗಳು 
ಕುಣಿಯುತ್ತಿರಲು ಜ್‌ ಅಟ್ಟಹಾಸ ಮಾಡುತ್ತಿದ್ದುವು. ಆ 'ರಣವನ್ನು ನೋಡಿದರೆ 
ತ್ರಿಪರಾರಿಯ ಎದೆಯೂ ಹವ್ಪನೆ ಹಾರುವಂತಿತ್ತು. ಚಿಟಿಚಿಟಲುಚಿಟಿಲೆಂದು ತಲೆಗಳು 
ಒಡೆಯುತ್ತಿದ್ದರೆ, ಕಣಿಕಟಿಲುಕಟಿಲೆಂದು ರಥಗಳು ನೆಲಕ್ಕುರುಳುತ್ತಿದ್ದುವು, ಕಟಕಟನೆ 
ಹಲ್ಲುಕಡಿಯುತ್ತ ಕಪಿಗಳ ತಂಡವು ಪುಟನೆಗೆದು ಅಸುರರನ್ನು ಮಟ್ಟಹಾಕುತ್ತಿದ್ದರು. 
ತ್ರುಟಿತ ಕಂಚುಕಗಳು, ಕೈ ಯಲ್ಲಿ ಹಿಡಿದ ಬಿಲ್ಲುಗಳ ಸಮೇತದೆ ೈತ್ಯಭಟರು ಉರುಳುತ್ತಿರಲು 
ಆ ರಣಾಂಗಣವು ಫದರಿನ ಆಡುಂಬೊಲದಂತೆ "ಉಣುತ್ತಿತ್ತು. ಕ್ರೂರಾಸ್ತ್ರಗಳ 
ಉರುಬೆಯಿಂದ ಘೋರ ರಕ್ಕಸಪಡೆಯನ್ನು ವಿದಾರಣ ಮಾಡುತ್ತ ವಿಶ್ವಾಕಾರವನ್ನು ತಳದ 
ರಘುರಾಮನು ಆ ಭೂಮಿಯಲ್ಲಿ ಓಡಾಡುತ್ತಿರಲು ಲೋಕಗಳೆಲ್ಲ "ಕಂಪಿಸುತಿದುವು. 
ಭೂರಿ ಭಯದಿಂದ ಯಾರ ಮೊರೆ ಹೊಗಬೇಕೆಂದು ಪರಿತಪಿಸುತ್ತ ಮೊರೆಯುತ್ತ 
ಜೀವಿಗಳೆಲ್ಲ ಶ್ರೀರಾಮಪುರದರಸನನ್ನು ನೆನೆದು ಆಭಯಕ್ಕಾಗಿ ಬೇಡಿಕೊಂಡವು. 


ಯುದ್ಧಕಾಂಡ ೯೧೯ 


೪೭. ರಾಮಲಕ್ಷ ರನ್ನು ಮೂರ್ಚೆಗೊಳಿಸಲು ರಾವಣನು 
ಮೈರಾವಣನನ್ನು ಕಳುಹಿಸುವುದು 


ನಗೇಂದಜಾತೆಯೇ,  ರಥಗಜಹಯಗಳು ಅತಿಶಯ ಪರಾಕ್ರಮಿಗಳಾದ 
ವೀರಭಟರು ರಾಮಬಾಣಗಳೀಂದ ಹತರಾಗಲು ಉಳಿದ ಅಸುರನಿವಹವು ಭೀತಿಯಿಂದ 
ಓಡುತ್ತಿರಲು, ಇತ್ತ ರಘುವೀರನು ತನ್ನ ಎಶ್ವಾಕೃತಿಯನ್ನು ಬಿಟ್ಟು ಎ೦ದಿನಂತಾದ; 
ಹನುಮಂತ ಜಾಂಬವಂತ ವಿಭೀಷಣರು ಅವನನ್ನು ಮನದುಂಬಿ ಪ್ರಾರ್ಥಿಸಿದರು, 
ಅಮರತತಿ ಹೊಗಳಿತು. ವೈಮಾನಿಕರು ಆ ಮಹಾತ್ಮನ ಪರಾಕ್ರಮವನ್ನು ಹೊಗಳುತ್ತ 
ಪ್ರಸನ್ನವದನನಾಗಿದ್ದ ಶ್ರೀರಾಮನ ಮೇಲೆ ಹೂವಳೆ ಕರೆದರು. ಆದರೆ ಇತ್ತ ಸಂವರ್ತ 
ಕಾಲದಲ್ಲಿದ್ದಂತಿದ್ದ ರಣಭೂಮಿಯ ವಿಕಾರವನ್ನು ಏನೆಂದು ಹೇಳುವುದು? ಬದುಕಿ 
ಉಳಿದುಕೊಂಡಿದ್ದ ದೈತ್ಯಭಟರು ಭೀತಿಯಿಂದ ನಿಧಾನವಾಗಿ ತಮ್ಮ ಮನೆಗಳನ್ನು 
ಸೇರಿದರು. ತಮ್ಮ ಗಂಡಂದಿರನ್ನು ಯುದ್ದದಲ್ಲಿ ಕಳೆದುಕೊಂಡ ರಕ್ಕಸಿಯರು ಬೀದಿಗಳಿಗೆ 
ಬಂದು ದಶಾಸ್ಯನನ್ನು ಬೈಯುತ್ತ ನೆಲದ ಮೇಲೆ ಬಿದ್ದು ಗೋಳಾಡತೊಡಗಿದರು. 
“ಅಕಟಕಟ, ಆ ಶೂರ್ಪನಖಿಯು ದಂಡಕಾರಣ್ಯಕ್ಕೆ ಹೋಗಿ ವನವಿಹಾರ ಮಾಡಿ 
ತನ್ನ ಕಾಮವಾಂಛೆಯಿಂದ ಸುಕುಮಾರನೂ ದಯಾಪರನೂ ಜಗದೇಕವೀರನೂ ಆದ 
ರಾಮನನ್ನು ಬಯಸಿದಳು. ಅವಳ ಮೋಹದಿಂದಾಗಿಯೇ ಅಸುರ ಪಡೆ ಹೀಗೆ ಚಕಚಕನೆ 
ಅಳಿಯುವಂತಾಯಿತು. ಪಿಸುಗಣ್ಣು ಕಿಸವಾಯಿ, ದಂತವಕ್ರತೆಗಳಿಂದ ರಕ್ತಸುರಿಸುತ್ತ ಬಂದ 
ಆ ಮೂಳಿಯಿಂದಾಗಿಯೇ ಇಪ್ಟೆಲ್ಲ ಅನಾಹುತವಾಯಿತು. ಮೋಹಪರವಶಳಾಗಿ ತನ್ನ 
ಕಣ್ಣು ಮೂಗುಗಳನ್ನು ಕಳೆದುಕೊಂಡ ಆ ರಂಡೆಯು ರಕ್ಕಸವಿನಾಶಕ್ಕೆ ಕಾರಣಳಾದಳು. 
ಅವಳ ಗೋಳನ್ನು ಕೇಳಿ ಮೂಢರಾದ ಖರದೂಷಣರು ರಘುವರನ ಮೇಲೆ ಯುದ್ಧಕ್ಕೆ 
ಹೋಗಿ ಸತ್ತರು. ಕೋಪಗೊಂಡ ರಾವಣನು ಮರೀಚನ ನೆರವಿನಿಂದ ಸೀತೆಯನ್ನು 
ಅಪಹರಿಸಿ ದೈತ್ಯಸ೦ತತಿಯನ್ನೇ ಬಲಿಗೊಡುವಂತಾಯಿತು, ಅಯ್ಯೋ ನಾವಿನ್ನು 
ಬದುಕಿರುವುದೆಂತು! ಸೀತೆಯ ಕಾರಣದಿಂದ ಲಂಕೆಯು ಅಗ್ನಿಗಾಹುತಿಯಾಯಿತು, ಈಗ 
ಕುಲವಿನಾಶವೇ ಉಂಟಾಗುವಂತಾಯಿತು! ಪಾಪ, ವಿಭೀಷಣನು ಧರಣಿಜಾತೆಯನ್ನು 
ರಾಮನಿಗೊಪ್ಪಿಸು ಎಂದು ಹೇಳಿದರೂ ಕೇಳದೆ ರಾವಣನು ಅವನನ್ನಟ್ಟಿ ತನ್ನ 
ಮೂರ್ಪತೆಯಿಂದ ಸರ್ವನಾಶಕ್ಕೆ ಕಾರಣನಾಗಿಬಿಟ್ಟ ರಾಮನು ಪರಮಪುರುಷ, 
ಧರಣಿಸುತೆ ಸಾಕ್ಷಾತ್‌ ಲಕ್ಷ್ಮಿ ಇದನ್ನರಿತು ಸೀತೆಯನ್ನು ರಾಮನಿಗೊಪ್ಪಿಸದೆ ಯುದ್ಧಕ್ಕೆ 
ಕಾರಣನಾದ. ತನ್ನ ಕಡೆಯ ಎಲ್ಲ ಮಹಾಪರಾಕ್ರಮಿಗಳನ್ನೂ ಯುದ್ಧದಲ್ಲಿ ಕಳೆದುಕೊಂಡು 
ಏಕಾಂಗಿಯಾದ ರಾವಣನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ತನ್ನ ಅಹಂಕಾರವೇ ಅವನಿಗೆ 
ಹೆಚ್ಚಾಗಿದೆ, ಈಗಲಾದರೂ ರಘುವರನಿಗೆ ಸೀತೆಯನ್ನೊಪ್ಪಿಸಬಾರದೇ!” ಎನ್ನುತ್ತ 
ಬೀದಿಬೀದಿಗಳಲ್ಲಿ ರಕ್ಕಸಿಯರು ಉರುಳಾಡಿ ಹೊರಳಾಡಿ ಗೋಳಾಡಿ ಕಿರಿಚಾಡಿ ತಮ್ಮ 
ಆಕ್ರೋಶವನ್ನು ವ್ಯಕ್ತಪಡಿಸಿದರು. “ತನಗೆ ವರದಾನದ ಬಲವಿದೆಯೆ೦ದು ದಶಕಂಠನು 
ಸುರರನ್ನು ಗೋಳುಹುಯ್ದುಕೊಳ್ಳಲು ಅವರೆಲ್ಲ ಬ್ರಹ್ಮನ ಬಳಿ ಸಾರಿ ದುರುಳ ರಾವಣನಿಗೆ 


೯೨೦ ಶ್ರೀರಾಮಕಥಾಮೃತ 


NE a a 


ಇರ ಮರಣವುಂಟಾಗುವಂತೆ ಮಾಡಿದರು; ಆ ನಾರಾಯಣನೇ ಈಗ 

ಮನುಷ್ಯರೂಪದಲ್ಲಿ ರಾವಣನ ಹತ್ಯೆಗಾಗಿಯೇ ಉದಿಸಿದ್ದಾನೆ. ನಾವೀಗ ಆತನನ್ನೇ 
ಮೊರೆವೊಕ್ಕು ಬದುಕಿಕೊಳ್ಳುತ್ತೇವೆ. ಸಿರಿಲಕುಮಿಯೇ ಧರೆಯಲ್ಲಿ ಮಾನವಸ್ಟೀಯಾಗಿ 
ಜನಿಸಿ ರಾವಣನ ಸಾವಿಗೆ ಕಾರಣಳಾಗುವಳೆಂದು ಭಾಳಲೋಚನನು ಕೊಟ್ಟ 'ವರವೀಗ 
ನಿಜವಾಗುತ್ತಿದೆ, ಅಕಟಕಟ” ಎನ್ನುತ್ತ ರಾಕ್ಷಸೀಸಂಕುಲವು ಕೇರಿಕೇರಿಗಳಲ್ಲಿ ನೆರೆದು 
ಜೋರಾಗಿ ಆಕ್ರಂದನ ಮಾಡಿದರು. 


ಇದನ್ನೆಲ್ಲ ತಿಳಿದ ರಾವಣನ ಮನಸ್ಸು ಚಿಂತೆಗೊಳಗಾಯಿತು; ತನ್ನ 
ಪ್ರಜೆಗಳೇ ತನಗೆ ಎದುರಾಗುವಂತಾಯಿತಲ್ಲ ಎಂದು  ಕಸಿವಿಸಿಯಾಯಿತು, 
ದಿಗಿಲೂ ಆಯಿತು. ಭೋರ್ಮೊರೆಯುವುದು, ಹಲ್ಲುಕಡಿಯುವುದು, ಕಣ್ಣುಗಳನ್ನು 
ಕೆಂಪಗೆ ಮಾಡಿಕೊಳ್ಳುವುದು - ಇಷ್ಟನ್ನು ಬಿಟ್ಟರೆ ತನ್ನಿಂದ ಬೇರೇನೂ ಸಾಧ್ಯವೇ 
ಇಲ್ಲವೇನೋ ಅನ್ನಿಸಿ ಗಾಬರಿಯಾಯಿತು. ಮುಂದೇನು ಮಾಡಬೇಕೆಂಬ ಚಿಂತೆ 
ಆವರಿಸಿತು. "ಲೋಕೈಕವೀರರೆಂದು ತಾನು ಕಳಿಸಿದವರೆಲ್ಲ ಯುದ್ಧದಲ್ಲಿ ತಪತಪನೆ 
ನೆಲಕ್ಕುರುಳಿದರು, ಯುದ್ಧಕ್ಕೆ ಕಳಿಸಲು ಇನ್ನಾವ ವೀರರನ್ನು ತರಲಿ!” ಎಂಬ ಖೇದ 
ಆವರಿಸಿತು. ನಾನು ಯುದ್ಧಕ್ಕೆ ಹೋಗುವುದನ್ನು ಬಿಟ್ಟು ರಾಮನನ್ನು ಬೇರಾವ 
ಉಪಾಯದಿಂದ ಎದುರಿಸಲಿ ಎಂದು ದಶಾಸ್ಕನು ಚಿಂತಿಸಿದ. ಅಷ್ಟು ಹೊತ್ತಿಗೆ ಒಂದು 
ದಾರಿ ಅವನೆದುರು ಕಾಣಿಸಿತು: ಅವನು ನೆನೆಸಿಕೊಂಡ ತಕ್ಷಣ ಪಾತಾಳಲಂಕೆಯಿಂದ 
ಮೈರಾವಣನು ಬಂದು ಪ್ರತ್ಯಕ್ಷನಾದ; ಅವನನ್ನು ಕಂಡು ದಶಮೌಳಿಯು ಸಂತಸದಿಂದ 
ಹಿಗ್ಗಿ ಅವನನ್ನು ಸೆಳದಪ್ಪಿಕೊಂಡು ವಿನಯದಿಂದ ಅವನ ಕುಶಲವನ್ನು ವಿಚಾರಿಸಿದ. 
ಆನಂತರ ಆ ದನುಜನು, “ನಾನು ಮಾಡಬೇಕಾದ ಕಾರ್ಯವೇನು?” ಎಂದು 
ಬೆಸಗೊಂಡ. ಆಗ ರಾವಣನು, “ಒಬ್ಬ ನೀಚ ಮನುಷ್ಯನು ವಾನರಪಡೆಯನ್ನು 
ಜೊತೆಗೂಡಿ ಬಂದುದರಿಂದಾಗಿ ಇಡೀ ದೈತ್ಯ ಸಂಕುಲವೇ ನಾಶವಾಗುವಂತಹ 
ಪರಿಸ್ಥಿತಿಯುಂಟಾಗಿದೆ. ಮುಂದೇನು ಮಾಡಬೇಕೆಂಬುದು ನನಗೆ ತಿಳಿಯದಾಗಿದೆ, 
ದನುಜನೇ. ನೀನೇ ದನುಜವ೦ಶೋದ್ಧರಣವನ್ನು ಮಾಡಿ ಕಾಪಾಡಬೇಕು. ಹಿಂದೆ 
ನಡೆದ ದೇವಾಸುರ ಯುದ್ಧದಲ್ಲಿ ಎಲ್ಲರೂ ಹತರಾಗಿ ಮಾಲ್ಯವ೦ತನೊಬ್ಬ ಬದುಕಿ 
ಪಾತಾಳಕ್ಕೆ ಹೋಗಿ ಚಿಂತಿಸುತ್ತ ಕೆಲಕಾಲವಿದ್ದು, ಆನ೦ತರ ಭೂಮಿಗೆ ಬಂದು, ಮುಂದೆ 
ಮಾಡಬೇಕಾದ ಕಾರ್ಯವನ್ನು ತಿಳಿದು ತನ್ನ ಮಗಳನ್ನು ಬ್ರಾಹ್ಮಣನಿಗಿತ್ತು ಮದುವೆ 
ಮಾಡಿ ನಮ್ಮನ್ನು ಪಡೆದ. ಅನಂತರ ಆ ಮಹಾಪುರುಷನಿಂದಾಗಿ ದೈತ್ಯಸ೦ತತಿ ಬೆಳೆದು 
ಗೋತ್ರವರ್ಧನೆಯಾಯಿತು. ಸುರ ಅಸುರ ಗಂಧರ್ವ ಯಕ್ಷರಿಂದ ಮರಣ ಬಾರದ 
ಹಾಗೆ ಹರಬ್ರಹ್ಮರಿಂದ ವರಗಳನ್ನು ಪಡೆದ ನಾವು, ನರವಾನರರಿಂದ ಮರಣ ಬಾರದಂತೆ 
ವರವನ್ನು ಬೇಡುವುದನ್ನು ಮರೆತೆವು. ತಿಳಿಯದೆ ಮಾಡಿದ ಕರ್ಮಫಲದಿಂದಾಗಿ, 
ಅಕಟ, ಈಗ ನರರೂಪವನ್ನು ಪಡೆದು ಕುಲವನ್ನೇ ನುಂಗಿ ಹಾಕುವಂತಾಯಿತು. 
ಕುಂಭಕರ್ಣ, ಇಂದ್ರಜಿತು 'ಪ್ರಹಸರೆಲ್ಲ ಆ 'ಮನುಜನೊಡನೆ ಯುದ್ಧಗೈದು 
ಮಡಿದಿದ್ದಾರೆ; ಆಳುತನದ ವೀರರಕ್ಕಸರೆಲ್ಲ ಕಾಳಗದಲ್ಲಿ ಸತ್ತ ಬಳಿಕ ಅಪಕೀರ್ತಿಯನ್ನು 


ಯುದ್ಧಕಾಂಡ ೯೨೧ 


ತಾಳಿ ಬದುಕುವುದರಿಂದೇನು ಫಲ ಎಂದು ಪ್ರಾಣವನ್ನು ಕಳೆದುಕೊಳ್ಳಲು ಇಚ್ಛಿಸಿ 
ಚಿಂತಿಸುತ್ತಿರಲು, "ನಿನ್ನನ್ನು ಉಳಿಸುವುದಕ್ಕೆ ನಾನು ಬಾಧ್ಯ' ಎಂದು ನೀನು ಹಿಂದೆ 
ಹೇಳಿದ ಮಾತು ನೆನಪಿಗೆ ಬಂದು, ವೀರರೆಲ್ಲ ಮಡಿದ ದುಃಖವನ್ನು ಮರೆತು, 
ಹರ್ಷವನ್ನು ತಾಳಿದೆ. ಚಿಕ್ಕಂದಿನಲ್ಲಿ ಕುಂಭಕರ್ಣ ವಿಭೀಷಣರೊಡನೆ ನೀನು ಮತ್ತು 
ನಾನು ವಿದ್ಯಾಭ್ಯಾಸವನ್ನು ಮಾಡುವ ಸಮಯದಲ್ಲಿ ಅನ್ಯೋನ್ಯ ಸ ್ಯವು೦ಟಾಯಿತು. 
ಪರಿಪರಿಯ ಮಾಯಾಚಾತುರ್ಯವನ್ನು ಪಡೆದ ನಿನ್ನನ್ನು ಕಂಡು ಸಕಲ ದೇವತೆಗಳೂ 
ಭಯದಿಂದ ಬೆರಗಾಗಿದ್ದರು; ಆ ಸಮಯದಲ್ಲಿ ನಾನು ಮನದಿಚ್ಛೆಯನ್ನು ನಿನ್ನಲ್ಲಿ 
ತೋಡಿಕೊಂಡಿದ್ದೆ. ನೀನು ಮಿಕ್ಕವರನ್ನೆಲ್ಲ ಮೀರಿ ಮಾಯಾವಿದ್ಯೆಗಳಲ್ಲಿ ಪರಿಣತಿಯನ್ನು 
ಸಂಪಾದಿಸಿದೆ. ನಿನ್ನ ಅಸಮ ಸಾಹಸದಿಂದ ದೈತ್ಯಕುಲದ ಹೆಸರನ್ನು ಉಳಿಸು ಎಂದು 
ನಾನು ಬೇಡಿಕೊಂಡಾಗ ನೀನು ನಸುನಗುತ್ತ ಕೊಟ್ಟ ವರವನ್ನು ನೆನಪಿಸುತ್ತಿದ್ದೇನೆ. 
ಹರಿವಿರಿಂಚಿಗಳಿಂದ ವರವನ್ನು ಪಡೆದ ನಿನ್ನನ್ನು ಶೌರ್ಯದಲ್ಲಿ ಮೀರಿಸುವವರಾರು? 
ನಿನ್ನಿಂದ ಆಗದ ಕೆಲಸ ಎಂಬುದುಂಟೆ?” ಎಂದಾಗ ಮೈರಾವಣನು, “ನಮ್ಮ ಸಂಬಂಧವು 
ಕೈಯಲ್ಲಿನ ದೀಪದಂತೆ ಸ್ಪಷ್ಟವಾದುದು; ನನ್ನ ಸಹಾಯಕ್ಕಾಗಿ ಬೇಡಿಕೊಳ್ಳಬೇಕೇ? ನನ್ನನ್ನು 
ನೀನು ನೆನೆಪಿಸಿಕೊಂಡಾಗಲೇ ನನ್ನನ್ನು ನಿನಗೆ ಅರ್ಪಿಸಿಕೊಂಡಿದ್ದೇನೆ, ಇದು ನಿಜ” 
ಎಂದು ಹೇಳಿ ತಾನು ಮಾಡಬೇಕಾದ ಕಾರ್ಯವೇನೆಂದು ಕೇಳಿದ. ಆಗ ರಾವಣನು, 
ಈವರೆಗಿನ ಸಂಗತಿಯನ್ನೆಲ್ಲ ಹೇಳಿ ಬಳಿಕ, “ನರಿಯು ಸಿಂಹವನ್ನು ಮೂಸಿ ನೋಡುವ 
ಹಾಗೆ ಮನುಜರೂ ಕೋಡಗಗಳೂ ಬಂದು ದಾನವರನ್ನು ತಿಂದು ತೇಗಿದ ಬಳಿಕ 
ಭೂಮಿಯಲ್ಲಿ ಬದುಕಿದ್ದು ಫಲವೇನು? ಗಳಿಸಿದ ಸುಕೀರ್ತಿಯನ್ನೆಲ್ಲ ಹೋಗಾಡಿಕೊಂಡು 
ಕುಲದ ಮರ್ಯಾದೆಯನ್ನು ಕಳೆದುಕೊಂಡು ದೈನ್ಯದಿಂದ ಜೀವಿಸಲೇಕೆ? ನಿನ್ನಿಂದಲೂ 
ಕಾರ್ಯವಾಗದಿದ್ದರೆ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ” ಎಂದು ಪರಿಪರಿಯಾಗಿ ತನ್ನ 
ಅಳಲನ್ನು ತೋಡಿಕೊಂಡ. ಅವನ ಅಸಹಾಯಕ ನುಡಿಗಳನ್ನು ಕೇಳಿದ ಮೈರಾವಣನ 
ಮನಸ್ಸು ಕರಗಿತು; ಉಕ್ಕಿ ಬರುವ ಆಕ್ರೋಶದಿಂದ, “ಕೋಡಗಕುಲವೇ ನಿನ್ನ ನಾಡಿನಲ್ಲಿ 
ಉಳಿಯಬಾರದ ರೀತಿಯಲ್ಲಿ ನಾಶಗೈದು, ಆ ನರರನ್ನು ಈಗಲೇ ಹೊತ್ತೊಯ್ದು 
ಬಲಿಯನ್ನು ನೀಡುತ್ತೇನೆ; ಎದುರಾದರೆ ಬ್ರಹ್ಮ ದೇವೇಂದರನ್ನೆಲ್ಲ ಸದೆಬಡಿಯುತ್ತೇನೆ” 
ಎಂದು ಅಪ್ಪಣೆಯನ್ನು ಪಡೆದು ಹೊರಟ. 


ಹಾಗೆ ಹೊರಟ ಮೈರಾವಣನು ಒಂದೆಡೆ ಕುಳಿತುಕೊಂಡು ತನ್ನ ಗೆಳೆಯರನ್ನು 
ಕರೆದು ಮುಂದೆ ಇಡಬೇಕಾದ ಹೆಜ್ಜೆಯನ್ನು ಕುರಿತು ಆಲೋಚಿಸಿದ. ಆದರೆ ಅವನ 
ದುಷ್ಕತ್ಯದ ಆಟವು ವಿಭೀಷಣನ ಹೆಂಡತಿಗೆ ತಿಳಿಯಿತು. ಆಕೆ ಗುಪ್ತಚರನನ್ನು ಕರೆದು, 
“ಪಾತಾಳ ಲಂಕೆಯಿಂದ ಇಂದು ಮೈರಾವಣನು ಬಂದು ದಶಶಿರನ ಆಜ್ಞೆಯಂತೆ 
ನಿಮ್ಮನ್ನು ಘಾತಿಸುವ ಆಲೋಚನೆ ಹೊಂದಿದ್ದಾನೆ. ಆದ್ದರಿ೦ದ ಇಂದಿನ ಇರುಳು ನೀವು 
ಎಚ್ಚರಿಕೆಯಿಂದಿರಿ” ಎಂದು ತನ್ನ ಗಂಡನಿಗೆ ಹೇಳಿಕಳಿಸಿದಳು. ಈ ವಿಷಯವನ್ನು ತಿಳಿದ 
ಹನುಮಂತನು ಒಂದು ನಿಮಿಷದಲ್ಲಿ ತನ್ನ ಬಾಲದಿಂದಲೇ ಕೋಟೆಯನ್ನು ರಚಿಸಿಬಿಟ್ಟ, 
ಆನಂತರ ಇತರ ಕಪಿಗಳಿಂದ ದೂರಾಗಿ ಒಬ್ಬನೇ ಪುರದ ದ್ವಾರದಲ್ಲಿ ಯಾರಿಗೂ 


೯೨೨ ಶ್ರೀರಾಮಕಥಾಮೃತ 


ಕಾಣಿಸದಂತೆ ನಿಂತ. ಕೊಲೆಗಡುಕ ಖಳನು ಉದಧಿಮುಖ ಸೂಚೀಮುಖರೊಡನೆ ಬಂದ; 
ಕಪಿಬಲವನ್ನು ನೋಡುವ ಉದ್ದೇಶದಿಂದ ಸೂಚೀಮುಖನು ಬಂದು ನೋಡಿದರೆ, 
ಯಾವ ಕಡೆಯಿಂದಲೂ ಆ ಕಪಿಬಲವನ್ನು ಒಳಹೊಗುವ ಮಾರ್ಗ ಕಾಣಿಸಲಿಲ್ಲ 
ಆಗ ವಿಧಿಯಿಲ್ಲದೆ ಹಿಂತಿರುಗಿ ಮೈರಾವಣನ ಬಳಿ ಬಂದು ಎಲ್ಲವನ್ನೂ ವಿವರವಾಗಿ 
ತಿಳಿಸಿದ. ಅದನ್ನು ಕೇಳಿ ಅಸುರೇಶನಿಗೆ ಅಚ್ಚರಿಯಾಗಿ ಮೌನಗೊಂಡ. "ಶಿವ, ಶಿವಾ, 
ಯಾರಿಂದಲೂ ಒಳಹೊಗಲು ಸಾಧ್ಯವಾಗದ ಕೋಟೆಯು ನಿರ್ಮಾಣವಾಗಿರಬೇಕಾದರೆ, 
ಇದು ದೇವತೆಗಳ ಕೃತ್ಯವಲ್ಲದೆ ಬೇರಲ್ಲ' ಎಂದುಕೊಂಡು ಏನು ಮಾಡಬೇಕೆಂದು 
ತೋಚದೆ ಎಹ್ವಲನಾದ. ಯೋಚಿಸಿ ಫಲವೇನು, ಅದರ ಮರ್ಮವನ್ನು ತಿಳಿದು 
ಬರುವಂತೆ ದನುಜನು ಮತ್ತೆ ಸೂಚೀಮುಖನನ್ನು ಕಳಿಸಿಕೊಟ್ಟ ಅವನ ಆಜ್ಞೆಯಂತೆ 
ಆ ಖಳನು ತಕ್ಷಣವೇ ಪ್ರಾಕಾರದ ಒತ್ತಿಗೆ ಬ೦ದು ಪರಿಶೀಲಿಸಿದ. ತನ್ನ ಮೂಗನ್ನು 
ಅರುವತ್ತು ಯೋಜನದುದ್ದವಾಗುವಂತೆ ಮಾಡಿಕೊಂಡು ನೋಡಿದರೆ ಆ ಕೋಟೆಯು 
ವಜ್ರದಂತೆ ಗಟ್ಟಿಯಾಗಿದ್ದು, ನೂಕಲು ಅವನ ಮೂಗು ಮುರಿಯಿತು. ನೋವಿನಿಂದ 
ಅಳುತ್ತ ಖಳನು ವಾಪಸ್ಸಾಗಲು ಅವನನ್ನು ಕಂಡ ಮೈರಾವಣನು ಕೋಪದಿಂದ 
ಉದಧಿಮುಖನನ್ನು ಕಳಿಸಿದ. ಅವನು ಬ೦ದು ಹಲವು ಉಪಾಯಗಳನ್ನು ಯೋಚಿಸಿ, 
ಕೊನೆಗೆ ಧ್ರುವಮ೦ಡಲವನ್ನು ಸೇರಿ ಪಾತಾಳವನ್ನೆಲ್ಲ ನೋಡಿ, ಆ ಕೋಟೆಯ ನೆಲೆಯನ್ನು 
ಕಾಣದೆ ನಿರಾಶೆಯಿಂದ ಮರಳಿ ಬಂದು ಆ ಎಷಯವನ್ನರುಹಿದ. ಇದರಿಂದ ರಕ್ಕಸನ 
ಕೋಪ ಉಕ್ಕೇರಿತು; ಆದರೇನು ಮಾಡುವುದು. ವಜ್ರದಂಷ್ಟನನ್ನು ಕರೆದು ನೋಡಿ 
ಬರಲು ಕಳಿಸಿಕೊಟ್ಟ ತ್ವರೆಯಿಂದ ವಜ್ರದ೦ಷ್ಟನು ಬಾಲ ಕೋಟೆಯ ಬಳಿ ಸಾರಿ ತನ್ನ 
ದಾಡೆಗಳಿಂದ ಕೊರೆಯಲು ಪ್ರಯತ್ನಪಟ್ಟಕೆ, ದಾಡೆಗಳೇ ಮುರಿದುವು. ಕೊರಗುತ್ತ 
ಮರಳಿ ಬಂದ ಅವನು ವಿಷಯವನ್ನ ರುಹಿದ. 


ಯಾರಿಂದಲೂ ಈ ಕೆಲಸವಾಗದಿರುವುದರಿ೦ದ ರಕ್ಕಸನು ತಾನೇ ಕೋಟೆಯನ್ನು 
ಭೇದಿಸಲೆಂದು ಬ೦ದ. ನಾಲ್ಕೂ ದಿಕ್ಕುಗಳಲ್ಲಿ ಸ೦ಚರಿಸಿ ಆ ಕೋಟೆಯನ್ನು ಭೇದಿಸಲು 
ಎಲ್ಲಿಯೂ ಜಾಗವಿಲ್ಲದಿರುವುದನ್ನು ಕಂಡು ನಿರಾಶನಾದರೂ, ಅರೆನಿಮಿಷ ಯೋಚಿಸಿ 
ಉಪಾಯವೊಂದನ್ನು ಕಂಡುಕೊಂಡ. ಕಪಿಸೈನ್ಯಕ್ಕೆ ವಿಭೀಷಣನು ಹಿತವನಾಗಿದ್ದಾನೆ, 
ಆದ್ದರಿಂದ ಕಪಿಗಳೆಲ್ಲರೂ ಅವನ ಮಾತನ್ನು ಕೇಳುತ್ತಾರೆ, ಹೀಗಾಗಿ ಅವನ ವೇಷವನ್ನು 
ತಾಳಿ ಹೋದರೆ ರಹಸ್ಯವೆಲ್ಲವೂ ಹೊರಬರುತ್ತದೆ, ಆನಂತರ ಉಳಿದ ಕಾರ್ಯದ 
ಸ್ವರೂಪವನ್ನು ನಿರ್ಧರಿಸಬಹುದು ಎಂದು ಭಾವಿಸಿದ. ಅದರಂತೆ ದಾನವನು 
ವಿಭೀಷಣನಂತೆ ರೂಪವನ್ನು ಧರಿಸಿಕೊಂಡು ಬಂದು ಬಾಗಿಲಿನಲ್ಲಿದ್ದ ಮರುತಾತ್ಮಜನನ್ನು 
ಕಂಡು ಆ ಮಾಯಾವಿಯೇ ಬೆದರಿ ಬೆವರಿದ! “ಇವನು ದಾನವವಂಶ ದಾವಾನಲದಂತೆ, 
ಅ೦ತಹ ಮಹಾ ಸಾಹಸಿಯನ್ನು ಎದುರಿಸಿ ಒಳಹೊಗುವಷ್ಟರಲ್ಲಿ ನನ್ನ ಪ್ರತಾಪವೆಲ್ಲ 
ಬರಿದಾಗಿರುತ್ತದೆ, ಇದಕ್ಕೇನು ಉಪಾಯ ಮಾಡಲಿ!” ಎಂದು ಚಿಂತಿಸಿದ. ಹಾಗೆ 
ಯೋಚಿಸುತ್ತಲೇ ದನುಜನು, “ಇವನನ್ನು ನನ್ನ ಶೌರ್ಯದಿಂದ ಗೆಲ್ಲಲು ಅಸಾಧ್ಯ, 
ಹಾಗಾಗಿ ಸವಿನುಡಿಯಿ೦ದ ಅವನನ್ನು ಮರುಳುಗೊಳಿಸಿ ಕಾರ್ಯವನ್ನು ಸಾಧಿಸಬೇಕು' 


ಯುದ್ಧಕಾಂಡ ೯೨೩ 


ಎಂದು ಚಿಂತಿಸಿ ಕೃತ್ರಿಮ ವಿಭೀಷಣನ ವೇಷದಿಂದ ಪವಮಾನತನಯನ ಬಳಿಗೆ 
ಬ೦ದ. ಅದಕ್ಕನುಗುಣವಾಗಿ ತುಂಬ ಆತಂಕ-ದುಃಖಗಳಿಗೊಳಗಾದವನಂತೆ ಕಣ್ಣಿನಿಂದ 
ನೀರನ್ನು ಸುರಿಸುತ್ತ ಬರಲು, ಅವನನ್ನು ಕಂಡ ಮರುತಾತ್ಮಜನು ಸಹಾನುಭೂತಿಯಿಂದ 
ಅವನ ಕಣ್ಣೀರಿಗೆ ಕಾರಣವೇನೆಂದು ಬೆಸಗೊಂಡ. “ನಿಮ್ಮ ಕಣ್ಣಿನಲ್ಲಿ ಬಿಸಿ ನೀರು ಉಕ್ಕುಕ್ಕಿ 
ಬರುತ್ತಿದೆ, ಇದಕ್ಕೇನು ಕಾರಣ? ನಿಮ್ಮ ಸಂಕ್ಷೇಶದ ಕಾರಣವನ್ನು ತಿಳಿಸಿದರೆ ಅದನ್ನು 
ಹೋಗಲಾಡಿಸಲು ಪ್ರಯತ್ನಿಸುತ್ತೇನೆ” ಎಂದು ಹೇಳಿದ. ಆಗ ಖಳನು ತನ್ನ ಗುಟ್ಟನ್ನು 
ಬಿಟ್ಟು ಕೊಡದೆ ಮೆಲುನುಡಿಗಳಿಂದ, “ರಾವಣನಿಗೆ ಸಹಾಯ ಮಾಡಲೆಂದು ಪಾತಾಳ 
ಲಂಕೆಯಿಂದ ಮೈರಾವಣನು ಬಂದು ರಾಮಲಕ್ಷ್ಮಣರನ್ನು ಹೊತ್ತೊಯ್ಯುತ್ತೇನೆ ಎಂದು 
ಶಪಥ ಮಾಡಿದ್ದಾನೆ. ಮಾರುತಿಯು ರಾಮಲಕ್ಷ್ಮಣರ ರಕ್ಷಣೆಗೆಂದು ಬಾಲದಿಂದಲೇ 
ಕೋಟೆ ಕಟ್ಟಿದ್ದಾನೆ ಎಂಬುದನ್ನು ತಿಳಿದ ದೈತ್ಯನು ಕೋಪದಿಂದ “ಕಾಲನನ್ನೇ ಗೆದ್ದವನಿಗೆ 
ಕಪಿ ಯಾವ ಮಹಾ! ನವಿಲು ಸರ್ಪವನ್ನು ನುಂಗುವಂತೆ ಅವನನ್ನು ಕಬಳಿಸಿ ನೀರು 
ಕುಡಿದು ನಡೆದು ಸರಾಗವಾಗಿ ರಾಮಲಕ್ಷ್ಮಣರನ್ನು ಹೊತ್ತೊಯ್ದು ಮಹಾಕಾಳಿಗೆ ಆಹುತಿ 
ಈಯುತ್ತೇನೆ, ಆನಂತರ ಸುರರನ್ನು ತರಿದಿಡುತ್ತೇನೆ' ಎಂದು ಹೇಳಿದನಂತೆ. ಎಷ್ಟೇ 
ಆಗಲಿ ಅವನು ಮಹಾ ಮಾಯಾವಿ, ಜೊತೆಗೆ ಸಂಕರ್ಷಣ ತಿರಸ್ಕರಿಣಿ ಮೊದಲಾದ 
ಎದ್ಯೆಗಳ ನೆರವಿನಿಂದ ತನ್ನ ಕಾರ್ಯವನ್ನು ಸಾಧಿಸುವುದು ಅವನಿಗೆ ಕಷ್ಟವಾಗಲಾರದು, 
ಆ ಆತಂಕದಿಂದ ನನ್ನ ಮನಸ್ಸು ಕಾತರಗೊಂಡಿದೆ. ಅಣ್ಣನ ವಿಕಾರಗಳಿ೦ದಾಗಿ ಅವನನ್ನು 
ತೊರೆದು ರಘುವರನ ಚರಣಗಳಿಗೆ ಆನತನಾಗಿ ನಿನ್ನ೦ತಹ ಕಪಿವೀರರ ಸ್ನೇಹವನ್ನು 
ಗಳಿಸಿದ್ದೇನೆ. ನೀನೇ ಇಲ್ಲದ ಮೇಲೆ ಕಪಿಸೈನ್ಯವನ್ನು ಯಾರು ಕಾಪಾಡಬೇಕು? 
ಲಕ್ಷ್ಮಣನು ಮೂರ್ಚೆ ಹೋಗಲು ನೀನು ಸಂಜೀವನಪರ್ವತವನ್ನು ತಂದು ಉಳುಹಿದ 
ಮಹಾ ಪರಾಕ್ರಮಿ. ಆದರೆ ಈ ಮೈರಾವಣನು ಹದಿನಾಲ್ಕು ಲೋಕಗಳಲ್ಲಿಯೂ 
ಅಪ್ರತಿಮನೆನಿಸಿದ ಮಾಯಾವಿ, ಅವನನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. 
ನೀನೊಬ್ಬನು ಉಳಿದುಕೊಂಡರೆ ಕಪೀಶರ ಬಯಕೆ ಕೈಸಾರುತ್ತದೆ. ಆದ್ದರಿ೦ದ ನಿನಗೇನು 
ಅಪಾಯವೊದಗುತ್ತದೆಯೋ ಎಂದು ನನ್ನ ಮನಸ್ಸು ಕುಗ್ಗಿ ಹೋಗಿದೆ. ಆ ಹೀನ 
ರಕ್ಕಸನಿಗೆ ರಾತ್ರಿಯಲ್ಲಿಯೇ ಹೆಚ್ಚು ಬಲ ಪ್ರಾಪ್ತವಾಗುವುದು. ಹಾಗಾಗಿ ನಿಶೆಯಲ್ಲಿ 
ಆ ಮಾಯಾವಿಯನ್ನು ಗೆಲ್ಲುವುದು ತ್ರಿಮೂರ್ತಿಗಳಿಗೂ ಸಾಧ್ಯವಾಗದು. ಆದ್ದರಿಂದ 
ನೀನು ಪಕ್ಕದಲ್ಲಿ ಕುಳಿತುಕೊಂಡು ಆ ದುರುಳನು ಬರುವುದನ್ನೇ ನೋಡುತ್ತಿರು. ನಿನ್ನ 
ಶರೀರವನ್ನುಳಿಸಿಕೊ೦ಡು ಮಲಗಿ ನಿದ್ರಿಸುತ್ತಿರುವ ಕಪಿಗಳ ಹಾಗೂ ಮನುಜರ ಪ್ರಾಣಗಳನ್ನು 
ಕಾಪಾಡು. ನೀನು ಪಕ್ಕದಲ್ಲಿ ಕುಳಿತಿದ್ದರೆ, ನಾನು ಆ ಅಸುರನು ಬರುವ ರೀತಿಯನ್ನು 
ಹೇಗಾದರೂ ತಿಳಿದುಕೊಂಡು ಬರುತ್ತೇನೆ. ಆನಂತರ ಉಪಾಯದಿಂದ ಅವನನ್ನು 
ಮರ್ದಿಸಬಹುದು” ಎಂದು ನಯವಿನಯಗಳಿಂದ ಉಸುರಿದ. ಅದನ್ನು ನಿಜವೆಂದು 
ನಂಬಿದ ಹನುಮಂತನು ಬೆಳದ ತನ್ನ ಬಾಲವನ್ನು ಹಿಂತೆಗೆದುಕೊಂಡು, ಯಾರಿಗೂ 
ಸುಳುಕು ತೋರದಂತೆ ಅರುಗಾದ. “ಆ ದುರುಳ ರಕ್ಕಸನು ಬರುವ ಸುಳಿವನ್ನು ತಿಳಿದು 
ಬರುತ್ತೇನೆ” ಎಂದು ಹೊರಟ ಮಾಯಾವಿಯು ಸುತ್ತು ಬಳಸಿ ಬಂದು ಸಂತಸದಿಂದ 


೯೨೪ ಶ್ರೀರಾಮಕಥಾಮೃತ 


ಕಪಿ ಪಾಳಯದ ಒಳಹೊಕ್ಕು ಕಲಿಗಳಿಬ್ಬರನ್ನೂ ತನ್ನ ಕಂಕುಳಲ್ಲಿ ಇರುಕಿಸಿಕೊಂಡು 
ವೇಗದಿಂದ ನಡೆತಂದು ಪಾತಾಳಲಂಕೆಯಲ್ಲಿದ್ದ ತನ್ನ ಮನೆಯಲ್ಲಿರಿಸಿದ. ತನ್ನ 
ಮನೋರಥವು ಈಡೇರಿತೆಂದು ಆ ರಕ್ಕಸನು ನಿರಾಳವಾಗಿ ಒಂದೆಡೆ ಮಲಗಿದ, ಇದನ್ನು 
ನೋಡಿದ ಅವನ ಹೆಂಡತಿಯು ಶ್ರೀಧರಭಕ್ಷಳಾದುದರಿಂದ ಮರುಗಿ, ತನ್ನ ಗಂಡನ 
ಕೃತ್ಯವನ್ನು ನಿಂದಿಸುತ್ತ, ಧರಾನಾಥನಾದ ಶ್ರೀರಾಮಪುರದರಸನನ್ನು ಸೌಮಿತ್ರಿಯೊಡನೆ 
ಎತ್ತಿಕೊಂಡು ಬಂದು ಸೌಧಾಗ್ರದ ಒಂದು ಕೋಣೆಯಲ್ಲಿ ಮಲಗಿಸಿದಳು. 


೪೮. ತಾವರೆಯ ದಂಟಿನ ಮೂಲಕ ನುಸುಳಿ ಮಾರುತಿಯು 
ರಾಮಲಕ್ಷ ರನ್ನು ಕರೆತಂದುದು 


ಗಿರಿತನುಜೆಯೇ ಕೇಳು, ಮೈರಾವಣನ ಕೃತ್ರಿಮ ಮಾತುಗಳಿಂದ 
ಪವಮಾನತನುಜನನ್ನು ಮತ್ತೊಂದು ಜಾಗಕ್ಕೆ ಕಳುಹಿಸಿ, ಬೂದಿಯನ್ನೆರಚಿ ಎಲ್ಲರನ್ನೂ 
ಮೈಮರೆಸಿ ಮಾಯೆಯಿಂದ ರಾಮಲಕ್ಷ್ಮಣರನ್ನು ಹೊತ್ತೊಯ್ದ ಮತ್ತಿನಿಂದ 
ಮಲಗಿದ್ದು ಎಚ್ಚೆತ್ತ ವಿಭೀಷಣ ಮತ್ತಿತರ ಕಪೀಶ್ವರರು ರಾಮಲಕ್ಷ್ಮಣರನ್ನು ಕಾಣದೆ 
ಬಹಳವಾಗಿ ಕಳವಳಕ್ಕೀಡಾದರು. ಪ್ರಾಣವಿಲ್ಲದ ದೇಹಗಳಂತೆ ರಕ್ಷಕನಾದ ರಾಮನನ್ನು 
ಕಾಣದೆ ಅಳಲುತ್ತ ಕೊರಗುತ್ತ ಬಿಸುಸುಯ್ಯುತ್ತ ಪರಿಪರಿಯಲ್ಲಿ ಹಲುಬಿದರು. 
ಆನಂತರ ಜಾಂಬವಂತನೇ ಮೊದಲಾದ ವೀರರೆಲ್ಲರೂ ಪವಮಾನತನಯನು 
ಎಲ್ಲಿರುವನೆಂಬುದನ್ನು ಯೋಚಿಸುತ್ತ ಎಲ್ಲೆಡೆ ಹುಡುಕಾಡುತ್ತ ಕೊನೆಗೆ ಅವನಿದ್ದ ತಾಣಕ್ಕೆ 
ಬಂದರು. ದೀನತೆಯನ್ನು ಹೊತ್ತ ಮುಖದಿಂದ ಕೂಡಿ ಏನೊಂದೂ ತಿಳಿಯದಂತೆ 
ಕಣ್ಣು ಪಿಳುಕಿಸುತ್ತ ಕಣ್ಣೀರು ಸುರಿಸುತ್ತ ಬಂದ ವಾನರರನ್ನು ಕಂಡು ಮರುತ್ತುತನು 
ಅಚ್ಚರಿಗೊಂಡ. ಹೀಗೆ ಎಲ್ಲರೂ ಕಾತರರಾಗಿ ಬಂದ ಕಾರಣವೇನೆಂದು ಅವರನ್ನು 
ಹನುಮಂತನು ಬೆಸಗೊಳ್ಳಲು, ಅವರು ತಮ್ಮ ಕಳವಳಕ್ಕೆ ಕಾರಣವನ್ನು ಹೇಳಿದರು. ಅವರ 
ಕಣ್ಣೀರನ್ನೊರೆಸಿ, ತಾನು ಮೋಸಹೋದುದನ್ನು ಹೇಳಿ, ಇದಕ್ಕೊಂದು ಉಪಾಯವನ್ನು 
ಕಂಡುಕೊಳ್ಳಲು ಕಷ್ಟವಾಗಲಾರದೆಂದು ಸಂತೈಸಿದ. “ನಮ್ಮ ಪ್ರಾಣಸಮಾನನಾದ 
ರಘುವರನು ಇದ್ದಕ್ಕಿದ್ದಂತೆ ಕಣ್ಮರೆಯಾದುದನ್ನು ಏನೆಂದು ಹೇಳಲಿ? ನಾವೆಲ್ಲ ಇದ್ದೂ 
ಅವನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಹೋದುದಕ್ಕೆ ನಮಗೆ ನಾಚಿಕೆಯಾಗುತ್ತಿದೆ. 
ನೀನಿದ್ದೂ ಕಮಲಾಪ್ತಕುಲದೀಪಕನಿಗೆ ಹೇಗೆ ಎಡರು ಉಂಟಾಯಿತೆಂಬುದೇ ಅಚ್ಚರಿ!” 
ಎಂದು ಜಾಂಬವಂತನು ಅಳಲನ್ನು ತೋಡಿಕೊಂಡ. “ಅಕಟಕಟಾ, ಸಮುದ್ರವನ್ನೇ 
ದಾಟಿ ಬಂದವನು ಮೊಣಕಾಲುದ್ದ ನೀರಿನಲ್ಲಿ ಮುಳುಗಿದಂತಾಯಿತಲ್ಲ! ಆ 
ಖಳನು ನನಗೆ ಮೋಸದ ಮಾತುಗಳನ್ನಾಡಿ ಮರುಳು ಮಾಡಿ, ಬೇರೆಡೆ ಕಳುಹಿಸಿ 
ರಘುರಾಮನನ್ನೂ ಲಕ್ಷ್ಮಣನನ್ನೂ ಹೊತ್ತೊಯ್ದಿದ್ದಾನೆ. ಅವನು ಖಳನೆಂಬುದನ್ನು 
ತಿಳಿಯದೆ ನಾನು ಏಮಾರಿದೆ. ದುರಾತ್ಮನಾದ ರಾವಣಾನುಜ ವಿಭೀಷಣನು ಎಲ್ಲಿದ್ದಾನೆ? 
ಆ ದನುಜಾಧಮನನ್ನು ತರಿದು ಹಾಕಿ, ಆ ಬಳಿಕ ದಶಗ್ರೀವನನ್ನು ತರಿದು ಭೂತಗಳಿಗೆ 


ಯುದ್ಧಕಾಂಡ ೯೨೫ 


ಎಡೆಯಿಟ್ಟು, ಇಡೀ ಭೂಮಿಯನ್ನು ಎಬ್ಬಿ ಸಮುದ್ರಕ್ಕೆಸೆದು, ದೇವಲೋಕವೇ ಮೊದಲಾದ 
ಮೂಲೋಕಗಳನ್ನೂ ನಾಶಮಾಡಿ ದೇವನಾದ ರಾಮನನ್ನೂ ಸುಮಿತ್ರಾತ್ಮಜನನ್ನೂ 
ಎಲ್ಲಿದ್ದರೂ ಹುಡುಕಿ ಕರೆತರುವೆನು” ಎಂದು ಬೊಬ್ಬಿರಿದ. ಈ ಪರಿಯಲ್ಲಿ ಹನುಮನು 
ರೌದ್ರಾವೇಶವನ್ನು ತಾಳಿರಲು, ಅಷ್ಟರಲ್ಲಿ ತನ್ನ ಆಪ್ತಜನರೊಡನೆ ವಿಭೀಷಣನೇ ಅಲ್ಲಿಗೆ 
ಬಂದ. ಮರುತ್ತುತನ ಕೋಪಕ್ಕೆ ಕಾರಣವೇನೆಂದು ರಾವಣಾನುಜನು ಮೆಲುವಾಗಿ ಪ್ರಶ್ನೆ 
ಮಾಡಲು, ಅವನನ್ನು ಕಂಡ ಪವಮಾನತನಯನು ಕನಲಿ ಕಿಡಿಕಿಡಿಯೋಗಿ ಹಲ್ಲು 
ಕಡಿಯುತ್ತ ಅವನನ್ನು ಕುರಿತು ಕಟುವಾದ ಮಾತುಗಳನ್ನಾಡಿದ: “ಹೀನಕುಲಜಾತನೇ, 
ಹಿತಕಾರಿಯಂತೆ ಬಂದು ನಮ್ಮೊಡನಿದ್ದು ವಂಚನೆಯಿಂದ ದುಷ್ಠತ್ಯವನ್ನೆಸಗಿದೆಯಲ್ಲ! 
ನಿನ್ನನ್ನು ಕತ್ತರಿಸಿ ಭೂತಗಣಕ್ಕೆ ಆಹುತಿ ನೀಡದೇ ಬಿಡುತ್ತೇನೆಯೇ?” ಎಂದು ಅವನ ಮೇಲೆ 
ಏರಿ ಹೋದ. ಆಗ ಅಡ್ಡ ಬಂದ ಜಾಂಬವಂತನು ಅವನನ್ನು ತಡೆದು, ವಿಭೀಷಣನಿಗೆ 
ನಡೆದ ವಿಷಯವನ್ನು ತಿಳುಹಲು ಅವನು ಬೆಕ್ಕಸಬೆರಗಾಗಿ, “ಇಷ್ಟು ಸಂಕಟ ಯಾರಿಂದ 
ಉಂಟಾಯಿತು?” ಎಂದು ಕೇಳಲು ಹನುಮಂತನು ಮತ್ತೆ ಕ್ರೋಧೋನತ್ತನಾಗಿ, 
“ಸ್ವಲ್ಪ ಹೊತ್ತು ಅರುಗಾಗಿರು ಎಂದು ನನಗೆ ಹೇಳಿ, ರಾಜಕುಮಾರರಿಬ್ಬರನ್ನೂ 
ಹೊತ್ತೊಯ್ದ ಬಳಿಕ ಈಗ ಮತ್ತೆ ಏನನ್ನು ಮಾಡಬೇಕೆಂದಿರುವೆ? ಸ್ನೇಹಕ್ಕೆ ಎರಡು 
ಬಗೆದು ಜೀವಿಸುವೆನೆಂದು ಭಾವಿಸಿ ರಣಾಂಗಣಕ್ಕೆ ಬಂದು ನಮ್ಮ ಪ್ರಾಣಗಳನ್ನು 
ತೆಗೆಯಬೇಕೆಂದಿದ್ದಿ ೀಯಾ? ನಿನ್ನನ್ನೂ ನಿನ್ನ ಅಣ್ಣನನ್ನೂ ದಾನವಕುಲವನ್ನೂ ಜಜ್ಜಿ ಹಾಕಿ 
ಭೂತಗಳಿಗೆ ಔತಣವನ್ನು ಮಾಡದೆ ಸುಮ್ಮನಿರುತ್ತೇನೆಯೇ?” ಎಂದು ಕನಲಿ ನುಡಿದ 
ಪರಿಯನ್ನಾಲಿಸಿ ವಿಭೀಷಣನು ಹೀಗೆ ಹೇಳಿದ: “ಚಿಕ್ಕಂದಿನಲ್ಲಿ ರಾವಣ ಕುಂಭಕರ್ಣ 
ನಾನು ಮತ್ತು ಮೈರಾವಣರು ಒಂದು ಕಡೆಯಿದ್ದು ವಿದ್ಯಾಭ್ಯಾಸ ಮಾಡಿದೆವು. ಆಗಲೇ ಆ 
ಮೈರಾವಣನು ಬೇಕೆಂದಾಗ ಬೇಕಾದ ರೂಪವನ್ನು ತಳೆಯುವ ಕಾಮರೂಪ ವಿದ್ಯೆಯನ್ನು 
ಕರಾತಲಮಲಕ ಮಾಡಿಕೊಂಡ. ಈಗ ಅವನು ನನ್ನ ವೇಷವನ್ನು ಧರಿಸಿ ಬಂದು ನಿನ್ನನ್ನು 
ಮೋಸಗೊಳಿಸಿ ಈ ಕೃತ್ಯವನ್ನು ಮಾಡಿದ್ದಾನೆಂಬುದು ನಿಶ್ಚಿತ. ಅವನನ್ನು ಕೊಂದು 
ರಾಮಲಕ್ಷ್ಮಣರನ್ನೀಗ ಬಿಡಿಸಿಕೊಂಡು ಕರೆತರಬೇಕಾದುದು ನಮ್ಮ ಕರ್ತವ್ಯ?” ಎಂದು 
ನಿಷ್ಠಪಟದಿಂದ ವಿವರಿಸಿದ. ಇದರಿಂದ ಜಾಂಬವಾದಿಗಳಿಗೆ ಪರಿಸ್ಥಿತಿ ಅರ್ಥವಾಯಿತು, 
ಆಗ ವಿಭೀಷಣನು ಮತ್ತೆ, “ಸೂರ್ಯೋದಯಕ್ಕೂ ಮುಂಚೆ ರಾಜಕುಮಾರರನ್ನು ನಾವು 
ಉಳಿಸಬೇಕು. ರಾತ್ರಿ ಕಳೆದರೆ ಆ ದೈತ್ಯನು ಏನು ಮಾಡುತ್ತಾನೋ ಹೇಳಲು ಬರುವುದಿಲ್ಲ. 
ಆದ್ದರಿಂದ ಬೇಗನೇ ಕಾರ್ಯಶೀಲವಾಗಿ ಕಪಿಕುಲವನ್ನೂ ಭಾಸ್ಕರಕುಲವನ್ನೂ 
ಉಳಿಸಲು, ಪ್ರಭಂಜನತನಯನೇ, ನೀನಲ್ಲದೆ ಬೇರಾರು ಸಮರ್ಥರು? ಲವಲವಿಕೆ ಧೃತಿ 
ಬಲ ನಿರೋಗತೆ ವಿವೇಕ ಮೊದಲಾದುವೆಲ್ಲವೂ ನಿನ್ನಲ್ಲಿದೆ. ಅನಾಥಬಾಂಧವನಾದ 
ನೀನು ಕೋಪವನ್ನು ಬಿಟ್ಟು ರಾಜಕುವರರನ್ನು ಕರೆತರಲು ನಿರ್ಧಾರ ಮಾಡು” 
ಎಂದು ಕೈಮುಗಿದು ಬೇಡಿಕೊಂಡ. ಆ ಮಾತುಗಳನ್ನು ಕೇಳಿದ ಮೇಲೆ ಪವನಜನ 
ಕೋಪ ಇಳಿಯಿತು; ತನ್ನ ದುಡುಕಿನಿಂದ ಲಜ್ಜೆಗೊಂಡ ಅವನು, “ಆ ಮೋಸಗಾರನ 
ಕುತಂತ್ರವನ್ನು ನೆನೆದು ನಿನ್ನ ಮೇಲೆ ಕೋಪಗೊಂಡೆ, ಅದನ್ನೆಲ್ಲ ಮರೆತುಬಿಡು” ಎಂದು 


೯೨೬ ಶ್ರೀರಾಮಕಥಾಮೃತ 


ವಿಭೀಷಣನನ್ನು ಸಮಾಧಾನಪಡಿಸಿದ. 


ಆ ಬಳಿಕ, ಮೈರಾವಣನನ್ನು ಹತಗೊಳಿಸಲು ಉಪಾಯವಾವುದೆಂದು 
ಕಪೀಶನು ಬೆಸಗೊಳ್ಳಲು ವಿಭೀಷಣನು, “ಲಂಕಾನಗರದ ದಕ್ಷಿಣಭಾಗದಲ್ಲಿ ಒಂದು 
ದೊಡ್ಡ ಸರೋವರವಿದೆ; ಅದರಲ್ಲಿ ಕಮಲಗಳೂ ಕುಮುದಗಳೂ ಯಥೇಚ್ಛವಾಗಿ 
ಕಂಗೊಳಿಸುತ್ತವೆ. ಆ ಕೊಳದ ತಾವರೆಯ ದಂಟನ್ನು ಒಳಹೊಕ್ಕು ಹೋದರೆ ಆ 
ಖಳನ ನಗರವು ಶೋಭಿಸುತ್ತದೆ, ಅದರ ದ್ವಾರದಲ್ಲಿ ಬರಸಿಡಲ ಬಳಗದಂತೆ ಕತ್ತಿಗಳನ್ನು 
ಹಿಡಿದು ಅಸಂಖ್ಯ ರಕ್ಕಸರ ಬಳಗವು ಕಾವಲು ನಿಂತಿರುತ್ತದೆ. ಆ ದ್ವಾರವನ್ನು ದಾಟಿ 
ಹೋಗುವುದು ಅಷ್ಟು ಸುಲಭವಲ್ಲ; ಬ್ರಹ್ಮ ದೇವೇಂದ್ರರಿಗೇ ಆಗದ ಕೆಲಸ ಅದು. ಆ 
ನಗರವನ್ನು ಆಳುವವನು ಮಹಾ ಅಹಂಕಾರಿಯಾದ ಶಂಬರಾಸುರ; ಅವನ ಗರ್ವವನ್ನು 
ನಾಶಗೊಳಿಸಲು ನಿನ್ನಿಂದಲ್ಲದೆ ಬೇರಾರಿ೦ದಲೂ ಸಾಧ್ಯವಿಲ್ಲ. ನೀನು ಅಸುರನನ್ನು 
ಕೊಂದು ದೇವತೆಗಳನ್ನೂ ಕಮಲಬಾಂಧವಕುಲವನ್ನೂ ರಕ್ಷಿಸಬೇಕು” ಎಂದ. ತಾನು 
ಆ ಕೆಲಸವನ್ನು ಕೈಗೊಳ್ಳುವುದಾಗಿ ಆಶ್ವಾಸನೆಯಿತ್ತ ಹನುಮಂತನು ವಿಭೀಷಣನನ್ನು 
ಕುರಿತು, “ನನಗೆ ದಾರಿಯನ್ನು ತೋರಿಸಿದರೆ ಅರೆನಿಮಿದಲ್ಲಿ ರಕ್ಕಸರನ್ನು ಕೊಂದು 
ರಾಮಲಕ್ಷ್ಮಣರನ್ನು ಕರೆತರುತ್ತೇನೆ” ಎನ್ನಲು, ಕಪಿಗಳೆಲ್ಲರೂ ಆ ದಯಾಂಬುಧಿಯನ್ನು 
ಹೊಗಳಲು, ಸುಗೀವ ನೀಲ ಮುಂತಾದ ಕಪಿವೀರರು ಅವನ ಬೆಂಬಲಕ್ಕೆಂದು 
ಸಿದ್ಧವಾಗಲು, ಎಲ್ಲರೂ ಪಾತಾಳಲಂಕೆಯತ್ತ ಸಾಗಿದರು. 


ವಿಭೀಷಣ ಹೇಳಿದಂತೆ ಅವರೆಲ್ಲರೂ ನಗರದ ದಕ್ಷಿಣಭಾಗಕ್ಕೆ ಬರಲು ಸರೋವರವು 
ಕಾಣಿಸಿತು; ಅದರಲ್ಲಿ ಅಸಂಖ್ಯವಾದ ತಾವರೆಗಳೂ ನೈದಿಲೆಗಳೂ ಶೋಭಿಸುತ್ತಿದ್ದುವು. 
ಈ ಹೂವುಗಳ ದಂಟಿನ ಮೂಲಕ ತಾವು ಪ್ರವೇಶಿಸಬೇಕೆಂಬುದನ್ನು ನೆನಪಿಸಿಕೊಂಡ 
ಅವರು ತಮ್ಮ ಮಹಾ ದೇಹಗಳನ್ನು ಅಣುವಿನ ರೂಪಕ್ಕಿಳಿಸಿಕೊಂಡು, ಹೂವಿನ 
ನಾಳದೊಳಕ್ಕೆ ಪ್ರವೇಶಿಸಿ ಸಾಗಿದರು. ಸಾಕಷ್ಟು ದೂರ ಹೋಗಲು, ಕೊನೆಗೆ ಅವರಿಗೆ 
ದಿವ್ಯಭಾಸುರ ನಗರವು ಗೋಚರಿಸಿತು; ಅಲ್ಲಿನ ದ್ವಾರದಲ್ಲಿ ಕಾವಲಿದ್ದ ಒಬ್ಬ ಯೋಧನನ್ನು 
ಕಂಡರು. ಸೂಕ್ಷ್ಮದೇಹದಿಂದ ಕೂಡಿ ರಭಸದಿಂದ ಬರುತ್ತಿರುವ ಇವರನ್ನು ತಡೆದ 
ಆ ರಕ್ಕಸನು, “ಅಣುರೂಪದಿಂದ ಬರುತ್ತಿರುವ ನೀವು ಯಾರು? ಬ್ರಹ್ಮ ಹರರೂ 
ಬರಲಾಗದ ಈ ನಗರಕ್ಕೆ ಬಂದಿರುವಿರೇಕೆ?” ಎಂದು ಗದರಿಸಿದ. ಆದರೂ ಇವರು 
ಹೆದರದೆ ಮುಂದೆ ಸಾಗಿ ಬರುತ್ತಿರಲು ತಡೆದ ಅವನನ್ನು ಕೊನೆಗೊಳಿಸಿ ಹೋಗಿ 
ಕಮಲನಾಳದ ಕೊನೆಯನ್ನು ದಾಟಿ ಬಂದರು. ಇನ್ನೇಕೆ ಅಣುರೂಪ ಎಂದು ಬಗೆದ 
' ಅವರು ತಮ್ಮ ದೇಹದ ಗಾತ್ರವನ್ನು ಹೆಚ್ಚಿಸಿಕೊಂಡರು. ಅಲ್ಲಿ ರೌದ್ರಾಕಾರವನ್ನು ತಾಳಿದ 
ಕುಮಾರನನ್ನು ಕಂಡು ಅವನು ಹರಕುಮಾರನಿರಬೇಕೆಂದು ಅಚ್ಚರಿಯಿಂದ ನೋಡಿದರು. 
ಸಿಡಿಲ ಕಠೋರತೆಯಿ೦ದ ಗರ್ಜಿಸುವ ಅವನನ್ನು ಕೊನೆಗಾಣಿಸಲು ಮನಸ್ಸು ಬಾರದು, 
ತಡಮಾಡಲೂ ಸಾಧ್ಯವಿಲ್ಲ ಎ೦ಬ ಇಕ್ಕಟ್ಟಿಗೆ ಸಿಲುಕಿ, ಕೊನೆಗೆ ಅವನನ್ನು ಮಾತನಾಡಿಸಿ 
ನೋಡಲು ಹನುಮಂತನು ನಿರ್ಧರಿಸಿದ. ನಯವಾದ ನುಡಿಗಳಿಂದ ಕೂಡಿ, “ಮಗು, 
ನೀನು ಯಾರು, ಯಾರ ಮಗ್ಗ? ಬೆಂಕಿಯಂತೆ ಕಾಲುಕೆರೆದುಕೊಂಡು ಯುದ್ಧಕ್ಕೆ 


ಯುದ್ಧಕಾಂಡ ೯೨೭ 


ಸಿದ್ಧವಾಗಿದ್ದೀಯೆ” ಎಂದು ಕೇಳಿದ. ಅವನು ಕೋಪದಿಂದ, “ಯುದ್ಧದಲ್ಲಿ ಹೋರಾಟಕ್ಕೆ 
ನಿಲ್ಲದೆ ಯಾರ ಮಗ ಎಂದು ಕೇಳುತ್ತಿರುವೆಯಲ್ಲ! ನನ್ನ ವಿಚಾರವನ್ನು ತಿಳಿದುಕೊಂಡರೆ 
ನಿನ್ನ ಭಯವು ಕಡಿಮೆಯಾಗಿಬಿಡುತ್ತದೆಯೇ?” ಎಂದು ಅವನು ಹೇಳಿದರೂ 
ಅವನ ಮೇಲಿನ ಕಕ್ಕುಲತೆ ಕಡಿಮೆಯಾಗಲಿಲ್ಲ. "ಮಾತನಾಡಿಸಿದರೆ ಸಿಡುಕುತ್ತಾನೆ, 
ಕೊಲ್ಲಬೇಕೆಂದರೆ ಮನಸ್ಸು ಬಾರದು, ತಡಮಾಡಿದರೆ ರಾಜಕುಮಾರರ ಕ್ಷೇಮಕ್ಕೆ ಆಪತ್ತು, 
ಏನು ಮಾಡುವುದು, ದೇವರೇ!” ಎಂದುಕೊಳ್ಳುತ್ತ ಆ ವಿಕೃತಾಂಗನನ್ನು ಮೂದಲಿಸಲು 
ನಿರ್ಧರಿಸಿದನು. “ಕುವರನೇ, ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟುಬಿಟ್ಟರೆ ನಿನ್ನ 
ಸಾಹಸಕ್ಕೆ ಊನ ಬಂದಂತೆ ಎಂದೇಕೆ ಭಾವಿಸುತ್ತೀಯೆ? ಯುದ್ಧದಲ್ಲಿ ಎದುರಾಗಲು 
ಶೌರ್ಯವನ್ನು ತೋರಿಸಬೇಕಲ್ಲದೆ, ಇತರೆಡೆ ವೈರಕ್ಕೆ ಅವಕಾಶವೆಲ್ಲಿದೆ? ಆದ್ದರಿಂದ 
ನಿನ್ನ ವಿಷಯವನ್ನು ಹೇಳು” ಎಂದು ಪವನತನಯನು ಬೆಸಗೊಂಡ. ಹೀಗೆಂದು 
ಮಾರುತಿಯು ಕೇಳಲು, “ಕ್ಷಿತಿಯಲ್ಲಿ ಅವತರಿಸಿದಾಕ್ಷಣವೇ ನವಗ್ರಹದ ಪತಿಯನ್ನು 
ನುಂಗಿದ ಮಹಾಮತಿಯ ವಿಷಯವನ್ನು ಕೇಳಿರುವೆಯಾ? ಜಗತ್ತನ್ನು ರಕ್ಷಿಸುವ 
ಉದ್ದೇಶದಿಂದ ಶಿವನಿಗೆ ಇಮ್ಮಡಿಯಾದ ಸರ್ವಜನಹಿತಾರ್ಥಿಯಾದ ಮಹಾಬಲನ 
ಮಗ ನಾನು. ದೇವತೆಗಳ ಪ್ರಾರ್ಥನೆಯಂತೆ ಬುವಿಯಲ್ಲಿ ಉದಿಸಿದ ಪರಮ 
ಪುರುಷನಿಗೆ ಸಹಾಯ ಮಾಡಲೆಂದು ಬಂದಿದ್ದೇನೆ. ತಂದೆಯ ಮಾತನ್ನುಳಿಸಲು 
ಕಾಡಿಗೆ ಬಂದು ನಿಡುಗಾಲ ಖುಷ್ಕಮೂಕಪರ್ವತದಲ್ಲಿದ್ದು, ತನ್ನ ಸತಿಯನ್ನು 
ದನುಜನು ಕದ್ದೊಯ್ಯಲು ರಘುವರನು ಅವಳನ್ನು ಅರಸುತ್ತ ಪಂಪಾತಟಕ್ಕೆ ಬಂದು, 
ಅಲ್ಲಿ ಸುಗ್ರೀವನ ಸಖ್ಯವಾಗಲು, ತಕ್ಷಣವೇ ಅವನಿಜೆಯನ್ನು ಹುಡುಕಲು ಕಪಿಗಳನ್ನು 
ತರಣಿಸುತನು ನಾಲ್ಕು ದಿಕ್ಕುಗಳಿಗೂ ಕಳಿಸಿದ. ರಘುವರನು ತನ್ನ ಅಂಗುಲೀಯಕವನ್ನು 
ಹನುಮಂತನಿಗಿತ್ತು ಧರಣಿಜಾತೆಯನ್ನು ಹುಡುಕಲು ಹರಸಿ ಕಳಿಸಿದ. ಅಂಗದಾದಿಗಳ 
ಜೊತೆ ಬಂದು ಸಮುದ್ರವನ್ನು ಮಾರುತಿಯು ವೇಗದಿಂದ ದಾಟುತ್ತಿರಲು ಅವನ ಬೆವರ 
ಹನಿಯು ಸಮುದ್ರಕ್ಕೆ ಬೀಳಲು, ಅದನ್ನು ಒಂದು ಹೆಣ್ಣು ಮೀನು ನುಂಗಿತು. ಆ ಮೀನು 
ರಕ್ಕಸ ಮೀನುಗಾರನೊಬ್ಬನಿಗೆ ಸಿಕ್ಕಲು ಅವನು ಅದನ್ನು ತಂದು ಈ ದೈತ್ಯನ ಅಡುಗೆ 
ಮನೆಗೆ ನೀಡಿದ. ಆ ಮೀನಿನ ಗರ್ಭದೊಳಗಿದ್ದ ಮಗುವೇ ನಾನು, ಪವಮಾನನಂದನನ 
ನಂದನ. ಅವನ ಪಾಕಶಾಲೆಯಲ್ಲಿ ಹುಟ್ಟಿದ ನಾನು ರಕ್ಕಸನ ಭೃತ್ಯನಾದೆ. ಬ್ರಹ್ಮ ದೇವೇಂದ್ರ 
ಯಾರು ಅತಿಕ್ರಮಿಸಿ ಬಂದರೂ ನಾನು ಉಳಿಸುವುದಿಲ್ಲ. ಅಂದ ಮೇಲೆ ನನ್ನ ಕತ್ತಿಗೆ | 
ಆಹುತಿಯಾಗಲು ಬಂದಿರುವ ನೀನು ಯಾರು?” ಎಂದು ಕೇಳಿದ. ಹೀಗೆ ಹೇಳಿದವನೇ 1 
ಅವನು ತನ್ನ ಕಾರ್ಯವನ್ನು ನಿರ್ವಹಿಸಲು ಹೋದ. ಆಗ ಹನುಮಂತನು, “ನಾನು 
ಮಾರುತಿ” ಎನ್ನಲು ಆ ಬಾಲಕನು ಅತಿ ಕೋಪದಿ೦ದ, “ಎಲ್ಲಿಯ ಪವಮಾನಸುತ, ಹುಲು 
ಕೋಡಗವಾದ ನೀನೆಲ್ಲಿ? ನೀನು ದಿಟವಾದ ಮೂಲರೂಪವನ್ನು ತೋರಬಲ್ಲೆಯಾದರೆ 
ನಾನು ಅವನ ಚರಣಗಳಿಗೆ ಬಿದ್ದು ಅವನು ಹೇಳಿದ ಕೆಲಸವನ್ನು ಮಾಡುತ್ತೇನೆ” | 
ಎ೦ದು ಉತ್ತರವನ್ನಿತ್ತ. ಆ ಮಾತಿನಿಂದ ಉತ್ಸಾಹಿತನಾಗಿ ಸಂವರ್ತಕಾಲದ ರುದ್ರನಂತಹ 

ಆಕೃತಿಯನ್ನು ತಾಳಿ ನಿಲ್ಲಲು ಆ ಭೃತ್ಯನು ಭಕ್ತಿಯಿಂದ ಮಾರುತಿಯ ಚರಣಗಳಿಗೆ ; 


೬ ೧೦೪೫ %೫ a 


೯೨೮ ಶ್ರೀರಾಮಕಥಾಮೃತ ( 


ನಮಸ್ಕರಿಸಿ ಕೈಮುಗಿದುಕೊ೦ಡು ಅತ್ಯಂತ ವಿನಯದಿಂದ ಕೂಡಿ, “ತಿಳಿಯದೆ ನಾನು 
ಮಾಡಿದ ಅಪರಾಧವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ಕಾಪಾಡು” 
ಎಂದು ಬೇಡಿಕೊಂಡ. ಆಗ ಹರ್ಷೋಲ್ಲಾಸದಿಂದ ಕೂಡಿದ ಪವಮಾನತನಯನು, 
“ರಾಮನ ದಯೆಯಿಂದ ನಿನಗೆ ತಾಳ್ಮೆಯುಂಟಾಗಿದೆ. ನಾನು ಬಂದಿರುವ ಕಾರ್ಯವು 
ತ್ವರಿತವಾದುದು, ಮೈರಾವಣನ ಪಟ್ಟಣಕ್ಕೆ ಹೋಗುವ ದಾರಿ ಯಾವುದೆಂಬುದನ್ನು 
ತೋರಿಸು; ನಾನು ಬಂದ ಕಾರ್ಯವಾದ ಬಳಿಕ ಮತ್ತೆ ನಿನ್ನನ್ನು ನೋಡುತ್ತೇನೆ. 
ಸಗರವಂಶೋದ್ಧೂತರಾದ ಇಬ್ಬರು ರಾಜಕುಮಾರರನ್ನು ಮೈರಾವಣನು ಹೊತ್ತು 
ತಂದು ತನ್ನ ಪಟ್ಟಣದಲ್ಲಿರಿಸಿದ್ದಾನೆ” ಎಂದು ಹೇಳಿದ. ಅದನ್ನು ಕೇಳಿದ ಮಗನು, 
“ಆ. ರಕ್ಕಸನ ನಗರಿಯನ್ನು ಹೊಗಲು ಹರವಿರಿಂಚಿಗಳಿಗೂ ಸಾಧ್ಯವಿಲ್ಲ, ಆ ದೈತ್ಯ 
ಸಾಮರ್ಥ್ಯವನ್ನು ಬಣ್ಣಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ನೀನು ಕ್ಷೇಮವಾಗಿ 
ಹಿ೦ತಿರುಗುವುದೇ ವಾಸಿ” ಎಂದು ನುಡಿದ. ಆ ಮಾತನ್ನು ಕೇಳಿದ ಅ೦ಜನಾಸುತನು 
ನಗುತ್ತ, “ಏಳು ಸಮುದ್ರಗಳನ್ನು ಒಕ್ಕುಡಿತೆಯಲ್ಲಿ ಹೀರುವ ಅಗಸ್ತ್ಯನಿಗೆ ಒಂದು ಬಟ್ಟಲ 
ನೀರು ದೊಡ್ಡದೇ? ನಿನಗೆ ಅದರ ಚಿ೦ತೆ ಬೇಡ. ಆ ನಗರಕ್ಕೆ ದಾರಿಯನ್ನು ತೋರಿದರೆ 
ಮುಂದಾಗುವುದೆಲ್ಲ ನಿನಗೇ ತಿಳಿಯುತ್ತದೆ” ಎಂದು ಭರವಸೆಯಿತ್ತ ಮೇಲೆ, ಕುಮಾರನು 
ಎವರವಾಗಿ ಎಲ್ಲವನ್ನೂ ಸೂಚಿಸಿದ: “ದೇವಾ ಕೇಳು, ಇಲ್ಲಿಂದ ಮುಂದೆ ಹೋದರೆ 
ಒಂದು ಜಾಗದಲ್ಲಿ ಹೊಳೆಯುವ ಕಾಳಿಯ ಗುಡಿಯು ಕಾಣಿಸುತ್ತದೆ, ಅದರ ಮುಂದೆ 
ಒ೦ದು ಆಲದ ಮರವಿದೆ. ಅಲ್ಲಿಂದ ನೋಡಿದರೆ ನಗರದ ದ್ವಾರವು ಗೋಚರಿಸುತ್ತದೆ, 
ಆದರೆ ಅದನ್ನು ದಾಟಿ ಹೋಗುವುದು ದುಸ್ಸಾಧ್ಯ. ಅದನ್ನು ನಿನ್ನ ಶಕ್ತಿಯಿಂದ ದಾಟಿ 
ಹೋದರೆ ನಗರದ ಮಧ್ಯದಲ್ಲಿ ಆ ದೈತ್ಯನ ಅರಮನೆಯಿದೆ. ರಕ್ಕಸನು ಮಹಾ 
ಪರಾಕ್ರಮಿ, ಅಲ್ಲದೆ ಅತೀವ ಮಾಯಾವಿ; ಜೊತೆಗೆ ಆ ನಗರಿಯನ್ನು ಅಮಿತ ಬಲವು 
ರಕ್ಷಿಸುತ್ತಿದೆ. ಈ ಜಾಗದಲ್ಲಿ ಯಾವ ಪ್ರಾಣಿಯೂ ಸಂಚರಿಸಲು ಸಾಧ್ಯವಿಲ್ಲ. ನೀವು 
ಇಲ್ಲಿಯವರೆಗೆ ಬಂದಿರುವುದೇ ದೊಡ್ಡ ಅಚ್ಚರಿ” ಎಂದು ನುಡಿದ. ಆನಂತರ, “ಆಲದ 
ಮರದ ಬಳಿ ಹೋಗಿ ಮಾತನಾಡದೆ ನಿಲ್ಲಿರಿ. ಅರೆನಿಮಿಷವಾಗುವಷ್ಟರಲ್ಲಿ ದುರಾತ್ಮನ 
ತಂಗಿಯು ಸಂತಾಪದಿಂದ ಕೂಡಿ ಪೂಜೆ ಮಾಡಲೆಂದು ಬಂದು ದೇವಾಲಯವನ್ನು 
ಹೊಗುತ್ತಾಳೆ. ಆಗ ನೀವೂ ಅದರೊಳಗೆ ಹೋಗಿ ಆಕೆಯ ಬಳಿ ವಿಚಾರಿಸಿದಡೆ ನಿಮ್ಮ 
ಕೆಲಸವಾಗುತ್ತದೆ” ಎಂದ. 


ಆಗ ಪ್ರಭಂಜನತನಯಾದಿಗಳು ಹರ್ಷದಿಂದ ಮಗನು ಹೇಳಿದ ಹಾದಿಯನ್ನು 
ಹಿಡಿದು ಹೊರಟರು. ಅಲ್ಲಿ ಆಲದ ಮರ ಕಾಣಿಸಿತು. ಮಾತನಾಡದೆ ಅದರ ಬಳಿಗೆ ಹೋಗಿ 
ನಿಂತಾಗ, ಒಬ್ಬ ಹೆಂಗಸು ಬ೦ದು ಗುಡಿಯನ್ನು ಹೊಕ್ಕಳು. ಅವಳು ದೇವಿಯ ಬಳಿ ನಿಂತು 
ಬಿನ್ನವಿಸಿಕೊಳ್ಳುತ್ತಿರುವಾಗ ಹನುಮಂತನು ಅಲ್ಲಿಗೆ ಹೋಗಲು ಅವನನ್ನು ಕಂಡು ಆಕೆ 
ವಿಸ್ಥಿತಳಾಗಿ, “ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇನು?” ಎಂದು ಕೇಳಿದಳು. ಆಗ 
ಹನುಮಂತನು ತಾನು ಬಂದ ಉದ್ದೇಶವನ್ನು ಸವಿಸ್ತಾರವಾಗಿ ಹೇಳಲು ಆ ರಕ್ಕಸಿಯು 
ಸಂತಸಗೊಂಡು, “ಹೇ ಕಪಿವರ, ನನ್ನ ಮನದಿಷ್ಟವನ್ನು ನೀನು ನಡೆಸಿಕೊಡುವೆಯಾದರೆ 


ಯುದ್ಧಕಾಂಡ ೨ 


ನಾನು ರಿಪುನಿಗಹೋಪಾಯವನ್ನು ನಿನಗೆ ತಿಳಿಸುತ್ತೇನೆ” ಎಂದಳು. ಆಗ ಹನುಮನು 
ನಸುನಗುತ್ತ, “ಅನುಮಾನವೇ ಬೇಡ, ಕೇಳಿದುದನ್ನು ನೆರವೇರಿಸುತ್ತೇನೆ, ದಯವಿಟ್ಟು 
ನನಗೆ ಉಪಾಯವನ್ನು ಹೇಳು” ಎಂದು ಬೇಡಿಕೊಂಡ. ಆಗ ಆ ಹೆಂಗಸು ತನ್ನ 
ವಿಷಯವನ್ನೆಲ್ಲ ಪ್ರವಗನಾಥನೊಡನೆ ಹೇಳಲು ಅನುವಾದಳು: “ಖೂಳ ಮೈರಾವಣನು 
ನನ್ನ ಅಣ್ಣ. ಸುಖಾಪೇಕ್ಷೆಯಿಂದ ಅವನು ಧರ್ಮವನ್ನು ಬದಿಗಿಟ್ಟು ಸ್ವೇಚ್ಛಾಚಾರದಲ್ಲಿ 
ತೊಡಗಿದ್ದ. ನನ್ನವರು ತನ್ನವರು ಎಂಬುದನ್ನು ಕೊಂಚವಾದರೂ ಪರಿಗಣಿಸದೆ 
ಗನ್ನಗತಕದಿ೦ದ ದೈತ್ಯನು ಬಾಳುತ್ತಿರಲು, ಕೆಲ ಕಾಲದ ಬಳಿಕ ನನ್ನ ಹೊಟ್ಟೆಯಲ್ಲಿ 
ಸರ್ವಲಕ್ಷಣಗಳಿ೦ದ ಕೂಡಿದ ಒಬ್ಬ ಮಗನು ಹುಟ್ಟಿದ. ಅಷ್ಟರಲ್ಲಿ ಬಂದ ದೈವಜ್ಞರು 
ಮಗುವನ್ನು ನೋಡಿ, "ಇವನು ಮುಂದೆ ಈ ನಗರಕ್ಕೆ ಅಧಿನಾಥನಾಗುತ್ತಾನೆ' ಎಂದು 
ಭವಿಷ್ಯವನ್ನು ನುಡಿದರು. ಅದನ್ನು ಕೇಳಿದ ದನುಜನು ಮಗುವನ್ನು ಕೊಲ್ಲಲುದ್ಯುಕ್ತನಾದ. 
ನಾನು ಬಹುವಾಗಿ ಬೇಡಿಕೊಂಡ ಮೇಲೆ ಕೊಲ್ಲುವುದನ್ನು ಬಿಟ್ಟು ಮಗುವನ್ನು 
ಸೆರೆಯಲ್ಲಿರಿಸಿ, ನನ್ನನ್ನು ಕಾಳಿಕಾಪೂಜೆಯನ್ನು ಮಾಡಿಕೊಂಡಿರಲು ಆಜ್ಞಾಪಿಸಿದ. 
ಈ ಜಾಗವು ಬೇರಾರಿಗೂ ತಿಳಿಯದು, ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಳ್ಳಲು 
ಯಾರಾದರೂ ಸಿಕ್ಕಿಯಾರೆ ಎಂದು ಚಿಂತಿಸುತ್ತಿರಲು ನಿನ್ನ ಪಾದದರ್ಶನವಾಯಿತು. 
ನನ್ನ ಕಷ್ಟವನ್ನು ಹೋಗಲಾಡಿಸಿ, ಮಗನನನ್ನು ಸೆರೆಯಿಂದ ಬಿಡಿಸಿ ಕಾಪಾಡಬೇಕು, 
ಮಹಾಸ್ವಾಮಿ” ಎಂದು ದೀನಳಾಗಿ ಕೇಳಿಕೊಂಡಳು. ಆಗ ಅಂಜನೆಯ ಕಂದನು 
ಮತ್ತೆ ಅವಳಿಗೆ ಅಭಯವನ್ನಿತ್ತು. “ಇಂದೇ ಮೈರಾವಣನನ್ನು ಕೊಂದು ನಿನ್ನ ಮಗನಿಗೆ 
ಈ ನಗರದ ಒಡೆತನವನ್ನರ್ಪಿಸುತ್ತೇನೆ. ನಿನ್ನ ಆಸೆಯು ನೆರವೇರಿತೆಂದೇ ಬಗೆದು 
ಸಂತಸದಿಂದ ಮುಂದಿನ ಕಾರ್ಯಕ್ಕೆ ಅಣಿಯಾಗು” ಎಂದು ಹೇಳಿದ. ಆನಂತರ ಆ 
ದಾನವಿಯು ಹನುಮಂತನು ಅನುಸರಿಸಬೇಕಾದ ಕಾರ್ಯಸ್ಪರೂಪವನ್ನು ತಿಳಿಸಿದಳು: 
“ಈ ಪಾತಾಳಲಂಕಾನಗರಿಯು ಅಮರಾವತಿಯನ್ನು ಅಣಕಿಸುವಷ್ಟು ಸುಂದರವಾದುದು; 
ಅದರ ದ್ವಾರದಲ್ಲಿ ಬ್ರಹ್ಮನ ವರದಾನದ ಬಲದಿಂದ ಪಡೆದ ಒಂದು ಶ್ರೇಷ್ಠ ತ್ರಾಸೊಂದಿದೆ; 
ಎಂದಿನಂತೆ ಈ ಊರಿನ ಜನರಲ್ಲದೆ ಬೇರೆ ಯಾವ ಸೂಕ್ಷ್ಮಜೀವಿಯು ಬಂದರೂ 
ಅದು ಮುರಿದುಹೋಗುತ್ತದೆ, ಸ್ವಾಮಿ. ಆದ್ದರಿಂದ ಅದಕ್ಕೆ ಬಲವಾದ ಕಾವಲಿದೆ. 
ಅವನಿಗೆ ಪ್ರಾಣಿಮಾತ್ರದಿಂದ ಮರಣ ಸಂಭವಿಸುವುದಿಲ್ಲ, ಯಾವುದೇ ರೀತಿಯಲ್ಲಿಯೂ 
ಅನ್ಯರು ಅದರ ಬಳಿ ಸುಳಿಯಲಾರರು. ಎಲ್ಲ ಕಡೆಯೂ ದೈತ್ಯರು ನಿಂತು ಮೈಯೆಲ್ಲ 
ಕಣ್ಣಾಗಿ ಅದನ್ನು ಕಾಪಾಡುತ್ತಿದ್ದಾರೆ. ಇಲ್ಲಿಯವರೆಗೂ ಯಾರೂ ದ್ವಾರವನ್ನು ಹೊಕ್ಕು 
ಹೊರಹೋದವರಿಲ್ಲ. ಮೈರಾವಣನು ಅಸಮಾನ, ಅತಿ ವಿಷಮ, ಅವನೆದುರಿಗೆ ಈ 
ನೆಲದಲ್ಲಿ ನಿಂತು ಉಸಿರುಬಿಡುವವನು ಯಾರೂ ಇಲ್ಲ. ಅಂತಹವರಿದ್ದರೆ ದೈತ್ಯನು 
ಅವನನ್ನು ಕೊಲ್ಲದೆ ಬಿಡುವುದಿಲ್ಲ. ನೀನು ಪರಮಾಣುರೂಪವನ್ನು ಧರಿಸಿ ಬಂದು 
ಕಾರ್ಯ ಸಾಧಿಸಲು ಸಿದ್ಧವಿರುವುದಾದರೆ ನಾನು ನಿನ್ನನ್ನು ಅಲ್ಲಿಗೆ ಕರೆದೊಯ್ಯುತ್ತೇನೆ.” 
ಆಗ ಪವಮಾನಸುತನು, “ನಾನು ಮೇರುವಿನಂತೆ ಬೃಹತ್‌ ರೂಪವನ್ನು ಬೇಕಾದರೂ 
ಧರಿಸಬಲ್ಲೆ, ಕಣ್ಣಿಗೆ ಕಾಣದಷ್ಟು ಚಿಕ್ಕದಾಗಿಯೂ ರೂಪಾಂತರಗೊಳ್ಳಬಲ್ಲೆ. ಆ ಬಗ್ಗೆ 


೯೩೦ ಶ್ರೀರಾಮಕಥಾಮೃತ 


ಯೋಚಿಸದೆ ನನ್ನನ್ನು ಒಯ್ದು ಆ ದಾರಿಯಲ್ಲಿ ಬಿಟ್ಟರೆ ಮುಂದೇನಾಗುವುದೋ ನೀನೇ 
ನೋಡುತ್ತೀಯೆ” ಎಂದು ಹೇಳಿದ. ಅದನ್ನು ಕೇಳಿದ ಆ ರಕ್ಕಸಿಯು ಸಂತಸ ತಾಳಿದಳು. 


ಅಣುರೂಪವನ್ನುಧರಿಸಿದಹನುಮಂತನನ್ನು ಒಂದು ನೀರಿನ ಕೊಡದಲ್ಲಿರಿಸಿಕೊಂಡು 
ಅದನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ನಗರ ದ್ವಾರದ ದಾರಿಯಲ್ಲಿ ಹೋಗಿ 
ಸೇರಿದಳು. ಆದರೆ ಅದೇನು ಮಾಯಾವಿಲಾಸವೋ, ಕೊಡವನ್ನು ಕಂಡ ದುರುಳ 
ರಕ್ಕಸರು ಕಟಕಟನೆ ಹಲ್ಲುಕಡಿಯುತ್ತ ಅವಳನ್ನು ಪರೀಕ್ಷಿಸ ತೊಡಗಿದರು. ಆಗ, “ನನ್ನಿಂದ 
ಏನುದೀಹ9 ಎಲ್ಲವನ್ನೂ ನೋಡಿಕೊಳ್ಳಿ” ನ ದುರುದುಂಡೆಯು ಚಾಕಚಕ್ಕ Me 
ನುಡಿಯಲು, ಆ ರಕ್ಕಸರು ಎಲ್ಲವನ್ನೂ ಪರೀಕ್ಷಿಸಿ ಏನೂ ಹಂಸ್‌ ಕೊಡದ 
ಸಮೇತ ಮುಂದೆ ಹೋಗಲು ಅವಳಿಗೆ ಅನುಮತಿಯಿತ್ತರು. ಆಗ ಅವಳು ಸರಸರನೆ 
ನಡೆದು ಒಂದು ಜಾಗದಲ್ಲಿ ನಿಂತು, “ರಕ್ಕಸರಾಜನು `ನಿದ್ರಾವಶನಾಗಿ ಮಲಗಿದ್ದಾನೆ. 
ಈಗಲೇ ಸೌಧದ ಮೇಲಿನ ಕೋಣೆಯೊಂದರಲ್ಲಿ ಮಲಗಿರುವ ರಾಮಲಕ್ಷ್ಮಣರನ್ನು 
ಹೊತ್ತು ತಂದು ಮುಂದೇನು ಮಾಡಬೇಕೆಂಬುದನ್ನು ಯೋಚಿಸು” ಎಂದು ಹೇಳಲು, 
ಆಗ ಹನುಮಂತನು ತನ್ನ ದೇಹದ ಗಾತ್ರವನ್ನು ಅತೀವವಾಗಿ ಹೆಚ್ಚಿಸಿಕೊಂಡ. ಆನಂತರ 
ವೇಗದಿಂದ ಹೋಗಿ ಸೌಧಾಗ್ರವನ್ನೇರಿದ. ಮೈಮರೆತು ಒರಗಿರುವ ರಾಮಲಕ್ಷ್ಮಣರನ್ನು 
ಬೇಗ ತನ್ನ ಕೈಗಳಿಂದ ಎತ್ತಿಕೊಂಡು ಒಂದು ಕಡೆಯಲ್ಲಿ ಮಲಗಿಸಿದ. “ನನ್ನ ಅಭಿಮತವು 
ನೆರವೇರುತ್ತಿದೆ. ಬೆಳಗಾಗುವುದರೊಳಗೆ ರಾಜಪುತ್ರರನ್ನು ನಮ್ಮ ಪಾಳಯಕ್ಕೊಯ್ಯುತ್ತೇನೆ” 
ಎಂದು ಸಂತಸ ತಾಳಿ, ತಾನು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಲು 
ಆ ದನುಜೆಗೆ ಹೇಳಿದ. ಆಗ ದುರುದುಂಡಿಯು ಸಂಭ್ರಮದಿಂದ, “ಬೇಗ ಹೋಗಿ 
ಅರಮನೆಯ ಹೊರಗಡೆ ಕಾವಲಿರುವ ರಕ್ಕಸರನ್ನು ಕೊಂದು ಹಾಕಿದರೆ, "ಇದೇನು! 
ಎ೦ದು ಯೋಚಿಸುತ್ತ ಅಸುರನು ಹೊರಬರುತ್ತಾನೆ. ಆಗ ಅವನು ಕಾಣಿಸಿಕೊಂಡರೆ ನಿಮ್ಮ 
ಅಭೀಷ್ಟ ನೆರವೇರುತ್ತದೆ” ಎಂದು ಹೇಳಿ, “ಅವನು ಮಾಯಾವಿ, ಕಣ್ಣಿಗೆ ಕಾಣಿಸದಂತೆ 
ಎಲ್ಲಿ ಬೇಕಾದರೂ ಹೋಗಬಲ್ಲ, ಆದರೆ ನಿನ್ನ ಕಣ್ಣಿಗೆ ಅವನು ಕಾಣಿಸಿಕೊಂಡರೆ ನಿನಗೆ 
ಜಯವು ಶತಸ್ಸಿದ್ದ” ಎಂದು ರಕ್ಕಸಿಯು ಹೇಳಿದಳು. ಅದರಂತೆ ಪವನತನಯನು 
ಮೊದಲು ಅರಮನೆಯ ಹೊರಗೆ" ಕಾವಲಿದ್ದ ಸೂಚೀಮುಖ ವಜ್ರದಂಷ್ಟ ದಧಿವದನ 
ಮುಂತಾದ ರಾಕ್ಷಸರನ್ನು ಕೊಂದು ಕಾವಲುಗಾರರಿದ್ದ ಕಡೆಗೆ ಬಂದು ಕದನಕ್ಕೆ ಸಿದ ನಾದ. 
“ಜಯ ರಾಸ ಡಿಸ, ಜಾಹ್ನವೀಪಿತ, ಜಗನ್ಮಯ, RTE ಸಲಹು' 
ಎಂದುಕೊಳ್ಳುತ್ತ ಆನೆಯ ಹಿಂಡಿನ ಒಳನುಗ್ಗುವ ಸಿಂಹದಂತೆ ರಕ್ಕಸಗಣದ ನಡುವೆ 
 ಮಗ್ಗಿದ. ಮಿಂಚಿನ ವೇಗದಿಂದ ಬಂದ ಕಪೀಶನ ಸಿಂಹನಾದದಿಂದ ಭಯದಿಂದ 

ದಾನವರ ಗಡಣ ಬೀಳಲು ಅವರನ್ನು ಅಪುಳಿಸಿ ವೀರಾರ್ಭಟವನ್ನು ಮಾಡಿದ. 


ಯುದ್ಧಕಾಂಡ ೯೩೧ 


೪೯ ಮೈರಾವಣನನ್ನು ಆಂಜನೇಯನು ಮರ್ದಿಸಿದ್ದು 


ಭವಾನಿಯೇ, ಚಟುಲ ಭಟನಾದ ಆಂಜನೇಯನು ಸಿಂಹನಾದ ಮಾಡುತ್ತರಕ್ಕಸರನ್ನು 
ಬಡಿದು ಭೂಮೀಶನ ಅಂಗಳಕ್ಕೆ ಪಟ್ಟನೆ ಎಸೆಯುತ್ತಿರಲು ಚಿಟಿಚಿಟಿಲುಚಿಟಲೆನ್ನುತ್ತ 
ಪರ್ವತಗಳು ಬಿರುಕುಬಿಟ್ಟುವು, ತಟತಟನೆ ಮರಗಳು ಬಿದ್ದು ಭೂಮಿ ಕಂಪಿಸಿತು, 
ದಿಕ್ಕುಗಳು ತಲ್ಲಣಿಸಿದುವು; ಪಟಪಟನೆ ತಮ್ಮ ರೆಕ್ಕೆಗಳನ್ನು ಬಡಿಯುತ್ತ ಹಕ್ಕಿಗಳು 
ಹಾರಿಹೋದುವು. ಪ್ರಳಯಕಾಲದ ಭೈರವನ ಆರ್ಭಟದಿಂದ ಪಟ್ಟಣದಲ್ಲಿದ್ದ ದೈತ್ಯನಿವಹವು 
ಕಂಪಿಸುತ್ತಿರುವಾಗ, ಸುಗುಣಗಣಿಯಾದ ರಕ್ಕಸನ ಮಡದಿಯಾದ ಸಂಧೆಯು ಕೆಟ್ಟ 
ಕನಸನ್ನು ಕ೦ಡು ಎಚ್ಚೆತ್ತು ಭಯದಿಂದ ಕಂಪಿಸುತ್ತ ಅದನ್ನು ಹೇಳಲೆಂದು ಗಂಡನ 
ಬಳಿಗೆ ಬ೦ದಳು; ನಡುಗುತ್ತಿದ್ದ ಅವಳ ಕೈಹಿಡಿದು ರಕ್ಕಸನು ಸಮಾಧಾನ ಮಾಡಲು, 
ಅವಳು ನಿಟ್ಟುಸಿರು ಬಿಡುತ್ತ ತನ್ನ ಕನಸಿನ ವಿಚಾರವನ್ನು ಹೇಳಿದಳು: “ತಾವರೆಯ 
ನಾಳದ ಮೂಲಕ ಒಂದು ಕೋಡಗ ಬಂದು ಮಾಕಾಳಿಯ ಗುಡಿಯ ಬಳಿ ಹೋಗಿ 
ದುರದುಂಡಿಯ ಸಹಾಯದಿಂದ ಮೋಸದಿಂದ ಅದರ ಒಳಹೊಕ್ಕು ಸೂರ್ಯಕುಲದ 
ರಾಜಕುಮಾರರನ್ನು ಕರೆದೊಯ್ದು ರಕ್ಕಸಕುಲವನ್ನು ಸ೦ಹರಿಸಿ ನಿನ್ನ ತಲೆಯನ್ನು ಕತ್ತರಿಸಿ 
ಈ ನಗರದ ಅರಸುತನವನ್ನು ಮೇಘವರ್ಣನಿಗಿತ್ತ ಈ ಕನಸನ್ನು ಕಂಡು ನಿನಗೆ 
ಹೇಳಲು ಓಡುತ್ತ ಬಂದೆ. ಲೋಕದೊಡೆಯನಾದ ರಘುರಾಮನು ಮೃಡವಿರಿಂಚಿಗಳ 
ಪ್ರಾರ್ಥನೆಯಂತೆ ಭೂಮಿಯಲ್ಲಿ ಮಾನುಷ ಜನ್ಮವನ್ನು ಎತ್ತಿ, ದನುಜಕುಲವನ್ನು 
ನಿರ್ನಾಮಮಾಡಿ ದೇವತೆಗಳನ್ನು ಪೊರೆಯಲು ಅವತರಿಸಿದ್ದಾನೆ. ಜಗತ್ಕರ್ತನಿಗೆ 
ಅಪಚಾರವನ್ನು ಮಾಡಿ ಆತನೊಡನೆ ಸೆಣಸಿ ಬಾಳುವವರುಂಟೇ? ಪರಮಪುರುಷನು 
ಭೂಮಿಗೆ ಬರಲು ದೇವೇಂದನೇ ಮೊದಲಾದ ದೇವತೆಗಳು ಸಂತೋಷದಿಂದ 
ವಾನರರೂಪವನ್ನು ಧರಿಸಿ ಬಂದು ಅವನ ಊಳಿಗ ಮಾಡುತ್ತಿದ್ದಾರೆ. ಆದ್ದರಿಂದ 
ನಾನೂ ಆ ಮರುತ್ತುತನ ಬಳಿ ಹೋಗಿ ಯಾಚಿಸಿದರೆ, ಆ ಕರುಣಾಳುವಾದ ದೇವನು 
ಬೇಡಿದುದನ್ನಿತ್ತು ಕಾಪಾಡುತ್ತಾನೆ. ನಾನು ಎಡೆಬಿಡದೆ ಸದ್ಭಕ್ತಿಯಿಂದ ರಘುರಾಮನನ್ನು 
ಧ್ಯಾನಿಸುತ್ತ ಬಂದ ಕಾರಣದಿಂದ ಮುಂದಾಗುವುದೆಲ್ಲ ನನಗೆ ತಿಳಿಯಿತು. ಆದ್ದರಿಂದ 
ನೀನು ಮೂರ್ಪತೆಯನ್ನು ಬಿಟ್ಟು ಹನುಮನ ಬಳಿಗೆ ತ್ವರಿತವಾಗಿ ಹೋಗಿ ನಿನ್ನ 
ಪ್ರಾಣವನ್ನುಳಿಸಿಕೊಳ್ಳುವುದರೊಂದಿಗೆ ದನುಜಕುಲವನ್ನೂ ಕಾಪಾಡು” ಎಂದು 
ಬೋಧಿಸಿದಳು. ಮಡದಿಯ ಮಾತುಗಳನ್ನು ಕೇಳಿ ಮೈರಾವಣನು ನಸುನಗುತ್ತ, 
“ಯಮನು ಸರಸರನೆ ಜಗತ್ತಿನ ಜೀವಗಳನ್ನೆಲ್ಲ ಕೊಂಡೊಯ್ಯುತ್ತಾನಲ್ಲದೆ, ಅವನ 
ಜೀವವನ್ನು ಯಾರೂ ತಾನೇ ಅಪಹರಿಸಲು ಸಾಧ್ಯ? ನಾನು ಮಾಡಿರುವ ಮಾಯೆಯನ್ನು 
ಅರಗಿಸಿಕೊಂಡು ಮುಂದೆ ಮಾಡುವ ಮಾಯೆಯನ್ನು ಗೆಲ್ಲುವವರುಂಟೇ, ಮರುಳೇ? 
ಜಗತ್ತಿನಲ್ಲಿ ನರಿಯು ಕರಿಯನ್ನು ನುಂಗಿದುದನ್ನು ಯಾರಾದರೂ ಕೇಳಿದ್ದಾರೆಯೇ? 
ಹೀಗೆ ಭೀತರಾಗುವುದು ಹೆಂಗಸರ ಸ್ವಭಾವ” ಎಂದು ಅವಳನ್ನು ಸಮಾಧಾನಪಡಿಸಲು 
ಪ್ರಯತ್ನಿಸಿದ. ಕನಸಿನಲ್ಲಿ ಸತ್ತವನು ಎಚ್ಚರವಾದ ಮೇಲೆ ಪ್ರಾಣ ಬಿಡುತ್ತಾನೆಯೇ? 
ಚಿತ್ತವಿಕಾರದಿಂದ ಇಂಥ ತಮಾಷೆಗಳು ಜರುಗುತ್ತವೆ. ಮೂರು ಲೋಕಗಳ ವೀರರೆಲ್ಲ 


೯೩೨ ಶ್ರೀರಾಮಕಥಾಮೃತ 


ಒಟ್ಟಾಗಿ ಏರಿ ಬಂದರೂ ಅವರ ದೇಹಗಳನ್ನು ಕೊಚ್ಚಿಹಾಕುವೆನಲ್ಲದೆ ಅವರನ್ನು 
ಗಣಿಸುತ್ತೇನೆಯೇ? ನಾನು ಬೀಸಿರುವ ಮಾಯೆಯನ್ನು ಕಳಚಲು ಯಾರಿಂದಲಾದರೂ 
ಸಾಧ್ಯವೇ? ಆದ್ದರಿಂದ ನಿನ್ನ ಸಂಕಟವನ್ನು ಬಿಟ್ಟು ನೆಮ್ಮದಿಯಿಂದಿರು. ವಜಕ್ಕೆ ವೆಜ್ಜ ಹಾಕುವ 
ವಸ್ತು ಜಗತ್ತಿನಲ್ಲಿದೆಯೇ? ಅಯ್ಯೋ ಹುಚ್ಚಿ, ಮೈರಾವಣನಿಗೆದುರಾಗಿ ನಿಲ್ಲಬಲ್ಲವರು 
ಮೂರು ಲೋಕಗಳಲ್ಲಿ ಯಾವನಾದರೂ ಇದ್ದಾನೆಯೇ? ಉಹ್ಟೂ ನಿನ್ನ ನಿಷ್ಕಾರಣವಾದ 
ಭಯವನ್ನು ಬಿಡು. ಆ ಕೋಡಗವನ್ನು ಹಗ್ಗದಿಂದ ಬಿಗಿದು ಹೆಜ್ಜೆಯಿಡಲಾಗದಂತೆ 
ಸೆರೆಯಲ್ಲಿಟ್ಟು, ಅವನ ಒಡೆಯ ರಘುರಾಮನನ್ನು ನಜ್ಜುಗುಜ್ಜುಗೊಳಿಸುತ್ತೇನೆ” ಎಂದು 
ಮಡದಿಯನ್ನು ಸಂತೈಸಿದ. 


ಹೀಗೆ ಹೆಂಡತಿಯನ್ನು ರಮಿಸುತ್ತಿರಲು, ಅಷ್ಟರಲ್ಲಿಯೇ ಸಿಡಿಲಿನಂತೆ ಆರ್ಭಟಿಸುವ 
ಹನುಮನ ಗರ್ಜನೆಯು ಕೇಳಿಸಿತು. ಆ ಧ್ವನಿಯನ್ನು ಕೇಳಿ ಒಂದು ಕ್ಷಣ ಅವನ 
ಗಟ್ಟ ಎದೆಯು ನಡುಗಿತು; ಆದರೆ ಕ್ಷಣಾರ್ಧದಲ್ಲಿ ಸಾವರಿಸಿಕೊಂಡು, ಇದಕ್ಕೇನು 
ಮಾಡಬೇಕೆಂದು ಯೋಚಿಸುತ್ತ ಕಿನಿಸಿನಿಂದ ದನುಜನು ತನ್ನ ಅರಮನೆಯಿಂದ 
ಹೊರಬಿದ್ದ ಬಂದು ನೋಡಿದರೆ ಹನುಮನ ಸಂಚಲನೆಯನ್ನು ಕಂಡು ಅವನ ಮನಸ್ಸು 
ಹುಲಿಯನ್ನು ಸೋಕಿದ ಕೋಡಗವು ಹಲ್ಲುಕಿರಿಯುವಂತೆ ತಲ್ಲಣಿಸಿತು. “ಇದುವರೆಗೆ 
ನಾನು ಜಗತ್ತಿನಲ್ಲಿ ಎಷ್ಟು ಮಂದಿ ಕಲಿಗಳೊಡನೆ ಹೋರಾಡಿದ್ದೇನೆ, ಗೆದ್ದಿದ್ದೇನೆ; ಆದರೆ 
ಈಗ ವಿಧಿವಶದಿಂದ ಒಂದು ಉತ್ಪಾತ ಸಂಭವಿಸಿದೆ. ಸೂರ್ಯಚಂದ್ರಮರುತಾದಿಗಳಿಗೆ 
ಎ೦ದಿಗಾದರೂ ನನ್ನ ನಾಡಿನಲ್ಲಿ ಸ೦ಚರಿಸಲು ಸಾಧ್ಯವೇ? ಆದರೆ ಈ ಕೋಡಗವು 
ಇಲ್ಲಿಗೆ ನುಸುಳಿ ಬಂದಿರುವುದು ದೈವಯೋಗ! ಈಗ ಆಲೋಚನೆಗೆ ಸಮಯವಿಲ್ಲ; 
ನನ್ನ ಪರಾಕ್ರಮವನ್ನೆಲ್ಲ ಬಳಸಿಕೊಂಡು ಶತ್ರುವಿನೊಡನೆ ಹೋರಾಡಬೇಕು, 
ಜಯಾಪಜಯಗಳು ಗುರುಕೃಪೆ? ಎಂದುಕೊಂಡು ಹನುಮನೊಡನೆ ಹೋರಾಡಲು 
ಹೊರಟ. ಗುಡುಗುಡಿಸುತ್ತ ಯುದ್ಧಕ್ಕೆ ಅಸುರನು ಬರುವ ಮಾರ್ಗದಲ್ಲಿ ಆನೆ 
ಕುದುರೆಗಳು ಹಾಗೂ ರಾಕ್ಷಸರ ಅಟ್ಟೆಗಳು, ಪರ್ವತೋಪಮವಾಗಿ ಮುಂಡಗಳ ರಾಶಿ 
ಬಿದ್ದಿರುವುದು ಕಾಣಿಸಿತು. ಹರಿಯುತ್ತಿರುವ ರಕ್ತಪ್ರವಾಹವನ್ನು ನೋಡುತ್ತ ಹನುಮನ 
ಸಾಹಸವನ್ನು ಮನಸ್ಸಿನಲ್ಲಿಯೇ ಮೆಚ್ಚಿಕೊಳ್ಳುತ್ತ, ಧೈರ್ಯವನ್ನು ತಾಳುತ್ತ ಬರಲು ಅವನಿಗೆ 
ವಿಕ್ರಮಮಾರ್ತಾಂಡನು ಕಾಣಿಸಿದ. ಪರಾಕ್ರಮದಿ೦ದ ಕೂಡಿ ಭೋರ್ಮೊರೆಯುತ್ತಿರುವ 
ಮಾರುತಿಯನ್ನು ಕಂಡು ಕ್ರೂರದ್ದನಿಯಿಂದ ಅವನನ್ನು ಗದರಿಸುವಂತೆ ರೋಷದಿಂದ, 
“ಎಲೌ ಮರ್ಕಟಾಧಮ, ನೀನು ಯಾರೋ? ದ್ವಾರದ ಮೂಲಕ ನನ್ನ ನಗರದ 
ಒಳಹೊಕ್ಕು ರಕ್ಕಸರನ್ನು ಸಂಹಾರ ಮಾಡಿ ಬದುಕುಳಿಯುವೆನೆಂದು ಭಾವಿಸಿದ್ದೀಯಾ, 
ಫಡಾ!” ಎಂದು ಬೊಬ್ಬಿರಿಯುತ್ತ ಮಾರುತಿಯ ಮೇಲೆ ಎರಗಿದ. ಅದರ ಜೊತೆಗೆ 
ರೋಷವು ಸೇರಿ ಮುಷ್ಟಿಪ್ರಹಾರ ಮಾಡಲೆಂದು ನಿರ್ಧರಿಸಿ ಮಾರುತಿಯು ರಕ್ಕಸನನ್ನು 
ಗುದ್ದಿದಾಗ, ಅವನು ರಕ್ತ ಕಾರಿಕೊಂಡು ಮೈಮರೆತು ನೆಲಕ್ಕೆ ಬಿದ್ದರೂ, ಅರೆಕ್ಷಣದಲ್ಲಿ 
ಎಚ್ಚರುಗೊಂಡ ಮೈರಾವಣನು, ಗರಗರನೆ ಹಲ್ಲು ಕಡಿಯುತ್ತ ಬರಸಿಡಿಲು ಪರ್ವತಕ್ಕೆ 
ಅಪ್ಪಳಿಸುವಂತೆ ಮರುತನ೦ದನನನ್ನು ಮುಷ್ಟಿಯಿಂದ ಗುದ್ದಿ ದ. ಮುಷ್ಟಾಮುಷ್ಟಿ ಕೇಶಾಕೇಶಿ 


ಯುದ್ಧಕಾಂಡ ೯೩೩ 


ಬಾಹಾಬಾಹಿಗಳಿ೦ದ ಒಬ್ಬರನ್ನೊಬ್ಬರು ಎದುರಿಸುತ್ತ ಪರ್ವತದೊಡನೆ ಪರ್ವತವು 
ಹೋರಾಡುವಂತೆ ಉಗವಾಗಿ ಸೆಣಸಿದರು. ಅವರ ಹೋರಾಟದ ಭರಕ್ಕೆ ಧರೆಯು 
ನಡುಗಿದರೆ, ಅಖಿಲ ಭೂತಗಳು ಕಂಪಿಸಿದುವು, "ಅಯ್ಯೋ ಶಿವನೇ, ಪ್ರಳಯಕಾಲವು 
ಬಂದೇ ಬಿಟ್ಟಿತೇ ಎಂದು ಎಲ್ಲರೂ ತಲ್ಲಣಿಸುವಂತಾಯಿತು. ಅಮರಾರಿಯು ಏರುವ 
ಉತ್ಸಾಹದಿಂದ ಏರಿ ಬರಲು ಮಾರುತಿಯು ಸಿಂಹನಾದ ಮಾಡುತ್ತ ಅವನನ್ನು 
ಕೈಯಿಂದಲೇ ಅಪ್ಪಳಿಸಿ ಭೂಮಿಗೆ ಕೆಡವಿದ. ಆಗ ರಕ್ಕಸನು ಮಾಯೆಯಿಂದ ವಿಭೀಷಣನ 
ರೂಪವನ್ನು ತಾಳಿ ಹನುಮನ ಮುಂದೆ ನಿಂತು ಅವನನ್ನು ಮೋಹಗೊಳಿಸುವ 
ಉದ್ದೇಶದಿಂದ ಮುಂದಿನ ವಿಚಾರಗಳನ್ನು ಹೇಳತೊಡಗಿದ: “ಜೀಯ, ನೀನು 
ಇಲ್ಲಿಗೆ ಬಂದಿರುವ ವಿಚಾರವನ್ನು ದೈತೇಯರರಸನು ತಿಳಿದು ಹೋರಾಟಕ್ಕೆ ಬರಲು 
ಮರುತಾತ್ಮಜನು ತೊಂದರೆಗೆ ಸಿಲುಕಿದ್ದಾನೆ. ಬೇಗ ಹೋಗಿ ದೈತ್ಯನನ್ನು ಶಿಕ್ಷಿಸದಿದ್ದರೆ, 
ದೈತ್ಯಕುಲವನ್ನು ಸಂಹರಿಸಿ ರಾಜ್ಯವನ್ನು ಮಗನಿಗೆ ಕೊಡಲಾವುದಿಲ್ಲ, ಎಂದು ತಿಳಿದು 
ನಾನು ಇಲ್ಲಿಗೆ ಬಂದಿದ್ದೇನೆ. ದಶರಥಾತ್ಮಜರಿಬ್ಬರೂ ಇರುವ ತಾಣವನ್ನು ನೋಡಿ 
ಅವರನ್ನು ಸಲಹದಿದ್ದರೆ ದಶಕ೦ಠನು ಇವನ ಜೊತೆಗೆ ಸೇರಿ, ಬೆಂಕಿಗಾಳಿಗಳು ಸೇರಿ 
ಲೋಕದಲ್ಲಿ ಪಶುಗಳನ್ನು ಸುಡುವ ಹಾಗೆ, ಸುಡದೆ ಬಿಡುವುದಿಲ್ಲ” ಎಂದು ಮಾಯಾ 
ವಿಭೀಷಣನು ಹೇಳಲು ಆಂಜನೇಯನು ಅನುಮಾನದಿಂದ ಮಾತನಾಡದೆ ಇದ್ದ. ಆಗ 
ರಕ್ಕಸನ ತಂಗಿಯು, “ಇದೆಲ್ಲ ರಕ್ಕಸನ ಮಾಯೆ, ನಂಬಬೇಡಿ' ಎಂದು ಕಣ್ಣು ಮಿಟುಕಿಸಿ 
ಸೂಚಿಸಿದಳು; ಆಗ ಪಾತಕಿಯ ವಂಚನೆಯನ್ನು ತಿಳಿದ ಅನಿಲಾತ್ಮಜನು ಮತ್ತಷ್ಟು 
ರೋಷೋದ್ರೇಕದಿಂದ ಅಪ್ಪಳಿಸಿದಾಗ ಆ ಏಟನ್ನು ತಾಳಲಾರದೆ ರಕ್ಕಸನು ರಕ್ತವನ್ನು 
ಕಾರಿಕೊಳ್ಳುತ್ತ ಮೈರೆತು ನೆಲಕ್ಕೆ ಬಿದ್ದ. 

ಬೇಗನೇ ಎಚ್ಚೆತ್ತ ದೈತ್ಯನು ಕಾಣಿಸದಂತೆ ಸುಗ್ರೀವನಂತೆ ಬಂದು ಅವನ 
ಧ್ವನಿಯಿಂದ, “ನಿನಗೇನು ಮರುಳು ಅಡಸಿದೆ? ನಮ್ಮ ಪ್ರೀತಿಯ ರಾಕ್ಷಸನ ಪ್ರಾಣವನ್ನು 
ಹೀರಲು ಆಲೋಚಿಸಿದ್ದೀಯೆ, ನಮ್ಮನ್ನು ಸಲಹಿದ ಜನನಾಥನಿಗೆ ಅಪಕೀರ್ತಿಯನ್ನು 
ತರುವ ಕೆಲಸವನ್ನು ಮಾಡಬಹುದೇ? ಮಾರುತಿ, ನಿನ್ನ ವಿವೇಕ ಏನಾಯಿತು?” ಎಂದು 
ಕೋಪದಿಂದ ಕಟುನುಡಿಗಳನ್ನಾಡಿದ. ಅಷ್ಟರಲ್ಲಿ ಅಲ್ಲಿಗೆ ದುರುದುಂಡಿ ಬಂದು, “ಇವನು 
ಸುಗ್ರೀವನಲ್ಲ, ದುರುಳ ರಕ್ಕಸನೇ ಮಾಯೆಯಿಂದ. ಕಾಣಿಸದಂತೆ ಸುಗ್ರೀವನ ಹಾಗೆ 
ಮಾತನಾಡುತ್ತಿದ್ದಾನೆ. ಈ ಮೈರಾವಣನ್ನು ಹಿಡಿದು ತದುಕು” ಎಂದು ಹೇಳಿದಳು. ಆಗ 
ಹನುಮಂತನು ಪಟುಭಟರ ಪದ್ಧತಿಯನ್ನು ಅನುಸರಿಸಿ ಖೂಳ ದೈತ್ಯನನ್ನು ಹಿಡಿದು 
ಬಡಿದು ನೆಲಕ್ಕೆ ಕುಕ್ಕಿದ. ಆದರೆ ಆ ಅಸುರನು ಅಷ್ಟಕ್ಕೆ ಮಣಿದಾನೇ! ಬೇಗ ಮೇಲಕ್ಕೆದ್ದು 
ಈ ಸಲ ಜಾಂಬವಂತನ ರೂಪವನ್ನು ತಾಳಿ, “ಬಲು ಬುದ್ಧಿ ವಂತನಾದ ನಿನಗೆ ಈ ಹುಲು 
ಬುದ್ಧಿ ಎಲ್ಲಿಂದ ಬಂತು! ಇದರಿಂದ ಕೆಲಸವು ಕೆಡುತ್ತದೆ” ಎಂದು ಹಿತವಾಕ್ಯವನ್ನಾಡಲು, 
ಮಾರುತಿಯು ಇದೂ ರಕ್ಕಸನ ಮಾಯೆಯೆಂದರಿತು ಅವನನ್ನು ಹಿಡಿದು ಕಾಲಿನಿಂದ 
ಒದೆಯಲು ಆ ಖಳನು ವಿಚಿತ್ರ ರೂಪವನ್ನು ತಾಳಿ, ಕ್ಷಣಕ್ಕೊಂದು ಆಕೃತಿಯನ್ನು 
ತಾಳುತ್ತ ಬರಲು, ಅವನ ಮಾಯಾಕೌಶಲವನ್ನು ಕಂಡು ಮಾರುತಿಯು ಬೆರಗಾದ! 


೯೩೪ ಶ್ರೀರಾಮಕಥಾಮೃತ 


NN 


"ಹದಿನಾಲ್ಕು ಲೋಕಗಳಲ್ಲಿರುವ ಮಾಯಾವಿಗಳ ವಿಷಯವನ್ನು ಕೇಳಿ ತಿಳಿದಿದ್ದೇನೆ, 
ಆದರೆ ಇವನಿಗೆ ಸರಿಸಾಟಯಾದ ಮಾಯಾಕೌಶಲಿಯನ್ನು ಕಾಣೆ. ಕ್ಷಣಕ್ಕೊಂದು 
ರೂಪವನ್ನು ತಾಳುವ ಇವನನ್ನು ಹಿಡಿಯುವುದು ಹೇಗೆ, ಬಡಿಯುವುದು ಹೇಗೆ!' 
ಎಂದು ಮೂಗಿನಲ್ಲಿ ಬೆರಳಿಟ್ಟುಕೊ೦ಡ. “ಇವನನ್ನು ಮಣಿಸುವುದು ಹೇಗೆ!” ಎಂದು 
ಆಂಜನೇಯನು ಚಿಂತಿಸುವಷ್ನರಲ್ಲಿ ದುರುದುಂಡಿಯು ಬಂದು, “ಯಾವ ರೂಪವನ್ನು 
ಬೇಕಾದರೂ ತಳೆಯಬಲ್ಲ ಈ ಅಸುರನನ್ನು ಗೆಲ್ಲುವುದು ಕಷ್ಟ ಬತ್ತೀಸ ಆಯುಧಗಳಿಂದ 
ಬಡಿದರೂ ಇವನು ಸಾಯುವುದಿಲ್ಲ, ಕೈಯಿಂದ ಅಪ್ಪಳಿಸಿ ಹುಡಿಗೈದರೂ ಮತ್ತೆ 
ಮೇಲಕ್ಕೆದ್ದು ಬಂದುಬಿಡುತ್ತಾನೆ. ಇಂತಹ ವಂಚಕನನ್ನು ಸೋಲಿಸುವುದು ಸಾಧಾರಣ 
ಕೆಲಸವಲ್ಲ. ಇವನನ್ನು ಸಂಹರಿಸುವ ಬಗೆಯನ್ನು ಹೇಳುತ್ತೇನೆ, ಗಮನವಿಟ್ಟು 
ಕೇಳು: ಇವನನ್ನು ಹಿಡಿದು ಅಲುಗಾಡದಂತೆ ಬೆಟ್ಟಗಳ ನಡುವಣ ಕಂದರದಲ್ಲಿಟ್ಟು 
ಬಂಡೆಗಳಿಂದ ಮುಚ್ಚಿ ಹುಡಿಗೈದು ದುಂಬಿಗಳ ನಡುವೆ ಬಿಟ್ಟರೆ, ಅವುಗಳಿಂದ ಇವನು 
ಸತ್ತುಹೋಗುತ್ತಾನೆ. ಅಷ್ಟೇ ಹೊರತು, ಬೇರಾವ ಸಾಹಸಗಳನ್ನು ಮಾಡಿದರೂ 
ಇವನನ್ನು ಕೊಲ್ಲಲಾಗದು” ಎಂದು ವಿವರಿಸಿದಳು. ಇದನ್ನು ವಿಸ್ಮಯದಿಂದ ಕೇಳಿದ 
ಪವನನಂದನನು ತನ್ನ ಯೋಗಬಲದಿಂದ ಭಾರ್ಗವನನ್ನು ಪ್ರಾರ್ಥಿಸಿಕೊಂಡು ಒಂದು 
ಉಪಾಯವನ್ನು ರೂಪಿಸಿಕೊಂಡ. ಆ ಅಸುರನನ್ನು ಹಿಡಿದು ತನ್ನ ಬಾಲದಿಂದ 
ಕಟ್ಟಿಹಾಕಿ, ತನ್ನ ಒಂದು ಕಾಲನ್ನು ಬೆಟ್ಟವೊಂದರ ಬಳಿಯಿಟ್ಟು ದುಂಬಿಗಳಿರುವ 
ಮೊರಡಿಯೊಂದರಲ್ಲಿ ಅವನನ್ನಿಟ್ಟು ಮತ್ತೊಂದು ಕಾಲಿನಿಂದ ಬೆಟ್ಟದ ಮೇಲಿನಿಂದ 
ಬಂಡೆಯೊಂದನ್ನು ಉರುಳಿಸಿ ತುಳಿದು ಹಾಕಿ ಹುಡಿಗುಟ್ಟಿದ. ದುಂಬಿಗಳೂ ಕಚ್ಚಿ 
ಕಚ್ಚಿ ಆ ಅಸುರನು ಮಡಿದ. ಆ ಚ೦ಡವಿಕ್ರಮನು ಮಾರುತಿಯ ಅಡಿದಾವರೆಯನ್ನು 
ಮೀಟಿಕೊಂಡು ಮೇಲೆದ್ದು ಅವನೊಡನೆ ಸಾಧ್ಯವಿರುವಷ್ಟು ಹೋರಾಡಿದ. ಆದರೇನು? 
ಮದ್ದಾನೆಯ ಸೊಂಡಿಲಿಗೆ ಸಿಕ್ಕಿದ ತಾವರೆಯು ಎಷ್ಟು ಹೊತ್ತು ಉಳಿದೀತು! ತನ್ನ 
ಪಾದದೆಡೆಯ ಬೆರಳುಗಳ ನಡುವೆ ಆ ಕಡೆ ಈ ಕಡೆ ಸುಳಿದಾಡುವ ರಕ್ಕಸನನ್ನು ಹಿಡಿದು 
ಕಾಲುಗಳಿಂದ ಹೊಸಕಿಹಾಕಲು ಅವನ ದೇಹದ ಯಾವ ಕುರುಹೂ ಉಳಿಯಲಿಲ್ಲ. 
ಹನುಮಂತನ ಸಾಹಸಕ್ಕೆ ಎಣೆ ಎಂಬುದುಂಟೇ! ಆನಂತರ ಉಳಿದ ಅಸುರಪಡೆಯನ್ನು 
ತರಿದಿಟ್ಟು ನಿರ್ಮೂಲನ ಮಾಡಿದ ಮಾರುತಿಯು ದುರುದುಂಡಿಯನ್ನು ಬಂಧನದಿಂದ 
ಬಿಡಿಸಿದ. ಪ್ರೀತಿಯಿ೦ದ ಮೇಘವರ್ಣನಿಗೆ ಪಟ್ಟವನ್ನು ಕಟ್ಟಿ, ತಾಯಿಗೆ ಅವನನನ್ನೊಪ್ಪಿಸಿ 
ಭಾಸ್ಕರಗೋತ್ರಜಾತರಾದ ರಾಜಕುಮಾರರನ್ನು ಎತ್ತಿಕೊಂಡು ಕೊಳದ ಮೂಲಕ 
ಮೇಲಕ್ಕೆ ಬಂದ. ಅವನನ್ನು ಸುಗ್ರೀವ ವಿಭೀಷಣ ಜಾಂಬವಂತ ಮುಂತಾದವರು 
ಅಪ್ಪಿಕೊಂಡು ಅವನ ಸಾಹಸವನ್ನು ಹೊಗಳಿದರು. ಆ ಬಳಿಕ ಎಲ್ಲರೂ ತಮ್ಮ 
ಪಾಳಯಕ್ಕೆ ಹೋಗಿ ಸುಖದಿಂದಿದ್ದರು. ಎಂದಿನಂತೆಯೇ ಬೆಳಗಾಗಲು ರಘುನಂದನನ್ನು 
ನಿದ್ದೆ ತಿಳಿದೆದ್ದು ಮುಂದಿನ ಕಾರ್ಯದ ಬಗ್ಗೆ ಅನುಸಂಧಾನ ಮಾಡುವ ಹೊತ್ತಿಗೆ 
ಜಾಂಬವಂತ ವಿಭೀಷಣ ಮೊದಲಾದ ಮುಖ್ಯರು ಬಂದು ನಮಸ್ಕರಿಸಿ ರಾತ್ರಿಯು 
ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ನಿರೂಪಿಸಿದರು, ಅದನ್ನು ಕೇಳಿದ ರಘುವೀರನು 


ಯುದ್ಧ! ಕಾಂಡ ೯೩೫ 


ಅತ್ಯಾಮೋದಗೊಂಡುದಲ್ಲದೆ, ಪ್ರಭಂಜನತನಯನ ಸಾಹಸ ಕಾರ್ಯವನ್ನು ಕೇಳಿ 
ಬೆರಗುಗೊಂಡ. ಆನಂದಾತಿರೇಕದಿಂದ ಮಾತು ಹೊರಡದೆ ಕೊಂಚ ಕಾಲವಿದ್ದ ಬಳಿಕ 
ರಘುಕುಲಲಲಾಮನು ಆ೦ಜನೇಯನನ್ನು ಸೆಳೆದಪಿಕೊಂಡು, “ನಿನಗೆ ನಾನು ಏನು ತಾನೇ 
ಕೊಡಬಲ್ಲೆ? ಭೂವನತ್ರಾಣನ ಮಗನಾದ ನೀನು ನನಗೆ ಪ್ರಾಣಸಮಾನನಾಗಿದ್ದೀಯೆ. 
ನಾನು ನೀನು ಎಂಬ ಭೇದವೇ ಇಲ್ಲ” ಎಂದು ಹೊಗಳಿದಾಗ ನೆರೆದಿದ್ದ ಕಪಿವೃಂದವೆಲ್ಲ 
ಆನಂದದಿಂದ ನಲಿಯಿತು. ಎ೦ದಿನಂತೆ ರಾಮನು ಭಾಸ್ಕರಪೂಜೆಯನ್ನು ನೆರವೇರಿಸಿ 
ಬ೦ದು ಪ್ರಮುಖರೊಡನೆ ಕುಳಿತು ಮುಂದೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಕುರಿತು 
ಸಾವಧಾನದಿಂದ ಪರ್ಯಾಲೋಚಿಸಿದ. 


ತಮ್ಮ ಮೂಲಬಲ ನಿರ್ಮೂಲವಾಗುವುದರ ಜೊತೆಯಲ್ಲಿ, ಮೈರಾವಣನು ಅಳಿದ 
ವಿಷಯವನ್ನು ಕೇಳಿ ರಾಕ್ಷಸಕುಲಾಧಿಪನು ಪ್ರಳಯಾಗ್ನಿಯಂತೆ ಕುದಿಯುತ್ತ, ಹಲ್ಲು 
ಮೊರೆಯುತ್ತ, ಕೋಲಾಹಲವನ್ನೂ ಅಟ್ಟಹಾಸವನ್ನೂ ಮಾಡುತ್ತ, ತನ್ನ ಹತ್ತಿರವಿದ್ದ 
ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷ ಮುಂತಾದವರ ಕಡೆಗೆ ನೋಡಿ, “ಕೋಡಗಗಳು 
ನಮಗೆ ಮಾಡಿದ ಅಪಕಾರವನ್ನು ಎಷ್ಟೆಂದು ಹೇಳುವುದು? ನಮ್ಮಕಡೆಯ ಮಹಾಬಲಿಗಳು 
ಸಾವಿಗೀಡಾದರು, ನಮ್ಮ ಕಡೆಯ ಭಟರು ಧೈರ್ಯದಿಂದ ಹೋರಾಡಿದರೂ ತಮ್ಮ 
ಜೀವಗಳನ್ನು ಉಳಿಸಿಕೊಳ್ಳಲಾರದೆ ಹೋದರು” ಎಂದು ಕಿಡಿಕಿಡಿಯೋಗಿ ತಮ್ಮಬಲವನ್ನು 
ಒಗ್ಗೂಡಿಕೊಳ್ಳಲು ಆಜ್ಞಾಪನೆಯಿತ್ತ. ಅಧಿಪನ ಆಜ್ಞೆಯಂತೆ ಮಹಾಪಾರ್ಶ್ವ ಮುಂತಾದ 
ಮುಖ್ಯರು ತ್ವರಿತದಿಂದ ಬಂದು ಅಳಿದುಳಿದ ತಮ್ಮ ಚತುರಂಗ ಸೈನ್ಯವನ್ನು ಸೇರಿಸಿ 
ಯುದ್ಧಸನ್ನದ್ದವನ್ನಾಗಿಸಿದರು. “ನಾನು ಕದನಕ್ಕೆ ಬಂದು ಮುಂಚೂಣಿಯಲ್ಲಿರುತ್ತೇನೆ. 
ಸಾಹಸವನ್ನೆಲ್ಲ ಬಳಸಿಕೊಂಡು ಆ ಕಪಿಸೈನ್ಯವನ್ನು ಬಡಿದಿಕ್ಕಿರಿ ಎಂದು ಹೇಳಲು ಬಲವು 
ಕೊಲೆಗೆ ಸಿದ್ದನಾದ ಯಮನಂತೆ ಯುದ್ಧರಂಗದೆಡೆಗೆ ಹೊರಟಿತು. ಆಗ ರಾವಣನು 
ಮಹೋದರ ಮುಂತಾದ ಪರಾಕ್ರಮಿಗಳತ್ತ ತಿರುಗಿ, “ಪ್ರಳಯಕಾಲದ ಬಿರುಗಾಳಿಯಂತಹ 
ಬಾಣಗಳಿಂದ ಆ ಮನುಜತಿಲಕರನ್ನು ಸದೆಬಡಿದು, ಕುಂಭಕರ್ಣನೇ ಮೊದಲಾದವರ 
ಕೊಲೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಿರಿ. ಏಳು ಸಮುದ್ರಗಳನ್ನೂ ಒಮ್ಮೆಗೇ ಆಪೋಶನ 
ಮಾಡುತ್ತೇನೆ, ಬ್ರಹ್ಮ ಇಂದ್ರ ಮೊದಲಾದವರನ್ನು ನನ್ನ ಪ್ರತಾಪದಿಂದ ಸದೆಬಡಿದು. 
ಆ ವಿಷ್ಣು ಎಂಬುವವನ್ನು ಯಾರು ಎಂದು ಕೇಳುತ್ತೇನೆ. ಅಂಬುಗಳ ಡೊಂಬಿಗಳಿಂದ 
ಕಪಿಗಳ ಡಿಂಬವನ್ನು ಕತ್ತರಿಸಿ, ಮನುಜರನ್ನು ಸಮುದಕ್ಕೆಸೆದು. ನಮಗಾಗಿರುವ 
ಶೋಕವನ್ನು ಹೋಗಲಾಡಿಸುತ್ತೇನೆ. ದಿಕ್ಕುಗಳನ್ನು ಇಲ್ಲವಾಗಿಸಿ, ಅ೦ತರಿಕ್ಷಕ್ಕೆ ಮಸಿ ಬಳಿದು, 
ಸಮುದ್ರಗಳೇ ಇಲ್ಲವೆಂಬಂತೆ ಮಾಡಿ, ದೇವತೆಗಳ ಪ್ರಾಣವನ್ನು ಹೀರಿ, ಹೊಸಮಸೆಯ 
ಬಾಣಗಳಿಂದ ಕಪಿವೃ೦ದವನ್ನು ಕೊನೆಗಾಣಿಸಿ, ಪುತ್ರಪತಿಶೋಕದಿ೦ದ ಅಳುತ್ತಿರುವ 
ದಾನವಸ್ತ್ರೀಯರ ಕಣ್ಣೀರನ್ನು ಇಂದು ಈ ರಾವಣನು ತೊಡೆದುಹಾಕುತ್ತಾನೆ” ಎಂದು 
ಹೇಳಿ, “ಯುದ್ಧಕ್ಕೆ ತೆರಳಿದ ದಾನವರನ್ನು ಹೊರತುಪಡಿಸಿ ಉಳಿದವರನ್ನು ಯುದ್ಧರಂಗದ 
ಬಳಿ ಬರಹೇಕಿ. ಅಲ್ಲಿ ಕಪಿಸೈನ್ಯದ "ಮೈಗಳಿಂದ ಸುರಿಯುವ ರಕ್ತವನ್ನು “ಕಂಡು. 
ಅವರ ಮಾಂಸವನ್ನು ತಿಂದು ಸ೦ತೋಷಿಸಲಿ” ಎ೦ದು ಆಜ್ಞಾಪಿಸಲು ಸೇನಾಪತಿಗಳು 


೯೩೬ ಶ್ರೀರಾಮಕಥಾಮೃತ 


ದೊರೆಗೆ ನಮಸ್ಕರಿಸಿ ಹೊರಟರು. ಅದರಂತೆ ಮನೆಮನೆಗೆ ಹೋಗಿ ರಣಕ್ಕೆ ಬರಬೇಕು 
ಎಂದು ಹೇಳಿದರೂ ಸಾಕಷ್ಟು ಸಂಖ್ಯೆಯ ದನುಜರು ದೊರೆಯದಿದ್ದಾಗ, ಏನು 
ಮಾಡುವುದು ಎಂದು ಬಲಾಧ್ಯಕ್ಷರು ಚಿಂತಿಸಿ, ಆದಷ್ಟೂ ಮಂದಿಯನ್ನು ಕಷ್ಟಪಟ್ಟು 
ಸೇರಿಸಲು, ಅವರು ಪರಶು ಪಟ್ಟಸ ಬಿಲ್ಲುಬಾಣ ತೋಮರ ಮುದ್ಗರ ಬಿಂಡಿವಾಳ 
ಮೊದಲಾದ ಆಯುಧಗಳನ್ನು ಹಿಡಿದು ರಣೋತ್ಸಾಹದಿಂದ ಬಂದರು. ತನ್ನ ರಥವನ್ನು 
ಸಿದ್ಧಗೊಳಿಸಲು ಹೇಳಿದ ರಾವಣನು ಹೊಂದೇರನ್ನೇರಿ ಹೊರಹೊರಟ. ದಶಕಂಠನು 
ತೇರನ್ನಡರಲು ಮಹೋದರ ಗಭೀರಬಲ ಎರೂಪಾಕ್ಷ ಮುಖ್ಯರಾದ ಸೇನಾನಿಗಳು 
ಅವನಿಗೆ ಮಣಿದು, ಅವನ ಅಪ್ಪಣೆ ಪಡೆದು ತಮ್ಮ ತೇರುಗಳನ್ನೇರಿದರು. 


ವೀರವಾದನದ ಜೊತೆಗೆ ಎಲ್ಲರೂ ರಣೋತ್ಸಾಹದಿಂದ ಬೊಬ್ಬಿರಿಯುತ್ತ, 
ಭೂಮಂಡಲವನ್ನು ಸೀಳಿಬಿಡುವೆವೆಂಬ ಸಡಗರದಿಂದ ಕಾರ್ಮುಗಿಲಿನಂತೆ ಮೊಳಗಿ 
ದಶಗಳನನ್ನು ಅನುಸರಿಸಿ ನಡೆದರು. ಈ ಅಬ್ಬರದಿಂದ ಬೆರಗಾದ ಸೂರ್ಯನು 
ಮಂಕಾದ, ಗಾಳಿ ಸುಳಿಯಲು ಹೆದರಿ ಅಡಗಿಕೊಂಡಿತು, ಇದರಿಂದ ಬವಣೆಗೊಂಡ 
ಪಕ್ಷಿಗಳು ಕಿರಿಚತೊಡಗಿದುವು; ಎಲ್ಲೆಡೆಗೂ ಕಗ್ಗತ್ತಲು ಕವಿಯುತ್ತಿರಲು, ಮುಗಿಲಿನಿಂದ 
ಬಿಸಿರಕ್ತವು ಸುರಿಯತೊಡಗಿತು, ಗೂಬೆಗಳು ಹಾರಿ ಬಂದು ರಥಗಳ ತುದಿಯಲ್ಲಿ 
ಕೂತವು. ಈ ಬಗೆಯಲ್ಲಿ ನಾನಾ ದುಶ್ಶಕುನಗಳು ತಲೆದೋರಲು, ರಾವಣನು 
ಮುಂಬರಿದು ಬಂದ; ಅವನನ್ನು ಕಂಡು ದೈತ್ಯಸೇನೆಯು ಜಯಕಾರ ಮಾಡಿ ಕಪಿಸೈನ್ಯದ 
ಮೇಲೆ ಬಿದ್ದಿತು. ಹಸಿದ ಹೆಬ್ಬುಲಿಗಳು ವಾನರಸಮೂಹವನ್ನು ಹೊಕ್ಕಂತೆ ಭೀಕರವಾಗಿ 
ಕೂಗುತ್ತ ಅಪಳಿಸುತ್ತ ಬಡಿಯುತ್ತ ಕತ್ತರಿಸುತ್ತ ದಾನವಸೇನೆ ಬರಲು, ರಾವಣನು 
ಹೊಸಮಸೆಯ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಸಂವರ್ತಕಾಲದ ಮೇಘವು ಮಳೆಯನ್ನು 
ಸುರಿಸುವಂತೆ ಬಾಣಗಳ ವಳೆಗರೆದ. ಆ ಅಸುರನ ಶರಗಳ ಆರ್ಭಟೆಗೆ ಕೆಲವರು 
ಮಡಿದು ಧರೆಗುರುಳಿದರೆ, ಮತ್ತೆ ಕೆಲವರು ಗಾಯಗೊಂಡು ನರಳಿದರು. ದಶಗ್ರೀವನು 
ಮಹಾರೋಷದಿಂದ ಶತ್ರುಸೈನ್ಯದ ಒಳಹೊಕ್ಕು ಕಪಿಬಲವನ್ನು ತರಿದಿಡುತ್ತಿರಲು, ಅವರಲ್ಲಿ 
ಒಬ್ಬನಾದರೂ ಅಸುರನಾಥನನ್ನು ಎದುರಿಸಲಾರದಾದ. ಆಗ ಕಪಿಭಟರು ಜಲಜಾಕ್ಷ 
ರಾಮಪುರದರಸನ ಪಾದಕಮಲಗಳನ್ನು ಆಶ್ರಯಿಸುವ ಆಕಾಂಕ್ಷೆಯಿಂದ ದಿಕ್ಕು ದಿಕ್ಕಿಗೆ 
ಹಾರಿ ಹೋದರು. 


೫೦. ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರ ವಧೆ 


ಅಗಜಾತೆಯೇ, ಕತ್ತರಿಸಿ ಬಿದ್ದ ಕಿವಿಗಳು, ಮುರಿದು ಬಿದ್ದ ಕೈಕಾಲುಗಳು, ಚೂರಾಗಿ 
ಬಿದ್ದ ಕಿರೀಟಗಳು, ಅಸಂಖ್ಯವಾಗಿ ಬಿದ್ದ ಅಟ್ಟೆಗಳು, ಬೀಳುವ ಶಾಖಾಮೃಗಗಳು - 
ಇವುಗಳಿಂದ ಆ ರಣಾಂಗಣವು ಅತುಲವಾಗಿ ಭೀಕರವೆನಿಸಿತು. ಹೀಗೆ ರಾವಣನು 
ಬಿಲ್ಲು ಹಿಡಿದು ಬಾಣದ ಮಳೆಗರೆಯುತ್ತ, ಶತ್ರುಯೋಧರನ್ನು ಹೊಡೆದುರುಳಿಸುತ್ತ 
ಕಾಡನ್ನು ದಾವಾನಲವು ದಹಿಸುವಂತೆ ದಾಳಿಮಾಡಿದ. ರಾವಣನ ಯುದ್ಧದಿಂದಾಗಿ 


ಯುದ್ಧಕಾಂಡ ೯೩೭ 


ಕುಲಾಚಲಗಳೇ ಬೆದರಿದುವು, ದಿಕ್ಕುಗಳು ಕಣ್ಮರೆಯಾದುವು, ಅವನ ಧನುಷ್ಠಂಕಾರದಿಂದ 
ವಾತಾವರಣವೆಲ್ಲ ಶಬ್ದಮಯವಾಯಿತು. ಎಲ್ಲವನ್ನೂ ದೂಳೀಪಟ ಮಾಡುತ್ತ ದಶಶಿರನು 
ಮುಂಬರಿಯಲು ಕೆಲವು ಕಪಿವೀರರು ಹೆದರಿ ದಯಾಂಬುಧಿಯಾದ ಶ್ರೀರಾಮನನ್ನು 
ಮೊರೆವೊಕ್ಕರು. ತಮ್ಮ ಕಡೆಯ ಅಧಿಕ ಸಂಖ್ಯೆಯ ಭಟರು ಕೆಳಗುರುಳುತ್ತಿರುವುದನ್ನು 
ಕಂಡ ರಘುವರನು ರೋಷಾವೇಶದಿಂದ, ಹೆದರಿದ ಕಪಿಗಳಿಗೆ ಧೈರ್ಯ ತುಂಬುತ್ತ, 
ಸುಷೇಣ ಹನುಮಂತ ಮೊದಲಾದವರನ್ನು ಕರೆದು ಸೇನೆಯ ಮುಂದಾಳುತ್ತವನ್ನು 
ವಹಿಸಿಕೊಳ್ಳುವಂತೆ ಆಜ್ಞಾಪಿಸಿದ. ಸುಗ್ರೀವನೊಡನೆ ಎಲ್ಲ ಕಪಿವೀರರೂ ದನುಜರನ್ನು 
ಎದುರಿಸಲು. ಬಂದರು. ಆಗ ಕಪಿಸೈನ್ಯಕ್ಕೆ ಹೊಸ ಹುರುಪು ಉಂಟಾಗಿ ಕೈಯಲ್ಲಿ ಬೆಟ್ಟ 
ಬಂಡೆ ಮರಗಳನ್ನು ಹಿಡಿದು ದೈತ್ಯರನ್ನು ಬಡಿದಿಕ್ಕತೊಡಗಿದರು. ಈ ಸಲ ದೈತ್ಯಬಲದಲ್ಲಿ 
ಅಧಿಕ A eh. ಸಂಖ್ಯೆಯ ಯೋಧರು ಬೆನ್ನು ಕೊಟ್ಟು 
ಓಡತೊಡಗಿದರು. ಇದರಿಂದ ರೋಷಗೊಂಡ ವಿರೂಪಾಕ್ಷನು ರಥದಿಂದ ದುಮುಕಿ 
ಒಂದು ಮದ್ದಾನೆಯ ಮಸ್ತಕವನ್ನೇರಿದ. ಆ ನಂತರ ಸಿ೦ಹನಾದ ಮಾಡುತ್ತ, ತತ್ತರಿಸಿದ 
ದಾನವಸೇನೆಗೆ ಅಭಯವನ್ನು ನೀಡುತ್ತ ಸುಗೀವನಿದ್ದೆಡೆಗೆ ಧಾವಿಸಿ ಶರವರ್ಷವನ್ನು 
ಕರೆಯತೊಡಗಿದ. ವಿರೂಪಾಕ್ಷನು ಒಂದು ಬೆಟ್ಟವನ್ನೆತ್ತಿ ಸುಗ್ರೀವನು ಕುಳಿತಿದ್ದ 
ಮದ್ದಾನೆಯ ತಲೆಗೆ ಹೊಡೆಯಲು ಅದು ಫೀಳಿಡುತ್ತ ಹಿಂದಕ್ಕೆ ಓಡತೊಡಗಿತು. 
ನೆಲಕ್ಕೆ ಬಿದ್ದ ತರಣಿಸುತನ ಕಡೆಗೆ ಧಾವಿಸಿದ ವಿರೂಪಾಕ್ಷನು ಕತ್ತಿ ಗುರಾಣಿಗಳನ್ನು 
ಹಿಡಿದು ವೇಗವಾಗಿ ಸಿಂಹದಂತೆ ಗರ್ಜಸಿ ಅವನ ಮೇಲೆ ಪ್ರಹಾರ ಮಾಡಿದ. 
ಇದರಿಂದ "ಮಾಧವಾ, ಅಚ್ಯುತ' ಎಂದು ನೆನೆಯುತ್ತ ನೆಲಕ್ಕೆ ಬಿದ್ದ ಸುಗ್ರೀವನು 
ಮರುಕ್ಷಣದಲ್ಲಿಯೇ ಚೇತರಿಸಿಕೊಂಡು, ಬೆಟ್ಟವೊ೦ದನ್ನು ಕಿತ್ತು ತಂದು ಆ ದಾನವನ 
ಮೇಲೆ ಅಪ್ಪಳಿಸಲು ವಿರೂಪಾಕ್ಷನು ರಕ್ತವನ್ನು ಸುರಿಸುತ್ತ ಮೂರ್ಚೆ ಹೋಗಿ ನೆಲಕ್ಕೆ 
ಬಿದ್ದ. ಬೇಗನೇ ಎಚ್ಚರಗೊಡ ನಿಶಾಚರನು ಈ ಬಾರಿ ಗದೆಯೊಂದನ್ನು ಹಿಡಿದು 
ಹೊಡೆಯಲು ರವಿತನಯನು ಮುಷ್ಟಿಯನ್ನು ಬಿಗಿಗೊಳಿಸಿ ಅವನ ಮೇಲೆರಗಿದ. ಆ 
ಏಟಿನಿಂದ ತತ್ತರಿಸಿದ ವಿರೂಪಾಕ್ಷನು ಬೀಳಲು, ಪಕ್ಕದಲ್ಲಿದ್ದ ದಾನವರು ಒಟ್ಟಾಗಿ ಬಂದು 
ಅಕ್ಷಮ್ಯ ನಾನಾ ಬಗೆಯಿಂದ ಉಪಚರಿಸಿದರು. ಎಚ್ಚರವಾದಾಗ ಆ ದೈತ್ಯನು ಕಣ್ಣು 

ಸರ್ರನೆ ಮೇಲೆದ್ದು ಎದುರಿಗಿದ್ದ ಸುಗ್ರೀವನ ಮೇಲೆ ಸಿಡಿಲೆರಗುವಂತೆ ಎರಗಿ 
Fu ಎದೆಗೆ ಮುಷ್ಟಿಯಿಂದ ಗುದ್ದಿದ. ಈ ಏಟಿನಿಂದ ನೊಂದ ರವಿತನೂಜನು 
ಕೊಂಚ ಹೊತ್ತು ವಿಚಲಿತನಾದರೂ. ಕ್ಷಣಾರ್ಧದಲ್ಲಿ ಸಾವರಿಸಿಕೊಂಡು ರಕ್ಕಸನ 
ತಲೆಗೆ ಹೊಡೆಯಲು ವಿರೂಪಾಕ್ಷನ ತಲೆ ಬಿರಿದು ಅವನು ನೆಲದ ಮೇಲೆ ದೊಪ್ಪನೆ 
ಬಿದ್ದ. ರಕ್ಕಸನು ಯಾವಾಗ ಬಿದ್ದನೋ ಕಪಿಭಟರೆಲ್ಲ ರೋಷದಿಂದ ಬೆಟ್ಟಗಳನ್ನೂ 
ಮರಗಳನ್ನೂ ಕಿತ್ತು ತಂದು ಅವನನ್ನು ಬಡಿದು ಬೊಬ್ಬಟ್ಟರು; ಜೊತೆಗೆ ಎದುರಿನಲ್ಲಿದ್ದ 
ಅಪಾರಸಂಖ್ಯೆಯ ಅಸುರಭಟರನ್ನು ತರಿದಿಕ್ಕಿ, ಆನೆ ಕುದುರೆಗಳನ್ನು ಕೆಡಹಿದರು. ಇದನ್ನು 
ಕಂಡ ರಾವಣನು ಮಹೋದರನನ್ನು ಕುರಿತು ಮುನ್ನುಗ್ಗಲು ಹೇಳಿದಾಗ, ಒಡೆಯನ 
ಮಾತುಗಳನ್ನು ಕೇಳಿದ ಅವನು ಅದರಂತೆಯೇ ಬೆಟ್ಟ ಬಂಡೆ ಮರಗಳನ್ನು ಹಿಡಿದು 


೯೩೮ ಶ್ರೀರಾಮಕಥಾಮೃತ 


ಕಪಿಬಲವನ್ನು ಕೆಡವಿದ. ಇದರಿಂದ ಬೆದರಿದ ಫ್ಲವಗತತಿಯು ಬೆದರಿ ಓಡತೊಡಗಿತು. 
ಹಲವಾರು ಭಟರು ಸುಗ್ರೀವನ ಎಡಬಲಕ್ಕೆ ಬಂದು ಅವನಿಗೆ ಬೆ೦ಬಲವಾಗಿ ನಿಂತರು. 
ಮಹೋದರನು ರೋಷೋದ್ರೇಕದಿ೦ದ ರವಿತನಯನ ಕಡೆಗೆ ಏರಿ ಬಂದು ಭಲ್ಲೆಯ 
ಶೂಲ ಮುಂತಾದ ಆಯುಧಗಳಿಂದ ಆಕ್ರಮಣ ಮಾಡಿದ. ಇದರಿಂದ ಖತಿಗೊಂಡ 
ಭಾಸ್ಕರತನೂಜನು ಭಾರಿಯಾದ ಒಂದು ಬೆಟ್ಟವನ್ನು ಹಿಡಿದು ತಿರುಗಿಸಿ ಎಸೆದಾಗ, 
ಅದನ್ನು ನೋಡಿದ ಮಹೋದರನು ಮಹಾ ಕಿನಿಸಿನಿಂದ ಹರಿತವಾದ ಬಾಣಗಳನ್ನು 
ಬಿಟ್ಟು ಅದನ್ನು ನಡುದಾರಿಯಲ್ಲೇ ಹುಡಿಗುಟ್ಟಿದ. ಶರಸಹಸ್ರವನ್ನು ಪ್ರಯೋಗಿಸಿ 
ತಲೆಯನ್ನು ಸೀಳುವ ಉದ್ದೇಶದಿ೦ದ ಮಹೋದರನು ಬರಲು ತರಣಿಸುತನು ನೆಲದಲ್ಲಿ 
ಬಿದ್ದಿದ್ದ ಪರಿಘವೊ೦ದನ್ನು ಹಿಡಿದು ಮಹೋದರನ ರಥದ ಕುದುರೆಯನ್ನು ಕೊಂದು, 
ರಥವನ್ನು ಇಕ್ಕಡಿಗೈದ. ಆಗ ಮಹೋದರನು ಗದೆಯನ್ನು ಬಲವಾಗಿ ತಿರುಗಿಸಿ 
ಎಸೆಯಲು ಸುಗ್ರೀವನು ಕೋಪದಿಂದ ಮುಸಲವೊಂದರಿಂದ ಅದನ್ನು ತುಂಡರಿಸಿದ. 
ಹೀಗೆ ಗದೆ ಮುಸಲಗಳು ತುಂಡಾಗಿ ಬೀಳಲು, ಇಬ್ಬರೂ ಮುಷ್ಟಿಯುದ್ಧ ಕ್ಕೆ ಆರಂಭಿಸಿದರು. 
ಸ್ವಲ್ಪ ಹೊತ್ತು ಹಾಗೆ ಕಾದಾಡಿದ ಬಳಿಕ ಮಹೋದರನು ದೂರದಲ್ಲಿ ಬಿದ್ದಿದ್ದ ಕತ್ತಿ 
ಗುರಾಣಿಗಳನ್ನು ಹಿಡಿದು ಬರಲು, ಇಬ್ಬರೂ ಮಂಡಲಾಕಾರವಾಗಿ ತಿರುಗುತ್ತ ಪರಸ್ಪರರ 
ಮರ್ಮಗಳನ್ನು ಭೇದಿಸುತ್ತ ಹೊಡೆದಾಡಿದರು. ಆಗ ಒಂದು ಹಂತದಲ್ಲಿ ಸುಗ್ರೀವನು 
ಒಂದು ಕತ್ತಿಯನ್ನು ಸೆಳೆದು ಮಹೋದರನ ತಲೆಗೆ ಹೊಡೆಯಲು ಅವನು ರಕ್ತ ಸುರಿಸುತ್ತ 
ನೆಲಕ್ಕೆ ಬಿದ್ದ. ಇದರಿಂದಾಗಿ ಕಪಿಸೇನೆಯು ಸಂಭ್ರಮಪಟ್ಟರೆ, ದಾನವರ ಭಟರು ಪೆಚ್ಚು 
ಮೋರೆ ಹಾಕಿಕೊಂಡರಲ್ಲದೆ ಭೀತರಾದರು. 


ಇದನ್ನು ಕಂಡ ರಾವಣನು ಖಿನ್ನನಾಗಿ ಮಹಾ ರೋಷದಿಂದ ಮಹಾಪಾರ್ಶ್ವನನ್ನು 
ಕರೆದು, “ಆ ಕೋಡಗನನ್ನು ಸೀಳಿಹಾಕು” ಎಂದು ರೋಷದಿದ ಆಜ್ಞೆಯಿತ್ತ. ಅದನ್ನು 
ತಲೆಯಲ್ಲಿ ಹೊತ್ತ ಮಹಾಪಾರ್ಶ್ವನು ಸುಗ್ರೀವನೆಡೆಗೆ ಬಂದು ಶರವರ್ಷವನ್ನು ಕರೆದ, 
ಅದರಿಂದ ಬಳಿಯಿದ್ದ ಹಲವಾರು ಮಂದಿ ಕಪಿವೀರರು ಹತರಾದುದನ್ನು ಕಂಡ 
ಉಳಿದವರು ತಲ್ಲಣಗೊಂಡರು. ಸುಗ್ರೀವನೂ ದೈತ್ಯನ ಹೊಡೆತದಿಂದ ತತ್ತರಗೊಂಡ. 
ಅಷ್ಟರಲ್ಲಿ ಅಲ್ಲಿಗೆ ಬಂದ ಅ೦ಗದನು ಒಂದು ಗದೆಯನ್ನು ಹಿಡಿದು ಬಂದು ಆವೇಶದಿಂದ 
ದಾನವೇಶನನ್ನು ಕುಕ್ಕಿದ, ಇದರಿಂದ ಅವನ ರಥವು ಮುರಿದು ಹಯಗಳು ಸತ್ತು 
ಬಿದ್ದುದಲ್ಲದೆ, ದೈತ್ಯನೂ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಳಕ್ಕೆ ಬಿದ್ದ. ಇದನ್ನು ನೋಡಿದ 
ಜಾಂಬವನು ಬೆಟ್ಟವೊ೦ದನ್ನು ಹಿಡಿದು ತಂದು ರಕ್ಕಸನ ಪಡೆಯನ್ನು ನುಗ್ಗೊತ್ತುತ್ತ 
ಆವೇಶದಿಂದ ಹೋರಾಡಿದ. ಈ ಮಧ್ಯೆ ರಕ್ಕಸನು ಮೂರ್ಚೆ ತಿಳಿದೆದ್ದು ಕೂರ್ಗಣೆಗಳಿಂದ 
ಕಪಿಸೇನೆಯನ್ನು ಒಕ್ಕಲಿಕ್ಕುತ್ತ ಜಾಂಬವಂತ ಮತ್ತು ಗವಾಕ್ಷರನ್ನು ಎದುರಿಸಿದ. ಅದನ್ನು 
ನೋಡಿದ ಅ೦ಗದನು ಒಂದು ಪರಿಘವನ್ನು ಹಿಡಿದು ಬಂದು ತನ್ನ ಎರಡೂ ಕೈಗಳಲ್ಲಿ 
ಹಿಡಿದು ' ಹೊಡೆಯಲು ಮಹಾಪಾರ್ಶ್ವನು ರೋಷದಿಂದ ಪರಶುವೊಂದನ್ನು ಹಿಡಿದು 
ಅಂಗದನ ಮೇಲೆ ಏರಿ ಹೋಗಿ ಅವನ ಕಿರೀಟವನ್ನು ಕೆಳಕ್ಕುರುಳಿಸಿದ. ಆ ಏಟಿನಿಂದ 
ಗಾಯಗೊಂಡ ವಾಲಿಸುತನು ತನ್ನ ಮುಷ್ಟಿಯನ್ನು ಬಿಗಿಗೊಳಿಸಿ ಮಹಾಪಾರ್ಶ್ವನ 


ಯುದ್ಧಕಾಂಡ ೯೩೯ 


ವಿಶಾಲವಾದ ಎದೆಗೆ ಸಿಡಿಲಿನಂತೆ ಅಪ್ಪಳಿಸಿದ. ಆದರೇನು, ದೈತ್ಯನು ಸುಮ್ಮನಿರುತ್ತಾನೆಯೇ, 
ತಾನೂ ಅಂಗದನನ್ನು ತೀವ್ರವಾಗಿ ಗಾಯಗೊಳಿಸಿದ. ವಾಲಿಸುತನು ರೋಷದಿಂದ 
ದೈತ್ಯಸೇನೆಯನ್ನು ನುಚ್ಚುನುರಿ ಮಾಡಲು, "ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷರು 
ಸತ್ತರು' ಎ೦ಬ ಸುದ್ದಿಯು ಹಬ್ಬಿ ರಾವಣನ ಕಿವಿಗೆ ಬಿದ್ದು ಅವನು ಪ್ರಳಯರುದ್ರನಂತೆ 
ಕೋಪಾವಿಷ್ಣನಾಗಿ, ರಥವನ್ನು ಮುಖ್ಯ ಶತ್ರುಗಳಿದ್ದೆಡೆಗೆ ನಡೆಸಲು ಆಜ್ಞಾಪಿಸಿ, ನಳ 
ನೀಲ ಜಾಂಬವ ಕುಮುದ ಶತಬಲಿ ಗವಯ ದ್ವಿವಿದ ಮರ್ಕಟ ಬಳಗದಧಿಪತಿ 
ಸುಗ್ರೀವ ಅಂಗದ ಹನುಮ ಮುಂತಾದ ಮುಖ್ಯರನ್ನು ತರಿದು, ರಾಮಲಕ್ಷ್ಮಣರನ್ನು 
ಕೆಡಹಿ ದೈತ್ಯಕುಲದ ಶೋಕವನ್ನು ಹೋಗಲಾಡಿಸುತ್ತೇನೆಂದು ಘೋರವಾಗಿ 
ಅಟ್ಟಹಾಸ ಮಾಡಿದ. ಆ ವೀರನಾದವು ದಶದಿಕ್ಕುಗಳಲ್ಲೂ ಮೊಳಗಿ ಬೆಟ್ಟಕಾಡುಗಳು 
ಒಳಗೊಂಡಂತೆ ಇಡೀ ಭೂಮಿಯು ನಡುಗಿತು, ಸಕಲ ಜೀವಿಗಳು ತಲ್ಲಣಗೊಂಡುವು. 
ಎದುರಾದವರನ್ನೆಲ್ಲ ಕತ್ತರಿಸುತ್ತ ಬ೦ದ ರಾವಣನನ್ನು ಕ೦ಡು ಅಖಿಲ ವಾನರಸಮೂಹವು 
ತತ್ತರಿಸಿಹೋಯಿತು. ತನ್ನ ನಿಶಿತಾಸ ಸಗಳಿಂದ ವಾನರಕುಲವನ್ನು ಸಂಹರಿಸುತ್ತ ಬರಲು, 
ಎಲ್ಲೆಡೆ ಕತ್ತಲು ಜೂ; ಅವನ ಅಸ್ತ್ರವನ್ನು ಘುಚತು ಊರೂ ಯಾರೂ 
ಇಲ್ಲವೆಂದು ಕಪಿವರರು ರಾಘವನನ್ನು ಮೌರವೂಕ್ಕರು. ಕಪಿಕುಲವನ್ನು ತರುಮಿಕೊಂಡು 
ಬರುತ್ತ, ಕಿಡಿಗರೆವ ಅಸ್ತ್ರಗಳನ್ನು ಪ್ರಯೋಗಿಸುತ್ತ ಅರಿನಿಕ್ಕಂತನಗೈಯುತ್ತ ಬಂದು 
ರಮಾಕಾಂತನನ್ನು ನೋಡಿದ. ಬಿಲ್ಲುಬಾಣಗಳನ್ನು "ಖಡಿದು ತನ್ನ ಚೂರಾ. 
ಕಂಗೊಳಿಸುವ ಸರಸಿಜದಳೇಕ್ಷಣನಾದ ರಾಮನ ಪಕ್ಕದಲ್ಲಿ ಲಕ್ಷ ನಿರುವುದನ್ನು ಕಂಡು 
ಬೆರಗಾದ. ಕಿನಿಸಿನಿಂದ ಮರ್ಕಟಸೇನೆಯನ್ನು ಧ್ವಂಸಗೊಳಿಸುವ ಉದ್ದೇಶದಿಂದ 
ಬರುತ್ತಿರುವ ರಾವಣನನ್ನು ರಾಮಪುರದರಸನು ಕೋಪೋದ್ರೇಕದಿಂದ ತನ್ನ ಬಿಲ್ಲನ್ನು 
ಸಿದ್ಧಪಡಿಸಿಕೊ೦ಡು ಕೆಂಗರಿಗೋಲನ್ನು ತಿರುವುತ್ತ ತನ್ನ ಎಡಬಲಗಳಲ್ಲಿ ಸುಗ್ರೀವ 
ಮತ್ತು ಲಕ್ಷ್ಮಣರು ಇರಲು, ಅವರೆಲ್ಲರನ್ನು ಪ್ರೀತಿಯಿ೦ದ ನೋಡುತ್ತ, ಪ್ರಳಯ ಕಾಲದ 
ಯಮನ ಹೂಂಕಾರದಂತೆ ತನ್ನ ಬಿಲ್ಲಿನಿಂದ ಠೇ೦ಕಾರಮಾಡಿದ. 


೫೧. ರಾಮ-ರಾವಣ ಯುದ್ಧ 


ಅದ್ರಿಜಾತೆಯೇ, ಶ್ರೀರಾಮನ ಚಾಪಟಂಕಾರವನ್ನು ಕೇಳಿ ರಕ್ಕಸರು ಕಾತರಗೊಳ್ಳಲು, 
ಅದನ್ನು ನೋಡಿದ ದಶಕಂಠನು ಉತ್ಕಂಠಿತೆಯಿಂದ ಶ್ರೀ ರಾಮನ ಎದುರು 
ಬ೦ದು ನಿಂತು, “ಕಾಪುರುಷರ ಹಾದಿಯನ್ನು ಹಿಡಿದು, ಕಡುವೈರವನ್ನು ತಳೆದು, 
ಕಣ್ಮರೆಯಾಗಲು ಆಲೋಚಿಸಬೇಡ. ಈಗ ನನ್ನ ಕೈಚಳಕವನ್ನು ನೋಡು” ಎನ್ನುತ್ತ 
ಬಾಣದ ಮಳೆಯನ್ನು ಕರೆದ. ದನುಜನ ಅಸ್ತ್ರಗಳು ಬರಲು ಕಿನಿಸಿನಿಂದ ಲಕ್ಷ ಇನು 
ಹೊಸಮಸೆಯ ಬಾಣಗಳನ್ನು ರಕ್ಕಸೇಂದ್ರನ ಮೇಲೆ ಸುರಿಸಿದ. ಅದರಿಂದ ಕ್ರುದ್ಧನಾದ 
ರಾವಣನು ಲಾಗುವೇಗದಿಂದ ಪರಿಪರಿಯ ಅಸ್ತ್ರಗಳನ್ನು ಅವನ ಮೇಲೆಸೆದ. ಅವನು 


ಎಷ್ಟೆಷ್ಟು ಬಾಣಗಳನ್ನು ಬಿಟ್ಟರೂ ಲಕ್ಷ್ಮಣನು ಆವುಗಳನ್ನೆಲ ನಡುದಾರಿಯಲ್ಲಿ ಕತ್ತರಿಸಿ 


೯೪೦ ಶ್ರೀರಾಮಕಥಾಮೃತ 


ಕೆಡವುತ್ತಿದ್ದ. ಆದರೇನು, ರಕ್ಕಸನು ಮತ್ತೆ ಮತ್ತೆ ಮಸೆಯಸ್ತಗಳನ್ನು ಪ್ರಯೋಗಿಸುತ್ತಲಿದ್ದ. 
ಸೌಮಿತ್ರಿಯನ್ನು ಫಾತಿಸಿ ರಾಗಿ ರಾಮನೆಡೆಗೆ ಬೆಂದ ದಶಶಿರನು ಅವನೆಡೆಗೆ 
ಕಾರ್ಮುಗಿಲಿಸಂತೆ ಒಂದು ಕ್ಷಣವೂ ಬಿಡುವು ಕೊಡದೆ ಬಾಣದ ಮಳೆಗರೆದ. 
ರಘುವೀರನು ಅವುಗಳನ್ನೆಲ್ಲ ಸುಲಭವಾಗಿ ನಿವಾರಿಸಿಕೊಳ್ಳುತ್ತಿದ್ದ; ಇದರಿಂದ 
ಕ್ರೋಧಗೊಂಡ ರಕ್ಕಸೇಂದ್ರನು ರಾಘವನ ಮೇಲೆ ಮತ್ತೆ ಮತ್ತೆ ಬಾಣಗಳನ್ನು ಬಿಟ್ಟು 
ಸಿಂಹನಾದ ಔನ ಆಗ ರಘುವರನೂ ನಿಶಿತಾಸ್ತಗಳನ್ನು "ಬಿಟ್ಟು ಅಸುರೇಶನನ್ನು 
ಗಾಯಗೊಳಿಸಲು, ಅವನು ತನ್ನ ಹೆಸರನ್ನು ಉದ್ರೋಪಿಸಿಕೊಳ್ಳುತ್ತ ಪುನಃ ಸ 
ಶರವರ್ಷವನ್ನು ಕರೆದ. ತ ಬ ಉ ಆಗಸ ಸವನ್ನೆಲ್ಲ ತುರಿಬಲು ಮೇಲಿದ್ದ 
ದೇವತೆಗಳು ಭಲುಗಟ ನಾನಾ ಬಗೆಯ ಭೂಚರಗಳು ತಲ್ಲಣಿಸಿ ಕೊರಗಿದವು. 
ಇಬ್ಬರೂ ಬಿಟ್ಟ ಅಸಂಖ್ಯ ಕಾಂಚನಪುಂಖಾಂಕಿತ ಬಾಣಗಳು ಆಗಸವನ್ನೆಲ್ಲ ವ್ಯಾಪಿಸಿ 
ಅಕಾಲದ ಕತ್ತಲೆಯಾವರಿಸಿತು. ಹೀಗೆ ಇಬ್ಬರೂ ವೃತ್ರಾಸುರ-ದೇವೇ೦ದ್ರರಂತೆ ಪರಸ್ಪರ 
ಮೂದಲಿಸುತ್ತ ಹೂಂಕಾರ ಮಾಡುತ್ತ ಸೆಣಸುತ್ತಿದ್ದರು. ಗಾಳಿ ಯಾವ ದಿಕ್ಕಿನೆಡೆ ಬೀಸಿದರೆ 
ಅಲೆಗಳು ಆ ದಿಸೆಗೆ ಹರಿಯುವಂತೆ, ಒಬ್ಬರ ಬಾಣವು ಇನ್ನೊಬ್ಬರ ಕಡೆಗೆ ಸಾಗಿ ಸಾಗಿ 
ಬರುತ್ತಿದ್ದುವು. 


ರಾವಣನು ಘುಡಿಘುಡಿಸುತ್ತ ಬಾಣವೊಂದನ್ನು ತೆಗೆದು ಹೆದೆಯನ್ನು ಕಿವಿಯವರೆಗೂ 
ಸೆಳೆದು ರಾಮನ ಹಣೆಗೆ ಗುರಿಯಿಟ್ಟು ಬಿಡಲು, ಅದನ್ನು ಕಂಡ ರಘುವರನು 
ಬೇಗ ರೌದ್ರಮಂತ್ರವನ್ನು ಜಪಿಸಲು ಆ ಬಾಣವು ರಾವಣನ ಕಡೆಗೇ ಹಿಂದಿರುಗಿ 
ಹೋಗಿ ಅವನ ಕವಚವನ್ನು ತಾಕಿ ಅದನ್ನು ಕತ್ತರಿಸಲಾರದೆ ಕೆಳಕ್ಕೆ ಬಿತ್ತು. ಅದನ್ನು 
ನೋಡಿ ರಘುರಾಮನು Le ಪರಮಾಸ್ತವನ್ನು ಹೂಡಿ ದೈತ್ಸನ ಕಡೆಗೆ ಬಡ 
ಅದು ವೇಗವಾಗಿ ಸಾಗುತ್ತ ರಕ್ಕಸನ ಮುಂದಿನ ಭೂತಳವನ್ನು 4 ಅದರಿಂದ 
ರೋಷಾವೇಶಗೊಂಡ ಅಸುರೇಂದ್ರನು ಆಸುರಾಸ್ತ್ರವನ್ನು ಹೂಡಿ ತ. ಅದು ಸುಯ್‌ 
ಎಂದು ಶಬ್ದ ಮಾಡುತ್ತ ಸಿಡಿದು ಅತಿ ವೇಗವಾಗಿ ಮುನ್ನುಗ್ಗಿ ಸಿಂಹ ಶಾರ್ದೂಲ ನರಿ 
ತೋಳ ಕಪಿ ಕರಡಿ ಹಂದಿ ಕೋಳಿ ಮೇಕೆ ಮುಂತಾದ ನಾನಾ ಪ್ರಾಣಿಗಳ ಮುಖವನ್ನು 
ತಳೆಯುತ್ತ ಬರಲು ಅದರ ಆಟೋಪವನ್ನು ನೋಡಿದ ದೇವತೆಗಳು, ಇದನ್ನು Wie: 
ತಾನೇ ಎದುರಿಸಿಯಾನು ಎಂದು ಚಿಂತಿಸಿ ರಾಮನ ಬಗ್ಗೆ ಕನಿಕರಪಡುವಂತಾಯಿತು. 
ಆದರೆ, ಆದಿಚೆ ಓತನ್ಯಾತ್ಮಕನಾದ ರಾಮನಿಗೆ ಅದಾವ ಮಹಾ! ಆ ಬಾಣಪರಂಪರೆಯು 
ತನ್ನತ್ತ ಸಾಗಿ ಬರುತ್ತಿರುವುದನ್ನು ಕಂಡ ರಾಘವನು ತ್ವರಿತವಾಗಿ ಪ್ರತ್ಯಸ್ತವನ್ನು ಹೂಡಿ 
ಬಿಡಲು ಅದು ಸೂರ್ಯ ಚಂದ್ರ ಅರ್ಧಚಂದ್ರ ಗಹ ನಕ್ಷತ್ರ ಉಲೈಗಳ ರೂಪವನ್ನು 
ತಾಳುತ್ತ, ತೆರೆಗಳು ಒಂದರ ಮೇಲೊಂದು ಬರುವಂತೆ, ತನ್ನ ಅಸ್ತಗಳ ಮೇಲ್ಪರಿದು 
ನಿಷ್ಠಲಗೊಳಿಸಲು ರಾವಣನು ರಘುವರನ ಶರಕೌಶಲಕ್ಕೆ ಬೆಕ್ಕಸ ಚಿರಣಿಜನು. ಜಗತ್ತಿನಲ್ಲಿ 
ಅಸುರಾಸ ಕ್ಕೆ ಪ್ರತೀಕಾರವನ್ನೆಸಗುವ ವೀರರುಂಟೇ, ಸ್ಯಾಂ ಇವನು ತನ್ನ ಬಹು 
ಪ್ರಬಲ ಅಸ್ತವನ್ನು ಕೆಲಸಕ್ಕೆ ಬಾರದಂತೆ ಮಾಡಿಬಿಟ್ಟನಲ್ಲ ಎಂದು ಹೋಷಗೊಂಡಿ 
ರಕ್ಕಸ ಸಪತಿಯು, ಹಂದೆ ಮಯನು ತನಗೆ ನೀಡಿದ್ದ 'ರೌದ್ರಾಸ್ತವನ್ನು ಬಿಲ್ಲಿಗೆ ಹೂಡಿ, 


ಯುದ್ಧಕಾಂಡ ೯೪೧ 


| 


೫. 
ಬೆ 

ಕ ಸ್ಕಿ 
ಜ್ರ 
ಚ 
ತೆ 
) 

A 
ಳೂ Rw 


'ೀಜಇಂ ಎಟನೀಂ-ಜೀಂ 


ಮೂರು ಲೋಕವನ್ನೂ ಇಂದೇ ಮುಗಿಸಿಬಿಡುತ್ತೇನೆ ಎಂಬ ಸಿಡುಕಿನಿಂದ ಬಿಡಲು, 
ಎಲ್ಲರೂ ಉಸಿರನ್ನು ಬಿಗಿಹಿಡಿದುಕೊಳ್ಳುವಂತಾಯಿತು. ಆ ಅಸ್ತವು ಗದೆ ಮುಸಲ 
ಮುದ್ಗರ ಸ. ಹ ಶೂಲ ಚಕ್ರ ಪರಶು ಮುಂತಾದ ಎಲ್ಲ "ಆಯುಧಗಳ ಮಳೆ 
ಸುರಿಸುತ್ತ ಬಂದಿತು. ಅದು ಬರುತ್ತಿರುವುದನ್ನು ಕಂಡ ರಾಘವನು ಅತಿ ತ್ವರಿತವಾಗಿ 
ಗಾಂಧರ್ವಾಸ್ತವನ್ನು ಹೂಡಿ ಬಿಡಲು ಅದು ರಾವಣನು ಬಿಟ್ಟ ಶರವನ್ನು ಅರೆಕ್ಷಣದಲ್ಲಿ 
ನಿರ್ಜೀವಗೊಳಿಸಿಬಿಟಿತು. ಆಗ ರಾವಣನು ಉರಿದು ಬೀಳುತ್ತ ಸೌಮ್ಯಾಸ್ತವನ್ನು 
ಪ್ರಯೋಗಿಸಲು ಅದು ಆಗಸದಲ್ಲಿ ಧಗಧಗಿಸುವ ಚಕ್ರಗಳನ್ನು] ಗುಳುತ್ತ. ಬರಲು ನೂರಾರು 
ಸೂರ್ಯರು ಒಮ್ಮೆಲೇ ಉದಿಸಿದರೋ ಎಂಬಂತೆ ಕಾಣಿಸಿತು; "ಆದರೆ ಶ್ರೀರಾಮನು 
ಅವನ್ನೆಲ್ಲ ತನ್ನ ವಿಎಧಾಸ್ತಗಳಿಂದ ನುಚ್ಚುನುರಿ ಮಾಡಿದ. ಇದರಿಂದ ರೋಷಗೊಂಡ 
ರಾವಣನು, “ಈಗ ನೋಡು!” ಎನ್ನುತ್ತ ಹತ್ತು ಬಾಣಗಳನ್ನು ಬಿಡಲು, ಅವುಗಳನ್ನೆಲ್ಲ 
ರಮಾಕಾಂತನು ಹೇಳಹೆಸರಿಲ್ಲದಂತೆ ಮಾಡಿಬಿಟ್ಟ ಹೀಗೆ ರಾಮ-ರಾವಣರ ಅಸ್ತ್ರ- 
ಪ್ರತ್ಯಸ್ತಗಳ ಪೈಪೋಟಯು ಎಣೆಯಿಲ್ಲದಂತೆ ನಿಡುಗಾಲ ಮುಂದುವರಿಯಿತು. 


ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಭೀಷಣನು ಅಣ್ಣನ ರಥದ ಕುದುರೆಗಳನ್ನು ಬಡಿದಿಕ್ಕಲು, 
ದನುಜೇ೦ದ್ರನು ಭೂಮಿಗೆ ದುಮುಕಿ ತನ್ನ ತಮ್ಮನು ಎದುರಿನಲ್ಲಿರುವುದನ್ನು ನೋಡಿ 
ಲಯಕಾಲದ ರುದ್ರನಂತೆ ಕೆಂಡವಾಗಿ ಕೆಂಪು ಜ್ವಾಲೆಯನ್ನುಗುಳುವ ಅಗ್ನಿಯಂತಹ 
ಶಕ್ತಿಯನ್ನು ತೆಗೆದು ತನ್ನ ಬಲವನ್ನೆಲ್ಲ ಬಿಟ್ಟು ಅವನನ್ನು ಕೊಲ್ಲುವ ಉದ್ದೇಶದಿಂದ 
ಹೊಡೆದ. ಘೋರವಾದ ಆ ಶಕ್ತಿಯು ಬರುತ್ತಿರುವುದನ್ನು ಕಂಡ ಲಕ್ಷ್ಮಣನು ವಿಭೀಷಣನ 
ಬಗ್ಗೆ ಕಕ್ಕುಲತೆಯಿಂದ ತನ್ನ ಬಿಲ್ಲು ಹಿಡಿದು ಮೂರು ಬಾಣಗಳನ್ನು ಬಿಟ್ಟು ಅದನ್ನು 
ಹುಡಿಗೈದ. ಸಿಡಿಲ ಮರಿಗಳಂತೆ ಕಿಡಿಗಳನ್ನುದುರಿಸುತ್ತ ಶಕ್ತಿಯು ಕೆಳಗುರುಳಲು 
ಅಸುರೇಶನು ಅತಿಯಾದ ಕೋಪದಿಂದ ಮತ್ತೊಂದು ದುಸ್ತರ ಶಕ್ತಿಯನ್ನು ತೆಗೆದು, 
ನಿಷ್ಠುರ ಮಾತುಗಳಿಂದ ನಿ೦ದಿಸುತ್ತ, ತನ್ನ ತಮ್ಮನ ಮೇಲೆ ಪ್ರಯೋಗಿಸಿ ಬೊಬ್ಬಿರಿದ. 
ಉರಿಯನ್ನುಗುಳುತ್ತ ತಮ್ಮ ಕಡೆಗೆ ಬರುತ್ತಿರುವ ಶಕ್ತಿಯನ್ನು ದಿಟ್ಟಿಸಿದ ಸೌಮಿತ್ರಿಯು 
ವಿಭೀಷಣನ ಬಗ್ಗೆ ಮರುಕವನ್ನು ಹೊಂದಿ ಅವನ ಹತ್ತಿರ ಸಾರಿ ತನ್ನ ನೂರು 
ಬಾಣಗಳಿಂದ ಅದನ್ನು ನಿಶ್ಶಕ್ತಗೊಳಿಸಿದ. ಹೀಗೆ ತನ್ನ ಶಕ್ತಿವಿಮುಖತೆಯಿ೦ದ ಕ್ರುದ್ಧನಾದ 
ದೈತ್ಯೇಂದ್ರನು ಲಕ್ಷ್ಮಣನನ್ನು ದುರುಗುಟ್ಟಿಕೊಂಡು ನೋಡುತ್ತ, “ನನ್ನ ಶಕ್ತಿಗಳನ್ನು ಕೆಡಹಿದ 
ನೀನು ಕಲಿಯೂ ಹೌದು, ಸಮರಶ್ಲಾಫಘಿಯೂ ಹೌದು; ಆದರೆ ಅದರಿಂದ ನೀನು 
ಕುಲಘಾತಕನ್ನು ಕಾಪಾಡಿದೆ. ಈಗ ನೋಡು, ನಾನಿಡುವ ಶಕ್ತಿಯಿ೦ದ ನೀನು ಹೇಗೆ 
ಪ್ರಾಣವನ್ನುಳಿಸಿಕೊಳ್ಳುವೆಯೋ ನೋಡೋಣ. ಬ್ರಹ್ಮನೇ ಮೊದಲಾದ ದಿಕ್ಪಾಲಕರು ಬಂದು 
ನಿಂತರೂ ನನ್ನ ಶಕ್ತಿಯ ಹೊಡೆತದಿಂದ ನಿಮ್ಮ ಪ್ರಾಣವನ್ನು ಹೇಗೆ ಉಳಿಸಿಕೊಳ್ಳುವಿರೋ, 
ಪರೀಕ್ಷೆಯಾಗಲಿ” ಎಂದು ಆರ್ಭಟಿಸಿದ. ವಿಪುಲ ಮಾಯಾಶಕ್ತಿಯಿಂದ ಮಯನು 
ನಿರ್ಮಿಸಿ, ಸೂರ್ಯನ ವಿದ್ಯುತ್‌ ಪ್ರಭೆಯಿಂದ ಕೂಡಿ, ಎಂಟು ಗಂಟೆಗಳನ್ನು 
ಹೊಂದಿ, ಸಿಂಹನಾದವನ್ನು ಮಾಡುವ ಕ್ರೂರತರ ಶಕ್ತ್ಯಾಯುಧವನ್ನು ಬೇಗ ತೆಗೆದು, 
ಮನಸಿನಲ್ಲಿ ಕ್ರೌರ್ಯವನ್ನು ತುಂಬಿಕೊಂಡು ಹಲ್ಲುಕಡಿಯುತ್ತ ಪ್ರಯೋಗಿಸಿದ ಮಹಾ 


ಯುದ್ಧಕಾಂಡ ೯೪೩ 


ವಿನಾಶಕಾರಿಯಾದ ಆ ಆಯುಧವು ಬರುತ್ತಿರಲು ಆಗಸದಲ್ಲಿದ್ದ ಅಮರಸಮೂಹವು 
ಬೆದರಿತು. ಅದು ಏನು ಮಾಡಿಬಿಡುವುದೋ ಎಂದು ಬೆದರುತ್ತ ಲಕ್ಷ್ಮಣನಿಗೆ 
ಏನೂ ಆಗದಿರಲಿ ಎಂದು ಹಾರೈಸಿತು. ಆದರೇನು, ಆ ಮಹಾಸ್ತ್ರವು “ಬಂದು 
ಲಕ್ಷ್ಮಣನ ಹರಹಾದ ಎದೆಗೆ ಅಪ್ಪಳಿಸಿ ಹಾವಿನ ನಾಲಗೆಯಂತೆ ಒಳಹೊಕ್ಕಿತು. ಆ 
ಅದ್ಭುತಶಕ್ತಿಯು ಲಕ್ಷ್ಮಣನಿಗಪ್ಪ ರಳಿಸಲು ಅಖಿಲ ಲೋಕವು ಎಳವಾಳೆಯಂತೆ ಮಿಡುಕಿತು; 
ಲಕ್ಷ ನು” ಮೂರ್ಚೆಗೆ ಸಲ್ಲಲು, ಅದನ್ನು ಕಂಡ ರಘುಕುಲತಿಲಕನೂ ತಮ್ಮನ ಬಗ್ಗೆ 
ಕಳವಳಗೊಂಡ. ಆದರೆ ಸೌಮಿತ್ರಿಯು 'ಅರೆನಿಮಿಷದಲ್ಲಿ ಎಚ್ಚೆತ್ತು ಸಂವರ್ತಕಾಲದ 
ಅಗ್ನಿಯಂತೆ ದಶಶಿರನನ್ನು ನೋಡಿ ತಾನೂ ಪ್ರಶ್ಯಸ್ತವನ್ನು ಬಿಟ್ಟು ಬೊಬ್ಬರಿದ. ಯಾವ 
ಶರದಿಂದ ಹೊಡೆದರೂ ಆ ಶಕ್ತಿಯು ಎಲ್ಲವನ್ನೂ ಸುಟ್ಟು ಬೂದಿಮಾಡುತ್ತ ಅತೀವ 
ವೇಗದಲ್ಲಿ ಬಂದು ವಿಶಾಲವಾದ ಎದೆಯನ್ನು ಹೊಗಲು ಲಕ್ಷ್ಮಣನು ಕೆಳಕ್ಕೆ ಬಿದ್ದುಬಿಟ್ಟ 
ಆಯುಧವು ಅವನ ಎದೆಯನ್ನು ಸೀಳಿ ಭೂಮಿಗೆ ತಾಕಿಕೊಂಡಿತು. ಮನುವಂಶಧರನು 
ಅವನ ಬಳಿ ಕುಳಿತು ಎರಡೂ ಕೈಗಳಲ್ಲಿ ಶಕ್ತಿಯನ್ನು ಹಿಡಿದು ಕಿತ್ತು ಮುರಿದು ಹಾಕಿದ. 
ಆದರೆ ರಾವಣನ ಬಾಣಗಳು ನಿರಂತರವಾಗಿ ಬರುತ್ತ ಪೀಡಿಸುತ್ತಿದ್ದುವು. ನೆಲದ ಮೇಲೆ 
ಮೂರ್ಚೆ ಹೋಗಿ ಬಿದ್ದಿದ್ದ ಸುಮಿತ್ರಾತನಯನನ್ನು ಕಂಡು ರಘುವರನ ಹೃದಯ 
ಕಲಕಿಹೋಯಿತು. ತಮ್ಮನನ್ನು ಕಕ್ಕುಲಿತೆಯಿ೦ದ ನೋಡುತ್ತ ವಿಧವಿಧವಾಗಿ ಪ್ರಲಾಪಿಸಿದ. 
ಆನ೦ತರ ಸಾವರಿಸಿಕೊಂಡು ಸುಗ್ರೀವ ಹನುಮಂತ ಮುಂತಾದವರನ್ನು ಕುರಿತು, 
“ವಾನರಶ್ರೇಷ್ಠರೇ, ನೀವೆಲ್ಲರೂ ಸೌಮಿತ್ರಿಯನ್ನು ಸುತ್ತುವರಿದು ಕಾವಲಾಗಿರಿ, ಇದು 
ನನ್ನ ಪ್ರಾರ್ಥನೆ” ಎಂದು ಹೇಳಿದ. 


ಆನಂತರ, “ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಲೋಕಕ್ಕೆ ಅಮಿತವಾದ ಸಂತಸವನ್ನುಂಟು 
ಮಾಡುವ ಕಾರ್ಯವನ್ನು ನೆರವೇರಿಸುತ್ತೇನೆ. ಬಹು ಕಾಲದಿಂದ ನಾನು ಪ್ರಾರ್ಥಿಸುತ್ತಿದ್ದ 
ಗಳಿಗೆ ಈಗ ಬಂದಿದೆ, ನನ್ನ ಪರಾಕ್ರಮವನ್ನು ಮೆರೆದು ದಶಶಿರನ ತಲೆಯನ್ನಿಳುಹಿ 
ಮೂರು ಲೋಕಗಳಿಗೂ ಆನ೦ದವನ್ನುಂಟುಮಾಡುತ್ತೇನೆ. ಅಯೋಧ್ಯೆಯಿಂದ ಬಂದು 
ಕಾನನದಲ್ಲಿ ಪರಿಪರಿಯಾದ ಕಷ್ಟಗಳನ್ನು ಅನುಭವಿಸಿ, ಜಾನಕಿಯನ್ನು ಕಳೆದುಕೊಂಡು, 
ಅತೀವ ಸಂಕಟವನ್ನುಭವಿಸುತ್ತ, ಸಮುದ್ರವನ್ನು ದಾಟಿ ಬಂದದ್ದು, ನಾನಾ ಪರಿಯಲ್ಲಿ 
ಆಲೋಚನೆಯನ್ನು ಮಾಡಿ ಈ ರಾವಣನನ್ನು ಸಂಹರಿಸುವುದಕ್ಕೇ ಅಲ್ಲವೇ? ಬಹು 
ಕಾಲದ ಬಳಿಕ ನನ್ನ ಪ್ರಾರ್ಥನೆ ನೆರವೇರುವ ಕಾಲ ಬಂದಿದೆ. ಅವನೇ ನನ್ನೆದುರು 
ನಿಂತಿದ್ದಾನೆ, ಅವನು ಮತ್ತೆ ರಣಾಂಗಣವನ್ನು ನೋಡುವ ಅವಕಾಶವಿರುವುದಿಲ್ಲ. 
ಬೆಟ್ಟಗಳ ತುದಿಯನ್ನೇರಿ ಮರಗಳನ್ನು ಹತ್ತಿ ಮರ್ಕಟಸಮೂಹವು ಅಚ್ಚರಿಯಿಂದ 
ನೋಡುತ್ತಿರಲು, ಮೇಲೆ ಸೇರಿರುವ ಗಂಧರ್ವ ಸಿದ್ಧ ಚಾರಣರೆಲ್ಲರೂ ನಿಟ್ಟಿಸಿ 
ಲೋಕವು ಇರುವವರೆಗೂ ಸಂತಸದಿಂದಿರುವಂತೆ ನಾನಿಂದು ನನ್ನ ಸಾಹಸವನ್ನು 
ಮೆರೆಯುತ್ತೇನೆ. ವೃಂದಾರಕಪ್ರಮುಖ ಮೌನಿಗಣವೆಲ್ಲ ನೋಡುತ್ತಿರಲು ಇಂದಿನ 
ಯುದ್ಧದಲ್ಲಿ  ರಾಮತ್ನದ ಏಳಿಗೆಯಾದ ಜಯಸಿರಿಯನ್ನು ಪಡೆಯುತ್ತೇನೆ” 
ಎಂದು ಶಪಥ ಮಾಡಿದ. ಅಮರರೆಲ್ಲರೂ ಹೊಗಳುತ್ತಿರಲು ರಘುವರನು ಅಮಿತ 


೯೪೪ ಶ್ರೀರಾಮಕಥಾಮೃತ 


ರೋಷೋದ್ರೇಕದಿಂದ ಲಯಕಾಲದ ರುದನಂತೆ ಸಿಂಹನಾದವನ್ನು ಮಾಡಿದ. ಆ 
ಮಾನವೇ೦ದ್ರನ ಶರಗಳ ಉರುಬೆಗೆ ರಾವಣೇಂದನು ಪ್ರತ್ಯಸ್ತಗಳನ್ನು 'ಹೂಡುತ್ತಲಿರಲು 
ಎಲ್ಲೆಲ್ಲೂ ಅಸ್ತ್ರ ಪ್ರತ್ಯಸ್ತಗಳೇ ತುಂಬಿಹೋದುವು. ಪರಸ್ಪರರು ನಟ ಬಾಣಗಳು ಆಗಸ ದಲ್ಲಿ 
ಚಿಟಲ್‌ ಚಿಟೆಲ್‌ ನಂದು ತಾಕಲಾಡಿ ಬೆಂಕಿಯುಗುಳುತ್ತ ನೆಲದಲ್ಲಿ ಬೀಳುತ್ತಿದ್ದುವು. 
ಅವರೀರ್ವರ ಶೌರ್ಯಾಗ್ನಿಯಿಂದ ಸಮುದ್ರವು ಕುದಿಯಿತು, ಬೆಟ್ಟಗಳು ಬಿರಿದುವು, 
ಗಸವು ನಡುಗಿತು, ಅಮರಗಣವು ತತ್ತರದಿ೦ದ ಪಲಾಯನ ಮಾಡಲು ತೊಡಗಿದರು. 
ಅಂಬುಗಳಿಂದಾಗಿ ಭೂಮಿ-ಆಕಾಶಗಳ ವ್ಯತ್ಯಾಸವೇ ಇಲ್ಲವಾಯಿತು. ರಾವಣನು 
ಸುರಿದ ಅಸ್ತಗಳನ್ನು ನೆಗ್ಗೊತ್ತಿದ ಲೋಕವಿಕ್ರಮನು ಸುಷೇಣನ ಮುಖವನ್ನು ನೋಡಿ. 
“ಸೌಮಿತ್ರಿಯ ಸಂಕಟವನ್ನು ನೆನೆದು, “ಈ ಗಂಡುಗಲಿಯು ನನ್ನ ಪ್ರಾಣಸಮನಾದವನು, 
ಆದರೆ ಈ ರಣರಂಗದಲ್ಲಿ. ಮೂರ್ಚೆ ಹೋಗಿ ಬಿದ್ದಿರುವುದನ್ನು ನೋಡಿದರೆ ನನ್ನನ್ನು 
ಲಜ್ಜೆಯು ಆವರಿಸಿ, ಕೈಯಿಂದ ಬಿಲ್ಲು ಜಾರಿ ಬೀಳುವ ಹಾಗಾಗುತ್ತಿದೆ. ನನ್ನ ಕೈಗಳೂ 
ನಡುಗುತ್ತಿವೆ, ಲಕ್ಷ್ಮಣನು ಪ್ರಜ್ಞೆಯಿಲ್ಲದೆ ಬಿದ್ದಿರುವುದನ್ನು ಕಂಡು ನನ್ನ ಕಣ್ಣಗಳಲ್ಲಿ ನೀರು 
ತುಂಬಿಕೊಂಡು ದೃಷ್ಟಿಯು ಮಂಜಾಗುತ್ತಿದೆ. ಮನಸ್ಸು ಅತೀವ ಕಳವಳದಿಂದ ಕಂಗೆಟ್ಟಿದೆ. 
ಇವನಿಲ್ಲದಿದ್ದರೆ ಈ ಭೂಮಿಯಿಂದಲಾಗಲೀ, ಭೂಮಿತನೂಜೆಯಿಂದಾಗಲೀ ಯಾವ 
ಸಂತಸವುಂಟಾದಿತು?” ಎಂದು ಪ್ರಲಾಪಿಸಿದನು. ಆಗ ಸುಷೇಣನು ವಿನಯದಿಂದ, 
“ದೇವ, ಲಕ್ಷ್ಮಣನು ಮೃತನಾಗಿಲ್ಲ, ಮೂರ್ಚೆ ಹೋಗಿದ್ದಾನಷ್ಟೇ. ಸತ್ತವರ ಮುಖವು 
ಕಪ್ಪಿಟ್ಟಿರುತ್ತದೆ, ಆದರೆ ಸೌಮಿತ್ರಿಯ ಮೊಗವು ಕಾಂತಿಯುಕ್ತವಾಗಿದೆ, ಸುಪ್ರಸನ್ನತೆಯಿಂದ 
ಕೂಡಿದೆ. ಈತನ ಎರಡೂ ಅಂಗೈಗಳು ಕೆಂಪಾಗಿವೆ, ಹೃದಯದ ಬಡಿತದಿಂದ 
ಎದೆಯು ಏರಿಳಿಯತ್ತಿರುವುದನ್ನು ನೋಡು! ಉಸಿರಾಟವು ನಿಧಾನವಾಗಿದ್ದರೂ 
ನಿರಾಳವಾಗಿದೆ. ದೇಹವು ಬಿಸುಪಿನಿ೦ದ ಕೂಡಿದೆ; ಸುಖವಾಗಿ ನಿದ್ರಿಸುವವನಂತೆ 
ಅವನ ದೇಹವು ನಿರುಮ್ಮಳವಾಗಿದೆ. ಆದ್ದರಿ೦ದ ಲಕ್ಷ್ಮಣನು ಮೃತನಾಗಿಲ್ಲ, ರಾವಣನ 
ಶಕ್ತ್ಯಾಯುಧದ ಹೊಡೆತದ ತೀವ್ರತೆಯಿಂದಾಗಿ ಮೂರ್ಚೆ ಹೋಗಿದ್ದಾನೆ” ಎಂದು 
ಸಮಾಧಾನ ಮಾಡಲು ರಾಮನ ಮನಸ್ಸು ಸಿಮಿತಕ್ಕೆ ಬಂದಿತು. ಹೀಗೆ ಸುಷೇಣನು 
ಶ್ರೀರಾಮಚಂದ್ರನನ್ನು ಸಾಂತ್ವನಗೊಳಿಸಿದ ನಂತರ ಪಕ್ಕದಲ್ಲಿ ನಿಂತಿದ್ದ ಹನುಮಂತನನ್ನು 
ಕುರಿತು, “ಮರುತ್ಕುಮಾರನೇ, ಕಪಿವೃಂದಪೋಷಣಕರ್ತನೂ ರಿಪುವಂಶಸಂವರ್ತನೂ 
ಆದ ನೀನಿದ್ದೂ ಈ ರೀತಿಯ ಕಷ್ಟಗಳು ಬ೦ದೊದಗುತ್ತಿರುವುದು ವಿಚಿತ್ರವೇ ಸರಿ. 
ಅಂದು ಇಂದ್ರಜಿತುವಿನ ಅಸ್ತದಿ೦ದ ನೊಂದವರನ್ನು ಮೂಲಿಕೆಗಳನ್ನು ತಂದು ಪೊರೆದು 
ಮೆರೆದ ನೀನು, ಇಂದಿನ “ಗುಳು ಮುಗಯುವುದರೂಳಗಾಗಿ ಮತ್ತೆ ಅವುಗಳನ್ನು 
ತಂದು ನಮ್ಮನ್ನು ಕಾಪಾಡು. ಹಿಂದೆಯೇ ಜಾಂಬವಂತನು ಆ “ಮೂಲಿಕೆಗಳು. 
ದೊರೆಯುವ ಪರ್ವತಕ್ಕೆ ದಾರಿಯನ್ನು ಹೇಳಿದ್ದಾನೆ. ಸೂರ್ಯೋದಯವಾಗುವುದರೊ 
ಳಗೆ ಮೂಲಿಕೆಗಳನ್ನು ತ೦ದು ಲಕ್ಷ್ಮಣನ್ನು ಮಾತ್ರವಲ್ಲದೆ ನಮ್ಮೆಲ್ಲರನ್ನೂ ಸಲಹಿ ಪುಣ್ಯ 
ಕಟ್ಟಕೋ” ಎಂದು ಬೇಡಿಕೊಂಡ. ಮರು ಮಾತನಾಡದೆ ಹನುಮಂತನು ತಕ್ಷಣವೇ 
ರಾಮನ ಅಡಿದಾವರೆಗಳಿಗೆ ನಮಸ್ಕರಿಸಿ ಚಂದ್ರದ್ರೋಣಪರ್ವತವಿದ್ದ ಜಾಗಕ್ಕೆ ಧಾವಿಸಿದ. 


ಯುದ್ಧಕಾಂಡ ೯೪೫ 


ಹನುಮಂತನು ಸಂಜೀವಿನಿಯನ್ನು ತರಲು ಹೋದ ವಾರ್ತೆಯನ್ನು ಕೇಳಿದ 
ದನುಜೇ೦ದ್ರನು ಮನೋವ್ಯಥೆಯಿಂದ ತನ್ನ ನಗರವನ್ನು ಹೊಕ್ಕು, ಮುಂಗಾಣದೆ 
ಆಲೋಚನೆಯಿಂದ ಕಂಗೆಟ್ಟು ಚಿಂತಿಸುತ್ತಿರಲು, ಅವನ ಮನಸ್ಸಿನಲ್ಲ ಒಂದು 
ಆಲೋಚನೆ ಹೊಳೆಯಿತು. ಅದರಂತೆ ಮನೆಮನೆಗೂ ಹೋಗಿ ಹುಡುಕಾಡಿದರೂ 
ಕಾಣದಿರಲು, ಒಬ್ಬ ಮಹಿಳೆಯು ಸೂಚಿಸಿದಂತೆ ಕಾಲನೇಮಿಯಿದ್ದ ಕಡೆಗೆ 
ಹೋದ. ತನ್ನ ಪ್ರಾಣವನ್ನುಳುಹಿಕೊಳ್ಳಬೇಕೆಂಬ ಪೇರಾಸೆಯಿ೦ದ ಕಾಲನೇಮಿಯಿದ್ದ 
ನಿರ್ಜನವಾದ ಜಾಗಕ್ಕೆ ಹೋಗಿ ಅವನಿಗೆ ವಂದಿಸಿದ. ರಾವಣನನ್ನು ತೆಗೆದಪ್ಪಿದ 
ಆತನು ರಾವಣನು ಕುಶಲವನ್ನು ವಿಚಾರಿಸಿದ. ಅಸುರೇಶನು ತನ್ನ ಪರಿಸ್ಥಿತಿಯನ್ನು 
ವಿವರಿಸಲು, ಕಾಲನೇಮಿಯು ಹೊರಗೆ ವಿನಯವನ್ನು ತೋರಿಸುತ್ತ, “ನಿನ್ನ 
ಕೃಪೆಯಿಂದ ನಾನು ಅನುದಿನವೂ ನೆಮ್ಮದಿಯಿಂದ ಬಾಳುತ್ತಿದ್ದೇನೆ, ಅಪರೂಪವಾಗಿ 
ನನ್ನ ಮನೆಗೆ ಬಂದಿರುವ ಕಾರಣವನ್ನು ತಿಳಿಸಿ ಆಜ್ಞಾಪಿಸಿದರೆ ಕೃತಕೃತ್ಯನಾಗುತ್ತೇನೆ” 
ಎ೦ದು ನುಡಿದ. ಆಗ ರಾವಣಾಸುರನು, “ನೆಲದಣುಗಿಗೋಸುಗವಾಗಿ ನರಕ್ರಿಮಿಗಳು 
ಕಪಿಸೇನೆಯನ್ನೊಡಗೊಂಡು ದಾನವರ ಕುಲವನ್ನೆಲ್ಲ ಸವರಿಬಿಟ್ಟಿದ್ದಾರೆ. ಕುಂಭಕರ್ಣ, 
ಇಂದ್ರಜಿತು ಮುಂತಾದ ನಮ್ಮ ಕಡೆಯ ವೀರರನ್ನೆಲ್ಲ ಸಂಹರಿಸಿದ್ದಾರೆ. ಎಲ್ಲರನ್ನೂ 
ಕಳೆದುಕೂಂಡ ನಾನು ಏಕಾಂಗಿಯಾಗಿ ಆ ನರಗುರಿಗಳನ್ನು ಎದುರಿಸಿ ಯುದ್ಧ ಮಾಡುತ್ತ 
ಸುಮಿತ್ರಾತ್ಮಜನನ್ನು ಶಕ್ತಿಯಿಂದ ಹೊಡೆದು, ವಾನರಸೇನೆಯನ್ನು ಒಕ್ಕಲಿಕ್ಕಿದೆ. ಬೆಳಿಗ್ಗೆ 
ಹೋಗಿ ಉಳಿದ ಕಪಿಗಳನ್ನು ಇಲ್ಲವಾಗಿಸಿ ರಾಮನನ್ನು ಗೆಲ್ಲಬೇಕೆಂದು ಯೋಚಿಸುತ್ತಿದ್ದೆ. 
ನೀನು ನನ್ನ ಬೆಂಬಲಕ್ಕಿರುವೆಯೆಂಬುದನ್ನು ತಿಳಿದ ನಾನು ಸಹಾಯವನ್ನಪೇಕ್ಟಿಸಿ ನಿನ್ನ ಬಳಿ 
ಬಂದಿದ್ದೇನೆ. ಲಕ್ಷ್ಮಣನನ್ನು ಉಳಿಸಿಕೊಳ್ಳಲು ಬೆಳಗಾಗುವುದರೊಳಗಾಗಿ ಸ೦ಜೀವನವನ್ನು 
ತರಲು ಕಪಿಗಳು ಚಂದ್ರದ್ರೋಣಪರ್ವತಕ್ಕೆ ಹನುಮಂತನನ್ನು ಕಳಿಸಿದ್ದಾರೆ. ಅವನು 
ಅಷ್ಟರೊಳಗೆ ಬಂದರೆ ನನ್ನ ಆಸೆಯೆಲ್ಲ ಮಣ್ಣುಪಾಲಾಗುತ್ತದೆ. ಆದ್ದರಿಂದ ನೀನು 
ಹೇಗಾದರೂ ಮಾಡಿ ಮರುತ್ಸುತನು ಬೆಳಗಾಗುವವರೆಗೂ ಇಲ್ಲಿಗೆ ಬಾರದಿರುವಂತೆ 
ತಡೆಯಬೇಕು. ಹಾಗಾದರೆ ನಾನು ವಾನರರನ್ನು ತರಿದು ನಿನಗೆ ಹರುಷದ ವಾರ್ತೆಯನ್ನು 
ತರುತ್ತೇನೆ. ಶಿವನ ಕೃಪೆಯಿ೦ದ ಇಷ್ಟು ದಿನ ಜಗತ್ತಿನಲ್ಲಿ ಯಾರಿಗೂ ಹೆದರದೆ ಬಾಗದೆ 
ಇದ್ದ ಪರಿಯನ್ನು ನೀನು ಬಲ್ಲೆ. ಕಾಲಕರ್ಮವಶದಿಂದಾಗಿ ನನಗೀಗ ನರವಾನರರಿಂದ 
ಪರಾಭವವು ಬಂದೊದಗಿದೆ. ನೀನು ಹೋಗಿ ಪವನಸುತನನ್ನು ತಡೆದೆಯಾದರೆ ನಿನ್ನ 
ಕೃಪೆಯಿಂದ ದೈತ್ಯನಿವಹದ ಏಳಿಗೆಯುಂಟಾಗುತ್ತದೆ” ಎಂದು ನುಡಿದ. ಕೇಡುಗನಾಡಿದ 
ಮಾತುಗಳನ್ನು ಕೇಳಿದ ರಕ್ಕಸನು ನಡುಗಿ ಮನಸ್ಸಿನಲ್ಲಿಯೇ ಮರುಗಿ, ಸ೦ಕಟದಿ೦ದ ಕೂಡಿ 
ಅತುಲ ಭಯಭಕ್ತಿಯಿಂದ ದಶಕಂಠನನ್ನು ಕುರಿತು, “ಜಗತ್ತಿನಲ್ಲಿ ಅಸಮಬಲರೊಡನೆ 
ವೈರವು೦ಟಾದರೆ ಜಯಾಪಜಯಗಳು ನಮ್ಮ ಕೈಯಲ್ಲಿರುವುದಿಲ್ಲ ಎಂಬ ಹಿರಿಯರ 
ಮಾತಿದೆ. ಶ್ರೀರಾಮನೆಂದರೆ ಅಖಿಲ ಬ್ರಹಾಂಡಗಳನ್ನೆಲ್ಲ ರೋಮಕೂಪದಲ್ಲಿಯೂ, 
ಸೂರ್ಯಚಂದ್ರರನ್ನು ಕಣ್ಣುಗಳಲ್ಲಿಯೂ, ಅಗ್ನಿ ದೇವೇಂದರನ್ನು ಮುಖದಲ್ಲಿಯೂ 
ಇರಿಸಿಕೊಂಡು, ಜಗತ್ತಿನ ಪ್ರಾಣಿಗಳೆಲ್ಲವನ್ನೂ ಭ್ರಾಮಕಗೊಳಿಸುವ ಸಾಕ್ಷಾತ್‌ ಪರಬ್ರಹ್ಮ 


೯೪೬ ಶ್ರೀರಾಮಕಥಾಮೃತ 


ದೇವತೆಗಳ ಮೇಲೆ ಕೃಪೆಯಿಟ್ಟು ಅವರನ್ನುಳಿಸಲೆಂದು ಭೂಮಿಯಲ್ಲಿ ಅವತರಿಸಿರುವ 
ಜಗದೇಕನಾಥನನ್ನು ಗೆದ್ದವರುಂಟೇ? ಅಖಿಲ ಪ್ರಾಣಾಧಾರನಾಗಿರುವವನಲ್ಲಿ ವೈರವನ್ನು 
ಬೆಳಸಿದರೆ ಜಯವು ದೊರೆತೀತೇ, ಮಹಾಸ್ವಾಮಿ? ಎಲ್ಲರನ್ನೂ ಕಳೆದುಕೊಂಡು 
ನಿನ್ನ ಬಳಗದಲ್ಲಿ ನೀನೊಬ್ಬನೇ ಉಳಿದಿದ್ದೀಯೆ. ಈಗಲಾದರೂ ಧರಣಿಜಾತೆಯನ್ನು 
ರಘುವರನಿಗೊಪ್ಪಿಸಿ ಶರಣಾಗಿ ಪ್ರಾಣವನ್ನುಳಿಸಿಕೊಳ್ಳುವ ಜೊತೆಗೆ ರಾಜ್ಯವನ್ನೂ 
ಉಳಿಸು. ಈ ಮಾತುಗಳನ್ನು ನಿಮಗೆ ಹೇಳಲು ನಾನು ಶಕ್ತನಲ್ಲವಾದರೂ ತಿಳಿದುದನ್ನು 
ಹೇಳಿದ್ದೇನೆ. ಮಾತ್ಸರ್ಯದಿಂದ ಬರುವ ಫಲವೇನು? ಮಾನಪ್ರಾಣಗಳನ್ನುಳಿಸಿಕೊಂಡರೆ 
ಉನ್ನತವಾದ ಸಂಪತ್ತನ್ನು ಗಳಿಸಬಹುದು. ಶುದ್ಧ ಹೃದಯದಿಂದ ಶುಭವನ್ನು ಬಯಸು” 
ಎಂದು ನುಡಿಯಲು ದಶಕಂಧರನು ರೋಷದಿಂದ ಕಾಲನೇಮಿಯನ್ನು ನೋಡುತ್ತ, 
“ಅಯ್ಯೋ ಶಿವನೇ, ನನಗೆ ಬುದ್ಧಿ ಹೇಳು ಎಂದು ಕೇಳಲು ನಾನಿಲ್ಲಿ ಬಂದಿಲ್ಲ, 
ಚ೦ದ್ರದ್ರೋಣಪರ್ವತಕ್ಕೆ ಹೋಗಿ ಬೆಳಗಾಗುವವರೆಗೂ ಪಾವಮಾನಿಯನ್ನು ತಡೆದಿದ್ದರೆ 
ನಾನಿಲ್ಲಿ ರಾಮ ಮತ್ತವನ ತಮ್ಮನನ್ನು ಎದುರಿಸಿ ತರಿದಿಡುತ್ತೇನೆ. ದುರುಳನಾದ ಅವನು 
ತಾನೇ ಸಾಯುವೆನೆಂಬುದನ್ನು ತಿಳಿಯದೆ ನನಗೆ ನಾನಾ ಬಗೆಯ ಹಿಂಸೆಯನ್ನಿತ್ತು 
ಕೊಲ್ಲಬಯಸಿದ. ಈಗ ನೀನು ಹೇಳಿದಷ್ಟು ಕೆಲಸವನ್ನು ಮಾಡು” ಎಂದು ಗದರಿಕೊಂಡ. 
ಆಗ ರಕ್ಕಸನು ನಡುಗುತ್ತ ಕೈಮುಗಿದು, “ಆ ಮಾರುತಿಯ ಸಾಹಸದ ಪರಿಯನ್ನು ನೀನೇ 
ಚೆನ್ನಾಗಿ ತಿಳಿದ್ದಿದ್ದೀಯೆ. ಬೆಂಕಿಯಲ್ಲಿ ಬಿದ್ದು ಪತಂಗವು ಬದುಕಬಹುದೇ? ನಾನು 
ಮಾಡಬೇಕಾದ ಕೆಲಸವನ್ನು ವಿಶದವಾಗಿ ತಿಳಿಸಿ, ಆ ಮಹಾ ಪ್ರತಾಪಶಾಲಿಯನ್ನೆದುರಿಸಿ 
ನಾನು ಬದುಕುಳಿದು ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದನ್ನು ಅಪ್ಪಣೆಮಾಡು” ಎಂದು 
ವಿನಯದಿಂದ ಬಿನ್ನಪಗೈದ. ಆಗ ದಶಕ೦ಧರನು, “ನಿನಗೊಂದು ಉಪಾಯವನ್ನು 
ತಿಳಿಸಿಕೊಡುತ್ತೇನೆ: ಆ ಜಾಗಕ್ಕೆ ಬೇಗ ಹೋಗಿ ತಾಪಸನ ವೇಷವನ್ನು ಧರಿಸಿ, 
ಗುಡಿಸಿಲೊಂದನ್ನು ಕಟ್ಟಿಕೊಂಡು ಅದರಲ್ಲಿ ಶಿಷ್ಠರ ಜೊತೆಯಲ್ಲಿರು. ಅವನು ಬಂದಾಗ 
ಹೊಗಳಿ, ಹಿತಕರವಾದ ನುಡಿಗಳನ್ನಾಡಿ ರಾತ್ರಿಯೆಲ್ಲ ಅವನು ಅಲ್ಲಿಯೇ ಇರುವಂತೆ 
ಮಾಡಿ ತಡೆದಿರು. ಈ ಉಪಕಾರವನ್ನು ಮಾಡಿದರೆ ನಿನಗೆ ನನ್ನ ಆಸ್ತಿಯ ಅರ್ಧಭಾಗವನ್ನು 
ಕೊಡುತ್ತೇನೆ” ಎಂದು ಪುಸಲಾಯಿಸಿದ. ಅವನ ಮಾತಿನಂತೆಯೇ ಕಾಲನೇಮಿಯು 
ತಕ್ಷಣವೇ ಚ೦ದ್ರದ್ರೋಣಗಿರಿಯತ್ತ ಸಾಗಿದ. ಹನುಮಂತನಿಗಿಂತ ಮುಂಚೆಯೇ ಅಲ್ಲಿಗೆ 
ಹೋಗಿ ಎಲೆವನೆಯೊಂದನ್ನು ರಚಿಸಿ ತಾಪಸ ವೇಷವನ್ನು ತಾಳಿ ಕುಳಿತಿದ್ದ. ಈ ಕಡೆ 
ಶ್ರೀರಾಮಪುರದರಸನ ಆಜ್ಞೆಯನ್ನು ಹೊತ್ತ ಅ೦ಜನಾಸುತನು ಒಡೆಯನಿಗೆ ವಂದಿಸಿ 
ಆಕಾಶವನ್ನಡರಿ ಶರವೇಗದಿಂದ ಪಯಣಿಸಿ ಚಂದದ್ರೋಣಪರ್ವಥವನ್ನು ಸೇರಿದ. 


ಯುದ್ಧಕಾಂಡ ೯೪೭ 


೫೨. ಅಂಜನಾಸುತನು ಸಂಜೀವಿನಿಯನ್ನು ತಂದು 
ಲಕ್ಷ ನನ್ನು ಉಳಿಸುವುದು 


ಅದ್ರಿಜಾತೆಯೇ ಮುಂದಾದ ಸ್ವಾರಸ್ಯವನ್ನು ಕೇಳು, ರಾವಣನು ಹೇಳಿದಂತೆ 
ಕಾಲನೇಮಿಯು ಚಂದ್ರದ್ರೋಣಪರ್ವತಕ್ಕೆ ಹೋಗಿ ಪರ್ಣಶಾಲೆಯೊಂದನ್ನು ನಿರ್ಮಿಸಿ, 
ತಾನು ಮುನಿವೇಷವನ್ನು ಧರಿಸಿ ಹನುಮಂತನ ಬರುವಿಕೆಗಾಗಿ ಕಾದು ಕುಳಿತ. ಅಷ್ಟರಲ್ಲಿ 
ಪವಮಾನತನಯನು ಮನಸಿನ ವೇಗವನ್ನು ಮೀರಿಸಿ ಅಲ್ಲಿಗೆ ಬಂದು, ಸುಂದರವಾದ 
ಆ ಕಾಡಿನಲ್ಲಿ ಅದಕ್ಕಿಂತಲೂ ಮನೋಹರವಾಗಿದ್ದ ತಾಪಸಾಶ್ರಮವನ್ನು ಕಂಡು, 
"ಹಿಂದೆ ಬ೦ದಾಗ ನಾನಿದನ್ನು ಕಾಣಲಿಲ್ಲವಲ್ಲ, ಈಗ ಎಲ್ಲಿಂದ ಬಂತು! ಎಂದು 
ಅಚ್ಚರಿವಡುತ್ತ ಬ೦ದು ಇಣುಕಿ ಹಾಕಲು, ಒಳಗೆ ಮುನಿಯೊಬ್ಬನು ಶಿಷ್ಕರಿಗೆ ಬೋಧನೆ 
ಮಾಡುತ್ತಿದ್ದುದನ್ನು ಕಂಡ. ಹರನೋ ಸರಸಿಜಭವನೋ ಹರಿಯೋ ಎಂಬಂತೆ 
ಶೋಭಿಸುತ್ತ ಪ್ರಸನ್ನವದನನಾಗಿ ಕುಳಿತಿದ್ದ ಯತಿಯನ್ನು ಕಂಡ ಹನುಮಂತನು 
ಅಮಿತ ಭಕ್ತಿಯಿಂದ ಅವನಿಗೆ ಮಣಿದು ಕೈಕಟ್ಟ ನಿಂತುಕೊಂಡ. ಆಗ ಆ ಮುನಿಯು 
ಮರುತ್ಸುತನನ್ನು ಕಂಡು ಕ್ಷೇಮಸಮಾಚಾರವನ್ನು ಕೇಳಿ ಅವನನ್ನು ಹರುಷಗೊಳಿಸಿದ: 
“ಸಾಕ್ಷಾತ್‌ ಪಶುಪತಿಯೇ ಬಂದಂತೆ ಈ ದುರ್ಗಮ ವನಕ್ಕೆ ಬಂದಿರುವ ನೀನು ಯಾರು, 
ನಿನ್ನ ಹೆಸರೇನು? ಇಲ್ಲಿಗೆ ಬಂದ ಉದ್ದೇಶವೇನು? ಇಲ್ಲಿಯೇ ಇದ್ದು ಊಟವನ್ನು 
ಮುಗಿಸಿ ವಿಶ್ರಾಂತಿ ಪಡೆದು ಬೆಳಗಾಗ ವಾಪಸು ಹೋಗಬಹುದು” ಎಂದು ಉಪಚರಿಸಿದ. 
ಆಮಾತುಗಳನ್ನು ಕೇಳಿದ ಮಾರುತಿಯು ನಿಷ್ಠಪಟದಿಂದ ತಾನು ಬಂದ ಕಾರಣವನ್ನು 
ವಿವರವಾಗಿ ತಿಳಿಸಿದ: “ಮುನಿವರ್ಯರೇ, ಕಿಷ್ಟಿಂಧವನ್ನು ಆಳುವ ಮಹಾರಾಜನು 
ಸುಗ್ರೀವ, ಅವನ ಗೆಳೆಯ ದಶರಥಾತ್ಮಜನಾದ ರಘುವರ; ಅರಣ್ಯವಾಸದಲ್ಲಿರುವಾಗ 
ಆ ಭಾಸ್ಕರತೇಜನ ಮಡದಿ ಧರಣಜಾತೆಯನ್ನು ರಾವಣನು ಮಾಯಾವೇಷದಿಂದ 


ಕದ್ದೊಯ್ದ; ಅದರಿಂದ ಸುಗ್ರೀವನ ಕಪಿಸೈನ್ಯದೊಡನೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ : 


ದಶಕಂಧರನ ಮೇಲೆ ಯುದ್ಧಮಾಡಲು ಬಂದೆವು. ತನ್ನ ಕಡೆಯ ವೀರಾಗಣಿಗಳನ್ನೆಲ್ಲ 
ಕಳೆದುಕೊಂಡ ರಕ್ಕಸನು ಕೊನೆಗೆ ತಾನೇ ಯುದ್ಧಕ್ಕೆ ಬಂದು ಹೋರಾಡಲು, ಅವನ 
ಶಕ್ತಿಯೆ೦ಂಬ ಬಾಣದ ಹೊಡೆತಕ್ಕೊಳಗಾಗಿ ರಾಮನ ತಮ್ಮ ಲಕ್ಷ್ಮಣನು ಮೂರ್ಚೆ 
ಹೋಗಿದ್ದಾನೆ. ಬೆಳಗಾಗುವುದರೊಳಗೆ ಇಲ್ಲಿರುವ ಮೂಲಿಕೆಗಳನ್ನು ತೆಗೆದುಕೊಂಡು 
ಹೋಗಿ ಅವನನ್ನು ಉಳಿಸಿಕೊಳ್ಳಲೆಂದು ಬಂದಿದ್ದೇನೆ. ಈಗ ಊಟಕ್ಕೆ ಸಮಯವಿಲ್ಲ, 
ಕುಡಿಯುವ ನೀರು ಎಲ್ಲಿ ದೊರೆಯುವುದೆಂದು ಹೇಳಿದರೆ ಕುಡಿದು ಹೊರಡುತ್ತೇನೆ” 
ಎಂದು ವಿನಯದಿಂದ ನುಡಿದ. ಆಗ ತಾಪಸನು ಅವನಿಗೆ ಒಂದು ಸರೋವರವಿದ್ದ 
ತಾಣವನ್ನು ಹೇಳಿದ. ಅಲ್ಲಿಗೆ ಹೋದ ಹನುಮಂತನು ಸರೋವರದಲ್ಲಿಳಿದು ತಾವರೆಯ 
ಎಲೆಯೊಂದನ್ನು ಸರಿಸಿ ಬೊಗಸೆಯಿಂದ ನೀರನ್ನು ತೆಗೆದು ಕುಡಿಯುವಷ್ಟರಲ್ಲಿ ಒಂದು 
ಮೊಸಳೆಯು ಬಂದು ಅವನ ಕಾಲನ್ನು ಭದ್ರವಾಗಿ ಹಿಡಿದುಕೊಂಡು ನಿಧಾನವಾಗಿ 
ಅವನನ್ನು ನುಂಗುತ್ತ ಬಂತು. 


೯೪೮ ಶ್ರೀರಾಮಕಥಾಮೃತ 


ಬಲವಾಗಿ ಹಿಡಿದಿರುವ ಆ ಪ್ರಾಣಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು 
ಆಂಜನೇಯನು ಚಿಂತಿಸುತ್ತ, ನಾಲ್ಕು ದಿಕ್ಕುಗಳ ಕಡೆಗೂ. ನೋಡಿ, ಮುಂದೇನು 
ಮಾಡಬೇಕೆಂದು ತೋಚದೆ ಬೆಳಕು ಹರಿಯುವುದರೊಳಗೆ ತಾನು ಹೋಗದಿದ್ದರೆ 
ಗತಿಯೇನು, ರಾಮನಿಗೆ ಗೆಲವು ಹೇಗೆ ಸಿಕ್ಕೀತು ಎಂದು ಯೋಚಿಸಿದ. ಕೊನೆಗೆ 
ಒಂದು ನಿರ್ಧಾರಕ್ಕೆ ಬಂದು ತನ್ನ ದೇಹವನ್ನು ಕ್ಷೀಣಿಸಿಕೊಳ್ಳುತ್ತ ಬರಲು, ಮೊಸಳೆಯು 
ಅವನನ್ನು ನುಂಗಿಬಿಡಲು, ಹನುಮಂತನು ಒಳಗೇ ಬೆಳೆದು ಅದರ ಹೊಟ್ಟೆಯನ್ನು 
ಸೀಳಿಕೊಂಡು ಹೊರಬಂದು ದಡದಲ್ಲಿ ನಿಂತುಕೊಂಡ. ನೋಡಿದರೆ, ಎದುರಿಗೆ 
ಅತ್ಯಂತ ಮನೋಹರವಾದ ಸ್ತ್ರೀಯೊಬ್ಬಳು ನಿಂತಿರುವುದು ಕಾಣಿಸಿತು! ಅವಳ 
ರೂಪ, ಹಾವ ಭಾವ, ವಿಲಾಸ ವಿಭ್ರಮಗಳು ಹೇಳಲಸದಳ! ಅಂಜನಾಸುತನನ್ನು 
ನೋಡಿದ ಆ ರಮಣೇಮಣಿಯು ಕೈಮುಗಿದುಕೊಂಡು, “ಅಪರ ರುದ್ರಾವತಾರನೂ 
ಮಹಾಪರಾಕ್ರಮಿಯೂ ಆದ ನಿನ್ನನ್ನು ನೋಡಿ ನಾನು ಧನ್ಯಳಾದೆ; ನಿನ್ನ ಕೃಪೆಯಿಂದ 
ನನಗೆ ಮೊಸಳೆಯ ರೂಪ ಹೋಗಿ ಸ್ಪಸ್ಥರೂಪ ಉಂಟಾಯಿತು. ಅಪ್ಪಣೆಯಿತ್ತರೆ 
ನಾನು ಹೊರಡುತ್ತೇನೆ” ಎಂದು ಸುಂದರಿಯು ಹೇಳಲು ಮರುತಸುತನು ಅವಳ 
ಹಿನ್ನೆಲೆಯನ್ನು ವಿಚಾರಿಸಿದ. ತನ್ನ ಹೆಸರು ಧಾನ್ಯಮಾಲಿನಿಯೆಂದೂ, ತಾನೊಬ್ಬ 
ಗಾಂಧರ್ವಳೆಂದೂ ಹೇಳಿ, ಭೂಮಿಯನ್ನು ನೋಡಲೆಂದು ಒಂದು ದಿನ ತಾನು 
ಬರಲು, . ಬಾಲಸೂರ್ಯನಂತೆ ತೇಜಸ್ವಿಯಾದ ಒಬ್ಬ ಮುನಿಯು ತನ್ನನ್ನು ಕಂಡು 
ಮೋಹಪರವಶನಾಗಿ ಕಾಮಕ್ರೀಡೆಗೆ೦ದು ತನ್ನ ಆಶ್ರಮಕ್ಕೆ ಕರೆದೊಯ್ದ; ಆನಂತರ ಮೂರು 
ದಿನ ತನ್ನ ಆಶ್ರಮದಲ್ಲಿಯೇ ಉಳಿದಿರೆಂದು ಹೇಳಲು ತಾನು ಅದಕ್ಕೊಪ್ಪಿ ಹಾಗೆಯೇ 
ಮಾಡಿದೆ. ಹೀಗೆ ಮೂರು ದಿನ ಕಳೆದ ಬಳಿಕ ತಾನು ಕಾಸಾರಕ್ಕೆ ಹೋಗಿ ಮಜ್ಜನ 
ಮಾಡಿ ಅರಣ್ಯದಲ್ಲಿರಲು ರಾವಣನು ಬಂದು ಬಲವಂತವಾಗಿ ತನ್ನನ್ನು ನೆರೆದ; ಆ 
ಕ್ಷಣವೇ ತನಗೊಂದು ಶಿಶು ಜನಿಸಿತು. ಮುನಿಯು ನೋಡಿದರೆ ಕೋಪಗೊಂಡಾನೆಂದು 
ದಾನವನು ಮಗುವನ್ನೆತ್ತಿಕೊಂಡು ಹೋಗಿಬಿಟ್ಟ ಆನಂತರ ತಾನು ಎಂದಿನಂತೆ 
ಆಶ್ರಮದಲ್ಲಿರಲು, ಅವನು ನನೆಗಣೆಯನ ಉಪಟಳದಲ್ಲಿರಲು ತಾನು ನಡೆದ 
ವೃತ್ತಾಂತವನ್ನು ತಿಳಿಸಿದೆ; ಇದರಿ೦ದ ಕೋಪಗೊಂಡ ಮುನಿಯು ಮೊಸಳೆಯಾಗೆಂದು 
ತನಗೆ ಶಾಪವನ್ನಿತ್ತ. ನಾನು ದೀನಳಾಗಿ ಪರಿಪರಿಯಾಗಿ ಬೇಡಿಕೊಳ್ಳಲು ಕೊನೆಗೆ, 
ಪರಬ್ರಹ್ಮನೇ ಭೂಮಿಯಲ್ಲಿ ಸೂರ್ಯವಂಶದಲ್ಲಿ ಹುಟ್ಟಲು, ಅವನ ಹೆಂಡತಿಯನ್ನು 
ರಾವಣನು ಕದ್ದೊಯ್ಯಲು ರಾಮ-ರಾವಣರಿಗೆ ಯುದ್ಧವಾಗಲು, ರಘುವರನ ತಮ್ಮನು 
ಮೂರ್ಚೆಗೊಳ್ಳಲು ಸಂಜೀವಿನಿಗಾಗಿ ಹನುಮಂತನು ಬಂದು ನೀರಿಗಿಳಿದಾಗ ಅವನ 
ಪಾದ ಸೋಂಕಿನಿಂದ ನಿನ್ನ ಶಾಪವಿಮೋಚನೆಯಾಗುತ್ತದೆ ಎಂದು ಕರುಣಿಸಿದ. 
ಅದರಂತೆ ಇದುವರೆಗೆ ನಾನು ಮೊಸಳೆಯ ರೂಪವನ್ನು ಹೊಂದಿದ್ದೆ; ಈಗ ನಿನ್ನ 
ಪಾದದ ಸೋಂಕಿನಿಂದ ತನಗೆ ಮೂಲರೂಪವು ಪ್ರಾಪ್ತವಾಗಿದೆಯೆಂದು ಹೇಳಿದಳು. 
ಆನ೦ತರ, “ಇನ್ನೊಂದು ಮಾತನ್ನು ನಿನಗೆ ಹೇಳಬೇಕಾಗಿದೆ, ದಯವಿಟ್ಟು ಆಲಿಸು: 
ಈಗ ನೀನು ನೋಡಿ ಬಂದೆಯಲ್ಲ, ಆ ಯತಿಯು ದಶಕಂಧರನ ಆಜ್ಜೆಯಿಂದ ನಿನಗೆ 


ಯುದ್ಧಕಾಂಡ ೯೪೯ 


ಅಡ್ಡಿಯನ್ನುಂಟು ಮಾಡಲೆಂದು ಬಂದಿರುವ ಕಾಲನೇಮಿ ಎಂಬ ರಕ್ಕಸ; ಬೆಳಗಾಗುವ 
ತನಕ ನಿನ್ನನ್ನು ತಡೆಯಲೆಂದೇ ಈ ವೇಷದಿಂದ ಬಂದಿದ್ದಾನೆ; ಮೊದಲು ಅವನನ್ನು 
ತರಿದು ಮುಂದೆ ಮೂಲಿಕೆಗಳನ್ನು ತೆಗೆದೊಯ್ಯುವುದು ಒಳಿತು” ಎಂದು ಸೂಚಿಸಿದಳು. 
ವ ವಿಷಯವನ್ನು ಕೇಳಿದ ಮರುತಾತ್ಮಜನು ವಸ್ಮಯಾವಹನಾಗಿ ನಿಂತ. 


ಅತ್ತ ಗಾಂಧರ್ವಸತಿಯು ಹೋಗಲು ಹನುಮಂತನು ಮತ್ತೆ ಯಷಿಯ 
ಆಶ್ರಮಕ್ಕೆ ಬಂದ. ಒಳಗೆ ಆ ಯತಿಯು ಜಪಮಾಲೆಯನ್ನು ಹಿಡಿದು ಎಣಿಸುತ್ತ, 
ಮಣಮಣ ಮಂತ್ರವನ್ನು ಹೇಳುತ್ತ ಕುಳಿತಿರುವುದು ಕಾಣಿಸಿತು. ಹನುಮಂತನು 
ಅವನ ಬಳಿ ಬ೦ದು ಅವನನ್ನೇ ನೋಡುತ್ತ ನಿಂತ. ಆಂಜನೇಯನು ನೋಡುತ್ತಿದ್ದ 
ರೀತಿಯಿಂದ ತನ್ನ ವಿಷಯವೆಲ್ಲ ಗೊತ್ತಾಗಿದೆ ಎಂಬುದು ಕಾಲನೇಮಿಗೆ ಸ್ಪಷ್ಟವಾಯಿತು; 
ಇವನಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕೆಂದು ಯೋಚಿಸಿದ. “ತಮಗೆ 
ಗುರುದಕ್ಷಿಣೆಯನ್ನು ಕೊಡಬೇಕೆಂದು ಬಂದಿದ್ದೇನೆ!” ಎಂದು ಹನುಮಂತನು ಹೇಳಲು, 
ಅವನ ಮನದಿಂಗಿತವನ್ನರಿತ ರಕ್ಕಸನು ತಕ್ಷಣವೇ ನಾಲ್ಕು ಮುಖಗಳು, ಎಂಟು 
ಕೋರೆದಾಡೆಗಳಿಂದ ಕೂಡಿ ಸಕಲ ಆಭರಣಗಳನ್ನೂ ಧರಿಸಿದ, ಐದು ಯೋಜನ 
ವಿಸ್ತಾರವಾದ ಮಹಾ ಆಕಾರವನ್ನು ತಾಳಿದ, ಅದನ್ನು ಕಂಡು ಸಕಲ ಭೂತಗಳೂ 
ಭೀತಿಯಿಂದ ನಡುಗಿದವು. ಅರ್ಧ ಬೆಂದ ಕೊರಡೊಂದನ್ನು ಕೈಯಲ್ಲಿ ಹಿಡಿದು ನಿಂತ 
ದುರುಳ ದೈತ್ಯನ ಪರಿಯನ್ನು ಅರಿತು ಅಂಜನಾಸುತನು ತಾನು ಹತ್ತು ಯೋಜನ 
ಹರಹಾದ ದೇಹವನ್ನು ಧರಿಸಿ, ಪ್ರಥಯರುದ್ರನಂತೆ ಭೋರ್ಮೊರೆಯುತ್ತ ಅಸುರನನ್ನು 
ಅಪ್ಪಳಿಸಲು ಅವನ ತಲೆಯೊಡೆದು ನೆಲಕ್ಕೆ ಬಿದ್ದಿತು. ಆನಂತರ ನಿರಾಳವಾಗಿ 
ಪರ್ವತವನ್ನು ಹತ್ತಿ ಆ೦ಜನೇಯನು ಮೂಲಿಕೆಗಳನ್ನು ಹುಡುಕಲು ಹೊರಟರೆ, 
ಅವನ ಆರ್ಭಟೆಯನ್ನು ಕೇಳಿ ಮೇಲಿದ್ದ ಗಾಂಧರ್ವರು ಎಚ್ಚೆತ್ತು ಕಾಲಕಿ೦ಕರರಂತೆ 
ಬೊಬ್ಬಿರಿಯುತ್ತ ಆ ಕತ್ತಲೆಯಲ್ಲಿ ಹೀಗೆಂದರು: “ನೀನು ಯಾರೋ ಮೂರ, 
ಈ ರಾತ್ರಿಯಲ್ಲಿ ಯಾವ ಕಾರಣದಿಂದ ನೀನಿಲ್ಲಿಗೆ ಬಂದಿದ್ದೀಯೆ? ನಿನ್ನನ್ನು ಇಲ್ಲಿಗೆ 
ಕಳಿಸಿದವರಾರು? ಯಾಕೆ?” ಎಂದು ಅಬ್ಬರಿಸಿದರು. ಮರುತಾತ್ಮಜನು ಅವರ ಮಾತಿಗೆ 
ಹೆದರದೆ, “ಹಿ೦ದೆ ಬ್ರಹ್ಮನ ಮಗಳಲ್ಲಿ ಸೂರ್ಯನಿಂದ ಜನಿಸಿದ ಕಪಿರಾಜನಾದ ಸುಗ್ರೀವನ 
ವಿಷಯ ಕೇಳಿದ್ದೀರೇನು? ಅವನ ಸೇವಕ ಕಾಲಾಂತಕನೆನಿಸಿದ ಹನುಮನೇ ನಾನು. ನನ್ನ 
ಒಡೆಯನ ಅಪ್ಪಣೆಯಂತೆ ಅವನ ಕಾರ್ಯವನ್ನು ನೆರವೇರಿಸಲು ನಾನಿಲ್ಲಿಗೆ ಬಂದಿದ್ದೇನೆ. 
ರವಿಕುಲಲಲಾಮ ಶ್ರೀರಾಮನ ಸತಿಯನ್ನು ಅಪಹರಿಸಿದ ದಶಶಿರನನನ್ನು ಹಣಿಸಲು, 
ಸುಗ್ರೀವನೊಡನೆ ಬ೦ದ ರಘುರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಶತ್ರುವಿನೊಡನೆ 
ಹೋರಾಡುತ್ತಿರಲು, ಅವನ ತಮ್ಮ ಸೌಮಿತ್ರಿಯು ಮೂರ್ಚೆ ಹೋಗಿದ್ದಾನೆ. ಅವನನ್ನು 
ಎಚ್ಚರಿಸಲು ಭಲ್ಲೂಕಪತಿ ಜಾ೦ಬವ೦ತನ ಹಿತವಚನದಂತೆ ಸಂಜೀವಿನಿಗಾಗಿ ನಾನಿಲ್ಲಿಗೆ 
ಬ೦ದಿದ್ದೇನೆ. ಈಗ ತಾನೇ ರಾವಣ ಕಳಿಸಿದ ಕಾಲನೇಮಿಯನ್ನು ತರಿದು ಹಾಕಿದ್ದೇನೆ; 
ನೀವೇನಾದರೂ ಅಡ್ಡಬ೦ದರೆ ಅವನಿಗಾದ ಗತಿಯೇ ನಿಮಗೂ ಆಗುವುದು ನಿಶ್ಚಿತ” 


ಎಂದು ಬೊಬ್ಬಿರಿದ. ಅದನ್ನು ಕೇಳಿದ ಗಾಂಧರ್ವರು ಭೀಕರವಾಗಿ ಶರವರ್ಷವನ್ನು 


೯೫೦ ಶ್ರೀರಾಮಕಥಾಮೃತ 


ಕರೆಯಲು ಆಂಜನೇಯನು ತನ್ನ ದೇಹವನ್ನು ಆಗಸದವರೆಗೂ ವಿಸ್ತರಿಸಿಕೊಂಡು, 
ಗರಗರನೆ ಹಲ್ಲುಕಡಿಯುತ್ತ, ಹದಿನಾಲ್ಕು ಸಾವಿರ ಮಂದಿಯಿದ್ದ ರಿಪುಸೇನೆಯನ್ನು 
ಅರೆನಿಮಿಷದಲ್ಲಿ ಒಕ್ಕಲಿಕ್ಕಿದ. ಆನಂತರ ಸಂಜೀವಿನಿಯನ್ನು ಹುಡುಕತೊಡಗಲು ಅದನ್ನು 
ಬೇಗ ಗುರುತಿಸಲಾಗಲಿಲ್ಲ; ಹುಡುಕುವುದರಲ್ಲಿ ಕಾಲಕಳೆಯುವುದರಿಂದ ಹೊತ್ತಾದೀತು, 
ಆದರೆ ಔಷಧಿಯನ್ನು ಒಯ್ಯದೆ ಹೋದರೆ ದುರಂತವಾದೀತು ಎಂದು ಆಲೋಚಿಸಿದ 
ಮರುತಸುತನು ಮೂಲಿಕೆಯಿರುವ ಈ ಬೆಟ್ಟವನ್ನೇ ಎತ್ತಿಕೊಂಡು ಹೋಗುವುದು 
ಸೂಕ್ತವೆಂದು ತೀರ್ಮಾನಿಸಿದ. ತನ್ನ ಮಹಾ ಬಲಿಷ್ಠವಾದ ಬಾಹುಗಳಿಂದ ಆ ಗಿರಿಯನ್ನು 
ಅಲ್ಲಾಡಿಸಿದರೆ, ಶಿಖರದಲ್ಲಿದ್ದ ಬಂಡೆಗಳೆಲ್ಲ ತಪತಪನೆ ನೆಲಕ್ಕುರುಳಿದುವು. 


ಆನಂತರ ಪರ್ವತವನ್ನು ಬುಡಸಮೇತ ಕಿತ್ತು ಭುಜದಲ್ಲಿರಿಸಿಕೊಂಡು 
ಅಂಬರಮಾರ್ಗವನ್ನು ಹಿಡಿದು ಬರುತ್ತಿರಲು ಮರುತಾತ್ಮಜನು ಯುಗಾಂತದ 
ಧೂರ್ಜಟಿಯಂತೆ ಕಾಣಿಸಿದ.  ಮನೋಜವನಾದ ಅವನು ಬಹು ಬೇಗ ಹಾರಿ 
ಬರಲು ಅವನನ್ನು ಕಂಡ ಅಮರತತಿಯು ಬೆರಗುವಟ್ಟಿತು, ದೇವರ್ಷಿಗಣವು ಅವನ 
ಸಾಹಸವನ್ನು ಮನಸಾರೆ ಹೊಗಳಿತು. ಅವನನ್ನು ಆಗಸದಲ್ಲಿಯೇ ಕಂಡು, ಈ ಕ್ಷಣಕ್ಕಾಗಿ 
ಎದುರುನೋಡುತ್ತಿದ್ದ, ಪಾಳೆಯದಲ್ಲಿದ್ದ ಫ್ಲವಗತತಿಯು ಜಯಕಾರ ಮಾಡುತ್ತಿರಲು 
ಅವನು ಭೂಮಿಗಿಳಿದು ಬಂದು ತಾನು ಮಾಡಿದ ಕಾರ್ಯವನ್ನು ವೈದ್ಯಶ್ರೇಷ್ಠ 
ಸುಷೇಣನಿಗೆ ಅರುಹಿದ: “ಕತ್ತಲೆಯಲ್ಲಿ ಪರ್ವತವನ್ನೆಲ್ಲ ಸುತ್ತಾಡಿ ಮೂಲಿಕೆಗಳನ್ನು 
ಕಾಣುವಷ್ಟರಲ್ಲಿ ಬೆಳಗಾದೀತೆ೦ದು ಬಗೆದು ಬೆಟ್ಟವನ್ನೇ ಕಿತ್ತು ತಂದಿದ್ದೇನೆ, ಯಾವ 
ಮೂಲಿಕೆ ಬೇಕೋ ಅದನ್ನು ನೀನೇ ಆರಿಸಿಕೊಂಡು ಲಕ್ಷ್ಮಣನನ್ನು ಎಚ್ಚರಿಸು” ಎಂದು 
ಬಿನ್ನವಸಿಕೊಂಡ. ಆ ನುಡಿಗಳನ್ನು ಕೇಳಿದ ಸುಷೇಣನು ಸಂತಸಗೊಂಡು ಬೆಟ್ಟವನ್ನು 
ಹತ್ತಿ ವೃಂದಾರಕರು ಬಳಸುವ ಔಷಧಿಯನ್ನು ಕಿತ್ತು ತ೦ದು ರಸವನ್ನು ಸುಮಿತ್ರಾತ್ಮಜನ 
ಮೂಗಿಗೆ ಹಿಂಡಲು ಅದರ ವಾಸನೆಯಿಂದಲೇ ಲಕ್ಷ್ಮಣನು ಮೂರ್ಚೆ ತಿಳಿದೆದ್ದ. 
ಎಶಲ್ಯೀಕರಣ ಮೂಲಿಕೆಯಿಂದ ಅವನ ಮೈಯಲ್ಲಿ ನಾಟದ್ದ ಶರಗಳಲ್ಲ ಹೊರಬಂದು, 
ಹಿ೦ದಿನ ಶಕ್ತಿ ಅವನಿಗೆ ಮರಳಿ, ಗಾಢ ನಿದ್ದೆಯಿ೦ದ ಎಚ್ಚೆತ್ತವನ೦ತೆ ಮೇಲೆದ್ದು ಕುಳಿತ. 
ಕಾತರದಿ೦ದ ತನ್ನ ಬಳಿ ಕುಳಿತಿದ್ದ ಅಣ್ಣನನ್ನು ಕ೦ಡು ಕೈಮುಗಿದು ಕಾಲುಗಳಿಗೆರಗಿದ; 
ಅವನನ್ನು ತೆಗೆದಪ್ಪಿಕೊಂಡ ರಘುನಾಥನು, “ಜಗದೀಶನ ಕರುಣೆಯಿಂದ ನೀನು 
ಮರಣವನ್ನು ಗೆದ್ದು ಬಂದೆ; ನೀನೇನಾದರೂ ಕಣ್ಮರೆಯಾಗಿದ್ದರೆ ನನಗೆ ಧರಣಿ, 
ಧರಣಿತನೂಜೆ ಯಾರೂ ಬೇಡವಾಗುತ್ತಿತ್ತು. ನಿನ್ನ ಚೇತರಿಕೆಯಿಂದ ನನ್ನ ಬಾಳಿಗೆ 
' ಒಂದು ಉದ್ದೇಶ ಬಂದಂತಾಗಿದೆ” ಎಂದು ತಮ್ಮನನ್ನು ಸಮಾಧಾನಪಡಿಸಿದ. ಆನಂತರ 
ಈ ಚೇತರಿಕೆಗೆ ಕಾರಣನಾದ ಹನುಮ೦ತನನ್ನು ಮನವಾರೆ ಹೊಗಳಿದ. 'ಪೂರ್ವ 
ಪಶ್ಚಿಮಾದ್ರಿಗಳಲ್ಲಿ ತನ್ನ ಕಾಲುಗಳನ್ನಿಟ್ಟು ಅರುಣನಿಂದ ಎಲ್ಲ ವೇದಗಳನ್ನೂ ಕಲಿತು, 
ಇಂದ್ರನಿಂದ ವ್ಯಾಕರಣವೇ ಮುಂತಾದ ಶಾಸ್ತ್ರಗಳನ್ನು ಅಭ್ಯಸಿಸಿ, ಬಲಶಾಲಿಗಳಲ್ಲಿ 
ಬಲಶಾಲಿಯೂ ಬುದ್ದಿವಂತರಲ್ಲಿ ಬುದ್ಧಿವ೦ತನೂ ಆಗಿ, ತನ್ನ ಭಜಕರಿಗೆ ಬೇಡಿದುದನ್ನು 
ಒಲಿದು ನೀಡುವ ಕರುಣಾಳುಗಳ ದೇವ, ಸ೦ಜೀವನೇ ಜಯತು ಜಯತು, 


ಯುದ್ಧಕಾಂಡ ೯೫೧ 


"ನೀರೊಟ್ಟಿಲನ್ನು ಹಾರಿ ದಾಟಿದೆ, ಮಾರೀಚತನಯ ನೃಪ ಕಾಲನೇಮಿಯನ್ನು ಗೆದ್ದೆ, 
ಕ್ರೂರ ಮಕರಿಯನ್ನು ಹೆಣ್ಣನ್ನಾಗಿ ಮಾಡಿದೆ, ಕ್ಷಣದಲ್ಲಿ ಲಂಕೆಯನ್ನು ಅಂಗಾರ ಮಾಡಿದೆ 
- ಇಂತಹ ಅತುಲ ಬಲಶಾಲಿಯೇ ಜಯತು ಜಯತು', "ಅಂಜನೆಯ ಮಗ, 
ವಾಯುನಂದನ, ರಾಮನನುಚರ, ಕಿರೀಟಿಸಖ, ವನಧಿಲಂಘನ ಧರಣಿಜಾಶೋಕಹರ, 
ವೀರಲಕ್ಷ್ಮಣ ಪ್ರಾಣದಾತಾ, ಕಪಿಕುಲಲಾಮ ಜಯತು ಜಯತು, “ನಿನ್ನನ್ನು 
ಭಜಿಸುವವರಿಗೆ ಇಷ್ಟಾರ್ಥಗಳನ್ನು ನೀಡುವ ಕರುಣಾಳುವಾದ ಸುರಧೇನು, ಭಜಕರ 
ಹೃತ್ತಾಪಹರ ಜಯತು ಜಯತು' ಎಂದು ಕಪಿಗಳೆಲ್ಲ ಸಂತಸದಿಂದ ಹಾಡಿ ಹೊಗಳಿ 
ಕುಣಿದಾಣಿದರು. ಪವಮಾನನಂದನನ್ನು ರಾಮಪುರದರಸನು ಅತಿ ಪ್ರೇಮದಿಂದ 
ನಿಟ್ಟಿಸಿ, “ನೀನು ಮುಂದೆ ಆಗಲಿರುವ ಬ್ರಹ್ಮ' ಎಂದು ಸ್ತುತಿಗೈದು, ರವಿನಂದನನೇ 
ಮೊದಲಾದವರನ್ನು ಹೊಗಳಿದ. ಆ ಬಳಿಕ ರಘುನ೦ದನನು ಹಗುರ ಮನಸಿನಿಂದ ಆ 
ರಣಭೂಮಿಯಲ್ಲಿ ಸಂತಸದಿಂದಿದ್ದ. 


೫೩. ರಾವಣನು ಮಾಡಿದ ಪಾತಾಳ ಹೋಮವನ್ನು 
ರಾಮನು ನಾಶಗೊಳಿಸಿದುದು 


ಭವಾನಿಯೇ ಕೇಳು, ನಿದ್ದೆ ಮಾಡಿ ಎದ್ದವನಂತೆ ಎಚ್ಚರಗೊಂಡ ಸೌಮಿತ್ರಿಯು 
ಬಳಿಯಲ್ಲಿದ್ದ ಶರಚಾಪಗಳನ್ನು ತೆಗೆದುಕೊಂಡು, ಅಕ್ಕಪಕ್ಕದಲ್ಲಿ ನಿಂತಿದ್ದ 
ಫ್ಲವಗಸಮೂಹವನ್ನು ನೋಡಿ ರಘುವರನನ್ನು ನೋಡಿ ರೋಷದಿಂದ, “ಗರ್ವದಿಂದ 
ಬೊಬ್ಬಿರಿಯುವ ದಶಶಿರನನ್ನು ಕೊಲ್ಲುವ ಕಾಲ ಬಂದಿದೆ. ಇಲ್ಲದಿದ್ದರೆ ರಾಜಪದ್ಧತಿಗೆ 
ಅಪಚಾರ ಮಾಡಿದಂತೆ” ಎಂದು ಬಿನ್ನವಿಸಿಕೂಂಡ. “ಸೂರ್ಯಚಂದ್ರರು ತಮ್ಮ 


ಪಥವನ್ನು ಬಿಟ್ಟು ಸಂಚರಿಸಬಹುದು, ಶರನಿಧಿಗಳು ತಮ್ಮ ಮೇರೆಗಳನ್ನು ಮೀರಬಹುದು, 


ಕುಲಶೈಲಗಳು ಹೊರಳಾಡಬಹುದು, ಆದರೆ ನೀನು ಮಾಡಿದ ಪ್ರತಿಜ್ಞೆಗೆ ಎಂದಾದರೂ 
ಹಾನಿ ಬರುವುದುಂಟೇ? ದುರುಳ ದೈತ್ಯನ ತಲೆಗಳನ್ನು ಕಡಿದಿಕ್ಕಲು ನೀನು 
ಬಿಲ್ಲುಬಾಣಗಳನ್ನು ಹಿಡಿಯಬೇಕು” ಎ೦ದು ಕೋಪದಿಂದ ನುಡಿದ ಲಕ್ಷ್ಮಣನನ್ನು ನೋಡಿ 
ರಘುವರನು, “ನನ್ನ ಶಪಥವನ್ನು ನೆನೆದು ಕಾಳ ರಕ್ಕಸನನ್ನು ಕಾಳಗದಲ್ಲಿ ಸ೦ಹರಿಸು 


ಎಂದು ಹೇಳುತ್ತಿದ್ದೀಯಲ್ಲವೇ? ಆ ಖೂಳನು ಇನ್ನು ಬಾಳುವ ಅವಕಾಶವೆಲ್ಲಿದೆ” ' 


ಎಂದು ಹೇಳಿ ವಿಭೀಷಣನನ್ನು ನೋಡಿ, “ಯುದ್ಧಮಾಡಲು ಕಾತರನಾಗಿರುವ ಆ 


ದಶಶಿರನು ಎಲ್ಲಿಗೆ ಹೋದ? ಅವನನ್ನು ಈ ದಿನವೇ ಸದೆಬಡಿಯಬೇಕಲ್ಲವೇ?” ಎಂದು ' 


ಕೇಳಿದ. ಆಗ ವಿಭೀಷಣನು, “ಅದ್ಭುತವಾದ ಶಕ್ತಿಯಿಂದ ಸೌಮಿತ್ರಿಯನ್ನು ಹೊಡೆದ 
ದಶಕ೦ಠನು ಪಾತಾಳಹವನವನ್ನು ಮಾಡಿ ಆನ೦ತರ ಯುದ್ಧಕ್ಕೆ ಬರಲು ಹೋಗಿದ್ದಾನೆ; 
ಹವನವು ಯಶಸ್ವಿಯಾದರೆ ಅವನನ್ನು ತಡೆಯುವವರಾರು?” ಎಂದು ತಿಳಿಸಲು 
ಅಚ್ಚರಿಯಿಂದ, “ಪರಾಕ್ರಮದಿಂದ ಎದುರು ನಿಂತು ಕಾದಾಡುವ ಈ ಪಟುಭಟನು 
ಹೋಮ ಮಾಡುವುದೆಂದರೇನು, ಒಳ್ಳೆ ವಿಚಿತ್ರವಾಗಿದೆಯಲ್ಲ!” ಎನ್ನಲು ವಿಭೀಷಣನು 


೯೫೨ ಶ್ರೀರಾಮಕಥಾಮೃತ ' 


ದಶಕಂಠನ ದುರ್ಮಾರ್ಗವನ್ನು ವಿಶದವಾಗಿ ಹೇಳಲು ತೊಡಗಿದ: “ಸೌಮಿತ್ರಿಯನ್ನು 
ಕೆಡಹಿ, ನಿಮ್ಮ ಜೊತೆಯಲ್ಲಿ ಸಾಹಸದಿಂದ ಹೋರಾಡಲು ಬಂದ ಅವನಿಗೆ ಚಿಂತೆ 
ಅಡಸಿತು. ಆಗ ಭಾರ್ಗವನ ಬಳಿ ಹೋಗಿ ಅವನಿಗೆ ಮಣಿದು, "ನನ್ನ ಕಡೆ ಪ್ರಹಸ್ತ 
ಮೊದಲಾದ ಕಡುಗಲಿಗಳೆಲ್ಲ ಮಡಿದಿದ್ದಾರೆ; ಜೊತೆಗೆ ನಮ್ಮ ಪಡೆಯು ರಾಘವನ 
ಬಿಸಿಯಾದ ಬಾಣಗಳಿಂದ ಅಪಾರವಾಗಿ ಹಾನಿಗೊಳಗಾಗಿದೆ. ಹರನಿಗೆ ಇಮ್ಮಡಿಯೆನಿಸಿದ 
ಗುರುವರ್ಯನಿದ್ದು ನಿನ್ನ ಚರಣಸೇವಕನಾದ ನನಗೆ ಈ ವಿಪತ್ತು ಸಂಭವಿಸುವುದು ಹೇಗೆ 
ಸಾಧ್ಯ? ಯಾರನ್ನು ಹಳಿದರೇನುಪಯೋಗ, ನನಗೆ ಸಂತೋಷವನ್ನು ನೀಡುವವರು 
ಯಾರಿದ್ದಾರೆ? ಕರುಣೆಯಿಂದ ದೈತ್ಯಾನ್ವಯವನ್ನು ಕಾಪಾಡು' ಎಂದು ದೀನತೆಯಿಂದ 
ಪರಿಪರಿಯಾಗಿ ಬೇಡಿಕೊಂಡ. ಆಗ ಆ ಮಹಾಪುರುಷನು ಒಂದು ಮಾರ್ಗವನ್ನು 
ಉಪದೇಶಿಸಿದ; ಅದೇ ರಹಸ್ಯಮಯವಾದ ಅಭಿಚಾರಕ ವಿದ್ಯೆ. “ಯಾರೂ ತಿಳಿಯಲಾರದ 
ಒಂದು ಜಾಗಕ್ಕೆ ಹೋಗಿ ಅಗ್ನಿದೇವನಿಗೆ ಭಕ್ತಿಯಿಂದ ಆಹುತಿಗಳನ್ನಿತ್ತರೆ, ಕುದುರೆ 
ಕಟ್ಟದ ರಥ, ಅಭೇದ್ಯವಾದ ಕವಚ, ದಿವ್ಯತರವಾದ ಬಿಲ್ಲುಬಾಣಗಳು ಅಗ್ನಿಯಂತೆ 
ಹೊರಬಂದು ನಿನ್ನ ವಶವಾಗುತ್ತವೆ. ಆ ಬಳಿಕ ಅಮರರು ದೈತ್ಯರು ಎಲ್ಲರಿಗೂ ನೀನು 
ಒಡೆಯನಾಗುತ್ತೀಯೆ' ಎಂದು ದೇಶಿಕನು ಬೋಧಿಸಲು ದಶಕಂಠನು ಬೇಗ ವಾಪಸಾಗಿ, 
ನಗರದ ಎಲ್ಲ ಬಾಗಿಲುಗಳನ್ನೂ ಭದ್ರಪಡಿಸಿ, ಯಾರಿಗೂ ತಿಳಿಯದ ಒಂದು ಗುಹೆಯನ್ನು 
ಹೊಕ್ಕು, ಎಲ್ಲ ಹೋಮಸಾಮಗ್ರಿಗಳನ್ನೂ ತಂದಿಟ್ಟುಕೊಂಡು ಹೋಮಮಾಡಲೆಂದು 
ಮೌನವುತವನ್ನು ಹಿಡಿದು ಕುಳಿತಿದ್ದಾನೆ. ಅವನು ಮಾಡುವ ಹವನವು ನಿರ್ವಿಘ್ನವಾಗಿ 
ಪೂರ್ಣಗೊಂಡರೆ ಹದಿನಾಲ್ಕು ಲೋಕಗಳಲ್ಲಿರುವ ಯಾವನಾದರೂ ಆ ದೈತ್ಯನ 
ಎದುರಿಗೆ ಸುಳಿದು ಬದುಕಿಯಾನೇ? ಇದು ಗೋಪ್ಯಾತಿಗೋಪ್ಯವಾದ ಎಚಾರ, 
ಅದನ್ನವನು ತನ್ನ ಹೆಂಡತಿಗೂ ತಿಳಿಸಿಲ್ಲ. ಬೇಗ ಹೋಗಿ ಆ ಹವನವನ್ನು ಹಾಳುಮಾಡಿ, 
ಅವನ : ಮೌನವತವನ್ನು ಕೆಡಿಸದಿದ್ದರೆ ಆನಂತರ ಅವನು ಒಂದು ನಿಮಿಷದಲ್ಲಿ 
ಹೊರಬರುತ್ತಾನೆ. ಆಗ ಆ ರಕ್ಕಸನನ್ನು ಹಿಡಿಯುವವರು ಯಾರೂ ಇರುವುದಿಲ್ಲ. 
ಆದ್ದರಿಂದ ನೀವು ಹೋಗಿ ಅವನನ್ನು ತಡೆಯಬೇಕು” ಎಂದು ನಿರೂಪಿಸಲು, ಈ 
ರಹಸ್ಯವನ್ನು ತಿಳಿದ ರಘುರಾಮನು ಸಂತಸಗೊಂಡ. ಆ ಬಳಿಕ, ಅಂಗದ ಹನುಮಂತ 
ಶರಭ ಗವಯ ಜಾಂಬವಂತ ನೀಲ ಗಜ ಗವಾಕ್ಷ ಸುಷೇಣ ಮುಂತಾದ ಕಪಿಮುಖ್ಯರ 
ಜೊತೆಗೂಡಿ ಹೋಗಿ ಆ ರಾಕ್ಷಸನ ಯಜ್ಞವನ್ನು ನಾಶಮಾಡಿ ಬರಲು ಸುಗ್ರೀವನನ್ನು 
ನಿಯೋಜಿಸಿದ. ಅದರಂತೆ ಸುಗ್ರೀವನು ಉತ್ಸಾಹದಿಂದ ಕಪಿವರರನ್ನೆಲ್ಲ ಒಗ್ಗೂಡಿಸಿ 
ಕಾರ್ಯಸಾಧನೆಗೆಂದು ಹೊರಟ. 


ರಾಮನಿಗೆ ನಮಸ್ಕರಿಸಿ ಹೊರಟು, ನಗರದ ದ್ವಾರಗಳನ್ನು ಭದ್ರಪಡಿಸಿದ್ದುದರಿಂದ, 
ಪ್ರಾಕಾರವನ್ನು ಜಾಣ್ಮೆಯಿ೦ದ ಹಾರಿ, ಖಳನ ಅರಮನೆಯನ್ನು ಹೊಕ್ಕು, ಅಲ್ಲದ್ದ 
ಒಂದು ಬಿಲದ ಮೂಲಕ ವಾನರರೆಲ್ಲರೂ ಪಾತಾಳಕ್ಕಿಳಿಯುತ್ತಿರುವಂತೆ ನಡೆತಂದರು. 
ಆ ಕತ್ತಲೆಯಲ್ಲಿ ಎಡವಿ ಬಿದ್ದರೂ, ತಮ್ಮ ಗುಂಪು ಚೆದುರದಂತೆ ನಡೆದು ಬರಲು, 
ಮುಂದೊಂದು ಕಡೆ, ಕೆಂಪು ವಸ್ತವನ್ನುಟ್ಟು, ಬೆಳಗುವ ಮುಂಡಾಸನ್ನು ಕಟ್ಟಿಕೊಂಡು, 


ಯುದ್ಧಕಾಂಡ ೯೫೩ 


ಮುಂದೆ ಪೂಜಾಸಾಮಗಿಗಳನ್ನಿರಿಸಿಕೊಂಡು ಕುಳಿತಿದ್ದ ದೈತ್ಯೇಂದ್ರನನ್ನು ಕಂಡರು. ಈ 
ದೃಶ್ಯವನ್ನು ನೋಡಿದ ಕಪಿವರರೆಲ್ಲರೂ ನಿಬ್ಬೆರಗಾಗಿ ನಿಟ್ಟಿಸಿದರು. ಉರಿಯುವ ಅಗ್ನಿಯ 
ಮುಂದೆ ಕುಳಿತು ಕೈಯಲ್ಲಿ ಅಶ್ವವನ್ನು ಹಿಡಿದು ವಜ್ರಾಹುತಿಗಳನ್ನೀಯಲು ಉರುತರವಾದ 
ಮಂತ್ರಗಳನ್ನು ಪಠಿಸುತ್ತ ಕುಳಿತಿದ್ದ ರಾವಣನನ್ನು ನೋಡಿ ಸುಗ್ರೀವ ಹನುಮಂತ 
ನೀಲ ಮುತಾದವರು ಕೈಯಲ್ಲಿ ಬೆಟ್ಟ ಮರಗಳನ್ನು ಹಿಡಿದು, ದುರುಳನ ಬಳಿಯಿದ್ದ 
ಎಲ್ಲ ರಕ್ಕಸರನ್ನೂ ಬಡಿದು ಕೋಲಾಹಲವನ್ನುಂಟುಮಾಡಿದರು. ಆಗ ಆ ಮಹಾ 
ಗುಹಾಂಗಣದಲ್ಲಿ ಒಂದು ಅದ್ಭುತವಾದ ಯುದ್ಧವೇ ನಡೆಯಿತು; ದಾನವಾಗ್ರಣಿಗಳು 
ಅವರನ್ನು ಮುಂದಕ್ಕೆ ಬಿಡದೆ ತಡೆಯಲು, ವಾನರಯೋಧರು ಭೋರ್ಮೊರೆಯುತ್ತ 
ಕೈಗಳಲ್ಲಿದ್ದ ಬೆಟ್ಟಗಳಿಂದ ಬಡಿದು, ಮರಗಳಿ೦ದ ಹೊಡೆದು, ಉಗುರು ಹಲ್ಲುಗಳಿಂದ 
ಪರಚಿ ಕಚ್ಚಿ ಗಾಯಗೊಳಿಸಿದರು. ಈ ಯುದ್ಧ ದಿಂದ ಮಹಾ ರಕ್ತವಾಹಿನಿಯು ಹರಿಯಿತು, 
ದೊಡ್ಡ ದೊಡ್ಡ ಆನೆಗಳು ಬಂಡೆಗಳಂತಿರಲು, ಕತ್ತಿಗಳ ಸಮೂಹವು ಮೀನುಗಳಂತಿರಲು, 
ಚಕ್ರಗಳು ಮೊಸಳೆಗಳಾಗಲು, ಪ್ರಾಸಗಳು ಉರಗಗಳ ರೀತಿಯಲ್ಲೊಪ್ಪಿರಲು, ತಲೆಗಳು 
ಗುರಾಣಿಗಳಂತಿರಲು ಅಸುರಾಂಗನೆಯರಿಗೆ ಭಯವನ್ನೂ ಸುರಾಂಗನೆಯರಿಗೆ 
ಸಂತಸವನ್ನೂ ಉಂಟುಮಾಡುತ್ತಿತ್ತು. ಹದ್ದು ಕಾಗೆ ಗೂಗೆಗಳಿಗೆ ಹರ್ಷೋತ್ಕರವನ್ನುಂಟ 
ಮಾಡುತ್ತಿದ್ದ ರಕ್ತದ ನದಿಗಳನ್ನು ಮರುತ್ತುತ ಮುಂತಾದ ಮುಖ್ಯ ಯೋಧರು ದಾಟಿ 
ರಕ್ಕಸರನ್ನು ವೇಗವಾಗಿ ಒಕ್ಕಲಿಕ್ಕುತ್ತ ಬರಲು, ದಾನವರು ಭಯದಿಂದ ನಾಲ್ದೆಸೆಗೂ 
ಪಲಾಯನ ಮಾಡಿದರು. ಅಷ್ಟರಲ್ಲಿ ಅಂಗದನು ಮಂಡೋದರಿಯನ್ನು ಹಿಡಿದು ಎಳೆದು 
ತಂದು ರಾವಣನ ಮುಂದೆ ನಿಲ್ಲಿಸಿ, “ಹಿಂದೆ ಜನಸ್ಥಾನದಲ್ಲಿ ಮುನಿವೇಷವನ್ನು ತೊಟ್ಟು 
ಸೀತೆಯನ್ನು ಎಳೆದೊಯ್ದದ್ದು ನಿನಗೆ ನೆನಪಿದೆಯಲ್ಲವೇ; ಹಾಗೆಯೇ ಈಗ ನಾನೂ 
ನಿನ್ನ ಸತಿಯನ್ನು ಎಳೆದು ಹೊಡೆಯುತ್ತೇನೆ, ನೋಡು” ಎಂದು ಹೇಳಿ, ಚೀರಾಡುವ 
ಹಾಗೆ ಮಂಡೋದರಿಯನ್ನು ಹೊಡೆದು ಕಾಲಿನಿಂದ ಒದ್ದ. ಹೀಗೆ ವಾಲಿಸುತನು 
ಅಸುರನ ಹೆಂಡತಿಯನ್ನು ಹಿಂಸಿಸುತ್ತಿರಲು, ಅಂಜನಾಸುತನು ತನ್ನ ಬಾಲದಿಂದ 
ಅವಳ ತಲೆಗೆ ಅಪ್ಪಳಿಸಿದ. ಈ ಮಧ್ಯೆ ಉಳಿದ ವಾನರರು ಬಂದು ಕ್ಷಣಾರ್ಧದಲ್ಲಿ 
ಹೋಮಸಾಮಗಿಗಳನ್ನು ಚೆಲ್ಲಾಡಿ, ಅಗ್ನಿಕುಂಡವನ್ನು ಶಾಂತಗೊಳಿಸಿದರು. ಅಂಗದನು 
ಮುಂದಲೆಯನ್ನು ಹಿಡಿದು ಎಳದಾಡುತ್ತಿದ್ದರೆ ಮಂಡೋದರಿಯು ಆಕ್ರಂದನ ಮಾಡುತ್ತ. 
“ಅಕಟಕಟಾ, ಕಪಿಸೇನೆಯನ್ನು ತೃಣಸಮಾನವೆಂದು ಭಾವಿಸಿದ ರಕ್ಕಸಪತಿಗೆ ಈಗ 
ಜಡತೆಯುಂಟಾಗಿರುವುದೇ? ಮಕ್ಕಳೂ ತಮ್ಮಂದಿರೂ ಬಂಧುಗಳೂ ಸತ್ತ ಬಳಿಕ, 
ಹೆಂಡತಿಯನ್ನು ವನಚರರು ಹೊಡೆದು ಬಡಿಯುತ್ತಿರಲು, ಶಾಂತಿಯನ್ನು ತಾಳಿ 
ಕಣ್ಣುಗಳನ್ನು ಮುಚ್ಚಿಕೊ೦ಡು ಮನಸ್ಸನ್ನು ನಿಗ್ರಹಿಸಿಕೊ೦ಡು ಧ್ಯಾನ ಮಾಡುತ್ತ ಸಿರಿಯನ್ನು 
ಗಳಿಸಲು ಆಲೋಚಿಸುತ್ತಿರುವೆಯಾ? ನಿನ್ನ ಕಿನಿಸು ಎಲ್ಲಿ ಹೋಯಿತು, ನಿನ್ನ ದರ್ಪ 
ಸತ್ತುಹೋಗಿದೆಯೇ? ನನ್ನ ಅದೃಷ್ಟವನ್ನೇನು ಹೇಳಲಿ, ಈ ಹೊತ್ತಿನಲ್ಲಿ ನಿನ್ನನ್ನು ಜಡತೆ 
ಆವರಿಸಿಬಿಟ್ಟಿದೆ! ನನ್ನನ್ನೀಗ ಕಾಪಾಡುವವರು ಯಾರೂ ಇಲ್ಲ, ಮಕ್ಕಳು ಮೈದುನರು 
ಸತ್ತರು, ನನ್ನ ನೆರವಿಗೆ ಬರುತ್ತಿದ್ದವರೆಲ್ಲ ಯುದ್ಧಕ್ಕೆ ಆಹುತಿಯಾದರು. ಗಂಡನಿದ್ದೂ 


೯೫೪ ಶ್ರೀರಾಮಕಥಾಮೃತ 


ನಾನೀಗ ಅನಾಥಳಾಗಿದ್ದೇನೆ! ನಿನ್ನ ಹತ್ತು ತಲೆಗಳೂ ಇಪ್ಪತ್ತು ತೋಳುಗಳೂ ಈಗ 
ಬಲಹೀನವಾದುವು” ಎಂದು ಗೋಳಿಡುತ್ತ ಮೊರೆಯಿಟ್ಟಳು. ಸತಿಯ ಆರ್ತಸ್ವರವನ್ನು 
ಕೇಳಿ ಮನಸ್ಸು ಕರಗಿದ ರಾವಣನು ಬಹಿರ್ಮುಖನಾಗಿ ಕಣ್ಣುಗಳನ್ನು ಬಿಟ್ಟು, ನೆಲದಲ್ಲಿ 
ಬಿದ್ದು ಬಳ್ಳಿಮಿ೦ಚಿನಂತೆ ಹೊರಳಾಡುತ್ತಿರುವ ತನ್ನ ಹೆಂಡತಿಯನ್ನು ಕಂಡು, ರೋಷದಿಂದ 
ಹಲ್ಲು ಮೊರೆಯುತ್ತ ಎದುರಾಳಿ ಸೈನಿಕರನ್ನು ತರಿದಿಡುತ್ತ ಭೋರ್ಮೊರೆಯಲು, 
ಕಪಿವೀರರು ತಮ್ಮ ಕೆಲಸವಾಯಿತೆಂದು ಸಂತಸಗೊಂಡು ಓಡಿಹೋದರು. 


ರಾವಣನು ತನ್ನ ಸತಿಯನ್ನು ಎತ್ತಿ ಕುಳ್ಳಿರಿಸಿ, ತನ್ನ ಮುಂಜೆರಗಿನಿಂದ ಕಣ್ಣೀರನ್ನು 
ಒರೆಸಿ, ಮೈದಡವಿ ಸಮಾಧಾನಪಡಿಸಿ, “ಪದ್ಮಾಕ್ಷಿಯೇ, ಕಾಲಕೌಟಲ್ಯದಿಂದ ಈ ಪರಿ 
ಉಂಟಾಗಿದೆ, ವಿಧಿಯ ಬಲದಿಂದ ಶತುಗಳಿಗೆ ಅಭ್ಯುದಯದ ಸಮಯ ಬಂದಿದೆ, 
ನಮಗೆ ದೌರ್ಭಾಗ್ಯವು ಪ್ರಾಪ್ತವಾಗಿದೆ. ನಿನ್ನ ಶೋಕವನ್ನು ಬಿಡು, ಇವತ್ತಿನ ಯುದ್ಧದಲ್ಲಿ 
ರಿಪುಗಳ ರಕ್ತವನ್ನು ಹರಿಸಿ ನಿನ್ನ ಶೋಕಾಗ್ನಿಯನ್ನು ಆರಿಸುತ್ತೇನೆ. ಅಡ್ಡಿಪಡಿಸಲು 
ಬಂದರೆ ದೇವೇಂದ್ರ ಮುಂತಾದವರನ್ನು ಮೊದಲು ತರಿದು ಹಾಕುತ್ತೇನೆ” ಎಂದು 
ಆಶ್ವಾಸನೆಯಿತ್ತ. ಗಂಡನ ಮಾತುಗಳನ್ನು ಕೇಳಿದ ಮಂಡೋದರಿಯು ನಿಟ್ಟುಸಿರು 
ಬಿಡುತ್ತ, “ನೀನು ಧೀಮಂತ, ವಿವೇಕಶಾಲಿ, ಇದುವರೆಗೆ ಆಗಿರುವ ಅನುಭವವನ್ನು 
ನೆನೆದು, ಯುದ್ಧ ಮಾಡುವ ಆಲೋಚನೆಯನ್ನು ಬಿಟ್ಟು, ಕೆಲಸಗಳ ಹಿಡಿತೆಬಿಡಿತೆಗಳನ್ನು 
ಪರ್ಯಾಲೋಚಿಸಿ, ಹಿಸುಣಮತಿಯನ್ನು ಮರೆತು ಮುಂದೆ ಶುಭವಾಗುವ 
ಕೆಲಸ ಮಾಡು. ನಡೆಯುವವರು ಎಡಹುವುದು ಸಹಜ, ಈಗಲಾದರೂ ನಿನ್ನ 
ದುರಭಿಮಾನವನ್ನು ಬಿಟ್ಟು ರಘುವರನ ಬಗೆಗಿನ ದ್ವೇಷವನ್ನು ತೊರೆ. ಇವನು 
ಸಾಮಾನ್ಯನಲ್ಲ - ಹಿ೦ದೆ ಖಳನೊಬ್ಬನು ವೇದಗಳನ್ನೆಲ್ಲ ಕದ್ದು ಸಮುದ್ರದಲ್ಲಿ ಎಸೆದ 
ಎಷಯವನ್ನು ಬ್ರಹ್ಮನು ಬ೦ದು ಬಿನ್ನವಿಸಲು, ನೀರಧಿಯಲ್ಲಿ ಮುಳುಗಿ ದುರುಳನನ್ನು 
ಸಂಹರಿಸಿ ಶ್ರುತಿತತಿಗಳನ್ನು ನಳಿನಭವನಿಗೊಪ್ಪಿಸಿದ ಶರಣರ ಶರಣ ರಘುವೀರ 
ಇವನು. ಅಂತೆಯೇ ಸುರಾಸುರರು ಮಂದರವನ್ನು ಕಡೆಗೋಲನ್ನಾಗಿ ಮಾಡಿಕೊಂಡು 
ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆಯುತ್ತಿರುವಾಗ, ಮ೦ದರವು ಕುಸಿಯಲು ಆಮೆಯ 
ರೂಪವನ್ನು ಧರಿಸಿ ವಾಸುಕಿಯ ಭಾರವನ್ನಿಳುಹಿದ ಮಹಾತ್ಮನಿವನು. ಹಾಗೆಯೇ, 
ದುರುಳನೊಬ್ಬನು ನೆಲವನ್ನು ಸುತ್ತಿಕೊಂಡು ರಸಾತಳದಲ್ಲಿಡಲು ವರಾಹರೂಪವನ್ನು 
ಧರಿಸಿ ತನ್ನ ಕೋರೆದಾಡೆಗಳಿಂದ ಮೇದಿನಿಯನ್ನು ಮೇಲೆತ್ತಿದ ಮಹಾಪುರುಷ. ತನ್ನ 
ಮಗನನ್ನು ಹಿಂಸಿಸುತ್ತಿದ್ದ ಹಿರಣ್ಯಾಕ್ಷನನ್ನು, ನರಸಿಂಹ ವೇಷವೆತ್ತು ಕಂಬದಿಂದಲೇ 
ಮೂಡಿ ವಧೆಗೈದ ಪುರುಷೋತ್ತಮನಿವನು. ಅಂತೆಯೇ, ಬಲಿಯನ್ನು ಮೂರಡಿ 
ಭೂಮಿಯನ್ನು ಕೇಳಿ, ಅವನನ್ನು ಪಾತಾಳಕ್ಕೆ ತುಳಿದ ತ್ರಿವಿಕ್ರಮರೂಪಿನ ವಾಮನನೇ 
ಇವನು. ಕೊಡಲಿಯನ್ನು ಹಿಡಿದು ಕ್ಷತ್ರಿಯಕುಲವನ್ನೆಲ್ಲ ನಾಶಮಾಡಿ, ಭೂಮಿಯನ್ನು 
ಬ್ರಾಹ್ಮಣರಿಗಿತ್ತು ಧರೆಯಲ್ಲಿ ಶಾಂತಿಯನ್ನು ಸ್ಥಾಪಿಸಿದ ಪರಶುರಾಮನೇ ಇವನು. 
ಈಗ ಬ್ರಹ್ಮ ಹರ ಮುಂತಾದವರ ಕೋರಿಕೆಯನ್ನು ಮನ್ನಿಸಿ ನರರೂಪವನ್ನಾಂತು 
ಭೂಮಿಯ ಭಾರವನ್ನಿಳುಹಲು ಬಂದಿರುವ ಈ ರಘುವರನು ಸಾಕ್ಷಾತ್‌ ಪರಬ್ರಹ್ಮ 


ಯುದ್ಧಕಾಂಡ ೯೫೫ 


ಅ೦ತಹವನೊಡನೆ ಯುದ್ಧವು ಸಲ್ಲದು. ಧರಣಿಸುತೆಯನ್ನು ರಾಮನಿಗೊಪ್ಪಿಸಿ ಅವನ 
ಕೃಪೆಯನ್ನು ಗಳಿಸುವುದು ನಿನಗೀಗ ಶ್ರೇಯಸ್ಕರವಾದ ದಾರಿ” ಎಂದು ನಾನಾ ವಿಧವಾಗಿ 
ಶಾಂತಿಮ೦ತ್ರವನ್ನು ಬೋಧಿಸಿದಳು. 

ಹೆಂಡತಿಯು ಹೇಳಿದ ಮಾತುಗಳೆಲ್ಲವನ್ನೂ ಸಮಾಧಾನಚಿತ್ತದಿಂದ ಕೇಳಿಸಿಕೊಂಡ 


ರಾವಣೇಶ್ವರನು, “ಮಂಡೋದರಿಯೇ, ನೀನು ಹೇಳಿದುದು ಯಾವುದೂ ಸುಳ್ಳಲ್ಲ, 


ಎಲ್ಲವೂ ನಿಜವೇ. ರಾಮನು ಬ್ರಹ್ಮಾದಿಗಳ ಕೋರಿಕೆಯಂತೆ ಮನುಷ್ಯರೂಪವನ್ನು 
ತಳೆದು ಬಂದಿರುವ ವಿಷಯವನ್ನು ನಾನು ಮುನಿಗಳಿಂದ ಕೇಳಿ ತಿಳಿದಿರುವೆ. ಅವನು 
ಜಗದಂತರ್ಯಾಮಿಯೇ ಸರಿ. ಆದ್ದರಿಂದಲೇ, ಅವನನ್ನು ದ್ವೇಷಿಸಿ ಹೋರಾಡಿದರೆ 
ಬೇಗನೇ ನನ್ನ ಅಸುರತನ ಹೋಗಿ ಅಗಣಿತ ಸುಖವುಂಟಾಗುತ್ತದೆಂಬ ಕಾರಣದಿಂದಲೇ 
ನಾನು ಸಂಧಿಗೆ ಒಪ್ಪದೆ ಇಷ್ಟು ದಿನ ಹೋರಾಡಿದೆ. ದ್ವೇಷಭಕ್ತಿಯಿ೦ದ ಅವನಿಗೆ ನನ್ನ 
ತನುವನ್ನು ಒಪ್ಪಿಸಿಬಿಡಬೇಕೆಂದು ನಿರ್ಧರಿಸಿದ್ದೇನೆ. ಇದು ನನ್ನಲ್ಲಿ ಅಂತಸ್ಥವಾದ 
ವಿಷಯ. ಕೈಯಲ್ಲಿ ಕೈದುಗಳನ್ನು ಹಿಡಿದು ರಣರಂಗದಲ್ಲಿ ರಘುವರನೊಡನೆ ಕಾದುತ್ತೇನೆ; 
ಗೆದ್ದರೆ. ಇಡೀ ಭೂಮಿಯು ನನ್ನದಾಗುವುದು, ಸತ್ತರೆ ತತ್ವರೂಪವನ್ನು ಹೊಂಡಿ 
ಭೇದಮೋದಗಳಿಲ್ಲದ ಶಾಶ್ವತ ಸುಖವನ್ನು ಹೊಂದುತ್ತೇನೆ. ಇಂದಿನ ಯುದ್ಧದಲ್ಲಿ 
ಕೋಡಗಸೇನೆಯನ್ನು ನಿರ್ನಾಮಗೊಳಿಸಿ, ನರರಿಬ್ಬರನ್ನೂ ಕೊಂದು ಜಯಲಕ್ಷ್ಮಿಯನ್ನು 
ಸಾಧಿಸುತ್ತೇನೆ, ನೋಡುತ್ತಿರು. ಚಿಂತಿಸಬೇಡ” ಎಂದು ಮಡದಿಯನ್ನು ಸಂತೈಸಿ 
ಯುದ್ಧಕ್ಕೆ ಹೊರಟ. 


ತನ್ನ ಚಿನ್ನದ ರಥವನ್ನೇರಿಕೊಂಡು ಕಲ್ಪಾಂತರುದ್ರನು ಯದ್ಧಕ್ಕೆ ಹೊರಡುವಂತೆ 
ನಡೆತರಲು ಲೋಕವೆಲ್ಲ ನಡುಗಿತು. ಕವಚಕುಂಡಲಗಳನ್ನು "ರಿಸಿ, ಕೈಯಲ್ಲಿ 
ಬಿಲ್ಲುಬಾಣಗಳನ್ನು ಹಿಡಿದು, ತೇರಿನಲ್ಲಿ ಬಗೆಬಗೆಯ ಶಸ್ತ್ರಾಸ್ತ್ರಗಳನ್ನು ಪೇರಿಸಿಕೊಂಡು, 
ರೋಷದಿಂದ ಬರುತ್ತಿರಲು, ಅವನಿಗೆ ಘೋರ ದುಶ್ಶಕುನಗಳು ಎದುರಾದುವು; ಆದರೆ 
ಆ ರಕ್ಕಸೇ೦ದ್ರನು ಆವುಗಳ ಕಡೆಗೆ ಗಮನ ಕೊಡದೆ ರಣರಂಗದತ್ತ ಸಾಗಿದ. ಅವನು 
ಚೌಕ ರೀತಿಯಿ೦ದಲೇ ರಾವಣನು ಯುದ್ಧಸನ್ನದ್ಧನಾಗಿ ಐತಂದರುವುದನ್ನು ತಿಳಿದ 
ರಘೂತ್ತಮನು, ತಾನೂ ಕೋದಂಡಪಾಣಿಯಾ?' ಸಜ್ಜುಗೊಂಡು ಯುದ್ಧರಂಗಕ್ಕೆ 
ಬಂದ; "ಅವನ ಹಿಂದೆ ಅಪಾರ ಸಂಖ್ಯೆಯ ಪ್ಲ್ರವಗಸೇನೆ ಉತ್ಸಾಹದಿಂದ ನಡೆತಂದಿತು. 
ಇಬ್ಬರೂ ಬಿಲ್ಲಿನ ತಿರುವಿಗೆ ಬಾಣಗಳನ್ನು ಹೂಡಿ ಬಿಡುತ್ತಿರಲು, ಸುರರೂ ಮುನಿಗಳೂ 
ಆಲೋಚನೆಯನ್ನು ಮಾಡಿ ರಾಮನಿಗಾಗಿ ರಥವನ್ನು. ಕಳಿಸಬೇಕೆಂದು ಇಂದನಿಗೆ 


ಸೂಚಿಸಿದರು. ಟ್ರ ದೇವೇಂದ್ರನು ತನ್ನ ಸಾರಥಿಯನ್ನು ಕರೆದು, “ರಾಮನ ಬಳಿಗೆ 
ಹೋಗಿ ರಥವನ್ನು ಆತನಿಗೊಪ್ಪಿಸುವುದಲ್ಲದೆ. ಸಾರಥಿತನವನ್ನೂ ಮಾಡು” ಎಂದು ' 


ಹೇಳಿಕಳಿಸಿದ. ಅದರಂತೆ ಸಾರಥಿಯು ರಥದೊಡನೆ ಭೂಮಿಗೆ ಬೇಗನೇ ಇಳಿಡು 


ಬಂದು 'ಜಗದಂತರ್ಯಾಮಿಯಾದ ರಘುರಾಮನಿಗೆ ಜಯವಾಗಲಿ' ಎಂದು 


ಘೋಷಣೆ ಮಾಡಿದ. ಆನಂತರ ರಾಮನ ಬಳಿ ಬಂದು ಶತ್ರುಸಂಹಾರಕ್ಕಾಗಿ 
ದೇವೇಂದ್ರನು ಬಿಲ್ಲುಬಾಣಗಳನ್ನೂ ರಥವನ್ನೂ ಕಳಿಸಿರುವ ವಿಷಯವನ್ನು ತಿಳಿಸಿದ. 


೯೫೬ ಶ್ರೀರಾಮಕಥಾಮೃತ 


ಸಾರಥಿಯ ಮಾತನ್ನು ಕೇಳಿಸಿಕೊಂಡ ರಘುವರನು ತೇರಿಗೆ ಬಲವಂದು ಭಾಸ್ಕರನು 
ಪೂರ್ವಾದ್ರಿಯನ್ನು ಜನುಪಂತ ರಥವನ್ನೇರಿದ. ದೇವೇಂದ್ರನ ಈ ಹುನಾ ರವನ್ನು ತಿಳಿದ 
ದಶಕಂಠನು ಯುತ ಕೋಪದಿಂದ ಭುಗಿಲೆದ್ದು ನನ್ನ ಶಸ್ತ್ರಾಸ್ತ್ರಗಳಿಂದ ವಿಕ್ರಮವನ್ನು 
ತೋರಿಸಿ ರಾಮನನ್ನು ತರಿದು ಹಾಕುತ್ತೇನೆಂದು ಕಳಾ ನ; ಆಗ ಅಾಸಸವ ಸ 
ಬೇಗನೇ ರಕ್ಕಸನನ್ನು ಜರಿ ಸುರರಿಗೆ ಅಮಿತಾನಂದವನ್ನುಂಟು ಮಾಡುವೆನೆಂದು 
ತನ್ನ ಕೋದಂಡವನ್ನು ಜೇವಡೆದ. 


೫೪. ರಾಮ-ರಾವಣರ ಘೋರ ಯುದ್ದ 


ಗಿರಿಜೆಯೇ, ರಾಮನನ್ನು ನೋಡಿದೊಡನೆಯೇ ಕೋಪ ತುತ್ತ ತುದಿಗೇರಿ 
ರಕ್ಕಸನು ಬಾಣವನ್ನು ತೊಟ್ಟು ಸೂಟಿಯಿಂದ ಬಿಡಲು, ವಿಷವನ್ನು ತೊಟ್ಟಿಕ್ಕುತ್ತ, 
ಉರಿಯನ್ನುಗುಳುತ್ತ ಬುಸುಗುಡುವ ಹಾವಿನಾಕಾರದಲ್ಲಿ ತನ್ನ ಬಳಿಗೆ ಬರುವುದನ್ನು 
ಕಟ್ಟಾಳುವಾದ ರಾಘವನು ನೋಡಿದ. ಬಾಯಿ ತೆರೆದುಕೊಂಡು ಉರಿಯನ್ನುಗುಳುತ್ತ 
ಹಾವಿನಂತೆ ಬರುವ ಬಾಣತತಿಗಳನ್ನು ಕಂಡವನೇ ರಘುಕುಲತಿಲಕನು ಪಾಶುಪತ 
ಬಾಣವನ್ನು ತೆಗೆದು ಬಿಲ್ಲಿನ ತಿರುವಿಗೆ ಹೂಡಿ ಬೊಬ್ಬಿರಿದು ಬಿಡಲು, ಆ ಶರವು 
ಗರುಡಾಕೃತಿಯನ್ನು ತಾಳಿ ಎದುರಿಗೆ ಬರುವ ಬಾಣಗಳನ್ನೆಲ್ಲ ನುಂಗುವ ಉರುಬೆಯನ್ನು 
ನೋಡಿ ದಶಕಂಠನು ಕೋಪದಿಂದ ಭುಗಿಲೆದ್ದು ಭೂಮಿ-ಆಕಾಶಗಳ ವ್ಯತ್ಯಾಸವನ್ನು 
ಅಳಿಸಿಹಾಕುವಂತೆಯೂ ಎಲ್ಲ ಕಡೆಗೆ ವ್ಯಾಪಿಸುವಂತೆಯೂ ಬಾಣಗಳ ಮಳೆಯನ್ನು 
ಸುರಿಸಿದ. ತನ್ನ ನಿಶಿತಾಸ್ತಗಳಿ೦ದ ರಾಮನನ್ನು ಕ೦ಗೆಡಿಸಿದ ದಶಶಿರನು ಶತ್ರುವಿನ ಸಾರಥಿಗೆ. 
ಗುರಿಯಿಟ್ಟು ಹೊತು ಅದು ರಥದ ಧ್ವಜವನ್ನು ಕತ್ತರಿಸಿ ಹಾಕಿತು. ವಿಷಮ ವಿಕ್ರಮದ 
ಆಧಿಕೃದಿಂದ ರಕ್ಕಸೇಂದನು ಬಾಣಗಳನ್ನು ಬಿಡಲು ಅವುಗಳು, ವಿಶ್ವರೂಪವನ್ನು ತಳೆದು 
ಚಂದನನ್ನು ನುಂಗುವ ಕೇತುವಿನಂತೆ ಎಲ್ಲವನ್ನೂ ಆಕ್ರಮಿಸಿದುವು. ಹತ್ತುತಲೆಗಳವನು 
ತನ್ನ ಇಪ್ಪತ್ತು ತೋಳುಗಳಿಂದ ಬಾಣಗಳ ಸ ಸಮೂಹವನ್ನು ಹಿಡಿದು ಮೈನಾಕಪರ್ವತದಂತೆ 
ಎಡೆಬಿಡದೆ. ಮಹಾಸ ಸ್ತಗಳನ್ನು ಪ್ರಯೋಗಿಸಲು "ದಿಕ್ಕುಗಳ ವ್ಯತ್ಯಾಸವೇನಾಯಿತೋ, 
ಸೂರ್ಯಚಂದ್ರರು "ಎಲ್ಲ ಹೊೋಟರೆರ್ಸ ಆಕಾಶವೇನಾಯಿತೋ, ಶಿವ ಶಿವಾ? 
ಎನ್ನುವಂತೆ ಆಗಸ ಸದಲ್ಲಿದ್ದ ಅಮರಸಭೆಯು ನಡುಗಿತು; ರಕ್ಕಸನು ಬಿಟ್ಟ ಶರಗಳಿಂದಾಗಿ 
ರಘೂತ್ತಮನಿಗೆ ಉಂಟಾಗಿರಬಹುದಾದ ಆಯಾಸವನ್ನು ನೆನೆದು ಚಿಂತೆಗೀಡಾದರು. 
ಕಿಡಿಗಳನ್ನುಗುಳುವ ಬಾಣಗಳನ್ನು ಸುರಿಸುತ್ತ ದಶಶಿರನು ಘುಡಿಘುಡಿಸುತ್ತ ಮತ್ತೆ ಮತ್ತೆ 
ಬಾಣಗಳನ್ನೆಸ ಸಯುತ್ತ, ಮಳೆಯ. ಜೊತೆಯಲ್ಲಿ ಗುಡುಗು ಸಿಡಿಸುವ ಕಾರ್ಮುಗಿಲ 
ಹಾಗಿರಲು, ಹಣೆಗಣ್ಣಿನ ಆರ್ಭಟೆಯನ್ನು ಮೀರಿಸುವ ತನ್ನ ನಿಡುಗೋಲುಗಳನ್ನು 
ಕಡಿದು ಹಾಕುವ ಪ್ರತ್ಯಸ್ತಗಳನ್ನು ಹೂಡುವ ಅವನ ಕೈಚಳಕವನ್ನು ನೋಡಿ ರಘುವರನು 
ಬೆರಗುಗೊಂಡ. ಅವನ ಸರಳುಗಳ ಕಡಾಡಿಯಂಡ ರೆಘುರಾಮನು ಒಂದರೆಕ್ಷಣ 
ಮೈಮರೆತಿರಲು, ಅವನನ್ನು ನೋಡಿದ ರಾವಣನ ಕಣ್ಣುಗಳು ಕೆಂಡವನ್ನುಗುಳುತ್ತ 


ಯುದ್ಧಕಾಂಡ ೯೫೭ 


- ದೇವಾಸುರರು ಕಂಪಿಸುವಂತೆ, ಕುಲಗಿರಿಗಳು ಅಲ್ಲಾಡುವಂತೆ, ಸಮುದ್ರವು 
ಉಕ್ಕೇರುವಂತೆ -— ಮಹಾಸ್ತಗಳನ್ನು ಹೂಡಿ ಬಿಡಲು ಆಗಸದಲ್ಲಿ ದುಶ್ತಕುನಗಳು 
A ಆಗ ರಾಘವನು ಉರಿದ ಕಣ್ಣುಗಳಿ೦ದ ಕೂಡಿ - ಪ್ರಳಯಕಾಲದಲ್ಲಿ 
ಕೋಪಿಸಿಕೊಂಡಿರುವ ಧೂರ್ಜಟಿಯನ್ನು ನೋಡಿ ಅಖಿಲಾಂಡಗಳು ನಡುಗುವ 
ಹಾಗೆ - ರೋಷೋದಿಕ್ತನಾಗಲು, ಅವನ ಸ್ವರೂಪವನ್ನು ಕಂಡು ಎಲ್ಲ ಲೋಕಗಳೂ 
ದಿಗಿಲುಗೊಂಡುವು, ಜೀವಜಂತುಗಳು ಅಳುಕಿದುವು, ಖಳನ ಎದೆಯಲ್ಲಿ ಅವ್ಯಕ್ತ 
ಭಯವು ಉದಿಸಿತು, ಭೂಮಿಯು ಮುದುರಿಕೊಂಡು ರಸಾತಳದಲ್ಲಿ ಅವಿತುಕೊಂಡಿತು. 
ಇವತ್ತೇ ಪ್ರಳಯವುಂಟಾಗಿದೆ, ಎಲ್ಲವೂ ನಾಶವಾಗುವ ಕಾಲ ಬಂದಿದೆ ಎಂಬಂತೆ 
ಅಧಿಕ ಭಯದಿಂದ ಸುರಾಸುರನಿಚಯವು ದಿಕ್ಕಗೆಡಲು, “ರಾಮನಿಗೆ ಜಯವಾಗಲಿ' 
ಎಂದು ಅಮರಪಡೆಯೂ, "ದಶಶಿರನಿಗೆ ಜಯವಾಗಲಿ' ಎಂದು ರಕ್ಕಸ ಪಡೆಯೂ 
ಕೂಗಿಕೊಂಡರೆ, ಯಷಿನಿವಹವು ರಘುವರನ ಜಯವನ್ನು ಹಾರೈಸಿತು. 


ಅಷ್ಟರಲ್ಲಿ, ದಶವದನನು ಅಮಿತವಾದ ಕೋಪಾಟೋಪದಿಂದ ರಾಮನನ್ನು 
ಕತ್ತರಿಸಿ ಹಾಕಿಬಿಡಬೇಕೆಂಬ ನಿರ್ಧಾರದಿಂದ, ವಜ್ರಸಮ ಕಾಠಿಣ್ಯದಿಂದ ಕೂಡಿ 
ಕಲ್ಲಾಂತಕಾಲದಲ್ಲಿನಂತೆ ಕೆ೦ಡಗಳನ್ನುಗುಳುವ ರೌದ್ರ ಶೂಲವೊಂದನ್ನು ಕೈಗೆ 
ತೆಗೆದುಕೊಂಡ. ತನ್ನ ಕುಲವನ್ನೆಲ್ಲ ನಾಶಮಾಡಿ ರಣಾಂಗಣದ ಮಧ್ಯದಲ್ಲಿ ನಿಂತ 
ಭೈರವನಂತಿದ್ದ ರಾಮನನ್ನು ಕಂಡು ರಕ್ಕಸೇಂದನು ಸಿಂಹನಾದ ಮಾಡಲು ಜಲಧಿ 
ಕಂಪಿಸಿತು, ಕುಲಶೈಲಗಳು ಅಲ್ಲಾಡಿದುವು, ಆಗಸವು ಭಯದಿಂದ ಹಿ೦ಜರಿಯಿತು; ಅವನ 
ಅಟ್ಟಹಾಸಕ್ಕೆ ನೆಲವೇ ಬಿರಿಯಿತು, ದೈತ್ಯಸ೦ತತಿ ನಲಿಯಲು ಮತ್ತು ನಿಳಿಂಪಸಂತತಿಯು 
ನಡುಗಲು, ಕೈಲಿದ್ದ ಶೂಲವನ್ನು ತಿರುಗಿಸುತ್ತ ರಾಘವನನ್ನು ನೋಡಿ, “ಹುಲುಮನುಜನೇ 
ಕೇಳು, ನೀನು ಇಷ್ಟು ದಿನ ನಮ್ಮ ಕುಲವನ್ನೆಲ್ಲ ನಾಶಗೊಳಿಸಿದೆ, ನಿನ್ನ ತಮ್ಮ ಲಕ್ಷ್ಮಣನು 
ನಿನ್ನೊಡನೆ ಸೇರಿ ಕುಲಘಾತಕನಾಗಿದ್ದಾನೆ. ಈಗಲೇ ಈ ಶೂಲದಿಂದ ನಿಮ್ಮ ತಲೆಗಳನ್ನು 
ಚೆಂಡಾಡಿ ನೆಲಕ್ಕೆ ಉರುಳಿಸಿ, ರಕ್ಕಸರ ಪರಿತಾಪವನ್ನು ಹೋಗಲಾಡಿಸದೆ ಇರುವುದಿಲ್ಲ” 
ಎಂದು ಬೊಬ್ಬಿಟ್ಟ ಪೂರೈಸುವ ಶಂಖಗಳು, ಭೋರಿಡುವ ಕಹಳೆಗಳು, ಆರ್ಭಟಿಸುವ 
ಚಂಬಕ ಪಟಹಗಳು, ವೀರವನ್ನು ಹೆಚ್ಚಿಸುವ ನಿಸ್ಸಾಳಗಳು, ಬೊಬ್ಬಿಡುವ ಮದ್ದಳೆಗಳು 
ತಮಟೆಗಳು, ಜಯಕಾರ ಮಾಡುವ ದೈತ್ಯಪಡೆ, ಚೀತ್ಕರಿಸುವ ರಥಗಳು - ಇವುಗಳ 
ಸದ್ದಿನಿಂದ ಭೂಮ್ಯಾಕಾಶಗಳು ಶಬ್ದಮಯವಾದುವು. ದಿಕ್ಕರಿಗಳನ್ನು ಬೆಚ್ಚಿಸುವಂತೆ, 
ನೀರಧಿಯನ್ನು ತಳ್ಳಂಕಗೊಳಿಸುವಂತೆ, ದಿಕ್ಬಾಲಕರ ಆನೆಗಳು ನಡುಗುವ ಹಾಗೆ 
ರಾವಣನು ತನ್ನ ಕೈಯಲ್ಲಿದ್ದ ಶೂಲವನ್ನು ತಿರುಗಿಸಿ ರಘುವರನೆಡೆಗೆ ಬೀಸಿದ. 
ದಳ್ಳುರಿಯನ್ನು ಕಾರುತ್ತ ವೇಗವಾಗಿ ಭೋರಿಡುತ್ತ ಧಾವಿಸುವ ಆ ಶೂಲವನ್ನು ಕಂಡ 
ವಾನರಸೆ ನವು ತನಗರಿವಿಲ್ಲದಂತೆಯೇ ಚೀರಿಟ್ಟತು, ಆದರೆ ರಘುಕುಲಲಾಮನು 
ನಸುನಗುತ್ತ. ಅದನ್ನೆ ದುರಿಸುವ ಪ್ರತ್ಯಸ ಸ್ವಗಳನ್ನು ಕೋದಂಡಕ್ಕೆ ಹೂಡಿ ಬಿಡಲು ಎದುರಿಗೆ 
ತೂರಿ ಬಂದ ಜಾಲವು ಅವೆಲ್ಲವನ್ನೂ ಹುಡಿಗುಟ್ಟಿ ಮುಂದುವರಿದು ಬಂದಿತು. ಅದನ್ನು 
ಕಂಡ ವಾನರರು ಭೀತಿಯಿಂದ ಒಕಿದೆಡೆಗ ಓಡಿ ಅಡಗಿಕೊಂಡರು. ರಾವಣನ ಆ 


೯೫೮ ಶ್ರೀರಾಮಕಥಾಮೃತ 


ಅಸ್ತವು ತನ್ನ ಎಂಟು ಗಂಟೆಗಳನ್ನು ಮೊರೆಸುತ್ತ ಬರಲು, ದೇವೇಂದ್ರನ ಸಾರಥಿಯ 
ಸೂಚನೆಯಂತೆ ರಾಮನು ಅಮರಶಕ್ತಿ ಎಂಬ ಆಯುಧವನ್ನು ಪ್ರಯೋಗಿಸಿದ. 
ಅದನ್ನು ಬಲವಾಗಿ ತಿರುಗಿಸಿ ಎಸೆಯಲು, ರಾಮನ ಕೈಯಿಂದ ಹೊರಟ ಆ ಅಸ್ತವು 
ಘನರವವನ್ನುಂಟುಮಾಡುತ್ತ ರಾವಣನಿಟ್ಟ ಶೂಲವನ್ನು ಅರೆನಿಮಿಷದಲ್ಲಿ ಕತ್ತರಿಸಿ 
ಚೂರು ಚೂರು ಮಾಡಿಬಿಟ್ಟಿತು. ತಕ್ಷಣವೇ ರಾಮನು ಮೂರು ಬಾಣಗಳನ್ನು ಹೂಡಿ 
ರಾವಣನ ಹಣೆಗೆ ಗುರಿಯಿಟ್ಟು ಅತ್ಯಧಿಕ ಕೈಚಳಕದಿಂದ ಬಿಡಲು ಅವು ಅವನೆಡೆಗೆ 
ಆತುರದಿಂದ ಬಂದು ಹಣೆಯನ್ನು ಕೊರೆದು ರಕ್ತವು. ಸುರಿಯಲು ದಾನವನು 
ಒಂದು ಕ್ಷಣ ಸಂಭ್ರಾಂತನಂತೆ ವಿಚಲಿತನಾದ. ಅವನ ದೇಹ ತನ್ನದೇ ರಕ್ತದಿಂದ 
ಕೆಂಪಾಗಿ ಹೂತ ಮುಳ್ಳುತ್ತುಗದ ಮರದಂತೆ ಕಾಣಿಸಿತು. ಆದರೆ ಕೆಲಹೊತ್ತಿನಲ್ಲಿಯೇ 
ಚೇತರಿಸಿಕೊಂಡ ರಾವಣೇಶ್ವರನು ತನ್ನೆದೆಯಲ್ಲಿ ಧೈರ್ಯವನ್ನು ತುಂಬಿಕೊಂಡು 
ರೋಷೋದ್ರೇಕಪರವಶತೆಯಿಂದ ತನ್ನ ಬಿಲ್ಲುಬಾಣಗಳನ್ನು ತೆಗೆದುಕೊಂಡು ಧರಣಿ 
ಅ೦ಬರಗಳನ್ನು ಮುಚ್ಚುವಂತೆ ಶರವರ್ಷಗರೆಯಲು, ಜಲಪ್ರಳಯದ ಕಾಲದಲ್ಲಿ 
ಮೋಡಗಳು ತೋರ ಹನಿಗಳನ್ನು ಉದುರಿಸುವಂತೆ ಕಾಣಿಸಿತು. ರಾಮರಾವಣ 
ಯುದ್ಧವೆಂದರೆ ರಾಮರಾವಣ ಯುದ್ಧದಂತೆಯೇ ಎಂಬ ಗಾದೆಯ ಮಾತು 
ನಿಜವಾಗುವಂತೆ ಅವರಿಬ್ಬರ ನಡುವೆ ನಿಲ್ಲದ ಕಾಳಗ ಮುಂದುವರಿಯಿತು. 


“ಗ೦ಡನಿಲ್ಲದ ಸಮಯದಲ್ಲಿ ಸತಿಯನ್ನು ಕದ್ದೊಯ್ದು, ಪರದಾರಮೋಹದಿಂದ 
ನಿನ್ನ ಕುಲವನ್ನೇ ನಾಶಮಾಡಿ, ರಣರ೦ಗದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುತ್ತ ನಿರ್ಲಜ್ಜೆಯಿ೦ದ 
ಬಾಣಗಳನ್ನು ಬಿಡುತ್ತ ಮಹಾ ಶೂರನೆಂದು ಹೇಳಿಕೊಂಡು ಹೆಂಬೇಡಿಗಿಂತಲೂ 
ಕೀಳಾದೆಯಲ್ಲ! ಶೌರ್ಯವನ್ನು ಬಿಟ್ಟದ್ದರಿಂದ ನಿನಗೆ ತಕ್ಕ ಫಲವು ಇಷ್ಟರಲ್ಲಿಯೇ 
ಸಿಕ್ಕಲಿದೆ. ಚೋರತನದಲ್ಲಿ ನಿನಗೆ ಎಣೆಯಾರಿದ್ದಾರೆ? ಇಷ್ಟು ದಿನ ನೀನು ಬದುಕಿದುದೇ 
ಹೆಚ್ಚು ಈಗ ನಿನ್ನ ಕರ್ಮಫಲವು ಸನ್ನಿಹಿತವಾಗಿದೆ. ಈ ಕ್ಷಣವೇ ನನ್ನ ಬಾಣಗಳಿಂದ 
ನಿನ್ನ ಕರುಳನ್ನು ಬಗಿದು ಭೂತಾದಿಗಳಿಗೆ ಉಣಬಡಿಸುತ್ತೇನೆ” ಎಂದು ಆರ್ಭಟಿಸುತ್ತ 
ಶ್ರೀರಾಮನು ತನ್ನ ಬತ್ತಳಿಕೆಯಿಂದ ಬಾಣಗಳನ್ನು ಹೊರತೆಗೆದ. ಅವನು ಬಿಟ್ಟ 
ಬಾಣಗಳು ಯಮದಂಡಕ್ಕೂ ಮಿಗಿಲಾದ ಕ್ರೌರ್ಯದಿ೦ದ ಮುನ್ನುಗ್ಗುತ್ತ ಬರಲು ಕಂಗೆಟ್ಟ 
ರಾವಣನು ಬಿಲ್ಲನ್ನು ಹಿಡಿಯಲು ಹೋದರೆ ಅದು ಜಾರುವಂತಾಯಿತು, ಇದರಿಂದಾಗಿ 
ಅವನು ಮತ್ತಷ್ಟು ಧೃತಿಗೆಟ್ಟ ತನ್ನ ಒಡೆಯನನ್ನು ಕಂಡ ಸಾರಥಿಯು ತೇರನ್ನು ಪಕ್ಕಕ್ಕೆ 
ತೆಗೆದುಕೊಂಡು ಹೋದ. ಇದನ್ನು ನೋಡಿದ ಫ್ಲವಗತತಿಯು ಅತ್ಯಂತ ರೋಷದಿಂದ 
ಮರಮೊರಡಿಗಳಿಂದ ಹೊಡೆಯಲು, ದಿಕ್ಕರಿಗಳೂ ಮುಕ್ಕುವ೦ತಾಯಿತು! ಖಳಿನಿಗಾದ 

ಅವಸ್ಥೆಯನ್ನು ಕಂಡ ರಘುನಂದನನು ಕಾಲರುದನಂತೆ ರೋಷದಿಂದ ಮಹಾಸ್ತಗಳನ್ನು 
ಪ್ರಯೋಗಿಸಲು, ನಿರಿನಿಟಿಲುನಿಟಿಲೆಂದು ರಾವಣನ ಹೊಂದೇರು ಮುರಿದು. ಬಿತ್ತು. 
ಚಿಳಿಚಿಳಿಚಿಳಿಯೆಂದು ಕುದುರೆಗಳ ತಲೆಗಳು ಒಡೆದುವು. ಇದರಿಂದ ಅಸುರತತಿಯೆಲ್ಲ 
ತಲ್ಲಣಗೊಂಡಿತು; ರಣಶೂರರನೆನಿಸಿಕೊಂಡ ಭಟರೂ ರಾಘವನ ಬಾಣಾಹತಿಯಿಂದ 
ಬೆದರಿ ಬಳುಕುವಂತಾಯಿತು. ಖಂಡತುಂಡವಾಗಿ ಬಿದ್ದ ಆನೆಕುದುರೆಗಳ ದೇಹಗಳು, 


ಯುದ್ಧಕಾಂಡ ೯೫೯ 


ಚೂರಾಗಿ ಬಿದ್ದ ರಥಗಳು, ಮೈಯೆಲ್ಲ ಗಾಯವಾಗಿ ಅಸುನೀಗಿದ ಭಟರ ದೇಹಗಳು. 
ಕುಣಿಯುವ ರುಂಡಮುಂಡಗಳು, ನರಳುತ್ತಿರುವ ಗಾಯಾಳುಗಳು, ಹರಿಯುವ 
ರಕ್ತದ ವಾಹಿನಿ - ಇವುಗಳಿಂದ ಕೂಡಿದ ರಣಾಂಗಣದಲ್ಲಿ ಭೂತಗಳು ಸೇರಿ 
ಕೂಗಾಡತೊಡಗಿದುವು; ವೀರ ರಾಘವನ ಕೈಚಳಕದಿಂದಾಗಿ ಇಷ್ಟೆಲ್ಲ ತಮಗೆ 
ದೊರಕುಂತಾಯಿತು ಎಂದು ಅವು ಹೊಗಳುವಂತಾಯಿತು! 

ರಥವನ್ನು ಪಕ್ಕಕ್ಕೆ ತಂದು ನಿಲ್ಲಿಸಿಕೊಂಡ ಸಾರಥಿಯನ್ನು ಕಂಡ ರಾವಣನು 
ಹಲ್ಲುಕಡಿಯುತ್ತ, “ದುರುಳ, ರಥವನ್ನು ಪಕ್ಕಕ್ಕೆ ತಂದು ನಿಲ್ಲಿಸಿ ನನ್ನ ಯುದ್ಧಕ್ಕೆ 
ಅಡ್ಡಿಯುಂಟುಮಾಡುತ್ತೀಯಾ? ನಿನ್ನಿಂದಾಗಿ ನಾನು ಇದುವರೆಗೆ ಗಳಿಸಿದ ಕೀರ್ತಿಯೆಲ್ಲ 
ಮಣ್ಣುಪಾಲಾಗುವಂತಾಯಿತು! ಶತ್ರುಗಳೆದುರಿಗೆ ನನ್ನ ಮಾನವನ್ನೆಲ್ಲ ಕಳೆದು ಬತ್ತಲೆ 
ಮಾಡಿದೆ! ರುದ್ರನೇ ಮುಂದೆ ಬಂದು ನಿಂತರೂ ಹೆದರದ ನನ್ನನ್ನು ಎದುರಿಸುವವರಾರು? 
ಈ ಕ್ಷಣವೇ ರಥವನ್ನು ಶತ್ರುವಿನ ಎದುರಿಗೆ ಕರೆದೊಯ್ದು ನಿಲ್ಲಿಸು” ಎಂದು 
ಭೋರ್ಗರೆಯಲು, ಸಾರಥಿಯು ವಿನಯದಿಂದ, “ಹೆದರಿಕೆಯಿಂದ ಕದಬದಗೊಂಡು 
ಮುಂದೆ ಸಾಗಲಾರದೆ ನಾನು ರಥವನ್ನು ಪಕ್ಕಕ್ಕೆ ತರಲಿಲ್ಲ ತಮ್ಮ ಕೈಯಿಂದ 
ಬಿಲ್ಲುಬಾಣಗಳು ಜಾರಿ ಬಿದ್ದುದನ್ನು ಕ೦ಡು ಆ ರೀತಿ ಮಾಡಿದೆ! ಸಾರಥಿಯಾದವನು 
ತನ್ನ ಒಡೆಯನ ಹಿತಾಹಿತವನ್ನು ಗಮನಿಸಿ ತೇರನ್ನು ನಡೆಸಬೇಕಲ್ಲವೇ? ಯಜಮಾನನ 
ಮನೋಭಾವವನ್ನರಿತು, ಶತ್ರುಗಳ ರೀತಿಯನ್ನು ನೋಡಿ ಒಡೆಯನ ಹಿತವನ್ನು 
ಕಾಪಾಡಲು ರಥವನ್ನು ಚೋದಿಸುವುದು ನನ್ನ ಕರ್ತವ್ಯ” ಎಂದು ಬಿನ್ನವಿಸಿಕೊಂಡ. ಆ 
ಮಾತುಗಳನ್ನು ಕೇಳಿದ ರಾವಣನು ಪ್ರೀತಿಯಿಂದ ತೆಗೆದಪ್ಪಿಕೊ೦ಡು ಸಮಾಧಾನಪಡಿಸುತ್ತ. 
“ಬತ್ತೀಸ ದೇವರುಗಳ ಜೊತೆಯಲ್ಲಿ ತ್ರಿಮೂರ್ತಿಗಳು ಬಂದು ಎದುರಾದರೂ 
ರಾವಣನು ಅವರನ್ನು ಕತ್ತರಿಸದೆ ಇರುತ್ತಾನೆಯೇ? ನನ್ನ ರೀತಿಯನ್ನು ಚೆನ್ನಾಗಿ 
ಅರ್ಥಮಾಡಿಕೊಂಡಿರುವ ಕಾರಣದಿಂದ ನೀನು ನನ್ನ ಪ್ರಾಣಹಿತಕಾರಿಯಾಗಿರುವೆ. ನಿನ್ನ 
ಬಗ್ಗೆ ಅಕಾರಣದಿ೦ದ ಕೋಪಿಸಿಕೊಂಡುಬಿಟ್ಟೆ, ಯುದ್ಧದಲ್ಲಿ ಗೆದ್ದು ಈ ದಶಕಂಠನು 
ಕ್ಷೇಮದಿಂದ ಹಿ೦ದಿರುಗಬೇಕು, ನೀನು ನನಗೆ ಸಹಾಯಕನಾಗಿದ್ದು ರಥವನ್ನು 
ನಡೆಸುತ್ತಿದ್ದೀಯೆ” ಎಂದು ಒಂದು ಮಣಿಕನಕಖಚಿತ ಕಂಕಣವೊ೦ದನ್ನು ಸಾರಥಿಯ 
ಕೈಗೆ ತೊಡಿಸಿ, ಅವನ ಮೈದಡವಿದ. ಆಗ ಸಾರಥಿಯು ಕೃತಜ್ಞತೆಯಿಂದ ತನ್ನ 
ಯಜಮಾನನಿಗೆ ನಮಸ್ಕರಿಸಿ ಒಡೆಯನ ಇಚ್ಛೆಗನುಗುಣವಾಗಿ ರಥವನ್ನು ನಡೆಸತೊಡಗಿ, 
ವೈದೇಹಿಯರಸ ಶ್ರೀರಾಮಪುರದರಸನ ಬಳಿಗೆ ಕರೆತಂದ. 


೯೬೦ ಶ್ರೀರಾಮಕಥಾಮೃತ 


೫೫. ಶ್ರೀರಾಮನು ಆದಿತ್ಯಹೃದಯ ಪಠಣದಿಂದ 
ಸರ್ವಾತ್ಮಕನಾದ ದಿವಾಕರನನ್ನು ಪ್ರಾರ್ಥಿಸಿದುದು 


ಭವಾನಿಯೇ ಮುಂದಾದುದನ್ನು ಕೇಳು, ಪ್ರಳಯಕಾಲದ ಮೋಡಗಳ 
ಗರ್ಜನೆಯನ್ನೂ ಮೀರಿಸುತ್ತ ಎದುರಿಗೆ ಬಂದು ನಿಂತ ರಾವಣನ ರಥವನ್ನು 
ನೋಡಿ ಅಮರತತಿಯು ಮುಂದಾಗುವ ಯುದ್ಧವನ್ನು ನೋಡುವ ಕೌತುಕದಿಂದ 
ನಭಾಂಗಣದಲ್ಲಿ ಬಂದು ನೆರೆದರು. ಆಗ ಅಲ್ಲಿಗೆ ಬಂದ ಅಗಸ್ತ್ಯಮುನಿಯು 
ಬಂದು, “ರಘುಕುಲೇಶನೇ, ನಾನೊಂದು ಉಪದೇಶವನ್ನು ಮಾಡುತ್ತೇನೆ; ಅದರಿಂದ 
ಶತ್ರುನಾಶವಾಗಿ, ನಿನ್ನ ಕಾರ್ಯ ಕೈಗೂಡಿ, ಕೀರ್ತಿ ಆಯುಷ್ಯ ಸಿರಿಸಂಪತ್ತುಗಳು 
ವೃದ್ಧಿಯಾಗಿ ಲೋಕಕಲ್ಯಾಣವಾಗುತ್ತದೆ. ಮೂರು ವೇದಗಳ ಶರೀರವನ್ನು ಹೊಂದಿ. 
ಲೋಕಾಂಧತೆಯನ್ನು ಕಳೆದು ಅಖಿಲ ದೇವತೆಗಳನ್ನೂ ಸಲಹುತ್ತ, ಜಗತ್ತಿನ 
ಜೀವಿಗಳನ್ನು ಪರಿಪಾಲನೆ ಮಾಡುತ್ತಿರುವ, ಮೂರುಮೂರ್ತಿಗಳ ಒಡೆಯನಾದ 
ಭಾಸ್ಕರನನ್ನು ಪೂಜಿಸಲು ಈ ಘೋರಸಂಗ್ರಾಮಮದಲ್ಲಿ ಜಯವಂತನೆನ್ನಿಸುವೆ. ಬ್ರಹ್ಮ 
ಎಷ್ಟು ಮಹೇಶ್ವರ ಪ್ರಜಾಪತಿಗಳು ಇಂದ್ರ ಕುಬೇರ ಕಾಲ ಯಮ ಚಂದ್ರ ವರುಣ 
ಪಿತೃದೇವತೆಗಳು ವಸುಗಳು ಸಾಧ್ಯರು ಅಶ್ವಿನೀದೇವತೆಗಳು ಮರುತ್ತುಗಳು ಮನು 
ವಾಯು ಅಗ್ನಿ ಪ್ರಾಣವಾಯು ಸೂರ್ಯ - ಎಲ್ಲವೂ ಈತನೇ. ಅಂತಹವನನ್ನು ಪೂಜಿಸಿ 
ಕೃತಾರ್ಥನಾಗು” ಎಂದು ಹೇಳಿ ರಾಮಚಂದನಿಗೆ ಆದಿತ್ಯಹೃದಯವನ್ನು ಬೋಧಿಸಿದ. 
“ಖಗ ಪೂಷ ಮಿತ್ರ ರವಿ ಸೂರ್ಯ ಆರ್ಯ ಆದಿತ್ಯ ಹರಿದಶ್ವ ಗಗನಮಣಿ ದಿನಕರ 
ಸಹಸ್ರಾಂಶು ಸಪ್ತಸಪ್ತಿ ಸಾವರ್ಣರೇತ ಸ್ಪರ್ಣಸದೃಶ ತಿಮಿರಾಪಹರಣ ಸುಗುಣಖನಿ 
ಮಾರ್ತಾಂಡ ಶಿಶಿರಭಾಸ್ಕರ ಶರಣರಘವಿನಾಶಕ ತಪನ ಭಾಸ್ಕರ ಪತಂಗ ಚಿದ್ದಗನನಾಯಕ 
ಅಗ್ನಿಗರ್ಭ ಶ೦ಭುತೃಷ್ಟ ಭುವನಪ್ರಕಾಶ ವೇದಗಳರಸ ಘನವೃಷ್ಟಿದಾಯಕ ವಿಶ್ವತಾಪನ 
ಮಹಾತೇಜ ಸಂಬೋಧಾನುಕರಣ ಗ್ರಹನಕ್ಷತ್ರರೌರಕಾನಾಥ ತ್ರಿಜಗದ್ಭಾವನಾ ಆದಿದೇವ 
ಮಹೇಶ ಅಖಿಲದೇವಾತ್ಮಕ ಬುಧಾದಿಮೋದನ ರಕ್ತಮಿತ್ರ ತಿಜಗನ್ನೇತ್ರ ಶ್ರೀಧರ ವಿರಿಂಚಿ 
ಯತುಪಕ್ಷಮಾಸಾಧ್ಯಕ್ಷ ಹೈರಣ್ಯಗರ್ಭ -. ಎಂಬ ಈ ಹೆಸರುಗಳನ್ನು ಜಪಿಸುತ್ತ 
ಭಕ್ತಿಯಿ೦ದ ಪ್ರಾರ್ಥಿಸಬೇಕು. 


“ನಾನೀಗ ನಮನಮಂತ್ರಗಳನ್ನು ಹೇಳಿಕೊಡುತ್ತೇನೆ, ಕೇಳು: "ದೇವಾಸುರರಿಂದ 
ನಮಸ್ಕೃತನಾದ ಸೂರ್ಯ ಪೂರ್ಣವಾಗಿ ಉದಯಿಸಿದ ಮೇಲೆ, ಅವನ ಕಾಂತಿಯಿಂದ 
ಮಿಕ್ಕ ಎಲ್ಲವೂ ಉದಯಿಸುತ್ತದೆ” ಅಂತಹ ಸೂರ್ಯನಿಗೆ ನೀನು ನಮಸ್ಕರಿಸು. 
“ಸರ್ವದೈವವೂ ಅವನೇ. ಅವನು ತೇಜಸ್ವಿ, ಅವನು ಕಿರಣಗಳಿಂದಲೇ ತನ್ನ ಅಸ್ತಿತ್ವವನ್ನು 
ಪಡೆಯುತ್ತಾನೆ. ಲೋಕದಲ್ಲಿನ ದೇವಾಸುರರನ್ನು ಅವನೇ ನೋಡಿಕೊಳ್ಳುತ್ತಾನೆ. ಅವನೇ 
ಬ್ರಹ್ಮ ಅವನೇ ವಿಷ್ಣು, ಶಿವ, ಸ್ಕಂದ, ಪ್ರಜಾಪತಿ, ಇಂದ್ರ, ಕುಬೇರ, ಕಾಲ, ಯಮ, 
ಸೋಮ, ವರುಣ ಎಲ್ಲರೂ ಅವನೇ' ಅಂತಹ ದೇವನಿಗೆ ಭಕ್ತಿಯಿಂದ ನಮಸ್ಕಾರ 
ಮಾಡು. “ಪಿತೃ, ವಸು, ಸಾಧ್ಯ, ಅಶ್ವಿನಿ ದೇವತೆಗಳು, ಮರುತ, ಮನು, ಅಗ್ನಿ. ಪ್ರಾಣ 


ಯುದ್ಧಕಾಂಡ ೯೬ಗಿ 


ಎಲ್ಲವೂ ನೀನೇ' ಎಂದು ಸ್ತುತಿಸಿ ಸವಿತೃವನ್ನು ವಂದಿಸು. "ಸೂರ್ಯನೇ ಯತುಗಳಿಗೂ 
ಕಾರಣ. ಅವನೇ ಸವಿತೃ, ಪೂಷ. ಅವನ ಬಂಗಾರ ಸದೃಶವಾದ ಕಿರಣಗಳೇ ಈ 
ಪ್ರಪಂಚದ ಧಾತು' ಅಂತಹ ಚಂಡಕಿರಣನಿಗೆ ನಮಸ್ಕರಿಸು. "ಅವನೇ ದಿವಾಕರ. 
ಅವನ ಬಳಿ ಏಳು ಹಸಿರು ಕುದುರೆಗಳಿವೆ. ಅವನದು ಅಸಂಖ್ಯ ಕಿರಣಗಳು. ಅವನು 
ಕತ್ತಲನ್ನು ಹೋಗಲಾಡಿಸಿ, ಆನಂದವನ್ನು ಕೊಡುತ್ತಾನೆ. ನಿರ್ಜೀವ ಪ್ರಪಂಚಕ್ಕೆ ಜೀವ 
ಕೊಡುವವನು ಅವನೇ' ಅಂತಹವನನ್ನು ಧ್ಯಾನಿಸಿ ಪೂಜಿಸು. "ಅವನೇ ಭ್ರೂಣ, 
ತಂಪು, ಶಾಖಗಳ ಕರ್ತೃ ಅವನೇ' ಅಂತಹ ಪೂಷನಿಗೆ ನಮಸ್ಕಾರ ಮಾಡು. 
“ಅದಿತಿಯ ಪುತ್ರನಾದ ಅವನು ಅಗ್ನಿಯನ್ನು ಹೊಟ್ಟೆಯಲ್ಲಿಟ್ಟುಕೊಂಡಿದ್ದಾನೆ. ಅವನು 
ಆಕಾಶದಲ್ಲಿ ತಿರುಗುತ್ತಾನೆ. ನೀರಿನ ಮಿತ್ರ ಸಕಲ ವೇದಾಪಾರ೦ಗತ, ಆಕಾಶದ ರಾಜ' 
ಅ೦ತಹ ಮಹಿಮಾವಂತನಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡು. "ಅವನು ಕತ್ತಲನ್ನು 
ಹೋಗಲಾಡಿಸುತ್ತಾನೆ. ಶಾಖವನ್ನು ಪ್ರಸರಿಸುವವನೂ ಅವನೇ, ಮೃತ್ಯುವೂ ಅವನೇ' 
ಅಂತಹ ಮಹಚ್ಛಕ್ಷಿಯ ಮೂಲಕ್ಕೆ ವಂದಿಸು. "ಎಲ್ಲರಲ್ಲೂ ಪ್ರೀತಿಯಿಡುವ ಅವನೇ 
ಎಲ್ಲದಕ್ಕೂ ಮೂಲ. ನಕ್ಷತ್ರ, ಗ್ರಹಗಳನ್ನು ಸೃಷ್ಟಿಸಿದವನಿಗೆ, ಹನ್ನೆರಡು ರೂಪದಲ್ಲಿರುವವನಿಗೆ 
ನಮಸ್ಕಾರ' ಎಂದು ತಲೆಬಾಗು. “ಪೂರ್ವ, ಪಶ್ಚಿಮ ಗಿರಿಗಳ ರೂಪದಲ್ಲಿರುವವನಿಗೆ. 
ಬೆಳಕಿನ, ದಿನಗಳ ಅಧಿಪತಿಗೆ' ನಮಸ್ಕಾರಗೈ. “ಜಯನಿಗೆ, ಜಯವನ್ನು ಕೊಡುವವನಿಗೆ, 
ಹಸಿರು ಕುದುರೆಗಳನ್ನು ಪಡೆದವನಿಗೆ, ಸಹಸ್ರ ಕಿರಣಗಳನ್ನು ಉಳ್ಳವನಾದ ಆದಿತ್ಯನಿಗೆ 
ನಮಸ್ಕಾರ ಎನ್ನು. "ಉಗ್ರನಾದ, ವೀರನಾದ, ಶಾಂತನಾದ, ಮಾರ್ತಾಂಡನಾದ 
ನಿನಗೆ ನಮಸ್ಕಾರ' ಎಂದು ಅವನ ಮಹಿಮೆಯನ್ನು ಕೊಂಡಾಡಿ ವಂದಿಸು. “ಬ್ರಹ್ಮ 
ವಿಷ್ಣು ಶಿವ ಇವರ ರಾಜನಿಗೆ, ರುದ್ರನ ರೂಪದಲ್ಲಿರುವವನಿಗೆ, ಸುಂದರನಾದ 
ನಿನಗೆ ನಮಸ್ಕಾರ' ಎ೦ದವನನ್ನು ಸ್ಮರಿಸು. "ಕತ್ತಲನ್ನು ಶತ್ರುಗಳನ್ನು, ಚಳಿಯನ್ನು, 
ಕೃತಫ್ನರನ್ನು ಹೋಗಲಾಡಿಸುವವನಿಗೆ, ಜ್ಯೋತಿಗಳ ಒಡೆಯನಿಗೆ' ನಮಸ್ಕಾರ 
ಮಾಡು. "ಲೋಕವನ್ನು ಸೃಷ್ಟಿಸಿದವನಿಗೆ, ಹೊಳೆಯುವ ಸ್ಪರ್ಣವನ್ನು ಹೊಂದಿದವನಿಗೆ, 
ಕತ್ತಲನ್ನು ಹೋಗಲಾಡಿಸುವವನಿಗೆ, ಎಶ್ವವನ್ನು ನೋಡಿಕೊಳ್ಳುವವನಿಗೆ' ಭಕ್ತಿಯಿಂದ 
ನಮಸ್ಕಾರಗಳನ್ನರ್ಪಿಸು. "ಸೃಷ್ಟಿ ಲಯಗಳಿಗೆ ಅವನೇ ಕಾರಣ. ತನ್ನ ಕಿರಣಗಳಿಂದ 
ಬೆಳಕನ್ನು ಕೊಡುವವನೂ ಅವನೇ, ಮಳೆಯನ್ನು ಕೊಡುವವನೂ ಅವನೇ' ಅಂತಹ 
ಮಿತ್ರನಿಗೆ ಕೃತಜ್ಞತೆಯನ್ನರ್ಪಿಸು. "ಎಲ್ಲ ಜೀವಿಗಳಲ್ಲಿಯೂ ಇರುವ ಅವನು ಎಲ್ಲ 
ಮಲಗಿದ ಮೇಲೂ ಜಾಗೃತನಾಗಿರುತ್ತಾನೆ' ಅಂತಹ ಮಹಿಮಾವಂತನನ್ನು ಸ್ಮರಿಸಿಕೋ. 
"ಅಗ್ನಿಯಿಂದ ಹವಿಸ್ಸನ್ನು ಪಡೆಯುವವನೂ, ಅದರ ಫಲವನ್ನು ಕೊಡುವವನೂ 
ಅವನೇ; ಎಲ್ಲ ದೇವರುಗಳೂ, ಕ್ರತುಗಳೂ ಅದರ ಫಲಗಳೂ - ಎಲ್ಲವೂ ಅವನೇ' 
ಅಂತಹ ವಿಶ್ವಾತ್ಮಕನಿಗೆ ಸಾಷ್ಟಾಂಗವೆರಗು. “ಪ್ರಪಂಚದ ಎಲ್ಲ ಕಾರ್ಯಗಳಲ್ಲಿಯೂ 
ಅವನಿರುತ್ತಾನೆ' ರಾಮ, ಯಾರು ಸೂರ್ಯನನ್ನು ಆರಾಧಿಸುವವರೋ ಅವರಿಗೆ 
ತೊಂದರೆಗಳು, ದುಃಖಗಳು ಇರುವುದಿಲ್ಲ. ದೇವತೆಗಳ ದೇವನಾದ ಸೂರ್ಯನನ್ನು 
ಆರಾಧಿಸು. ಇದನ್ನು ಮೂರು ಬಾರಿ ಜಪಿಸಿದರೆ ನೀನು ಎಲ್ಲ ಯುದ್ಧಗಳಲ್ಲಿಯೂ 


೯೬೨ ಶ್ರೀರಾಮಕಥಾಮೃತ 


ವಜಯಿಯಾಗುತ್ತೀಯೆ. ಇದನ್ನು ಪಠಿಸಿದರೆ ನಿನಗೆ ಜಯವಾಗುತ್ತದೆ. ನಿನ್ನ ಆಸೆಗಳು 
ಸಿದ್ದಿಸುತ್ತವೆ. ರಾವಣ ನಿನ್ನ ಕೈಲ ಮರಣಿಸುತ್ತಾನೆ” ಎಂದು ಅಗಸ್ತ್ಯ ೩. ಟು 


ಹೇಳಲು, ರಘುವರನು ಗ: ಕೃತಜ್ಞತಾಪೂರ್ವಕವಾಗಿ ವಂದಿಸಿ ಬೀಳ್ಕೊಡಲು 
ಆತನು ಹೊರಟುಹೋದ. 


ಶ್ರೀರಾಮನು ಭಕ್ತಿಯಿಂದ ಕನಕಮಣಿಮಕುಟಕುಂಡಲಧರನಾಗಿ, ಕೇಯೂರವನ್ನು 
ಧರಿಸಿ, ಕೆ೦ಪು ಮಾಲೆಯನ್ನು ಹಾಕಿಕೊಂಡು, ಅನುಲೇಪನವನ್ನು ಸೂಕ ಾತಾ 
ಶಂಖ ಚಕ್ರ ಕಮಲಗಳನ್ನು ಒಡಲು, ಕನಕಕಾಂತಿಯಿಂದ ಹೊಳೆ ಸ್ವಾಹಾ 
ಸ್ನಧಾಕಾರರೂಪನಾದ ಮತ್ತು ವಷಟ್ಕಾರ ವ್ಯಾಹೃತಿ ವಷಟ್ಟಾರದೇಹಿಯಾಗಿ ಕೋಭಿಸುವ 
ನಿನಕರಬಿಂಬವನ್ನು ದಿಟ್ಟಸ ನೋಡಿದ. ಅನಂತರ. ಅದರಲ್ಲಿಯೇ ತಾನು ಬೆಸೆದು 
ಹೋಗಿರುವಂತೆ 'ಮನಸ ನ್ನು ನೆಟ್ಟು ಧ್ಯಾನ ಧಾ | ಧ್ಯೇಯವೆಂಬ ಭಾವಗಳನ್ನು 
ನೀಗಿಕೊಂಡು, ತಾನು ಇಭನ ಮೈಯಲ್ಲಿ ಹೊಕ್ಕ. ಸ್‌ ಕಣ್ಣುಗಳನ್ನು ಮುಚ್ಚಿ 
ರಘುನಾಥನು ನಿಶ್ಚಲನಾಗಿ ನಿಂತುಕೊಂಡ. ಇಂದ್ರನ. ರಥದಲ್ಲಿ ಹಾಗೆ ಧ್ಯಾನಸ್ಥನಾಗಿ ನಿಂತ 
ರಘುವರನನ್ನು ಸಾರಥಿಯು ನೋಡುತ್ತ ನಿಂತಿರಲು, ಅಖಿಲ ದೇವತಾಸಮೂಹವೂ 
ಬಯ: ಜನರು ಅಭೇದವೆಂಬಂತೆ ಕಾಣುವ ಇನಮಂಡಲವನ್ನು ನೋಡಿ, 

ಗಸದಲ್ಲಿ ಬೆಳಗುವ ಆ ತೇಜಸೇ ರಥದಲ್ಲಿಯೂ ಜಗನೊ ಸೀಹನಾಕಾರವಾಗಿ ಮಿರುಗುತಿದೆ 
ಸಖ ಕಣ್ಣುಗಳನ್ನು ಮುಚ್ಚಿ "ಭಕ್ತಿಯಿಂದ ವಂದಿಸಿತು. ಹುಟ್ಟುವ ವೇಳೆಯಲ್ಲಿ ಬ್ರಹ್ಮನ 
ರೂಪವನ್ನು ಹೊಂದು ಆಗಸ ದ ನಡುವೆ ಸರ್ವರಕ್ಷಕನಾದ 'ಎಷ್ಟುವಿನಂತೆ ಬೆಳಗುತ್ತ, 
ಮುಳಿಗುವಾಗ ಲಯಕಾರಿಯೆನಿಸಿ ಇಡೀ ವಿಶ್ವವನ್ನು ಪೋಷಿಸುವ ಪರಮಾತ್ಮನೇ 
ನೀನು' ಎಂದು ಅಖಿಲ ಮುನಿಕುಲವು ಪ್ರಾರ್ಥಿಸಿತು; “ಅನಿಮಿಷಾಧಿಪತಿ ಅಗ್ನಿ ಶಮ 
ನೀರುತಿ ವರುಣ ವಾಯು ವೈಶ್ರವಣ ಈಶಾನ ಮತ್ತು ಮಿನುಗುವ ಈ ಕ್ಷತ್ರಗಣ 
ಯಷಿ ದೇವತಾಸಮೂಹದಲ್ಲಿ ನೆಲಸಿರುವ ಸರ್ವಸಾಕ್ಷಿಕ ನೀನು” “ಜನರ ಅಭೀಷ್ಟಗಳನ್ನು 
ನೆರವೇರಿಸಲು ಮುಮ್ಮೂರ್ತಿಗಳ ರೂಪಗಳನ್ನು ಧರಿಸಿ ಪೊರೆಯುವ ಸರ್ವಜ್ಞ ನೀನು' 
ಎಂದು ಭಜಿಸಿತು. 


ಶ್ರೀರಾಮನು ಸೂರ್ಯಮಂಡಲದಲ್ಲಿ ಒಂದಾಗಿ, “ದಶಕ೦ಧರನನ್ನು ವಧಿಸಿದರೆ 
ಗೋವಿಪ್ರದೇವತೆಗಳ ವಧೆ ನಿಲ್ಲುತ್ತದೆ, ಕರುಣಿಸು' ಎ೦ದು ಆದಿತ್ಯನನ್ನು Ht ಬಾರಿ 
ಪೂಜಿಸಿದ ಬಳಿಕ ಕಮಲಾಪ್ತನು ದಯೆಯಿಂದ ಕೂಡಿ, “ರಾಮ, ಹಂಸ ನಿಸ್ಸೀಮ, 
ಲೋಕಕ೦ಟಕನಾದ ದನುಜನನ್ನು ಇಂದಿನ ಯುದ್ಧದಲ್ಲಿ ಕೊಂದು ವಿಜಯವನ್ನು 
ಗಳಿಸಿ, ಸಕಲ ದೇವತೆಗಳಿಂದಲೂ ಜೀವಜಾತಗಳಿಂದಲೂ ಸ್ತುತಿಗೊಳ್ಳುವೆ” ಎಂದು 
ವರವನ್ನಿತ್ತ, ತರಣಿಯ ಕೃಪಾರಸದಿಂದ ಹರ್ಷಗೊಂಡ ರಘುವರನು ಅತೀವ 
ಕ್ರೋಧದಿಂದ ರಿಪುನಿಗ್ರಹದ ನಿರ್ಧಾರವನ್ನು ಕೈಗೊಂಡು ಬಿಲ್ಲುಬಾಣಗಳನ್ನು ಹಿಡಿದು 
ಸಜ್ಜಾದ. ಗಂಡುಗಲಿತನದಿಂದ ಇಂದ್ರನ ರಥವನ್ನೇರಿ, ಕೇಳಿಬರುತ್ತಿರುವ ದಶಕ೦ಧರನ 
ಭಾರಿ ಆರ್ಭಟೆಗಳನ್ನು ಕೇಳಿ ಕೋದಂಡವನ್ನು ಜೇವಡೆದ. 


ಯುದ್ಧಕಾಂಡ ೯೬೩ 


“ಗಿರಿಜಾತೆಯೇ ಆದಿತ್ಯ ಹೃದಯದ ಮಹಿಮೆಯನ್ನು ಏನೆಂದು ಹೇಳುವುದು! 
ಏಕಮನಸಿನಿಂದ ಪಠಿಸಿ ಸೂರ್ಯನನ್ನು ಉಪಾಸಿಸಿದರೆ ಸಕಲ ಸಿದ್ಧಿ ಗಳೂ ಕೈಗೂಡುವುದು 
ನಿಶ್ಚಿತ. “ಮೂದೇವರೊಡೆಯ, ಮನುಮುನಿಗಳಾಲಯ, ದಿವ್ಯ ನಾದಾನುಮೋದ, ಕರ 
ಜಗದಾದ್ಯಹರ, ರುಜೋದ್ಧೇದನ, ಆರೋಗ್ಯಕರ, ನೈಪುಣ್ಯಕೃತ, ಪುಣ್ಯಸೇವಿತ, ನಮೋ 
ಶರಣ್ಯಾ ಸೂರಾಯ ಪೂರ್ವಗಿರಯೇ, ಪಶ್ಚಿಮಾದ್ರಯೋ ತಾರಾಗಣಾಧಿಪತಯೇ, 
ಜಗಚ್ಛಕ್ಷುಷೇ, ಸಾರಸವಿಕಾಸಕಾರಾಯ, ಜಯಭದ್ರಾಯ ಉಗ್ರಾಯ ರೌದ್ರಾಯತೇ। 
ವೀರಸಾರಂಗಾಯ ಭಾಸ್ವತೇ ರಕ್ಷಾಯ ಕಾರಣೀ ಕಾರ್ಯಕಲ್ಯಾಣ ಹರಿದಶ್ವಾಯ 
ಸಾರಸಾಸನವಂದ್ಯ ತೇಜಸೇ ನಮೋ' ಎನ್ನುತ್ತ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. 
"ಆದಿತ್ಯವರ್ಚಸೇ ಮಿತ್ರಾಯ ಸೂರ್ಯಾಯ ಬೋಧಸ್ಪರೂಪಾಯ ಹಂಸಾಯ ವಿಷ್ಣವೇ 
ಕ್ರೋಧಾಭಿಹರಣಾಯ ಶತ್ರುಘ್ನಾಯ ಹರಣಾಯ ವಿಶ್ವವಪುಸೇ। ಭೂಧರೋದ್ದಳನಾಯ 
ಮಂದೇಹಕುಲಶೈಲಭೇದನಾಯ ಸುರೇಶರೂಪಾಯ ತ್ರಿಜಗತಾ ಆದಿದೇವಾಯ 
ತೇ ನಮೋ' ಎಂದು ನಮಸ್ಕರಿಸಬೇಕು. "ವಿದಿತಾಗಮಜ್ಞಾಯ ವಿಶ್ವಸ್ರದೀಪಾಯ 
ವಿಧುಕಲಾಭರಣಾಯ ವಿಬುಧಾರ್ತಿಹರಣಾಯ ಬುಧಚಿತ್ತನಿಲಯಾಯ 
ಭುವನೈಕಸಾಕ್ಷಿಣೀ ಭುವನೋದರಾಯ ರವಯೇ। ಪದಪೂತಲೋಕಾಯ ಪಾವನ 
ಚರಿತ್ರಾಯ ಸದಯ ಲಕ್ಷ್ಮೀಕರಣ ಶೌಂಡಾಯ ಚಂಡಾಯ ವಿಧಿವಿಧುಕಪರ್ದೀ 
ಪುಷೇ ವಿಶ್ವವಪುಷೇ ನಮೋ' ಎಂದು ಹೇಳಿ ವಂದಿಸಬೇಕು. “ಸೂರಾಯ ಧರಾಯ 
ಕಾರ್ಯಕಾರಣರೂಪಧಾರಿಣೇ ಶುದ್ಧಾಯ ಬುದ್ಧಾಯ ಮಿತ್ರಾಯ ಸಾರಸಸಖಾಯ 
ಸತ್ಯಾಯ ನಿತ್ಯಾಯ ಭವಹಾರಿಣೇ ಶ್ರೀ ಎಷ್ಟವೇ। ಕಾರುಣ್ಯನಿಧಯೇ ಕಲಾನಿಚಯಕಲ್ಯಾಯ 
ದೂರೀಕೃತಾಗಸೇ ದಿವ್ಯಸ್ತರೂಪಾಯ ದಾರುಣಾಸುರಹರಣರಕ್ತಾಯ ತೇ ನಮೋ” 
ಎನ್ನುತ್ತ ವಂದಿಸಬೇಕು. "ಸರ್ವಗತ ಎಷ್ಟುಮಂದಿರ ದೇವತಾರಾಧ್ಯ ನಿರ್ವಾಣದಾಯಕಂ 
ಸೃಷ್ಟಿಸ್ಥಿತಿ ಪ್ರಳಯ ದುರ್ವಾರಕಾರಣಂ ವಿಶ್ವಭಾವನ ವೇದಮಯ ವಿಪ್ರಸೇವ್ಯಭವ್ಯ। 
ಪೂರ್ವ ದೇವಾನ್ವಯವಿನಾಶಕರ ಭಜಪರಿಗೆ ಅಪೂರ್ವ ವೈಭವನ್ನೀಯುವುದೆನ್ನುತ್ತ 
ಚಾರಣನಿಚಯ ಸರ್ವಕಾಲದಲ್ಲಿಯೂ ಹೊಗಳುವ ಆ ಮಂಡಲಕ್ಕೆ ನಾನು ಭಕ್ತಿಯಿಂದ 
ವಂದಿಸುತ್ತೇನೆ'.  "ಯೋಗಿಜನಸೇವಿತ ಎರಾಗಿಹೃದ್ಧಾವಿತ ಭೋಗಿಜನರಭಿಮತ 
ಭಾಗವತಸಮ್ಮತ ಸಾಗರಾಂಬುಧಿಯ ಗಾಢಾಂಧಕಾರಾಪಹಾರ ಜೀವನೌಷಧ' 
ಎನ್ನುತ್ತ “ಸದಾ ಬ್ರಹ್ಮವಿದರನ್ನು ಅನುದಿನ ಸೇವಿಸುವವರ ಆಗಮಿಕರನಿಲಯ 
ಅಖಿಲಾಗದಂಕಾರ ಪೂಗಸಂಭೋಗಕರವಾದ ಆ ಮಂಡಲಕ್ಕೆ ನಾನು ಭಕ್ತಿಯಿಂದ 
ವಂದಿಸುತ್ತೇನೆ! ವಾರತಿಧಿಪಕ್ಷಮಾಸ ಯತುಗಳಲ್ಲಿ ಸರ್ವ ಸುರನಿಚಯದ ಆರಾಧನೆ, 
ಯೋಗಯಾಗದೀಕ್ಷಾಕರ್ಮಗಳು, ಯಾರ ದಯದಿಂದ ಅಖಿಲ ಇಷ್ಟಸಿದ್ಧಿಗಳು 
ಆಗುತ್ತವೆಯೋ ಅಂತಹ ಸತ್ವ ಮಂಡಲಕ್ಕೆ ನಾನು ಭಕ್ತಿಯಿಂದ ವಂದಿಸುತ್ತೇನೆ”. 
'ಸನ್ನಿಪಾತ, ಮಿತಿ ಮೀರಿದ ವಾತ, ಅತ್ಯಧಿಕ ಹಿತ್ಥ, ಕಣ್ಣು ಹೊಟ್ಟೆಗಳ ವ್ಯಾಧಿ, ಕುಷ್ಠ 
ಮೊದಲಾದ ರೋಗಗಳು ಯಾರಿಂದ ನಿವಾರಣೆಯಾಗುತ್ತವೆ ಎಂದು ಹೇಳುವರೋ 
ಅಂತಹ ಮಂಡಲಕ್ಕೆ ನಮಸ್ಕರಿಸುತ್ತೇನೆ”. “"ಎಡರುಗಳನ್ನು ಕೆಡಹಿ, ರುಜೆಗಳನ್ನು 


೯೬೪ ಶ್ರೀರಾಮಕಥಾಮೃತ 


ಕೊಡಹಿ, ಶತ್ರುಗಳನ್ನು ಮಡುಹಿ ಜಯಸಿರಿಯನ್ನು ಕೈಗೈಯುವ ಕರುಣಾಳುವಾದ 
ಶುಭಜಾಲನಾದ, ಅಡಿಗಡಿಗೆ ಯಾರನ್ನು ವೇದಗಳು ನುಡಿಗೆ ಗೋಚರನಾಗದವನು 
ಎಂದು ಸ್ತುತಿಸುತ್ತವೆಯೋ, ಅಂತಹ ಮಂಡಲಕ್ಕೆ ನಾನು ವಂದಿಸುತ್ತೇನೆ.” “ಯಾರ ರಥಕ್ಕೆ 
ಚಕ್ರವು ಒಂದೇ ಆದರೂ ಏಳು ಕುದುರೆಗಳಿವೆಯೋ ಅಂತಹ ಲೋಕವನ್ನು ಪೊರೆಯುವ 
ಕರುಣಾಮಯಿಗೆ ನನ್ನ ವಂದನೆಗಳು.” ಮೂದೇವರೊಡೆಯನಾದ ರಘುರಾಮನು 
ಪಠಿಸಿದ ಆದಿತ್ಯ ಹೃದಯವನ್ನು ಯಾರು ಭಕ್ತಿಯಿ೦ದ ಅನುಸರಿಸುತ್ತಾರೆಯೋ ಅವರಿಗೆ 
ಸಕಲ ಇಷ್ಟಾರ್ಥಗಳೂ ಲಭಿಸುತ್ತವೆ” ಎಂದು ಹರನು ಗಿರಿಜೆಗೆ ನಿರೂಪಿಸಿದ. ಮನಸ್ಸಿನಲ್ಲಿ 
ಶ್ರೀರಾಮಪುರದರಸನೇ ಆದ ಸೂರ್ಯನನ್ನು ಪ್ರಾರ್ಥಿಸಿ ಸಜ್ಜನರು ಸಿರಿ ವಿಜಯಗಳನ್ನು 
ಪಡೆಯಲಿ. 


೫೬. ರಾಮ-ರಾವಣರ ನಡುವಣ ವಿಷಮ ಯುದ್ದ 


ಅದಿಜಾತೆಯೇ, ಇದೇನು ಗಾಂಧರ್ವನಗರವೋ ಎಂಬಂತೆ, ಕನಕಭೂಷಣಗಳಿಂದ 
ಅಲಂಕೃತನಾಗಿ, ಪದ್ಗಾಕ್ಷನನ್ನು ಎದುರಿಸಲೆಂದು ಮಹಾ ವೇಗಶಾಲಿಯಾದ ಕುದುರೆಗಳನ್ನು 
ಕಟ್ಟಿ, ಸಕಲ ಆಯುಧಗಳನ್ನೂ ಹೇರಿಕೊಂಡು ಅತ್ಯುತ್ಸಾಹದಿಂದ ಬಂದ ರಾವಣನ 
ಹೊಂದೇರು ರಣಾಂಗಣವನ್ನು ಹೊಗಲು ಕಪಿಸೈನ್ಯವು ಭಯದಿಂದ ಚೆದುರಿಹೋಯಿತು. 
ಗರಗರನೆ ಹಲ್ಲು ಮೊರೆಯುತ್ತ ಸಾರಥಿಯು ಚಮ್ಮಟಿಗೆಯಿಂದ ಹೊಡೆಯಲು ಕುದುರೆಗಳು 
ರಭಸದಿಂದ ಮುನ್ನುಗ್ಗಿ ಸಾರಿದರೆ ಮೇಲೆದ್ದ ಧೂಳು ಆಗಸವನ್ನೆಲ್ಲ ತುಂಬಿಬಿಟ್ಟಿತು. 
ದಶಕ೦ಠನು ಬರುತ್ತಿರಲು ಸುತ್ತಲೂ ಸು೦ಟರಗಾಳಿಯು ಅಪಸವ್ಯದಲ್ಲಿ ಸುತ್ತತೊಡಗಿತು, 
ಹದ್ದುಗಳು ಆಗಸದಲ್ಲಿ ಕಿರಿಚುತ್ತ ಹಾರಾಡುತ್ತಿದ್ದುವು, ಲಂಕೆಯು ದಾಸವಾಳದ ಕೆಂಬಣ್ಣವಾಗಿ 
ಕಾಣುತ್ತಿತ್ತು. ಎಲ್ಲೆಲ್ಲಿ ನೋಡಿದರೂ ಉಲ್ಕೆಗಳು ಬೀಳುತ್ತಿದ್ದುವು. ಮೇಲಿನಿದ ಮೋಡಗಳು 
ಕೆಂಪು ನೀರನ್ನು ಸುರಿಯುತ್ತಿತ್ತು, ಸೂರ್ಯಬಿಂಬವು ಕಪ್ಪಾಯಿತು, ಎತ್ತ ಹೋದರೂ 
ರಥವನ್ನು ರಣಹದ್ದುಗಳು ಅಡ್ಡಗಟ್ಟುತ್ತಿದ್ದುವು. ಮೋಡಗಳೆ ಇಲ್ಲದಿದ್ದರೂ ಆಗಸದಲ್ಲಿ 
ಸಿಡಿಲುಗಳು ಸಿಡಿದು ಬೀಳುತ್ತಿದ್ದುವು, ಪಾರಿವಾಳಗಳೂ ಸಾರಿಕೆಗಳೂ ರಣಾಂಗಣದಲ್ಲಿ 
ಬಡಿದಾಡುತ್ತಿದ್ದುವು, ರಥದ ಕುದುರೆಗಳು ಕಣ್ಣುಗಳಲ್ಲಿ ರಕ್ತವನ್ನು ಸುರಿಸುತ್ತ ಕುಪ್ಪಳಿಸಿ 
ಓಡುತ್ತಿದ್ದುವು. ಈ ದುಶ್ಶಕುನಗಳಿ೦ದ ದೈತ್ಯಸೇನೆಯು ತಳ್ಳಂಕಗೊಂಡರೂ ರಾವಣನು 
ಮಾತ್ರ ಅವನ್ನು ಉಪೇಕ್ಷೆ ಮಾಡುತ್ತ ರಣರಂಗವನ್ನು ಪ್ರವೇಶಿಸಿದ. ಪ್ರಳಯಕಾಲದ 
ಬಿರುಗಾಳಿಯಂತೆ ವೇಗವಾಗಿ ಬರುತ್ತಿರುವ ಖಳಶಿರೋಮಣಿಯ ರಥವನ್ನು ಕಂಡ 
ರಘುನಾಥನು ಕೈಯಲ್ಲಿ ಬಿಲ್ಲನ್ನು ತೆಗೆದುಕೊಂಡು ಜೇವಡೆಯಲು ಆ ಧ್ವನಿಯು 
ದಶದಿಕ್ಕುಗಳನ್ನೂ ವ್ಯಾಪಿಸಿತು. ಪ್ರ ಶಬ್ದದಿ೦ದ ನೆಲ ಅಳುಕಿತು, ಕುಲಗಿರಿಗಳು 
ಅಲ್ಲಾಡಿದುವು, ಈ ಸದ್ದಿನೊಡನೆ ರಾವಣನ ಪಡೆಯು ಮಾಡಿದ ವೀರವಾದನಗಳ ಸದ್ದು 
ಇಡೀ ವಾತಾವರಣವನ್ನು ತುಂಬಿಬಿಟ್ಟಿತು. ಭೂತೇಶನ ಡಕ್ಕೆಯನ್ನು ಬಾರಿಸುತ್ತ ರಕ್ಕಸೇಶನ 
ಪಡೆಯು ಸಂಭ್ರಮದಿಂದ ಮುಂಬರಿದು ಬರಲು ರಾಮನು, “ಲಾಗುವೇಗುಗಳಿಂದ 


ಯುದ್ಧಕಾಂಡ ೯೬೫ 


ರಥವನ್ನು ನಡೆಸಿ ನಿನ್ನ ಇಂದ್ರ ಸಾರಧಿತನವನ್ನು ಮೆರೆ, ನಾನು ಬಾಣಗಳನ್ನು ಬಿಟ್ಟು 
ನನ್ನತನವನ್ನು ತೋರಿಸುತ್ತೇನೆ” ಎಂದು ಸಾರಥಿಯನ್ನು ಕುರಿತು ಹೇಳಿದ. ಆಗ ಸಾರಥಿಯು, 
“ನರನಾಥ, ನೀನು ಚಂಡ ಕೋದಂಡ ದೀಕ್ಷಾಗುರು, ನಿನ್ನ ವಿಕ್ರಮದ ಏಳಿಗೆಯನ್ನು 
ಯಾರು ತಾನೇ ಎದುರಿಸಲಾಪರು? ಚಂಡ ಮಾರ್ತಾಂಡನು ಉದಯಿಸಿದರೆ ಕತ್ತಲೆಯು 
ಉಳಿದೀತೇ? ನಮ್ಮ ವಿಜಯೋತ್ಸವದ ಸೂಚಕವಾಗಿ ನನ್ನ ಬಲಗಣ್ಣು ಅದುರುತ್ತಿದೆ; 
ನಿನ್ನ ಉಗ್ರಾಸ್ತಗಳಿಂದ ದೈತ್ಯಬಲವನ್ನು ಕಕ್ಕಾಬಿಕ್ಕಿಗೊಳಿಸಲು ನಿಕ ಶ್ರೈಸು” ಎಂದು ಹೇಳಲು 
ues ಬಂ ತನ್ನ ಬಿಲ್ಲಿಗೆ ನಿಶಿತಾಸ್ತಗಳನ್ನು ತೊಡಿಸಿದ. 


"ಸಪ್ತಸಮುದ್ರಗಳೂ ಚಡಾಶುಪಡ ಪ್ರಳಯಕಾಲದ ಮೇಘಗಳು 
ಮೊಳಗುತ್ತಿರುವುವೋ, ಹರನ ಉದ್ದಂಡ ಕೋಲಾಹಲವೋ!' ಎಂದು ಎಲ್ಲ ಲೋಕಗಳೂ 
ಭೀತಿಯಿಂದ ಕಂಗೆಡಲು ದನುಜಪತಿಯು ಪ್ರಳಯಕಾಲದ ಜಂರುಾವಾತದಂತೆ 
ಮೊರೆಯುತ್ತ, ಸಿಂಹನಾದ ಮಾಡುತ್ತ ಧೂಮಕೇತುವಿನಂತೆ ರಥದಲ್ಲಿ ಕುಳಿತು 
ಶರವರ್ಷಗರೆಯುತ್ತ ಬಂದ. ಅವನು ಬಂದುದನ್ನು ಕಂಡ ರಘುನಾಥನು ವೀರರಸದ 
ಪ್ರವಾಹವನ್ನೇ ಹರಿಸುತ್ತ ತನ್ನ ಹೆಸರನ್ನು ಹೇಳುವ ಶರವನ್ನು ಹಿಡಿದು ಬಿಡಲು 
ಅದು ಬಾಣಗಳ ಮಳೆಯನ್ನೇ ಕರೆಯುತ್ತ ದಿಕ್ಕುಗಳನ್ನಾವರಿಸಿ, ಸೂರ್ಯಚಂದ್ರರನ್ನು 
ಮರೆಮಾಡಿ ಕಗ್ಗತ್ತಲನ್ನು ಕವಿಸಿ ಎಲ್ಲೆಡೆ ವ್ಯಾಪಿಸಲು, ಅದನ್ನು ಕಂಡ ಅಸುರಭಟರು 
ಯುದ್ಧಮಾಡುವುದನ್ನು ಮರೆತು ಬೊಂಬೆಗಳಂತೆ ನಿಂತುಬಿಟ್ಟರು. ಅದಕ್ಕೆ ಪ್ರತಿಯಾಗಿ 
ರಾವಣನು ಬಿಟ್ಟ ಬಾಣಗಳು ಪ್ರಳಯಮೇಘದಂತೆ ಗರ್ಜಿಸುತ್ತ. ಬರಸಿಡಿಲ ಬಳಗದಂತೆ 
ಬಾಣಗಳ ಧಾರೆಯು ಹೊಳೆಯುತ್ತ ಬರುವುದನ್ನು ಕಂಡು ರಘುವರನು ಪ್ರಚಂಡವಾದ 
ಶರಗಳನ್ನು ಬಿಲ್ಲಿಗೆ ಹೂಡಿ ಬಿಡಲು ಅದು ಸರ್ರೆಂದು ನುಗ್ಗಿ ಬಂದು ದಶಕಂಠನ 
ರಥದ ಕಳಶಕ್ಕೆ ಬಡಿದು ಅದನ್ನು ನೆಲಕ್ಕುರುಳಿಸಿತು. ಬಿದ್ದ ಕಳಶವನ್ನು ನೋಡಿದ 
ಅಸುರೇಶನು ಬಡಬಾನಲಕ್ಕಿಂತ ಇಮ್ಮಡಿಯಾಗಿ ಕೋಪಗೊಂಡು ರಘುರಾಮನ ಮೇಲೆ 
ಹೆಚ್ಚಿನ ಉರುಬಿನಿ೦ದ ಕೆ೦ಡಗಳನ್ನು ಉದುರಿಸುವ ಕೋಲ್ಕಳೆಯನ್ನು ಕರೆದು ರಘುವರನ 
ತೇರಿಗೆ ಗುರಿಯಿಟ್ಟು ಇಂದ್ರರಥದ ಕುದುರೆಗಳನ್ನು ಗಾಯಗೊಳಿಸಿದ. ಬಿಂಡಿವಾಳ 
ಶಕ್ತಿ ತೋಮರ ಪರಶು ಚಕ್ರ ಖಂಡೆಯ ಗದೆ ಯಷ್ಟಿ ಮುದ್ದರ ಮುಂತಾದವನ್ನು 
ಬಳಸಿ ಮಾಯಾವಿಲಾಸದಿಂದ ಪರ್ವತಗಳನ್ನೂ ಮರಗಿಡಗಳನ್ನೂ ಬುಡಮೇಲು 
ಮಾಡುವಂತೆ ಭೂಮಿ-ಆಕಾಶಗಳ ವ್ಯತ್ಯಾಸವು ಅಳಿಸಿಹೋಗುವ ಹಾಗೆ ಎಲ್ಲವನ್ನೂ 
ಬಾಣಮಯವನ್ನಾಗಿಸಿ, ರಾಮನನ್ನು ಬಿಟ್ಟು ಉಳಿದ ಕಪಿಸೇನೆಯ ಮೇಲೆ ಹಸಿದ 
ಹುಲಿಯಂತೆ ಬಿದ್ದ ಬಗೆ ಬಗೆಯ ಶಸ್ತಾಸಗಳಿಂದ ಕಪಿಭಟರನ್ನು ಹಿಡಿದು ಕತ್ತರಿಸುತ್ತ 
ರುಂಡಮುಂಡಗಳನ್ನು ಬೇರ್ಪಡಿಸಿ ಸೆರಕ್ಕೆಸೆಯುತ್ತ ತನ್ನ ಅಮಿತ ಸಾಹಸವನ್ನು 
ಮೆರೆದ. ಅವನ ಪರಿಪರಿಯ ಬಾಣಗಳು ವಾನರಸೆ (ನೆಯನ್ನು ಹೊಕ್ಕು ದಾಂಧಕೆ 
ಮಾಡಲು ಭಟರು ಎಲ್ಲೆಂದರಲ್ಲಿ ಅವಿತುಕೊಳ್ಳುವಂತಾಯಿತು. ಸುರಿವ ಅಸ್ತಗಳ 
ಮಳೆಗೆ ಸಿಕ್ಕಿದ ವಾನರಬಲವು ನಿಜವಾದ ಮಳೆಯ ಆರ್ಭಟಕ್ಕೆ ಸಿಕ್ಕಿ ಧರೆಗುರುಳುವ 
ಬಾಳೆಯ ಮರಗಳಂತಾದರು. ನೆಲದ ಮೇಲೆ ಹರಿಯುವ ರಕ್ತದ ತೊರೆಗಳಲ್ಲಿ ಸಿಲುಕಿ 


೯೬೬ ಶ್ರೀರಾಮಕಥಾಮೃತ 


ಕರುಳುಗಳು ನದಿಯಲ್ಲಿ ಹರಿಯುವ ಜಲಜಂತುಗಳಂತೆ ಕಾಣಿಸಿದುವು. ಕಪಿಸೇನೆಯು 
ಎದುರಾಳಗೆ ತಲೆಯೊಡ್ಡಿ ನೆಲಕ್ಕೆ ಬೀಳುತ್ತಿತ್ತೇ ಹೊರತು ಅದನ್ನೆದುರಿಸುವ ಶಕ್ತಿಯು 
ಯಾರಿಗೂ ಇರಲಿಲ್ಲ. ಇಲ್ಲವೇ ರಾವಣನ ಕಡೆಯವರ ಕತ್ತಿಗೆ ಸಿಕ್ಕಿ ಸಾಯುತ್ತಿದ್ದರು, 
ಅಥವಾ ಅದರಿಂದ ತಪ್ಪಿಸಿಕೊಳ್ಳಲು ಪಲಾಯನ ಮಾಡುತ್ತಿದ್ದರು. ಅದನ್ನು ಕಂಡ 
ಮರುತಸುತನು ರೋಷದಿಂದ ಘುಡುಘುಡಿಸುತ್ತ ಮುಂದುಗಡೆಗೆ ಹೋಗಲು, ಅದನ್ನು 
ಕಂಡ ಅಂಗದನು ನಳ ನೀಲ ಮುಂತಾದವರೊಡನೆ ಬಂದು ಬೆಟ್ಟಗಳನ್ನು ಹಿಡಿದು 
ದಾನವರನ್ನು ಸದೆಬಡಿಯ ತೊಡಗಿದರು. 


ಆಗ ಎರಡೂ ಸೈನ್ಯಗಳ ನಡುವೆ ಘೋರಯುದ್ಧ ನಡೆಯಿತು. ಭಟರ 
ಉದ್ದಂಡ ನಾದವು ಬ್ರಹ್ಮಾಂಡವನ್ನೇ ಸೀಳುವಂತಿತ್ತು ಜವನೇ ಇದರಿಂದ ನಡುಗಿ 
ಹರಿಯನ್ನಾಶ್ರಯಿಸಿದರೆ ಗಾಂಧರ್ವರು ಮುಂದೇನು ಗತಿ ಎಂದು ಚಿಂತಿಸಿದರು, 
ಧರಾತಳವು ನಡುಗಿ, ಬೆಟ್ಟಗಳು ಅಲ್ಲಾಡಿದುವು, ಎಲ್ಲೆಡೆ ಕತ್ತಲು ಆವರಿಸಿತು. ತನ್ನನ್ನು 
ಕೊಲ್ಲಲು ಅಗ್ನಿವರ್ಣನು ಏರಿ ಬಂದಾಗ, ಹನುಮಂತನೂ ಅತಿ ಕೋಪದಿಂದ 
ಕಲ್ಪಾಂತಹರನಂತೆ ಅವನನ್ನು ಬಡಿದು ಸಮುದ್ರಕ್ಕೆಸೆ ದು ಬೊಬ್ಬಿಟ್ಟ. ಆದರೆ ಅವನು 
ಧಗಧಗಿಸುವ TR ಕೂಡಿ ಎದ್ದು ಬರಲು ಇವನು ಅಸಾಮಾನ್ಯ 
ಎ೦ದು ಎಲ್ಲರೂ ಭಾವಿಸುವಂತಾಯಿತು. ಅವನನ್ನು ಕಂಡು ಹನುಮನು ಪುಟನೆಗೆದು 
ಅವನ ಮೇಲೆ ಬೀಳಲು ಆ ರಕ್ಕಸನು ಶಸ್ತಾಸ್ತಗಳನ್ನು ಹಿಡಿದು ಸಿ೦ಹನಾದ ಮಾಡಿ 
ಆಂಜನೇಯನ ಮೇಲೆ ನೆಗೆಯಲು ಮರುತ್ತುತನು ಹೇಗೆ ಬದುಕುವನೋ ಎಂಬ ಚಿಂತೆ 
ಸುರರನ್ನಾವರಿಸಿತು. ಆದರೆ ಹನುಮಂತನು. ತನ್ನ ಸಾಹಸದಿಂದ ಅವನನ್ನು ಎದುರಿಸಿ 
ಘಾತಿಸಿದ. ವಿಷಕ್ಕೆ ವಿಷ, ಬೆಂಕಿಗೆ ಬೆಂಕಿ ಎಂಬ ರೀತಿಯಲ್ಲಿ ಆ ದನುಜನೊಡನೆ 
ಮರುತಸೂನುವು ಹೋರಾಡಿ ಅವನನ್ನು ಕೊಂದಿಕ್ಕಲು ಅವನ ಪರಾಕ್ರಮವನ್ನು 
ಕ೦ಡು ದಿವಿಜಸಭೆ ಬೆರಗುವಟ್ಟಿತು. ಹೀಗೆ ಅಗ್ನಿವರ್ಣನು ಸತ್ತು ಬಿದ್ದುದನ್ನು ಕಂಡು 
ಕಡುಗೋಪದಿ೦ದ ಭೋರ್ಮೊರೆಯುತ್ತ ಅವನ ಸೋದರ ಭುಜಗರೋಮನು ಅಂಗದನ 
ಜೊತೆಯಲ್ಲಿ ಹೋರಾಟಕ್ಕಿಳಿದು ಅವನನ್ನು ಕುಕ್ಕಿ ಈಡಾಡಲು ಭೂತಳಕ್ಕೆ ಕೆಡಹಿದ. 
ಆದರೆ ಮೃಡವಿಕ್ರಮನಾದ ಅಂಗದನು ಕೊಡವಿಕೊಂಡು ಮೇಲೆದ್ದು ತನ್ನ ಮುಷ್ಟಿಯನ್ನು 
ಬಿಗಿಗೊಳಿಸಿ ವಜ್ರಕಠಿಣವಾಗಿ ಅಸುರನನ್ನು ಬಡಿದಿಡಲು ಅವನು ಮೃತ ನಾಗಿ ಕೆಳಗುರುಳಿದ. 
ಅಂಗದನಿಂದ ಮೃತನಾದ ಭುಜಗರೋಮನನ್ನು ನೋಡಿ ಅಸಿರೋಮನು ಕ್ರುದ್ಧನಾಗಿ 
ಅ೦ಗದನನ್ನು ಎದುರಿಸಿದ. ಆದರೆ ಕಪಿವರನು ತನ್ನ ಬಾಹುಬಲದಿಂದಲೂ ಉಗುರು 
ಹಲ್ಲುಗಳಿಂದಲೂ ದೈತ್ಯನನ್ನು ಹೊಡೆದು ಪರಚಿ ಕಚ್ಚಿ ಒರೆಸಿ ಉರುಳಿಸಲು ದಶಕಂಠನು 
ಬೆಚ್ಚುವ೦ತಾಯಿತು. ಹೀಗೆ ದಿಟ್ಟತನದಿಂದ ಖಡ್ಗರೋಮನನ್ನು ಹೊಡೆದಿಟ್ಟ ಪರಿಯನ್ನು 
ಕಂಡು ವೃಶ್ಲಿಕರೋಮನು ಅಂಗದನ ಮೇಲೆ ಏರಿ ಬಂದ; ಆಗ ನೀಲನು ಅವನನ್ನು 
ಎದುರಿಸಿ ಕೆಡವಿದ. 


ಹೀಗೆ ಆ ನಾಲ್ವರೂ ನೆಲಕ್ಕೊರಗಲು ಸಾಕ್ಷಾತ್‌ ದಾನವೇಂದನು ಕೈಗೆ ಸಿಕ್ಕಿದ 
ಕಪಿಗಳನ್ನು ತರಿದಿಡುತ್ತ, ಎದುರಾಳಿಗಳ ಶಸ್ತ್ರಾಸ್ತ್ರಗಳನ್ನು ನಾಶಮಾಡುತ್ತ, ಎಲ್ಲವನ್ನೂ 


ಯುದ್ಧಕಾಂಡ ೯೬೭ 


ಮುಗಿಸಿಬಿಡುವ ಬಿರುಸಿನಿಂದ ನುಗ್ಗಿ ಬಂದ. ಅವನ ಉರುಬೆಯನ್ನು ಕಂಡ ರಘುವೀರನು 
ತನ್ನ ಕೋದಂಡಕ್ಕೆ ಬಾಣವೊಂದನ್ನು ಸಿಕ್ಕಿಸಿ ದಶಾಸ್ಯನ ರಥವನ್ನು ಗುರಿ ಮಾಡಿಕೊಂಡು 
ಬಿಟ್ಟಾಗ ಉರಿಯನ್ನುಗುಳುತ್ತ ಬಂದ ಬಾಣಗಳು ರಥದ ಅಶ್ವಗಳನ್ನು ಸುಟ್ಟು ಕೆಡವಿದುವು. 
ಚಂಡಕೋದಂಡನ ಕೈಚಳಕವನ್ನು ಕಂಡು ಉರಿದು ಬಿದ್ದ ದಶಕಂಠನು ರಾಮನ 
ರಥದ ಮೇಲೆ ಮೇಲೆ ಹಿಂಡುಹಿಂಡಾಗಿ ಹರಿತವಾದ ಬಾಣಗಳನ್ನು ಬಿಟ್ಟ, ಆದರೆ 
ಪುಂಖಾನುಪುಂಖವಾಗಿ ಎದುರಿಗೆ ಬಂದ ರಘುವರನ ಬಾಣಗಳು ಅವನ್ನೆಲ್ಲ ತುಂಡು 
ತುಂಡು ಮಾಡಿಬಿಟ್ಟುವು. ಇಬ್ಬರೂ ಎದುರುಬದುರಾಗಿ ಬಿಟ್ಟ ಬಾಣಗಳ ತಂಡಗಳು 
ಆಗಸದಲ್ಲಿ ಒಂದರೊಡನೊಂದು ತಾಕಲಾಡುತ್ತ ಹೊಸತೊಂದು ಗಗನವನ್ನೇ 
ನಿರ್ಮಿಸಿದುವು! ಆಗ ಭೂಮಿ ಆಕಳಿಸಿತು, ಕಡಲು ಕುದಿದು ಅದರ ತೀರದ ಮರಳು 
ಉಕ್ಕಿ ಹರಿಯಿತು. ಚಾಪಟಂಕಾರ, ಭಟರ ಹೂಂಕಾರ, ರಥಗಳ ಫೀಂಕಾರಗಳಿಂದ ಕೂಡಿ 
ಸಮರವು ಅದ್ಭುತವೆನಿಸಿತು! ಮನುಜನಾಥನ ಕುದುರೆಗಳಿಗೆ ದನುಜನು ಬಾಣಗಳನ್ನು 
ಬಿಟ್ಟರೆ, ಆ ದನುಜೇಶನ ಘೋಟಕಗಳನ್ನು ರಘುವರನ ಅಸ್ತ್ರಗಳು i 
ಕನಕಪುಂಖಾಂಕಿತ ಶರಗಳನ್ನು ರಾಮನು ಬಿಡಲು, ದಾನವನು ಪ್ರತ್ಯಸ್ತಗಳನ್ನು ಬಿಟ್ಟು 
ಅವುಗಳನ್ನು ಕೆಡವುತ್ತಿದ್ದ; ಅತೆ ದನುಜನ ಬಾಣಗಳನ್ನು ಜಾರೋ ಜಾ 
ತುಂಡುಗೈ ಯುತ್ತಿದ್ದ. “ಇಗೋ ದೇವೇಂದ್ರನನ್ನು ಕಾ ಓದ ಅಸ್ತವಿದು ತಗೋ' 
ಎಂದು ಹಾ  ಶರವರ್ಷಗರೆಯಲು, 'ವಿರಾಧನನ್ನು ಬಲಿ ತೆಗೆದುಕೊಂಡ ಬಾಣವನ್ನು 
ಬಿಡುತ್ತಿದ್ದೇನೆ' ಎಂದು ರಾಮನು ಪ್ರತ್ಯುತ್ತರವೀಯುತ್ತಿದ್ದ. “ಈಗ ಬರುತ್ತಿರುವುದು. 
ವರುಣನನ್ನು ತರಿದಿಟ್ಟ ಬಾಣ' ಎಂದು ರಕ್ಕಸ ನೆಂದರೆ, ದುದು ಖರ ಮುಂತಾದವರನ್ನು 
ಹುರಿದು ಮುಕ್ಕಿದ ಅಸ ಸ್ತ್ರಗಳು' ಎಂದು ಮಹ ಮೊರೆಯುತ್ತಿದ್ದ. "ನಿರುತಿ ಬಮ: 
ಮರುತ ಕುಬೇರರನ್ನು ಪಾತಿಸಿದ ಅಸ್ತಗಳು ಬರುತ್ತಿವೆ' ಎಂದು ರಾವಣನೆಂದರೆ, 
“ಇಂದ್ರಜಿತು red ಮಾರೀಚರನ್ನು ತರಿದು 'ಹಾಕಿದ ಬಾಣಗಳಿವು' ಎಂದು 
ರಘುವರನು ಮಾರುತ್ತರವೀಯುತ್ತಿದ್ದ. ಇಬ್ಬರು ಕಡುಗಲಿಗಳ ನಡುವಣ ಯುದ್ಧವು 
ಎಣೆಯಿಲ್ಲದಂತೆ ತಾಗಿತು. ತಕ್ಕಡಿಯ ತಟ್ಟೆಗಳಂತೆ ಒಮ್ಮ ಈ ಕಡೆಯದು, ಮತ್ತೊಮ್ಮೆ 
ಆ ಕಡೆಯದು ಮೇಲೆಕೆಳಗಾಗುತ್ತ, ಮೇಲೆ ಯುದ್ಧವನ್ನು ನೋಡುತ್ತಿದ್ದ ಅಮರರು ಒಮ್ಮೆ 
ರಾಮನ ಕಡೆ, ಮತ್ತೊಮ್ಮೆ ರಾವಣನ ಕಡೆ ನೋಡುವಂತಾಯಿತು. 


ಈ ಇಬ್ಬರ ಯುದ್ಧವನ್ನು ಬಣ್ಣಿಸಲು ಸಾಧ್ಯವೇ? ಎರಡು ಪರ್ವತಗಳ 
ಹೋರಾಟದ ಹಾಗೆ, ಎರಡು ಆಗಸಗಳ ತಿವಿದಾಟದಂತೆ, ಎರಡು ಸಾಗರಗಳ 
ಭೋರ್ಗರೆತದಂತೆ ಅವರ ಹೊಡೆದಾಟ ಮುಂದುವರಿಯಿತು. ಒಂದು ಹಂತದಲ್ಲಿ 
ದಶಶಿರನು ಬಿಟ್ಟ ಬಾಣಗಳು ರಾಮನಿದ್ದ ಇಂದ್ರರಥವನ್ನು ಏನೂ ಮಾಡಲಾರದೆ 
ಹೋದುದರಿಂದ ಅವನ ಕಿಚ್ಚು ಹೆಚ್ಚಾಯಿತು. ಅದೇ ರಘುನಾಥನು ಬಿಟ್ಟ ಬಾಣಗಳು 
ರಾವಣನನ್ನು ಚುಚ್ಚಿ ಪಕ್ಕಕ್ಕೆ ಸರಿಯುವಂತೆ ಮಾಡಿತು. ಆದರೆ ಧುರವಿಚಕ್ಷಣನಾದ 
ದೈತ್ಯರರಸನು ಅತಿ ಕೋಪದಿ೦ದ ಶರ ಮುಸಲ ಗದೆ ಬಿಂಡಿವಾಳ ಚಕ್ರಗಳ ಮಳೆಗರೆದು 
ಪ್ರಳಯಕಾಲದ ಮೋಡದಂತೆ ಭೋರ್ಮೊರೆದ. ಆಗ ಸಂಭವಿಸಿದ ಉತ್ಪಾತಗಳನ್ನು 


೯೬೮ ಶ್ರೀರಾಮಕಥಾಮೃತ 


ಕಂಡು ಗಗನೇಚರರು ಸಿದ್ಧರು ಚಾರಣರು ಭಯದಿಂದ ನಡುಗುವಂತಾಯಿತು. ದೇವ 
ರಘುವರನಿಗೆ ರಘುವರ, ರಾವಣನಿಗೆ ರಾವಣನೇ ಸಾಟಿ, ಅಂಬರಕ್ಕೆ ಅಂಬರವೇ ಸಾಟಿ, 
ಸಮುದ್ರಕ್ಕೆ ಸಮುದ್ರವೇ ಸಾಟಿಯಲ್ಲದೆ ಬೇರೊಂದರೊಡನೆ ಹೋಲಿಸಲಾಗದು ಎಂದು 
ದೇವಗಾಂಧರ್ವರೆಲ್ಲ ಬೆರಗುಗೊಂಡರು. ಈ ಯುದ್ದ ಯಾವಾಗ ಕೊನೆಗೊಳ್ಳುವುದೋ, 
ರಾಮನಿಗೆ ಜಯಲಕುಮಿ ಒಲಿಯುವುದೆಂದೋ ಎಂದು, ಪುಳಯಾಂತಕನಾದ: 
ರಾವಣನು ಎಂತು ಮಡಿಯುವನೋ, ಮೂಲೋಕವೂ ಎಂದು ಕ್ಷೇಮವನ್ನು 
ಹೊಂದುವುದೋ ಎಂದು ಅಖಿಲ ಲೋಕವೇ ಉದ್ವೇಗಕ್ಕೊಳಗಾಯಿತು. “ಇವರ 
ಯುದ್ಧದಿಂದಾಗಿ ಯಾರು ಬದುಕುಳಿಯುತ್ತಾರೆಯೋ, ಶಿವ ಮಹಾದೇವ?! ಎಂದು 
ಅಮರಸಂದೋಹವು ಮರುಗುವಂತಾಯಿತು. ಅಷ್ಟರಲ್ಲಿ ದಾವಾನಲನನ್ನು ಹಿಂದಿಕ್ಕಿ 
ಪ್ರಳಯಾಗ್ನಿಯು ಆವರಿಸುವಂತೆ ರಾಘವನ ಕೋಪ ಉಕ್ಕಿ ಬಂದು, ಹೊಸತಾದ 
ಕೂರ್ಗಣೆಗಳನ್ನು ಬತ್ತಳಿಕೆಯಿಂದ ತೆಗೆದು ಶರಾಸನಕ್ಕೆ ಅಳವಡಿಸಿ ಕಲ್ಪಾಂತತ್ರಿನಯನನ 
ಆರ್ಭಟೆಯಿಂದ ಬಿಡಲು ಆ ಬಾಣಗಳ ಉರುಬೆಗೆ ಮೂರು ಲೋಕಗಳೂ ಅಳುಕಿದುವು. 
ಧಗಧಗಿಸುವ ಉರಿಯನ್ನುಗುಳುತ್ತ ಮುಂಬರಿದು ಬ೦ದ ಆ ಶಿಲೀಮುಖಗಳು ದಾನವನ 
ತಲೆಯತ್ತ ನುಗ್ಗಿ ಬಂದು ಮಕುಟಗಳನ್ನು ಕಿತ್ತೆಸೆಯುತ್ತ ತಲೆಗಳನ್ನುದುರಿಸುತ್ತ ತಾಳೆಯ 
ಹಣ್ಣುಗಳು ಮರದಿಂದ ಕೆಳಕ್ಕೆ ಉರುಳುವಂತೆ ಬೀಳುತ್ತಿರಲು, ಇಡೀ ರಣರಂಗವು 
ಆ ಮಕುಟಮಣಿಗಳಿಂದ ಭಗ್ಗನೆ ಕಾಂತಿಯುಕ್ತವಾಯಿತು. ಆದರೆ ಉದುರಿ ಬಿದ್ದ 
ತಲೆಗಳ ಜಾಗದಲ್ಲಿ ಹೊಸ ತಲೆಗಳು ಚಿಗುರುತ್ತಿದ್ದುವು; ರಾಮನು ತನ್ನ ಬಾಣಗಳಿಂದ 
ದಶಶಿರನ ತಲೆಗಳನ್ನು ಬೀಳಿಸುವುದು, ಅವು ಮತ್ತೆ ಚಿಗುರುವುದು ಹೀಗೆಯೇ ಸಾಗಿತು! 
ಹೀಗೇ ಆದರೆ ರಾವಣನ ಮುಗಿವು ಸಾಧ್ಯವೇ, ಲೋಕಗಳ ಕ್ಷೇಮ ಕೇವಲ ಗಗನ 
ಕುಸುಮವೇ ಎಂದು ಅಮರರೂ ಮುನಿತತಿಯೂ ಚಿಂತಿಸುವಂತಾಯಿತು. ರಾವಣನ 
ಧೈರ್ಯಕ್ಕೆ ಕುಲಗಿರಿಗಳೆಲ್ಲ ಶರಣಾಗಿ ಅವನ ಪಾದದಡಿ ಬ೦ದು ಬಿದ್ದುವೋ ಎನ್ನುವಂತೆ 
ರಾವಣಶಿರಗಳು ವಿಶ್ವಾಕೃತಿಯನ್ನು ತಳೆದು ಕೆಳಗೆ ಬಿದ್ದು ಅಮರರನ್ನು ಅಣಕಿಸುತ್ತಿದ್ದುವು! 

ಹೀಗೆಯೇ ತಾನೆಷ್ಟು ತಲೆಗಳನ್ನು ಕತ್ತರಿಸಬೇಕೋ ಎ೦ಬ ಅಚ್ಚರಿಯು ರಾಮನನ್ನು 

ಒಂದು ಕ್ಷಣ ದಿಗ್ಭಾಂತನನ್ನಾಗಿಸಿತು! ಶೂ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ 

ಎಂಬ ಬಗ್ಗೆ ಅವನೆ ಮನಸ್ಸು ಆಲೋಚಿಸ ತೊಡಗಿತು: ಭಜ ಖರ ದೂಷಣ 

ಮುಂತಾದವರ ತಲೆಗಳನ್ನು ಕೆಡಹಿದ ಪ್ರ ಅಸ್ತಗಳು, ಕಬಂಧ ವಿರಾಧರನ್ನು ವಿದಾರಣಗೈದ 

ಶಿಲೀಮುಖಗಳು ರಾವಣನನ್ನು ಕೊನೆಗಾಣಿಸದೆ ಹೋದವಲ್ಲಾ! ರಿ ಅವನನ್ನು 


' ಗೆಲ್ಲುವ ಪರಿಯೆಂತು, ಅಕಟಾ, ಇದಕ್ಕೇನು ಪರಿಹಾರ!” ಎಂದು ಯೋಚಿಸುತ್ತಲೇ 


ಶರವರ್ಷಗಳನ್ನು ಕರೆಯುತ್ತಿದ್ದರೆ, ಕಜ ಭೋರ್ಮೊರೆಯುತ್ತ ಮುಸಲ ಉದ್ಗರ 
ಗದೆ ಮುಂತಾದವುಗಳ ಮಳೆಸುರಿಸುತ್ತ ಹೋದ! ತಾನು ಬಿಟ್ಟ ಬಾಣಗಳನ್ನೆಲ್ಲ 
ನಿಷ್ಠಲಗೊಳಿಸುತ್ತ ಅಟ್ಟಹಾಸ ಮಾಡುತ್ತಿದ್ದ ಅಸುರನ ಉಪಟಳವನ್ನು ಕೊನೆಗೊಳಿಸಿ 
ಭೂಮಿಯ ಭಾರವನ್ನು ಕೊನೆಗೊಳಿಸುವುದೆಂತು ಎಂದು ಶ್ರೀರಾಮಪುರದರಸ ನು 
ಆಲೋಚಿಸುತ್ತಿದ್ದ. 


ಯುದ್ಧಕಾಂಡ ೯೬೯ 


೫೭. ರಾವಣ ವಧೆ 


ಮೇದಿನೀಧರತನೂಜೆ, ಕುಲಾಚಲಗಳು ಅದುರುತ್ತಿರಲು, ಸಮುದ್ರವು 
ಕುದಿಯುತ್ತಿರಲು, ಬೆಟ್ಟಗಳೆಲ್ಲ ಕಾದು ಪಟಪಟನೆ ಬಿರುಕು ಬಿಡುತ್ತಿರಲು, ದಿಕ್ಕರಿಗಳು 
ಕಂಪಿಸುತ್ತಿರಲು ಮೇದಿನೀಧವನಾದ ರಘುವರನು ದಶಕಂಠನನ್ನು ಕೊಲ್ಲುವ 
ಉದ್ದೇಶದಿಂದ ಚಾಪಟಂಕಾರ ಹೂಂಕಾರಗಳನ್ನು ಮಾಡುತ್ತ ಭೋರ್ಗರೆದ. ಅಸ್ತಕ್ಕೆ 
ಪ್ರತ್ಯಸ್ತ, ಮೂದಲಿಕೆಗೆ ಪ್ರತಿ ಮೂದಲಿಕೆ, ಕೋಪಕ್ಕೆ ಮುಳಿಸು, ಆಘಾತಕ್ಕೆ ಪ್ರತ್ಕಾಘಾತ, 
ಪರಾಕ್ರಮಕ್ಕೆ ಪರಾಕ್ರಮಗಳನ್ನು ತೋರಿಸುತ್ತ ಅಸುರೇಶನು ರಣದಲ್ಲಿ ಎದುರಾಗಲು, 
ಅವನ ಉತ್ಸಾಹವನ್ನು ಕಂಡ ರಾಮನು ಅವನನ್ನು ನಿಗ್ರಹಿಸುವ ಬಗೆ ಹೇಗೆ ಎಂದು 
ಚಿಂತಿಸಿದ, ನೂರಾರು ಬಾರಿ ಅವನ ತಲೆಗಳನ್ನು ಕತ್ತರಿಸಿದರೂ ಅವು ಮತ್ತೆ ಮತ್ತೆ 
ಚಿಗುರುತ್ತ ತನ್ನ ಸಾಹಸವನ್ನೆಲ್ಲ ವ್ಯರ್ಥಗೊಳಿಸುವ ಅವನ ಚೈತನ್ಯದ ಗುಟ್ಟಾವುದು ಎಂದು 
ಯೋಚಿಸಿದ. ನೋಡಿದರೆ ಅವನು ಈಗಲೂ ಎಂದಿನ ಉತ್ಸಾಹದ ಚಿಲುಮೆಯಾಗಿದ್ದಾನೆ; 
ಅವನ ರಹಸ್ಯವೇನು ಎಂದು ರಘುವರನು ವಿಭೀಷಣನನ್ನು ಎಚಾರಿಸಿದ. ಆಗ ಆತನು 
ರಾಮನಿಗೆ ನಮಸ್ಕರಿಸಿ ರಾವಣನ ಪೂರ್ವವೃತ್ತಾಂತವನ್ನು ನಿರೂಪಿಸಿದ: “ರಾವಣನು 
ಬ್ರಹ್ಮಮಾನಸ ಪುತ್ರನಾದ ಪುಲಸ್ತ್ಯನ ಮಗನಾದ ವಿಶ್ರವಸನ ಮಗ, ನಾನು ಅವನ ತಮ್ಮ 
ಅಪರಿಮಿತ ಐಶ್ವರ್ಯವನ್ನು ಸಂಪಾದಿಸಿ ಕುಬೇರನು ಸುರಸಮಾನನಾದ ತಂದೆಯನ್ನು 
ನೋಡುವ ಸಂಭ್ರಮದಿಂದ ಬರಲು ನನ್ನ ತಾಯಿಯು ತನ್ನ ಮಗ ರಾವಣನನ್ನು ಕರೆದು 
“ಅವನನ್ನು ನೋಡು, ಅವನೂ ವಿಶ್ವವಸುವಿನ ಮಗ, ಆದರೆ ಬೇರೆ ತಾಯಿಯಲ್ಲಿ; 
ಅವನೀಗ ಎಷ್ಟು ಹಣವಂತನಾಗಿದ್ದಾನೆ; ಆದರೆ ನೀನು ನಿರರ್ಥಕನಾಗಿದ್ದೀಯೆ' ಎಂದು 
ಜರಿದಳು. ಆಗ ಕೋಪದಿಂದ ಕನಲಿದ ದಶಕಂಠನು, "ನಾನೂ ಅವನಿಗಿಂತ ಹೆಚ್ಚಿನ 
ಸಂಪತ್ತು ಗಳಿಸುತ್ತೇನೆ, ಅದುವರೆಗೂ ನಾನು ಇಲ್ಲಿ ಕಾಲಿಡುವುದಿಲ್ಲ' ಎಂದು ಶಪಥಗೈದು 
ಅರಣ್ಯಕ್ಕೆ ಹೋದ; ಅವನೊಡನೆ ಕುಂಭಕರ್ಣನೂ ನಾನೂ ಜೊತೆಯಲ್ಲಿ ಹೋದೆವು. 
ಪುಣ್ಯಸಂಪಾದನೆಗೆಂದು ಗೋಕರ್ಣದಲ್ಲಿ ಮೂವರೂ ತಪಸ್ಸು ಮಾಡುತ್ತ ನಿಂತೆವು. 
ಅದರಿಂದ ಸ್ವಲ್ಪ ಫಲವು ದೊರೆಯಲು ತಮ್ಮಂದಿರಾದ ನಾವು ಸಂತಷ್ಟರಾದರೂ, 
ದಶಶಿರನು ಮಾತ್ರ ಮತ್ತಷ್ಟು ಕಠಿಣ ತಪಸ್ಸನ್ನು ಆಚರಿಸಿದ. ಹೀಗೆ ಹತ್ತು ಸಾವಿರ 
ವರುಷಗಳ ಕಾಲ ಘೋರ ತಪಸ್ಸನ್ನಾಚರಿಸಲು ಲೋಕವು ಕಂಪಿಸತೊಡಗಿತು, ಇದರಿಂದ 
ಭಯಭೀತರಾದ ದೇವತಾತತಿಯು ಬ್ರಹ್ಮನ ಬಳಿ ಹೋಗಿ ಪ್ರಾರ್ಥಿಸಿಕೊಳ್ಳಲು, ಅವರಿಗೆ 
ಆಶ್ವಾಸನೆಯಿತ್ತ ಬ್ರಹ್ಮದೇವನು ದಶಕ೦ಠನ ಬಳಿ ಬಂದು, "ಇಷ್ಟು ಕಠಿಣ ತಪಸ್ಸಿನಿಂದ ಏಕೆ 
ಬಳಲುತ್ತೀಯೆ; ನಿನ್ನ ಅಭೀಷ್ಟವನ್ನು ಸಲ್ಲಿಸುತ್ತೇನೆ ಬೇಕಾದ್ದನ್ನು ಕೋರಿಕೋ' ಎಂದು 
ನುಡಿದ. ಆಗ ನಾಲ್ಕೊಗನ ಪಾದಗಳಿಗೆರಗಿದ ಅಣ್ಣನು, “ದೇವಾಸುರಾದ್ಯರಿಂದ ಯುದ್ಧದಲ್ಲಿ 
ತನಗೆ ಅಪಜಯವುಂಟಾಗಬಾರದು, ನಾನು ಸಾಯಬಾರದು' ಎಂಬ ವರವನ್ನು ಬೇಡಿದ; 
ಅದಕ್ಕೆ ಬ್ರಹ್ಮನು "ಅಸ್ತು' ಎಂದ. ಹೀಗೆ ನರವಾನರರ ಹೊರತು ಮಿಕ್ಕವರಿಂದ ತಾನು 
ಅವಧ್ಯನೆನಿಸಿ, ಆನ೦ತರ ದೊಡ್ಡ ಅಗ್ನಿಕು೦ಡವನ್ನು ನಿರ್ಮಿಸಿ ಭಕ್ತಿಯಿ೦ದ ಅಗ್ನಿದೇವನನ್ನು 


೯೩೦ ಶ್ರೀರಾಮಕಥಾಮೃತ 


ಪೂಜಿಸಿ, ತನ್ನ ಹತ್ತು ಶಿರಗಳಲ್ಲಿ ಒಂದೊಂದಾಗಿ ಕತ್ತರಿಸಿ ಅಗ್ನಿಗೆ ಆಹುತಿ ನೀಡುತ್ತ ಬರಲು 
ಕೊನೆಗೆ ಒಂದು ತಲೆ ಉಳಿಯಿತು. ಅದನ್ನು ಪೂರ್ಣಾಹುತಿಯಾಗಿ ನೀಡಲು ಬ್ರಹ್ಮನು 
ಪ್ರತ್ಯಕ್ಷನಾಗಿ ಅವನ ಶಿರಸ್ಸುಗಳನ್ನು ಮತ್ತೆ ಅವನಿಗೆ ಕೊಟ್ಟು, “ಮಗನೇ ನೀನು ಈ ಪರಿಯಲ್ಲಿ 
ಕಷ್ಟವನ್ನೇಕೆ ಪಡುವೆ? ಬೇಕಾದುದನ್ನು ಬೇಡಿದರೆ ನೀಡುತ್ತೇನೆ' ಎಂದು ಮಾತುಕೊಟ್ಟ, 
ಆಗ ಚತುರ್ಮುಖನ ಪಾದಗಳಿಗೆರಗಿ ಯುದ್ಧದಲ್ಲಿ ತನ್ನ ತಲೆಗಳು ಎಷ್ಟು ಬಾರಿ ಕತ್ತರಿಸಿ 
ಹೋದರೂ ಅವು ಮತ್ತೆ ಚಿಗುರುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿಕೊಂಡ. ಆಗ 
ಬ್ರಹ್ಮನು ರಾವಣನ ಹೊಕ್ಕುಳಲ್ಲಿ ಅಮೃತಕಳಶವನ್ನಿಡುವುದಾಗಿಯೂ, ಅದರಿದ ತಲೆಗಳು 
ಕತ್ತರಿಸಿ ಹೋದರೂ ಮತ್ತೆ ಚಿಗುರುವುವೆಂದೂ ವರವನ್ನಿತ್ತ. ಆನಂತರ ತಾನು ಮೃಡನ 
ಅನುಗ್ರವನ್ನು ಪಡೆಯಲೆಂದು ಗ್ರೀಷ್ಮ ಯತುವಿಲ್ಲಿ ಸುತ್ತ ಬೆಂಕಿಯನ್ನು ಹಾಕಿಕೊಂಡು 
ನಡುವೆ ತಾನು ನಿಂತು ತುಂಬ ಕಠಿಣವಾದ ತಪಸ್ಸು ಮಾಡಿದ. ಹೀಗೆ ದೀರ್ಫ ಕಾಲ 
ಮಾಡಿದ ಬಳಿಕ ಶಶಿಖಂಡಮಂ೦ಡನನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ವರವನ್ನು 
*ಕೇಳುವಂತೆ ನುಡಿದ. ಆಗ "ನಿನ್ನಿಂದ ನನಗೆ ಮರಣ ಸಂಭವಿಸದಂತೆ ದಯೆಗೈ' ಎಂದು 
ಕೇಳಿಕೊಳ್ಳಲು, ಆ ವರವನ್ನಿತ್ತು ಶಿವನು ಅಂತರ್ಧಾನನಾದ. ಹೀಗಾಗಿಯೇ ಅವನು 
ಇಂದಿನವರೆಗೂ ತ್ರಿಭುವನವೀರನೆಂಬ ಖ್ಯಾತಿಯನ್ನು ಗಳಿಸಿದ್ದಾನೆ. ದೇವತೆಗಳಿಂದಲೂ 
ಗಾಂಧರ್ವಪನ್ನಗರಿಂದಲೂ ತ್ರಿಲೋಚನನಾದಿಯಾಗಿ ಅವನಿಗೆ ಮರಣ ಉಂಟಾಗದು” 
ಎಂದು ವಿಭೀಷಣನು ದಶಕಂಠನ ಕತೆಯನ್ನು ಬಿತ್ತರಿಸಲು ರಘುರಾಮನು ಅದನ್ನು 
ಕೇಳಿ ಅಚ್ಚರಿಗೊಂಡ. 


ಇದರಿಂದ ರಘುರಾಮನ ಚಿಂತೆ ಕಡಿಮೆಯಾಗಲಿಲ್ಲ; ಇಷ್ಟು ವರಗಳನ್ನು ಪಡೆದ 
ಅವನನ್ನು ಕೊಲ್ಲುವುದಾರೂ ಹೇಗೆ ಎಂದು ಮತ್ತೆ ಚಿಂತಿಸತೊಡಗಿದ. ಅವನನ್ನು ಕಂಡ 
ವಿಭೀಷಣನು ಮತ್ತೆ, “ಇಂದೀವರಾಕ್ಷನೇ ಕೇಳು, ಹಿಂದೆ ಬ್ರಹ್ಮದೇವನು ವಿಷ್ಣುವಿನ 
ಜೊತೆಗೆ ಶಿವನ ಬಳಿ ಬಂದು ದಶಕಂಧರನ ಉಪಟಳವನ್ನು ವಿವರಿಸಿದರು. ಅವರ 
ಮಾತುಗಳನ್ನು ಕೇಳಿದ ಶಿವನು, "ಆ ದುರುಳ ರಕ್ಕಸನಿಗೆ ದೇವಾಸುರರಿಂದಲಾಗಲೀ 
ತ್ರಿಮೂರ್ತಿಗಳಿಂದಾಗಲೀ ಮರಣ ಸಂಭವಿಸುವುದಿಲ್ಲ. ಅವನನ್ನು ಸಂಹರಿಸುವುದು 
ಹೇಗೆ' ಎಂದು ಆಲೋಚಿಸುತ್ತಿರಲು ಒಂದು ಅಶರೀರವಾಣಿಯಾಯಿತು: "ಪಶುಪತಿ 
ಸರೋಜಾಕ್ಷರು ಒಂದಾದರೆ ಅವನನ್ನು ಕೊಲ್ಲಬಹುದು!” ಇದರಿಂದ ತಮ್ಮ ಮನದಿಷ್ಟವು 
ಈಡೇರಿತೆ೦ದು ಅಮರರು ಹಿಂದಿರುಗಿದರು. ಹೀಗೆ ಇಬ್ಬರೂ ಒಂದಾದ ಮೂರ್ತಿ ನೀನೇ 
ಸರಸಿಜಾಕ್ಷ: ಮುಮ್ಮೂರ್ತಿಗಳ ಮೂಲಕಾರಣವೂ ನೀನೇ ಅಲ್ಲವೇ? ಸರ್ವಸಾಕ್ಷಿಕನಾದ 
ನೀನು ಅರಿಯದುದು ಉಂಟೇ? ನೀನು ಈ ಅಸುರನನ್ನು ಸಂಹರಿಸಿ ಮೂರು ಲೋಕಗಳಿಗೆ 
ನೆಮ್ಮದಿಯನ್ನುಂಟುಮಾಡು” ಎಂದು ಪ್ರಾರ್ಥಿಸಿ ವಿಭೀಷಣನು ಹೊರಟು ಹೋದ. 
ಅಷ್ಟರಲ್ಲಿ ಇಂದ್ರಸಾರಥಿಯು ರಾಘವೇಂದ್ರನನ್ನು ಕುರಿತು ವಿನಯದಿಂದ, “ಮೂರು 
ಲೋಕಗಳಲ್ಲಿ ನಡೆಯುವ ಎಲ್ಲವೂ ನಿನ್ನ ಅರಿವಿಗೆ ಬಂದೇ ಇರುತ್ತದೆಯಾದರೂ, ನಾನು 
ನಿನ್ನಲ್ಲಿ ಒಂದು ವಿಷಯವನ್ನು ಅರಿಕೆಮಾಡಿಕೊಳ್ಳಬಯಸುತ್ತೇನೆ, ನಿನಗೆ ಗೊತ್ತಿರುವುದನ್ನೇ 
ನೆನಪಿಸುತ್ತೇನೆ. ಮುನಿವರನು ನಿನಗೆ ದಯಪಾಲಿಸಿದ ಬ್ರಹ್ಮಾಸ್ತ್ರವನ್ನು ಇವನ ಮೇಲ 


ಯುದ್ಧಕಾಂಡ ೯೭೧ 


ಪ್ರಯೋಗಿಸು, ದನುಜನು ಖಂಡಿತ ಸಾಯುತ್ತಾನೆ” ಎಂದು ಸಲಹೆಯಿತ್ತ. 


ಈ ಮಾತನ್ನು ಕೇಳಿದ ಮೇಲೆ ರಾಮನಿಗೆ ಈ ವಿಷಯವು ನೆನಪಾಯಿತು. 
ಬ್ರಹ್ಮಾಸ್ತವು ಅಗಸ್ತ ಮುನಿಯಿಂದ ರಾಮನಿಗೆ ದಯೆಗೆಯ್ಯಲ್ಲಟ್ಟುದು, ಬ್ರಹ್ಮದೇವನಿಂದ 
ಬಂದ” ಸೈ ಕೋಘವಾದ ಮಹಾಶರವಾದ ಅದನ್ನು ಹಂದೆ ಬ್ರಹ್ಮನೇ ದೇವೇಂದನಿಗೆ 
ಒಲಿದು ಇತ್ತಿದ್ದ. ಇದೆಲ್ಲವೂ ನೆನಪಾಗಿ ರಾಮನ ಕೋಪವು ಭುಗಿಲೆದ್ದಿತು. ಮಂತ್ರವನ್ನು 
ಉಚ್ಚರಿಸಿ ಧನುಸ್ಸಿಗೆ ಅಳವಡಿಸಿ ಹೆದೆಯನ್ನು ಕಿವಿಯವರೆಗೂ ಸೆಳೆದು ಬಿಡಲು ಆಟ 
ಭುಗಿಭುಗಿಲ್‌ ಭುಗಿಲ್ಲೆನ್ನುತ್ತ ಧಗಧಗನೆ ಉರಿಯನ್ನುಗುಳುತ್ತ ನುಗ್ಗಿ ಬರಲು ಲೋಕದ 
ಜೀವಜಂತುಗಳು ಕಂಪಿಸಿದುವು, ಈ ಬಗೆಯಾಗಲು ಕಾರಣವೇನು ಎಂದು ಎಲ್ಲರೂ 
ಚಿಂತಿಸತೊಡಗಿದರು. ಆ ಮಹಾಸ್ತವು ಎಲ್ಲೆಡೆ ಸಾಗಲು ಬ್ರಹ್ಮಾಂಡವೆಲ್ಲವೂ ಪಟಪಟನೆ 
ಒಡೆಯುವಂತಾಯಿತು! ಕುಲಗಿರಿಗಳು ಬಿರಿದುವು, ಭೂಮಿ ನಡುಗಿತು, ದಿಕ್ಕುಗಳು 
ಹಿ೦ಜರಿದುವು! ಅದರ ಉರುಬೆಗೆ ಮೂಲೋಕಗಳು ತಲ್ಲಣಿಸಿದುವು. ಇಪ್ಪತ್ತೊಂದು 
ಬಾರಿ ದಂಡೆತ್ತಿ ಹೋಗಿ ಕ್ಷತ್ರಿಯವಂಶವನ್ನು ನಾಶಮಾಡಿ ಅವರ ರಕ್ಕದ ಕಾಸಾರವನ್ನು 
ನಿರ್ಮಿಸಿದ ಪರಶುರಾಮನ ಕೋಪವನ್ನೂ ಮೀರಿಸುವಂತೆ ಮುಳಿದ ರಘುರಾಮನು 
ಸತ್ವತಾಮಸಗಳು ಸೇರಿ ಆದ ರಜೋಗುಣವನ್ನು ತೋರಿಸುತ್ತಿದ್ದಾನೆಂಬಂತೆ “ದಶಾಸ್ಯನನ್ನು 
ಕಡಿದು ಕೆಡಹು' ಎಂದು ಬ್ರಹ್ಮಾಸ್ತವನ್ನು ಪ್ರಯೋಗಿಸಲು, ದೇವಾನುದೇವತೆಗಳೆಲ್ಲ 
ಇದರಿಂದ ಲೋಕಶಾಂತಿ ನಿಸುಪತಾಗಲಿ ಎಂದು ಹಾರೈಸಿದರು. ಆ ಮಹಾಸ್ತವು 
ಕೆಂಡಗಳನ್ನುಗುಳುತ್ತ ಸುರಗಿರಿಯ ಮೇಲೆರಗುವ ವಜ್ರಾಯುಧದಂತೆ ರಾವಣನ 
ಮೇಲೆರಗಿತು; ಅವನ ಹೊಟ್ಟೆಯನ್ನು ಒಡೆದು, ಎದೆಯನ್ನು ಸೀಳಿ ಅವನನ್ನುರುಳಿಸಿ 
ಶಾಂತವಾಗಿ ಮತ್ತೆ ರಘುವರನೆಡೆಗೆ ಬಂದು ಅವನ ಬತ್ತಳಿಕೆಯಲ್ಲಿ ಅಡಗಿತು! ಅಷ್ಟರಲ್ಲಿ 
ರಾವಣ ದೇಹದಿಂದ ಹೊಮ್ಮಿದ ವಿಮಲಜ್ಯೋತಿಯು ಮೇದಿನಿಯನ್ನು ಬೆಳಗುತ್ತ 
ಬಂದು ರಘುವೀರನಲ್ಲಿ ಐಕ್ಕವಾಯಿತು! ಮೇರುಗಿರಿಯು ವಜ್ರಾಹತಿಯಿಂದ ಬಿದ್ದಿತೋ, 
ನೀಲಾಚಲವು ಕುಸಿಯಿತೋ, ಎಂಧ್ಯವು ತನ್ನ ಸಂಚಾರವನ್ನು ಮುಗಿಸಿತೋ ಎಂಬಂತೆ 
ಎಲ್ಲರೂ ಭಯವಿಸ್ಮಿತರಾದರು. ದಾನವಸೇನೆಯೆಲ್ಲ ಹರಿದುಹೋಯಿತು, ಕಪಿಸೇನೆಯು 
ಜಯಕಾರ ಹಾಕಿ ಭೋರ್ಗರೆಯಿತು. ದೇವಾನುದೇವತೆಗಳು ಹರ್ಷಿತರಾದರು. 
ಅಮರವೃಂದವು ಸೀತಾಪತಿಯನ್ನು ಹಾಡಿ ಹೊಗಳಿ ಮಂದಾರಕುಸುಮಗಳನ್ನು ಅವನ 
ಮೇಲೆ ಸುರಿಸಿತು. ಮೂರು ಲೋಕಗಳೂ ನಿರುಮ್ಮಳವಾದುವೆಂದು ಮುನಿಗಳೂ 
ಯಷಿಗಳೂ ಹರ್ಷಿತರಾದರು. ಭೂಮಿಯ ನಡುಕ ನಿಂತಿತು, ಗಾಳಿಯು ಪ್ರಶಾಂತವಾಗಿ 
ಬೀಸತೊಡಗಿತು, ಆಗಸದಲ್ಲಿ ಭಾಸ್ಕರನು ತನ್ನ ಎಂದಿನ ಪ್ರತಾಪವನ್ನು ಎಲ್ಲೆಡೆ ಬಿತ್ತರಿಸಿದ, 
ಆಗಸ ನಿರುಮ್ಮಳವಾಯಿತು, ಸಮುದ್ರದ ಪಕ್ಷುಬ್ಧತೆ ಇಲ್ಲವಾಗಿ ಶಾಂತವಾಯಿತು. ರಾಕ್ಷಸರ 
ಅರಸನನ್ನು ಕೊಲ್ಲಲು ಬಯಸಿ ಭಯಂಕರ ರೂಪವನ್ನು ತಾಳಿದ ರಘುರಾಮನ 
ಕೋಪಾಗ್ನಿಯು ಹದಿನಾಲ್ಕು ಲೋಕಗಳಿಗೆ ತಂಪನ್ನೆರೆಯಿತು. ಬ್ರಹ್ಮ ಹರ ಇಂದ್ರ 
ಮುಂತಾದವರೆಲ್ಲ ಸ್ವರ್ಗದಲ್ಲಿ ಸೇರಿ ರಾಮಪುರದರಸನ ಚರಣಾರವಿಂದಗಳನ್ನು 
ಆಶ್ರಯಿಸಲು ನಿರ್ಧರಿಸಿದರು. 


೯೭೨ ಶ್ರೀರಾಮಕಥಾಮೃತ 


೫೮. ಈಶ್ವರನ ಸ್ತುತಿ 


ಗಿರಿಜಾತೆಯೇ, ರಾವಣನು ಮಡಿಯಲು ಬಿಡುಗಣ್ಣರು ರಘುರಾಮನನ್ನು ಹಾಡಿ 
ಹೊಗಳುತ್ತಿರಲು, ರಾಮನಿಗೆ ಸ್ವಸ್ತರೂಪದ ಸ್ಮರಣೆಯುಂಟಾಗಿ ಮನುಜಭಾವವನ್ನು 
ಬಿಟ್ಟು ಸ್ವಚ್ಛಂದ ಚೇಷ್ಟೆಯಿಂದ ಭೂಮಿ ಆಕಾಶ ಚರಾಚರಗಳನ್ನು ಎಶ್ವಾನುಕರಣೆಯಿಂದ 
ಆಕ್ರಮಿಸಿಕೊಂಡ. ಮೊದಲಿಗೆ, ಅಖಿಲ ಬ್ರಹ್ಮಾಂಡತಂಡಗಳನ್ನು ಒಟ್ಟಾಗಿ ತನ್ನ 
ಉದರದಲ್ಲಿರಿಸಿಕೊಂಡು ಒಬ್ಬನೇ ಆಗಿದ್ದ ಪರಿಯನ್ನು ಕದನರಂಗದಲ್ಲಿ ಎಲ್ಲರೂ 
ತಿಳಿಯುವಂತೆ ಹೊರಹೊಮ್ಮಿಸಿದನೆಂಬ ರೀತಿಯಲ್ಲಿ ಚಿದಾನಂದ ಸ್ವಸ್ವರೂಪಾವೇಶದುದಯ 
ಬೃ೦ಹಿತನೆನಿಸುತ್ತ ಈ ಪ್ರಪಂಚಾಕಾರಸದನನಾದುದನ್ನು ಮುಮ್ಮೂರ್ತಿಗಳು ನೋಡಿ 
ತಲ್ಲಣಿಸುತ್ತ ಹೀಗೆಂದರು: “ಹದಿನಾಲ್ಕೂ ಲೋಕಗಳನ್ನು ಒಳಗೊಂಡ ಕಾಂತಿಯಿಂದ 
ಅತಿಶಯವಾಗಿ ಬೆಳಗುತ್ತಿರುವುದನ್ನು ನೋಡಿ ಆದಿಶೇಷನು ನಡುಗಲು, ಭೂಮಿ 
ಅಲುಗಲು, ಕುಲಗಿರಿಗಳು ಅಲ್ಲಾಡಲು, ಸಮುದ್ರಗಳು ಉಕ್ಕೇರಿ ಮೇರೆ ಮೀರಲು, 
ಸತತಗತಿಯಿ೦ದ ಸಪ್ತ ದ್ವಾದಶಾದಿತ್ಕರು ಒಂದೇ ಬಾರಿ ಹಿಗ್ಗಿ, ದೇವತಾಸಮೂಹ ಸಿದ್ಧ 
ಚಾರಣ ಮಹರ್ಷಿಗಳು ತಲ್ಲಣಿಸಿ ಬೆರಗಾಗಿ ಮೂಕವಟ್ಟರು. ಪರಮಾಕಾಶದಲ್ಲಿ ಹಿಗ್ಗಿ 
ಮೂರು ಲೋಕಗಳನ್ನೂ ಒಂದೇ ಬಾರಿಗೆ ವ್ಯಾಪಿಸಿ, ಬ್ರಹ್ಮಾಂಡದ ಆಶ್ಚರ್ಯವನ್ನು 
ಮರೆಗೊಳಿಸಲು ಅಖಿಲ ದೇವತಾಸಮೂಹವು ತ್ರಿಮೂರ್ತಿಗಳನ್ನು ಕಾಣುತ್ತ ಬೆಚ್ಚಿ ಬೆರಗಾಗಿ 
ಕಂಪಿಸುತ್ತ ಈ ಕೋಪವು ಉಪಶಾಂತಗೊಳ್ಳಲೆಂದು ಅಚ್ಯುತನಿಗೆ ಪೊಡಮಟ್ಟು ಅವನ 
ಮಹಿಮೆಯನ್ನು ಹೊಗಳತೊಡಗಿದರು. ಸಮುದ್ರ-ನೆಲಗಳನ್ನೂ, ಪಾತಾಳಸ್ಪರ್ಗಗಳನ್ನೂ 
ರಕ್ಕಸನು ಬಾಧಿಸುತ್ತಿರಲು, ಕೃಪೆಯಿ೦ದ ಭೂತಳದಲ್ಲಿ ಮನುಜಾಕಾರವನ್ನು ತಳೆದು 
ರಾಮನು, ಘನಚಿದಂಬರ ಜಗತ್‌ವ್ಯಾಪ್ತ ಬ್ರಹ್ಮಾಂಡಗಳನ್ನು ತನ್ನಲ್ಲಿರಿಸಿಕೂಂಡ 
ದಿವ್ಯಮೂರ್ತಿ ಎಂದು ತಿಳಿಯದೆ, ಮೂರು ಲೋಕಗಳನ್ನೂ ಪೊರೆಯುವನೆಂದು 
ನಾವು ಪಶುಗಳ ರೀತಿಯಲ್ಲಿ ಭಾವಿಸಿದ್ದೆವು. ಕರುಣಾಸಮುದ್ರನೇ, ಜಗನ್ನಾಟಕಸೂತ್ರಧಾರಿ 
ನೀನೇ, ಲೋಕಕ೦ಟಕನನ್ನು ಸಂಹರಿಸಲೆಂದು ನರರೂಪಿನಿಂದ ಬಂದು ನಮ್ಮನ್ನು 
ಪಾಲಿಸುವೆ ಎಂದು ಇಷ್ಟು ದಿನವೂ ಭಾವಿಸಿದ್ದೆವು. ನಿರತಿಶಯದ ಈ ರೂಪವನ್ನು 
ತಳೆದರೆ ಯಾರು ತಾನೇ ನಿನ್ನನ್ನು ನೋಡಲಾದೀತು? ನೀನು ಆರ್ತಬಂಧುವೆನ್ನುವ 
ಮಾತನ್ನು ಪಾಲಿಸಿ ನಮ್ಮನ್ನು ಕಾಪಾಡು” ಎಂದು ಸ್ತುತಿಸಿ ನಮಸ್ಕರಿಸಿದರು. “ಕೈಕಾಲು 
ಮುಂತಾದ ಅವಯವಗಳು, ರೂಪನಾಮಕ್ರಿಯೆಗಳು ಯಾವುದೂ ಇಲ್ಲದಿರುವ ಭುವನೈಕ 
ಚೇತನನೆಂದು ವೇದಗಳು ಹುಡುಕಿಯೂ ಕಾಣದಂತೆಯೇ ನಾವೂ ಆದೆವು; ಹರಬ್ರಹ್ಮರೂ 
ಅರಿಯಲಾರದುದನ್ನು ನಾವು ಹೇಗೆ ತಾನೇ ತಿಳಿದೇವು? ನಿನ್ನ ಮಹಿಮೆಗಳನ್ನು ತೋರಿಸಿ 
ನಮ್ಮನ್ನು ಕೃಪೆಯಿಂದ ಸಲಹು” ಎಂದು ಕೈಮುಗಿದು ಪ್ರಾರ್ಥಿಸಿದರು. “ನಿನ್ನನ್ನು ಬ್ರಹ್ಮ 
ಎನ್ನೋಣವೇ? ರಜೋಗುಣವಿಲ್ಲ; ಸಿರಿರಮಣನೆನ್ನೋಣವೇ? ನೀನು ಸತ್ವರಹಿತ; 
ಕಮಲಾಕ್ಷ ಎನ್ನೋಣವೇ ತಮಸ್ಸಿನ ಲೇಶವೂ ನಿನ್ನನ್ನು ಸೋಕದು. ಹೀಗಾದರೆ ನಾವು 
ಯಾವ ರೀತಿಯಲ್ಲಿ ನಿನ್ನನ್ನು ಅರಿಯಲು ಸಾಧ್ಯ? ರೂಪಿಲ್ಲದ ಚಿದೈಕ ತೇಜೋಮಯನಾದ 
ನಿನ್ನನ್ನು ನಾವು ಕಲ್ಪಿಸಿಕೊಳ್ಳುವುದೆಂತು? ಸ್ತುತಿಸುವುದು ಹೇಗೆ? ಕಣ್ಣಿಗೆ ಕಾಣಿಸುವ 


ಯುದ್ಧಕಾಂಡ ೯೩೩ 


ವಸ್ತುಗಳಲ್ಲಿಯೂ ಚರಾಚರಗಳಲ್ಲಿಯೂ ಮರ್ತ್ಯಾಮರ್ತ್ಯತತಿಗಳಲ್ಲಿಯೂ ಬೆಳಗುವ 
ಬೆಳಗಿಗೆ ಬೆಳಕನ್ನಿತ್ತು. ಕಾರಣಕ್ಕೆ ಕಾರಣನೂ, ಪರಕ್ಕೆ ಪರತತ್ವದ ದಾರಿಯನ್ನು 
ತೋರಿಸುತ್ತಲೇ ಕಾಣದ ರೂಪವನ್ನು ನಾವೆಂತು ತಾನೇ ತಿಳಿದು ಸ್ತುತಿಗೈೆಯಲು ಸಾಧ್ಯ?” 
ಎಂದು ಅಮರತತಿಯು ಸ್ತುತಿ ಮಾಡಿತು. 


ಕಂದುಗೊರಲನು ಧೈರ್ಯದಿಂದ ಬಂದು ಭಯಭಕ್ತಿಯಿಂದ ಕೈಗಳನ್ನು 
ಜೋಡಿಸಿ, ಚಿನ್ಮಯ ಚಿದಾನಂದ ವಿಶ್ವಮೂರುತಿಯನ್ನು ಕುರಿತು, “ಭೂರಿ ಸಂಪದ 
ಬೀಜ, ಭುವನಾಪದೋದ್ಧರಣ, ಕಾರುಣ್ಯನಿಲಯ, ಶರಣಾಗತತ್ರಾಣ, ಧಾರಿಣೀಜ೦ತುಗಳ 
ಬುದ್ಧಿಸಾಕ್ಷಿಕ, ಶರ್ವ ಕರುಣಿಸು” ಎನ್ನುತ್ತ. “ಕೆಲವರು ತಪಸ್ಸಿನಿಂದ, ಮತ್ತೆ ಕೆಲವರು 
ಜಪನಿಯಮಗಳಿಂದ, ಕೆಲವರು ಯೋಗವೇ ಮೊದಲಾದ ಸಾಧನಗಳಿಂದ. ಯಾಗಗಳ 
ಆಚರಣೆಯಿಂದ, ಕೆಲವರು ನಾಮಸಂಕೀರ್ತನೆಯಿಂದ, ಕೆಲವರು ಭಾವನಿರ್ಭರತೆಯಿಂದ, 
ಮತ್ತೆ ಕೆಲವರು ಹಲವಾರು ಸಾಧನಗಳಿ೦ದ ಏಕೈಕನಾದ ನಿನ್ನನ್ನು ಭಜಿಸಿ ಸದ್ಗತಿಯನ್ನು 
ಪಡೆಯುತ್ತಾರೆ. ಗೋವಿಪ್ರಹತಕರಾಗಿ, ದುಷ್ಪಕೃತ್ಯಗಳಿಂದ ಭೂತಹಿಂಸಕರಾದ ಜನರಿಗೆ 
ನೀನು ಕಾಲಕಾಲನ ರೀತಿಯಲ್ಲಿ ಕಾಣಿಸುವೆ, ಆದರೆ ಶರಣ ಜನರಿಗೆ ಮಾತ್ರ ಪಾವನ ಸುಲಲಿತ 
ಸುಪ್ರಸನ್ನತೆಯಿ೦ದ ಕೂಡಿದವನಾಗಿ ಇಷ್ಟಫಲಗಳನ್ನಿತ್ತು ಸಲಹುವ ಕರುಣಾಮಯಿಯಾಗಿ 
ಗೋಚರಿಸುತ್ತೀಯೆ! ಜಗದೇಕಕಾರಣನೇ, ನಿನ್ನ ಈ ವಿಶ್ವರೂಪದಿ೦ದ ಜಗತ್ತಿನ ಜೀವಿಗಳು 
ಭಯಗೊಂಡಿವೆ, ಬ್ರಹ್ಮಾಂಡದ ತಂಡಗಲ್ಲಿ ಚಿಗಿದಾಡುತ್ತಿವೆ. ಎಲ್ಲರ ಮೇಲೆ ಕೃಪೆಯಿಟ್ಟು 
ನಿನ್ನ ಈ ವಿಶ್ವಾಕೃತಿಯನ್ನು ತೊರೆಯದಿದ್ದರೆ ಅವುಗಳು ಉಳಿಯುವುದು ದುಸ್ತರ. 
ನೀನು ಕೋಪಗೊಂಡರೆ ಅವುಗಳ ಕ್ಷೇಮ ಆಯುಸ್ಸು ಆರೋಗ್ಯ ಸಂಪತ್ತುಗಳಲ್ಲವೂ 
ನಿರ್ನಾಮವಾಗುತ್ತವೆ. ಸಕಲ ತತ್ವಾತೀತನೇ, ಸರ್ವಕಾರಣಭೂತನೇ, ಎಶ್ವಾಕಾರನೇ, ನಾನೂ 
ಸೇರಿದಂತೆ ದೇವತೆಗಳೆಲ್ಲ ನಿನ್ನ ಚರಣಗಳನ್ನಾಶ್ರಯಿಸಿ ಭಕ್ತಿನಿಯಮಗಳಿ೦ದ ಅಕಲಂಕನಾದ 
ನಿನ್ನ ನಾಮಸ್ಮರಣೆಯನ್ನು ಮಾಡಿ ನಿನ್ನ ಕೃಪೆಯನ್ನು ಸಂಪಾದಿಸಿ ಬಾಳುತ್ತಾರೆ. ಚಿದ್ರೂಪ 
ರಘುವರಭೂಪ ಮುನಿಹೃದಯ ದೀಪನೇ, ನಿನಗೆ ಜಯವಾಗಲಿ. ನಮೋ ಬ್ರಹ್ಮಣೇ 
ಎಶ್ವರೂಪಾಯ ತೇಜಾಯ ನಮೋ ವಎಿಶ್ವಯೋನಯೇ, ದಿವ್ಯಮೂರ್ತಯೇ, ಜಯ 
ಚಿದಾನಂದಮೂರ್ತಿಯೇ, ನಿನಗೆ ನಮಸ್ಕಾರ. ಅನಂತಶಕ್ತಿಕನೂ, ನಿತ್ಯತೃಪ್ತನೂ 
ಆದ ನಿನಗೆ ನಮಸ್ಕರಿಸುತ್ತೇನೆ. ಅಚಿ೦ತ್ಯರೂಪನಿಗೆ, ಅಖಿಲ ಭುವನಮಯನಿಗೆ, 
ವಿಜ್ಞಾನಮಯಮೂರ್ತಿಗೆ ನಮಸ್ಕಾರ. ಅನ೦ತನೂ, ಅವ್ಯಯನೂ, ಅದ್ವಿತೀಯನೂ 
ನಿತ್ಯಾತ್ಮನೂ ಆದ ನಿನಗೆ ನಮಸ್ಕಾರ. ಸರ್ವಾನಂದದಾಯಿಯೂ, ಆನಂದಸ್ಪರೂಪನೂ, 
ಅಖಿಲ ನಿಷ್ಟಪಂಚಕಾರಣನಿಗೆ ಸಾಷ್ಟಾಂಗ ನಮಸ್ಕಾರ. ಸನ್ಮಾತನಿಗೆ, ಎದ್ಯಾನುಮೋದಕಿಗೆ, 
ವಿದ್ಯಾವಿದ್ಯಾವರ್ಜಿತನಿಗೆ, ಸೀತಾರಾಮನಿಗೆ ನಾನು ಭಕ್ತಿಯಿಂದ ಪೊಡಮಡುತ್ತೇನೆ. 
ಸಕಲ ಶಕ್ತ್ಯಾತ್ಮಕನಾದ ರಘೂತ್ತಮನಿಗೆ, ಪರಿಣಾಮಿಗೆ ಪರಮಾತ್ಮನಿಗೆ ಭಕ್ತಿಯಿಂದ 
ವಂದಿಸುತ್ತೇನೆ. ನಿನ್ನ ಸದ್ಯೋಜಾತರೂಪವನ್ನು ನಿವೃತ್ತಿಗೊಳಿಸಿ, ವಾಮದೇವಾಕೃತಿಯನ್ನು 
ತಳೆದು ಎದ್ಕಾಸ೦ಯುಕ್ತನಾಗಿ, ಅಘೋರನೂ ತತ್ತುರುಷನೂ ಆಗಿ ಶಾಂತಿಯಿಂದ, 
ನಿರುತ ಶಾಂತ್ಕಾತೀತವಾದ ಈಶಾನ ರೂಪವನ್ನು ತಾಳುವ ನಿನಗೆ ಜಯವಾಗಲಿ. 


೯೭೪ | ಶ್ರೀರಾಮಕಥಾಮೃತ 


“ಸಮನಿಯೊಳು  ವಿಷ್ಣುವಾಗಿ, ಉನ್ಮನಿಯಲ್ಲಿ ನಿರಂಜನನಾಗಿ ತೋರುವ 
ಭೇದಾಭೇದಸಮತೆ ಸೋಹಂಭಾವ ಸಾಕ್ಟಾತ್‌ ಧರಾಸುತೆಯ ಅಚಿಂತ್ಯ ಭ್ರಮಣೆಯಿಲ್ಲದೆ 
ಚಿದಾಕಾರಳಾಗಿ ಉನ್ಮನಿಯಲ್ಲಿ ಸೀತೆಯಾಗಿಯೂ, ಗಿರಿಜೆಯಾಗಿಯೂ ಇರುವ 
ಮಾತೃಸ್ಥರೂಪಿಣಿಯೇ ನಿನಗೆ ನಮಸ್ಕಾರ. ಎಲ್ಲ ದೇಹಗಳಲ್ಲಿಯೂ ಷಟ್ಟಕ್ರಧಾರಿಣಿ, 
ಸರ್ವಂ೦ಸಹಾತ್ಮಜೆ, ಚಕ್ರಾಂಕ ಚಿನ್ಮೂರ್ತಿ, ಸರ್ವಜೀವಾತ್ಮಕಳಾಗಿ ಸ್ತ್ರೀಪುರುಷಭವಗಳನ್ನು 
ಹೊಂದದಿರುವ ಪರಮಳು ನೀನು. ದೇವತೆಗಳು ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರ 
ಎಲ್ಲ ವೇದಗಳು ಮಾತಿನಲ್ಲಿಯೂ ಮನಸ್ಸಿನಲ್ಲಿಯೂ ನಿನ್ನ ಅಭಯದಲ್ಲಿಯೇ 
ಬದುಕುತ್ತಿದ್ದಾರೆ. ಭೇದವಿರಹಿತ, ಸದಾನಂದನದ್ವಯ, ಸರ್ವದಾದಿಕಾರಣ, ಸನ್ಮಾತ್ರ 
ಸಕಲಾಗಮದ ಹಾದಿಯನ್ನು ಸೋಕದ ಪರಬ್ರಹ್ಮನೇ, ರಘುಕುಲಲಾಮನೇ, ನಿನ್ನ 
ಲೀಲಯಿಂದಾಗಿ ಉದಿಸಿದ ಈ ಪ್ರಪಂಚವು ನಿನಗೆ ಅನ್ಯವಲ್ಲ, ವಿಭೇದಾದ್ಯುಪರಿಗಳು 
ಶಕ್ತಿಬಲದಿ೦ದ ಇರಲು ನೀನು ಕಾರಣನಲ್ಲದೆ ಬೇರೆ ಇಲ್ಲ. ನಿರತಿಶಯ ನಿರ್ವಿಕಾರ 
ನಿರುಪಮಾನಂದಭರಿತನೇ, ಈ ಪ್ರಪಂಚವು ನಿನ್ನದೇ ರೂಪಾಂತರ, ಅರಿಯದೆ 
ಲೋಕವು ಅದು ಶಕ್ತಿಮಯವೆನ್ನುತ್ತದೆ; ರಘುಕುಲೋತ್ತಂಸ, ಮುನಿಚಿತ್ತ್ಸಸಾರಸಹಂಸನೇ, 
ನಿನ್ನ ಭಕ್ತರನ್ನು ಪೊರೆಯಲೆಂದು ಈ ಧರೆಯಲ್ಲಿ ಈ ದೇಹವನ್ನು ಧರಿಸಿರುವೆಯಲ್ಲದೆ, 
ನಿನ್ನ ಅಪರಿಮಿತತೆಯನ್ನು ಅರಿಯುವುದು ಯಾರಿಂದ ತಾನೇ ಸಾಧ್ಯ? ಮನಸ್ಸು 
ಮಾತು ವಿಷಯ ದಿಕ್ಕು ಇವುಗಳಿಂದ ದೂರನಾದ ನಿತ್ಯಾನಂದ ಚಿನ್ಮಯನೇ, 
ಎಲ್ಲರನ್ನೂ ಬೇರೆ ಎಂದೆನಿಸಿ ಜನಕಜಾತೆಯಲ್ಲಿಟ್ಟು ತತ್ವಗೋಪನಗೈದು ನೀನು ಕಾಣಿಸದೆ 
ಇರುವೆಯಲ್ಲವೇ। ನಿನ್ನ ಪರಮ ಮಂಗಳ ನಾಮವನ್ನು ಜಪಿಸುತ್ತ ಅನುದಿನವೂ 
ಗಿರಿಜೆಯು ಶೋಭಿಸುತ್ತಾಳೆ, ಚಿತ್ತದಲ್ಲಿ ನಿತ್ಯನಾಗಿರುವ ನಿನ್ನ ನಿರತಿಶಯ ಮಂತ್ರವನ್ನು 
ನಾವು ಅನುದಿನವೂ ಭಜಿಸುತ್ತಿರುವೆವು. ನಿನ್ನ ಚರಣಾನುರಕ್ತಿಯಿಂದಾಗಿ ನಾವು ಈ 
ಭೂಮಿಯಲ್ಲಿ ಬೇರೆಯಾಗಿರುವೆವಲ್ಲದೆ, ಮಣಿಕರ್ಣಿಕಾ ಮಹಾತೀರ್ಥದಲ್ಲಿ ನಿರ್ವಾಣದ 
ಕ್ರಮವನ್ನು, ನಿನ್ನ ಮಂತ್ರವನ್ನು ತಿಳಿಸುತ್ತೀಯೆ. ಮೂರು ಮೂರ್ತಿಗಳ ಸೃಷ್ಟಿಸಿದ ಪರತತ್ವ 
ತಾರಕ ಬ್ರಹ್ಮನೇ ನೀನೆಂದು ತಿಳಿಯದ ರೀತಿಯಲ್ಲಿ ನಿನ್ನ ಮಾಯೆ ಮತ್ತು ಭಕ್ತಿಗಳ 
ಬಲದಿಂದ ಈ ಭೂಮಿಯನ್ನು ಮೋಹಿಸುತ್ತದೆ. ಯಾರಾದರೂ ಅದನ್ನು ತಿಳಿದವರಿದ್ದರೆ 
ಅಂತಹವರು ಲಕ್ಷಕ್ಕೊಬ್ಬರು ಮಾತ್ರ. ನಿನ್ನ ತಾರಕ ಮಂತ್ರದ ಎರಡು ಅಕ್ಷರವನ್ನು ತಿಳಿದರೆ, 
ಮುಕ್ತಿಯೂ, ರಮಾಕಲಿತವಾದರೆ. ಭುಕ್ತಿಯೂ, ವಾಕ್‌ವಿಭವದಿಂದ ವಾಕ್ಷಿದ್ಧಿಯೂ, 
ಸ್ಮರಯುತವಾದ ಸರ್ವಜನವಶ್ಯ ಮಾಯಾಬೀಜಸರಿಸದಿಂದ ಅಖಿಲೇಷ್ಟಗಳನ್ನೂ 
ದಯಪಾಲಿಸಿ ಲೋಕವನ್ನು ಪೊರೆವ ಚಿಂತಾಮಣಿಯನ್ನು ಯಾರು ಭಜಿಸುತ್ತಾರೆಯೋ, 
ಅಂತಹವರು ನಿನ್ನ ನಿಜವನ್ನು ಅರಿಯುತ್ತಾರೆ. ಯಾಚನೆ ಅಯಾಚನೆಯ ಇಷ್ಟಗಳನ್ನು 
ಸುಲಭವಾಗಿ ನಾನಾ ಬಗೆಯಲ್ಲಿ ಇತ್ತು ಪಾಲಿಸುವ ನಿನ್ನ ಮೂರ್ತಿಯನ್ನು ಕಲಿಕಲಿತ 
ಮಾನವರು ತಿಳಿಯದೆ ಎಲ್ಲೆಲ್ಲೋ ಹುಡುಕುತ್ತಾರೆ. ಅಗ್ನಿಷ್ಟೋಮ ಮೂಜಗದ್ಯೋನಿಯನ್ನು 
ಉಲಿಯುವ ಅಕ್ಷರಾಕ್ಷರ ಚರಾಚರಗಳನ್ನು ಮೀರಿದ ನಿನ್ನ ಸ್ವರೂಪವನ್ನರಿಯುವುದು 
ಅಂತಹವರಿಗೆ ಸಾಧ್ಯವೇ? ಅತ್ಯಂತ ಗೋಪ್ಯವಾಗಿರುವ ತತ್ವತ್ರಯಗಳು ಮೂಲತಃ ಒಂದೇ 


ಯುದ್ಧಕಾಂಡ ೯೩೭೫ 


ಆಗಿದ್ದು, ಸತತಗತಿಯಾದ ಮಾನಸದಿಂದ ಯೋಗಿಗಳು ಮೂರು ಜ್ಯೋತಿಗಳನ್ನು 
ಭೇದಿಸಿ ಸತತ ಸುಖಸಾಮ್ರಾಜ್ಯವೆನ್ನಿಸುವ ನಿಜಾನ೦ದವನ್ನು ಕಾಣುತ್ತಾರೆ. 


“ನೀನು ಬೆಳಕಿನ ಬೆಳಕು, ಅಖಿಲ ಬೀಜಕಾರಕ, ಲೋಕದ ಬೆಳಕೆನ್ನಿಸುವ 
ಪರಬ್ರಹ್ಮನೇ, ನಿನ್ನ ಅಂಶದಿಂದ ವಿಷ್ಟು ಬ್ರಹ್ಮ ಮತ್ತು ನಾನು ದೇವತೆಗಳ ಜೊತೆಗೆ 
ಪೂಜ್ಯರಾಗಿ ಕಾಣಿಸುತ್ತೇವೆ. ಮೊದಲು ಬ್ರಹ್ಮನ ರೂಪದಿಂದ ಭಾರ್ಗವನೆನಿಸಿದೆ, 
ಈಗ ದಾಶರಥಿಯಂತೆ ತೋರುತ್ತಿರುವೆ, ಕೊನೆಯಲ್ಲಿ ಸಂಕರ್ಷಣಾತ್ಮಕನಾಗಿ ನನ್ನ 
ರೂಪದಲ್ಲಿ ಜಗತ್ತಿಗೆ ಬೆಳಕನ್ನು ತೋರುತ್ತೀಯೆ; ಹುಟ್ಟು ಪಾಲನೆ ವಿನಾಶ - ಈ 
ಮೂರು ಕಾರಣಗಳನ್ನೂ ನಿನ್ನೊಳಗೆ ಹುದುಗಿಸಿಕೊಂಡಿದ್ದೀಯೆ, ಹರಿ ವಿರಿಂಚಿ 
ಮತ್ತು ನಾನು - ಮೂವರೂ ಶ್ರೋತೃಗಳಾಗಿ ಹುಟ್ಟಿ ಮಹೋತ್ಸವದಲ್ಲಿ ಕೊನೆಗೆ 
ನಿನ್ನಲ್ಲಿಯೇ ಲೀನವಾಗುತ್ತೇವೆ. ನೀನು ಪರತರಗೋಪ್ಯ, ಅರಿತರೆ ನೀನೇ ಪರಮಪದ, 
ಪರಬ್ರಹ್ಮನೂ ನೀನೆ, ಅಖಿಲ ಜಗದಾಧಾರನೂ ನೀನೇ, ಅರಿತರೆ “ತತ್ವಮಸಿ' ಮುಂತಾದ 
ವೇದಾಂತದ ಮಾತುಗಳ ನಿಜಸ್ಟರೂಪನು ನೀನೇ. ರಘುಕುಲೇಶನೇ, ಧರಣಿಸುತೆಯು 
ಎದ್ಯಾವಿದ್ಯಾಲೋಕಗಳನ್ನು ತಾನೇ ಕಬಳಿಸಿ, ಮರಹನ್ನು ತೋರಿದ್ದಾಳೆ; ಲೋಕಕ್ಕೆ 
ಸುಕ್ಷೇಮವನ್ನುಂಟು ಮಾಡಲು ಅದರ ನಿಜವನ್ನು ನೀನೇ ಕಾಣಬೇಕು. ನಿನ್ನ ತಂದೆಯ 
ಕಾರಣದಿಂದ ಬಂದು ನಿಂತಿರುವ ನಿನ್ನ ಅಂಶದಿಂದ ಹುಟ್ಟಿ, ದೇವತೆಗಳನ್ನೂ, = 
ಲೋಕದ ಕರ್ಮದೇವತೆಗಳನ್ನೂ ಪಾಲಿಸಲು ಆದಷ್ಟು ಬೇಗ ನಿನ್ನ ಎಶ್ವಾಕೃತಿಯನ್ನು 
ಉಪಸಂಹಾರ ಮಾಡಿ ಎಂದಿನ ರೂಪವನ್ನು ಧರಿಸು ಎಂದು ಬೇಡಿಕೊಳ್ಳುತ್ತೇನೆ. ನಿನ್ನನ್ನು 
ಸುಗ್ರೀವ ಜಾಂಬವಂತ ಮುಂತಾದವರೆಲ್ಲ ಭಜಿಸುತ್ತಿದ್ದಾರೆ. ಕರುಣಾಜಲಧಿಯೇ, ನಿನ್ನನ್ನು 
ಸ್ತುತಿಸುವ ಬತ್ತೀಸ ಕೋಟಿ ದೇವತೆಗಳ ಕೋರಿಕೆಯನ್ನು ಮನ್ನಿಸಿ ವಿಶ್ವಾಕೃತಿಯನ್ನು ಬಿಟ್ಟು 
ಹಿ೦ದಿನಂತೆ ಕಣ್ಣಿಗೆ ಕಾಣುವ ಆಕೃತಿಯನ್ನು ತೋರಿಸು. ಹದಿನಾಲ್ಕು ಲೋಕಗಳಿಗೂ 
ನೀನೇ ಗತಿ, ಕರ್ತನೂ ನೀನೇ, ಮಾಹೇಶ್ವರನ ಮೂಲಕಾರಣನಾಗಿ ನೀನು 
ಕೋಪಿಸಿಕೊಳ್ಳಲು ಸಂಹಾರಕಾಲವಲ್ಲದ ಈ ಸಮಯದಲ್ಲಿ ಏನು ತಾನೇ ಉಳಿದೀತು? 
ಸೀತೆಯೇ ಅಸುರರ ಕತ್ತಲೆಯನ್ನು ಹೋಗಲಾಡಿಸಿದ್ದಾಳೆ; ಮುನಿಮಾನಸನಿವಾಸನೇ, 
ನಿಷ್ಕಾರಣವಾದ ರೋಷದಿಂದ ಪ್ರಯೋಜನವೇನು? ನಿನ್ನ ಕೋಪದ ಕಾಳ್ಗಿಚ್ಚಿನಲ್ಲಿ 
ಬೆಂದವರ ಮೇಲೆ ದಯಾಮೃತವನ್ನು ಸುರಿದು ಲವಲವಿಕೆಯುಳ್ಳವರನ್ನಾಗಿ ಮಾಡು. 
ಆಗಬೇಕಾದ ಕಾಲದಲ್ಲಿ ನಾನು ಎಲ್ಲವನ್ನೂ ನಾಶಗೊಳಿಸುತ್ತೇನೆ, ಆದರೆ ಅಕಾಲದಲ್ಲಿ 
ಭುವನವು ಸಂಹಾರಗೊಳ್ಳುವುದು ಅನುಚಿತ. ದಯವಿಟ್ಟು ಜಗತ್ತಿನ ಜೀವಜಾತಗಳನ್ನು 
ಕಾಪಾಡು. ನಿನಗೆ ಅಮಿತವಾದ ನಮನಗಳನ್ನು ಸಲ್ಲಿಸುತ್ತೇವೆ, ನಮ್ಮನ್ನು ಸಲಹು” ಎಂದು 
ಉಮೆಯರಸನು ಪರಿಪರಿಯಿಂದ ಬೇಡಿಕೊಂಡ. ಅವನ ಸನ್ನುತಿಯಿಂದ ಮೋದಗೊಂಡ 
ರಘುಕುಲೋತ್ತುಂಗನು ತನ್ನ ಕೋಪದುರಿಯನ್ನು ತಣ್ಣಗಾಗಿಸಿ ನಸುನಗುತ್ತ, 
“ಇ೦ದುಶೇಖರನೇ, ನೀನು ಕೇಳಿಕೊಂಡಂತೆ ಹದಿನಾಲ್ಕು ಲೋಕಗಳೂ ಸಂತಸಗೊಳ್ಳಲಿ, 
ನಿನ್ನ ಸ್ತುತಿಯಿ೦ದ ನಾನು ಸಂತುಷ್ನ್ಠನಾಗಿದ್ದೇನೆ; ನೀನು ಬೇಡಿದುದನ್ನು ನೀಡುತ್ತೇನೆ, 
ಕೇಳಿಕೋ” ಎಂದು ಹೇಳಲು, ಹರನು, “ಪರಮಪುರುಷನೇ, ನಿನ್ನ ಕರುಣೆಯು ಸದಾ 


೯೩೬ ಶ್ರೀರಾಮಕಥಾಮೃತ 


ನನ್ನ ಮೇಲಿರುವಂತೆ, ನಾನು ನಿನ್ನ ಶ್ರೀಚರಣದಿ೦ದ ಬೇರೆಯಾಗದಂತೆ ಕರುಣಿಸು” ಎಂದು 
ಕೇಳಿಕೊಂಡ. ಆನಂತರ, “ನನ್ನ ಮತ್ತೊಂದೂ ಬಿನ್ನಪವಿದೆ: ಶರಣಜನಸ್ಪರ್ಧೇನುವಾದ 
ನಿನ್ನ ಚರಣಾನುರಕ್ತಿಯೊಂದಿರಬೇಕಾದರೆ. ಎಲ್ಲವೂ ಸ೦ತೋಷದಿಂದಿರುತ್ತದೆ, 
ಅದನ್ನೂ ಕರುಣಿಸು” ಎ೦ದು ಬೇಡಿಕೊಳ್ಳಲು, ಸರಸಿಜನೇತ್ರನು ಹರನನ್ನು ಕುರಿತು, 
“ಉಮಾಪತಿಯೇ ಕೇಳು, ನಿನ್ನ ಮತ್ತು ನನ್ನ ನಡುವೆ ಅಂತರವೆಲ್ಲಿದೆ? ನೀನು ಕೇಳಿದ 
ವರಗಳು ಎಂದಿಗೂ ನಿನ್ನನ್ನು ಅಗಲದಿರಲಿ; ಫಾಲಲೋಚನನೇ, ಜಗತ್ಪೂಜ್ಯನಾದ 
ನಿನ್ನಲ್ಲಿ ಒಂದು ಮಾತು: ನಾನು ಹೇಳುವುದನ್ನು ಮರೆಯದಿದ್ದರೆ ನೀನು ಹದಿನಾಲ್ಕು 
ಲೋಕಗಳಿಗೂ ಪೂಜ್ಯನಾಗಿರುತ್ತೀಯೆ. ಆ ರಹಸ [ವನ್ನು ಹೇಳುತ್ತೇನೆ, ಮನಸ್ಸಿಟ್ಟು 
ಕೇಳು: ರಾಕ್ಷಸ ಸಾ ಸಮಯದಲ್ಲಿ ಬಾರಾ ಈ "ಕೋಪ ನೀನೇ ಅಲ್ಲವೇ? 
ದ ಜಗತ್ತಿನಲ್ಲಿ ಕೋಪವು ಅಮೋಘಾಸ್ತವಾಗಿದೆ ಎಂಬುದನ್ನು ಜನರು ಅರಿಯರು, 
ಈ ಮಂತ್ರವನ್ನು ಜಪಿಸಿ ಪೂಜಿಸಿದವರಿಗೆ ಶತ್ರುಗಳ ನಾಶವಾಗಿ, ಮರಣವೆಂದಿಗೂ 
ಉಂಟಾಗದು; ರಾಕ್ಷಸ ಪಿಶಾಚ ಬಾಧೆಗಳುಂಟಾಗವು. ಬಿಸಿಗಣ್ಣನೇ ಆ ಮಹಾಮಂತ್ರವನ್ನು 
ನಿನಗೋಸುಗವಾಗಿ ಹೇಳುತ್ತೇನೆ, ಕೇಳು: ಕವಚಗಳಿ೦ದ ಹೊರತಾಗಿರುವ ಶಾರಕಮಂತ. 
ವೇದಾದಿಗಳಿಗೆ ಕಾಣಿಸದ ಮಂತ್ರ, ಆ ಎರಡು ಅಕ್ಷರಗಳ ಮಂತ್ರವನ್ನು ಸ್ಮರಿಸಿ, ಶತ್ರುಗಳನ್ನು 
ನೆನೆಸಿಕೊಂಡು “ಹನ ಹನ' ಎಂದರೆ ನಾನು ಅವರ ಮೇಲೆ ಕೋಷಿಸಿಕೊಳ್ಳುತ್ತೇನೆ, 
ಜಗತ್ತಿನಲ್ಲಿ ಇದು ನನ್ನ ಅಸ್ತ್ರ ಎನ್ನಿಸಿಕೊಳ್ಳುತ್ತದೆ, ಶತ್ರುಸಂಹಾರಕ ಎನ್ನಿಸಿಕೊಳ್ಳುತ್ತದೆ. 
ಇದು ಕಾಲವಶ ಮಂತ್ರ ದರ ಜಪದಿಂದ ಶತ್ರುಗಳು ನಾಶವಾಗುತಾರೆ. ಜೊತೆಗೆ 
ಅವರಿಗೆ ಮಿಗಿಲಾದ ಶ್ರೇಯಸ್ಸುಂಟಾಗುತ್ತದೆ. ಗಿರಿಜೇಶನೇ, ನೀನು ಭಕ್ತಿಭರಿತನಾಗಿ. 
ಸ್ತುತಿಸಿದ ಈ ದಿವ್ಯಮಂತ್ರವನ್ನು ಯಾರು ಓದಿ ಕೇಳಿ ಮನಸಿನಲ್ಲಿ ಭಾವಿಸುತ್ತಾರೆಯೋ 
ಅಂತಹವರಿಗೆ ಸರ್ವಾರ್ಥಸಿದ್ದಿಯಾಗಿ ಸಿರಿಸರಸ್ಪತಿ ವಿಜಯಗಳನ್ನು ಹೊಂದಿ ನನ್ನ 
ಪಾದಗಳನ್ನು ಸೇರುತ್ತಾರೆ. ಈ ಮಂತ್ರವು ಕಾಮಿತಫಲಗಳನ್ನು ಬೀಡುವ olka 
ಎಂದು ಭಾವಿಸಿ ಧ್ಯಾನಿಸಬೇಕು ಎಂದು ಉಮಾಪತಿಗೆ BON ರಾಮಪುರದರಸನು 
ಕರುಣಾರಸದಿ೦ದ ತನ್ನ ರೌದ್ರಾಕಾರವನ್ನು ಬಿಟ್ಟು ದೇವೇಂದ್ರ ಮುಂತಾದವರು ತಿಳಿಯುವ 
ಹಾಗೆ ವಿಷ್ಣುರೂಪವನ್ನು ಧರಿಸಿ ಇಂದರಥದಲ್ಲಿ ಕುಳಿತು ಸೂರ್ಯಚಂದ್ರರನ್ನು ಬೆಳಗಿದ. 


೫೯. ವಿಷ್ಣುವಿನ ಸ್ತುತಿ 


ಹಿಮಗಿರಿತನೂಜೆ ಕೇಳು, ರುದ್ರಾಂಶವನ್ನು ತೊರೆದು ವಿಪುಲವಾದ ವೈಷ್ಣವ 
ಕಳೆಯಿಂದ ರಾರಾಜಿಸುತ್ತ, ಬ್ರಾಹ್ಮಲೀಲೆಯಿಂದ ಚಿದಾಕಾಶದಲ್ಲಿ ಬೆಳೆದು ಬೆಳಗಲು, ಅಮಿತ 
ಮಣಿಮುಕುಟವನ್ನೂ, "ಅಗಾಧ ಆಯುಧಗಳನ್ನೂ ಧರಿಸಿ, ಅಮಿತ ಹಸ್ತಗಳಿಂದಲೂ, 
ಅಪರಿಮಿತ REN ಅಮಿತ ಭಾಸ್ಕರ ತೇಜದಿಂದಲೂ ರಘುನಾಯಕನು 
ಅದ್ಭುತವನ್ನು ತೋರಿಸಿದ. ಒಂದು ಕಡೆ ವಿಶ್ವಸಾಕ್ಷಿಕನಾಗಿ. ಮತ್ತೊಂದೆಡೆ ಅಖಿಲ 
ವಿಶ್ವಾಕಾರದಿ೦ದಲೂ, ಮಗುದೊಂದೆಡೆ ಪ್ರಪಂಚಾತೀತನಾಗಿಯೂ ರೂಪವನ್ನು ಹೊತ್ತು 


ಯುದ್ಧಕಾಂಡ ೯೭೭ 


ಮತ್ತು ರೂಪವಿಲ್ಲದೆ ಇರುತ್ತ, ಒಂದೆಡೆ ಅಶಾಂತಿ ಮತ್ತೊಂದೆಡೆ ಸೌಮ್ಯ, ಒಂದು ಕಡೆ 
ರೌದ್ರ ಮತ್ತೊಂದೆಡೆ ಘೋರಗಳಿಂದ ಕೂಡಿದ ವಿಶ್ವಮಯ ಮೂರ್ತಿ ಕಾಣಿಸಿತು. 
ತನ್ನ ರೋಮಕೂಪಗಳಲ್ಲಿ ಬ್ರಹ್ಮಾಂಡತತಿಗಳು ರಾರಾಜಿಸುತ್ತಿರಲು, ಅಗಣಿತವಾದ 
ಆಕಾರ ಆಭರಣಗಳ ತತ್ವಗಳಿಂದ ಕೂಡಿ ಪರಮೇಶನು ತನ್ನ ಲೀಲೆಯಿಂದಿರಲು, 
ಹದಿನಾಲ್ಕು ಲೋಕಗಳಿಗೆ ಹಿತವನ್ನು ಬಯಸಿ ಲೋಕವಲ್ಲಭನ ಪಾದಪಂಕೇಜಗಳನ್ನು 
ಭಯಭರಿತ ಭಕ್ತಿಯಿಂದ ಕಮಲಾಕ್ಷನು ಸ್ತುತಿಸಿದ. “ತೋಳುಗಳನ್ನು ಹತ್ತು ದಿಕ್ಕುಗಳಿಗೂ 
ಹರಡಿಕೊಂಡು, ಪಾದಗಳನ್ನು ಪಾತಾಳದಲ್ಲಿ ಊರಿ, ತೇಜಃಪುಂಜವಾದ ಕಣ್ಣುಗಳಿಂದ 
ಕೂಡಿ, ಮರುತಚೇಷ್ಟೆಯಿ೦ದ ವಿಶ್ವದಾಕಾರಸಾಕ್ಷಿಯಾಗಿ, ಬ್ರಹ್ಮ ಹರ ವೇದಗಳಿಗೂ 
ಕಾಣಿಸದ, ಸರ್ವಗತನಾಗಿ ಆನಂದಮಯನಾದ ಠಾಮಚಂದ್ರನನ್ನು ನಾನು 
ಪೂಜಿಸುತ್ತೇನೆ. ನೀನು ಹೊಕ್ಕುಳು, ಬ್ರಹ್ಮನು ಹೃದಯ, ಶಿವನು ಶಿರಸ್ಸು; ಚರಾಚರಗಳೆ 
ಅವಯವಗಳು, ಇಪ್ಪತೈದು ತತ್ವಗಳು ಆಭರಣಗಳು, ಜಗತ್ತಿನ ಆಕಾರವೇ ನಿನ್ನ 
ಶರೀರ - ಅಂತಹ ರಘುವರನಿಗೆ ನಮಿಸುತ್ತೇನೆ. ಸಪ್ತಲೋಕಗಳು ನಿನ್ನ ರಂಗಸ್ಥಳ, 
ನಿನ್ನ ಪದಾಘಾತದಿಂದ ಹುಟ್ಟಿದುವೇ ಪಾತಾಳಗಳು; ಮೂರು ಲೋಕಗಳನ್ನೂ ನಿನ್ನ 
ಮಾಯೆಯು ಆವರಿಸಿದೆ. ರಘುಕುಲೇಶನೇ, ನಿನ್ನ ವಿಶ್ವರೂಪದಲ್ಲಿ ಬ್ರಹ್ಮ ವಿಷ್ಣು 
ರುದ್ರಾದಿಗಳೆಲ್ಲ ಸೇರಿದ್ದಾರೆ, ಸಹಸ್ರ ಶಿರಸ್ಸುಗಳನ್ನು ಹೊತ್ತು ಬಂದ ನೀನು ಹರಿ ಹರ 
ಬ್ರಹ್ಮರ ಆಕಾರಗಳನ್ನು ತಳಯುತ್ತೀಯೆ; ನಿನ್ನ ಅಂಗಾಂಗಗಳಿಗೆ ಕೊನೆಯೇ ಇಲ್ಲ: 
ಅವುಗಳಲ್ಲಿ ಎಂಬತ್ತನಾಲ್ಕುಲಕ್ಷ ಕೋಟಿ ಗಂಧರ್ವ ಯಕ್ಷ ರಾಕ್ಷಸ ವಿದ್ಯಾಧರರ ಸಮೂಹ, 
ರಿಷಿಮುನಿಗಳ ವಿತತಿಗಳು ತುಂಬಿರುವುದನ್ನು ನಾನು ಕಾಣುತ್ತೇನೆ. ಕಿನ್ನರರು ನರರು 
ಪಿತೃದೇವತೆಗಳು, ಶಕ್ತಿ ಪನ್ನಗ ಪಶುಜಾಲ ಮುಂತಾದ ಜೀವರಾಶಿಗಳನ್ನು ಕಾಣುತ್ತೇನೆ. 
ಚರಾಚರಗಳನ್ನು ಸೃಷ್ಟಿಸಿರುವುದು ನಿನ್ನ ಮಾಯಾವಿಲಾಸ, ಅವೆಲ್ಲವೂ ನಿನ್ನ ಸನ್ನಿಧಿಯಲ್ಲಿ 
ಸಂಪನ್ನಗೊಂಡಿವೆ. ನಿನ್ನ ಲೀಲೆಯಿಂದಲೇ ಈ ವಿಶ್ವವು ಉತ್ಪನ್ನಗೊ೦ಡಿದೆ. ಮೂರು 
ಮೂರ್ತಿಗಳನ್ನೊಳಗೊಂಡಂತೆ ಅಮರಜಾಲವು ನಿನ್ನಲ್ಲಿ ಅಡಕಗೊಂಡಿವೆ. ಮೇಲೆ 
ನಿನ್ನ ನಾಭಿಪ್ರದೇಶದಲ್ಲಿ ಗ್ರಹ ನಕ್ಷತ್ರ ಯಷಿಸ೦ದೋಹ; ಕಾಲ ಕರ್ಮಗಳ ರೂಪದಲ್ಲಿ 
ನೀನು ಪ್ರತಿದಿನವೂ ಮನಮೋಹಕವಾಗಿ ಕಾಣಿಸಿಕೊಳ್ಳುತ್ತೀಯೆ. ಆನಂದಸ್ವರೂಪನೂ 
ಚಿದಖಂಡನೂ, ಏಕಮೇವಾದ್ವಿತೀಯನೂ ಆದ ನೀನು ಪಕ್ಷಾಪಕ್ಷಗಳಿಲ್ಲದೆ - ಅರಿಷಟ್ಕ, 
ಮೂರು ಮಲಗಳು, ಷಡೂರ್ಮಿಗಳು - ಇವುಗಳ ತೊಡಕಿಲ್ಲದೆ - ಹಾನಿವೃದ್ಧಿಗಳು, 
ಗುಣರೂಪನಾಮಕ್ರಿಯೆಗಳು, ಕಾರ್ಯಕಾರಣಗಳು, ಆದಿ ಮಧ್ಯ ಅಂತಗಳೇನೊಂದೂ 
ಇಲ್ಲದೆ, ಭಾವಶೂನ್ಯತೆಯನ್ನು ತೋರದೆ ಇರುವ ನಿನ್ನನ್ನು ಹೇಗೆ ತಿಳಿದುಕೊಳ್ಳಲಿ! ಯಾರನ್ನು 
ಕ೦ಡು ನುಡಿ ಚಿತ್ರಗಳು ಅಳುಕಿನಿಂದ ದೂರದಲ್ಲಿಯೇ ನಿಂತು, ಈ ವಿಶ್ವಚೇಷ್ಟೆಗಳನ್ನು 
ಯಾರ ದೆಸೆಯಿಂದ ತಿಳಿಸಿಕೊಡುತ್ತವೆಯೋ, ಅಣುರೇಣುಪರಿಪೂರ್ಣವಾದ ಚಿತ್ಕಲೆ 
ಎನ್ನಿಸುತ್ತದೆಯೋ, ಹರ ಬ್ರಹ್ಮರೇ ಮೊದಲಾದ ದೇವತಾನಿಕರವು ಯಾರ ಕಲೆಯಿಂದ 
ಹೊಂದಿ ಜೀವಿಸುತ್ತವೆಯೋ ಅಂತಹ ಅಖಿಲ ತತ್ವಗಳು ಕಾಣಿಸದಿರಲು ಅದನ್ನು ತಿಳಿದು 
ಸ್ತುತಿಸುವುದು ಹೇಗೆ? ಕಾರಣದ ಕಾರಣವಾದ ರಘೂತ್ತಮನೇ, ನಿನಗೆ ನಮಸ್ಕಾರ” 


೯೭೮ ಶ್ರೀರಾಮಕಥಾಮೃತ 


ಎಂದು ಹರಿಸ್ತುತಿಯನ್ನು ಮಾಡಿದ. 


“ಸೂರ್ಯಚಂದ್ರನಕ್ಷತ್ರಗಳು ಯಾರ ಬೆಳಗಿನಿಂದಾಗಿ ಬೆಳಗುತ್ತವೆಯೋ, ಯಾರ 
ಕಳೆಯಿಲ್ಲದಿದ್ದರೆ ತಮ್ಮ ಕಾಂತಿಯನ್ನು ಕಳೆದುಕೊಳ್ಳುತ್ತವೆಯೋ, ಯಾವುದು ಎಲ್ಲ 
ಹೊಳಪಿನ ಮೂಲ ಕಾರಣವೋ ಅಂತಹ ಚಿದಾನಂದಧಾಮನಾದ ತ್ರಿಕರಣದೂರನಾದ 
ಶ್ರೀರಾಮಚಂದನಿಗೆ ನಮಸ್ಸರಿಸುತ್ತೇನೆ. ಸಮಿಧೆಗಳಿಂದ ಕೂಡಿದ ಯಜ್ಞಗಳು ಸ್ವಾಹಾದಿ 
ನಿಯಮಗಳಿಂದ ಕೂಡಿ, ವಷಟ್ಕಾರ ಹಟ್ಕಾರನಿಯತವಾಗಿ ಸ್ವಧಾಕಾರವಾದ ಮೂರು 
ರೂಪಗಳನ್ನು ತಾಳಿ ಮೂರು ಲೋಕಗಳಿಗೂ ಜೀವನವನ್ನುಂಟುಮಾಡುವ ದೇವನಿಗೆ 
ಮನೆ ಯಾವುದು ಎಂದು ನಿನ್ನ ಮಾಯಾನುಮೋಹಿತರು ಚಿಂತಿಸುತ್ತಾರೆ. ದೇವಭಕ್ತಿಯನ್ನು 
ಹಿಡಿದು ದೇವತಾಸಮೂಹವು ಭಾವಿಸುವ ಭಾವನೆಗೆ ಭಾವವಾಗಿರುವ, ಮೂರು ದೇವರ 
ಕಾರಣಕ್ಕೆ ಕಾರಣನಾದ, ನಿತ್ಯಕ್ಕೆ ನಿತ್ಯನೂ, ಎಲ್ಲದರ ಒಡೆಯನೂ ಆಗಿ, ಎಲ್ಲ ವಿಲಾಸಗಳ 
ಹಿಂದಿನ ಶಕ್ತಿಯಾಗಿ ಜೀವರೂಪಿನಿಂದ ಕಾಣಿಸುವ ಚಿತ್ಕಳೆಯನ್ನು ಮರೆಗೊಳಿಸಿ 
ಭಾವನಾತೀತನಾಗಿ ಅತಿ ಗೋಪ್ಯವಾದ ಜ್ಞಾನವೆನ್ನಿಸುವ ಸೀತಾರಮಣನೇ ಕಾಪಾಡು. 
ಕಲಿತ ವಿದ್ಯೆಯ ಬಲದಿಂದಾಗಿ ಸ್ಪಸ್ತರೂಪವನ್ನು ಮರೆತ ಈ ಭುವನದ ಜಂತುಗಳು 
ಮಾನವನೆಂದುಕೊಂಡು ವೇದಾಂತ ವೇದ ಮುಂತಾದ ಮೋಹಾಂಧಕಾರದಲ್ಲಿ 
ಸಿಲುಕಿಕೊಂಡು, ಬುದ್ಧಿಯ ಜಾಲದಲ್ಲಿ ಸಿಕ್ಕಿಕೊಂಡು, ನೀನು ಅಗಣ್ಯ ಸರ್ವಶರಣ್ಯ 
ಭುವನ ಕಾರಣಕರ್ತ ಏಕಮೇದ್ವಿತೀಯನಾದ ಪರಬ್ರಹ್ಮ ಎ೦ಬುದನ್ನು ತಿಳಿಯದೆ ವಿಷಮ 
ಸಂಸಾರದ ತಿರುಗಣಿಯಲ್ಲಿ ಬಳಲತ್ತಾರೆ. ಸೂರ್ಯನಿಂದ ಕಿರಣಗಳು ಹೊಮ್ಮುವಂತೆ 
ನಿನ್ನಿಂದ ಹೊರಟ ಕಿರಣಗಳೇ ನಾವು. ಆನಂದಮಯನೇ, ಅಮೇಯನೇ, ಎರಡು 
ತುದಿಗಳನ್ನು ಪಡೆದು, ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟುಮಾಡುತ್ತ, ಅನಂತ 
ಶಕ್ತಿಯಾದ ನೀನು ಆ ಮೂರು ಅವಸ್ಥೆಗಳನ್ನು ಅನುಕರಿಸಿ ಕೆಂಪು ನೀಲಿ ಬಿಳಿ 
ಮುಂತಾದ ಬಣ್ಣಗಳ ಪ್ರಜೆಗಳನ್ನು ಪಡೆದು, ಆ ಬಳಿಕ ಹುಸಿಯನ್ನೇ ದಿಟವೆನ್ನಿಸಿ, 
ದಿಟವನ್ನು ಮರೆಸಿ ತತ್ವಗಳ ಸ್ವರೂಪವನ್ನು ಕುರಿತ ಚಿಂತನೆಯನ್ನು ಮಾಡಲೀಯದೆ 
ಹೊಸ ಕೌತುಕಗಳಿಂದ ಆಕರ್ಷಿಸುತ್ತ ನಿನ್ನ ಮಾಯೆಯು ಶೋಭಿಸುತ್ತದೆ. ಎಲ್ಲರ 
ಹೃದಯಗಳಲ್ಲಿರುವ ಚಿನ್ಮಾತ್ರನೂ ಅದ್ವಿತೀಯನೂ ಆದ ನಿನ್ನಿಂದ ಮೂಲಪ್ರಕೃತಿಯು 
ಹೊಂದಿರುವ ಮೂರು ಅವಸ್ಥೆಗಳಲ್ಲಿ ಗೌರಿ ಗೀರ್ವಾಣಿಯರು ಮೂಡಿ ಷೋಡಶಾಂಶ 
ಕಳೆಯಿಂದ ಕೂಡಿ ನನಗೂ ಆ ಬಿಸಿಗಣ್ಣನಿಗೂ ಪಾಲನೆ ವಿನಾಶಗಳ ಕರ್ತವ್ಯಗಳನ್ನು 
ನೀಡುವೆ. ವೇದಗಳೂ ಹುಡುಕಿದರೂ ಸಿಕ್ಕದ, ಆಗಮಗಳು ಹಾಗೂ ಉಪನಿಷತ್ತುಗಳ 
' ಬೋಧನೆಗೆ ಸಿಲುಕದಿರಲು ಎಲ್ಲ ಕರ್ಮಗಳೂ ಬೆರಗುಗೊಂಡಿವೆ; ನೀನು ದಯೆಯಿಂದ 
ಅನುಗ್ರಹಿಸಲು ಭಕ್ತಿಯು ಜನಿಸಿ ಜನರು ಸಂತಸಗೊಳ್ಳುವರಲ್ಲದೆ ಉಳಿದವರಿಗೆ 
ಚಿನ್ಮಾತ್ರನಾದ ನೀನು ಅರಿವಿಗೆ ಬರಲಸಾಧ್ಯ. ಅತಿ ಗೋಪ್ಯ ತತ್ವನೂ ತತ್ವಾತೀತನೂ 
. ಆದ ನಿನ್ನ ಅಪರಿಮಿತ ಮಹಿಮೆಗಳನ್ನು ತಿಳಿಯಲು ಬುದ್ಧಿಗೆ ಹೇಗೆ ಸಾಧ್ಯವಾದೀತು? 
ಅಖಂಡಾನಂದಮಯನೂ ಚಿನ್ಮೂರ್ತಿಯೂ ಆದ ನಿನ್ನನ್ನು ಸ್ತುತಿಸುವುದು ನನಗೆ 
ಸಾಧ್ಯವೇ? ದೇವ, ಸಕಲ ಭುವನಗಳಿಗೂ ಹಿತವನ್ನೇ ಬಯಸುವ ನಿನ್ನ ಪರಿಯನ್ನು 


ಯುದ್ಧಕಾಂಡ ೯೭೯ 


ಅಲಮತಿಯಾದ ನಾನೇನು ಬಲ್ಲೆ) ಪರಮಾಣುಗಳನ್ನೇಕಿಸಿ, ತೇಜಃಕಿರಣಗಳನ್ನು 
ಗಣಿಸಿ, ಗಾಳಿಯನ್ನು ಅಳತೆಗೆ ಅಳವಡಿಸಿ, ಭೂಮಿಯಲ್ಲಿನ ಮಣ್ಣ ಕಣಗಳನ್ನು 


ಎಣಿಸುವವರು ತಮ್ಮ ದೇಹದಲ್ಲಿಯೇ ಇರುವ ಬ್ರಹ್ಮಾಂಡತಂಡಗಳನ್ನು, ಬ್ರಹ್ಮಾದಿ 
ದೇವತೆಗಳನ್ನೂ, ಚಾರಣರನ್ನೂ, ನಾನಾ ಬಗೆಯ ಜೀವರಾಶಿಗಳನ್ನೂ, ವಿವಿಧ ಬಗೆಯ 
ಅದ್ಭುತಗಳ ಇರುವಿಕೆಯನ್ನೂ ಪರಿಕಿಸಲು ಸಾಧ್ಯವೇ? 0042ನೇ ನಿನ್ನನ್ನು 
ಕೆಲವರು ನಾಲ್ಕು ಗರ ಕೂಡಿದವನೆಂದೂ, ಐದು ಘುಖಕಂಡನಟ ನ 
ಹತ್ತು. ನೂರು, "ಅಸಂಖ್ಯ ಮುಖಗಳಿಂದ ಕೂಡಿರುವೆಯೆಂದು, ನೀನು ಬಗೆಬಗೆಯ 
ವಾಹನಗಳನ್ನು 2 ವಜಾ ಜಗಜಗಿಸುವ ನಾನಾ ಬಗೆಯ ಶಸ್ತ್ರಾಸ್ತಗಳನ್ನು 
ಗರುವ ಈ ಜಗತ್ತನ್ನು ಬಗೆಬಗೆಯಾಗಿ ರಚಿಸುವ ಶಕ್ತಿಯಿರುವವನೆಂದೂ 
ಕಲ್ಪಿಸಿಕೊಂಡು, ತಮ್ಮ ಭಕ್ತಿಯನ್ನು ತೋರ್ಪಡಿಸುತ್ತ ನಿನ್ನ ಚರಣಗಳನ್ನು ಭಜಿಸುತ್ತಾರೆ. 
ಕಲವರು ಹೋಮಹವನಾದಿಗಳನ್ನು ಮಾಡುತ್ತ, ಕೆಲವರು ಸಾಂಖ್ಯ ಮೊದಲಾದ 
ಮಾರ್ಗಗಳಲ್ಲಿ ಚಿಂತಿಸುತ್ತ ವಿಶ್ವಸಾಕ್ಷಿಕನಾದ ನಿನ್ನನ್ನು ಪೂಜಿಸುತ್ತಾರೆ. ಹರಿಯೆ ಕೇಳು, 
ನಿನ್ನನ್ನು ನಿತ್ಯನೂ ನಿರತಿಶಯನೂ ನಿರ್ವಿಕಾರನೂ ನಿರುಪಮನೂ ನಿರಂಜನನೂ 
ಅದ್ವಿತೀಯನೂ ನಿರ್ವಿಕಾರನೂ ಸದಸದ್ಭಾವರಹಿತನೂ ಭೇದವಿಹೀನನೂ, ಜಗತ್ತಿನಲ್ಲಿ 
ಭಿನಾ ನ್ನಾಭಿನ್ನನೆನ್ನಿಸಿ ಬೆರೆತು ಮೆರೆಯುವ ನೀನು ನಮ್ಮನ್ನು ನಿನ್ನ ಅಂಶಸಂಭವರಾದ 
ಕಿ೦ಕರರೆಂದು 'ಬಗೆದು ಸಲಹು. ಎಲ್ಲ ಉಪನಿಷತ್ತುಗಳ ಸ ಸಾರವನ್ನೂ ಸಂಗ್ರಹಿಸಿ, ಹಿಂದಿನ 
ಅಭಿಪ್ರಾಯಕ್ಕನುಗುಣವಾಗಿ ಹೇಳುತ್ತೇನೆ: "ಎಲ್ಲ ಅವಸು-ವಸುಗಳ ಹೊರಗೂ ಒಳಗೂ 
ಅಡಗಿರುವವನು ನಾನೇ, ಯಾವ ಲೋಕಗಳು ನನಗೆ ಹೊರತಲ್ಲ' ಎಂದು ಹೇಳಿದರೂ, 
ಕನುವಾಸ್ಯತಿಯನ್ನು ತಾಳಿ ಬಂದು ಈಗ ವಿಶ್ವಾಕೃತಿಯನ್ನು ತಾಳಿದ್ದೀಯೆ. ಈ ನಿನ್ನ 

ಶ್ವಾಕೃತಿಯನ್ನು ತಳೆದು, ಸ್ವಾನಂದಬ್ರಹ್ಮಿತದಿ೦ದ ಶೋಭಿಸುವ ಪರಮಾಕಾಶವನ್ನು 
ತ ಬೆಳಗುತ್ತಲಿರುವ ಎಷ್ಟುವನ್ನು ಕಂಡು ಹೀಗೆಂದ: .. “ಒಂದು 
ಮೂರ್ತಿಯು ಮತ್ತೊಂದು ಮೂರ್ತಿಗೆ ಹೊಳೆದು ಕಾಣಿಸುವಂತೆ, ಅದರಿಂದ 
ಧ್ವನಿಯು ಹುಟ್ಟಿ ಆಗಸದಲ್ಲಿ ವಾಕ್‌ಪ್ರಪಂಚವು ಹಿಂದೆ ತಲೆದೋರಿತು. ಶೌರಿಯೇ ಕೇಳು, 
ನೀನು ನನ್ನ ಅಂಶಸಂಭೂತ, ನನ್ನನ್ನು ವರ್ಣಿಸುವ ಚಾರುತರ ಮಂತ್ರಗಳನ್ನು ಪಠಿಸಿ 
ಭಜಿಸುವವರು ತಮ್ಮ ಜನ್ಮಾಂತರಗಳನ್ನು ನೀಗಿಕೊಂಡು ಶಾಶ್ವತಭೋಗಿಗಳಾಗುತ್ತಾರೆ. 
ಈ ಮಂತ್ರಪ್ರಭಾವದಿಂದಲೇ ವಾಲಖಿಲ್ಯ ಮೊದಲಾದ ವೈಖಾನಸರು ನನ್ನ ಚರಣಗಳಲ್ಲಿ 
ಸೇರುತ್ತಾರೆ. ಹೀಗೆ ಶಿವಬ್ರಹ್ಮರೂ ಮುನಿಗಳೂ ಸಿದ್ಧರೂ ಚಾರಣರೂ ಅನುದಿನವೂ 
ಮನನ ಮಾಡುತ್ತ, ಭವವನ್ನು ತಿರಸ್ಕರಿಸಿ ಮಣಿಕರ್ಣಿಕೆಯಲ್ಲಿ ನನ್ನ ತಾರಕವನ್ನು 


ಜಪಿಸುತ್ತ ನನ್ನ ಪದಾವಾಪ್ತಿಯಲ್ಲಿ ಮಿನುಗುತ್ತಾರೆ. ಹಿರಣ್ಯಗರ್ಭ ಮುಂತಾದ ಏಳು | 
ಮಂದಿಯು ನನ್ನನ್ನು ಅನುದಿನವೂ ಅನುರಾಗದಿ೦ದ ಭಜಿಸಿ ನನಗೆ ಪ್ರೀತಿಪಾತ್ರರಾಗಿ ' 


ಅನುಗ್ರಹವನ್ನು ಪಡೆದಿದ್ದಾರೆ. ಇವನು ಮೂರನೆಯ ಬ್ರಹ್ಮ ಎನ್ನಿಸಿಕೊಳ್ಳುವ ಮೈತ್ರಾವರುಣಿ, 


ಇವನು ನಿನ್ನಿಂದ ನಾಲ್ಕನೆಯ ಹರಿ ಎನ್ನಿಸಿಕೊಳ್ಳುವ ವ್ಯಾಸ, ಇವನು ಪಾರ್ವತಿಯ | 
ಮಗ, ಒಮ್ಮನದಿಂದ ತತ್ವಗಳ ಹಾದಿಯನ್ನು ಬೋಧಿಸಲೆಂದು ದೇಹವನ್ನು ಹೊಂದಿ | 


೯೮೦ ಶ್ರೀರಾಮಕಥಾಮೃತ 


| 


ಕೊನೆಗೆ ನನ್ನ ಪಾದಾಂಬುಜದಲ್ಲಿ ಶಾಶ್ಚತವಾಗಿ ನೆಲಸುತ್ತಾನೆ. ನನ್ನ ವಿಭವಗಳನ್ನು 
ಹೇಳಲು, ಅನ೦ತಾನ೦ತ ಬ್ರಹ್ಮರನ್ನು ನಿರ್ಮಿಸಲು ಎಷ್ಟುನಿಚಯವನ್ನು ನೇಮಿಸಿದ್ದೇನೆ. 
ನನ್ನ ಸ್ವರೂಪವನ್ನು ತಿಳಿಯಗೊಡದೆ ಮರೆಮಾಡಲೆಂದು ಉಮಾಪತಿಗಳನ್ನು ನಾನು 
ಸೃಜಿಸಿದ್ದೇನೆ, ಅವರೇ ಆಗಮವೇದಸಂಕುಲದಲ್ಲಿರುವ ರುದ್ರರು. ನನ್ನ ಅಂಶಸಂಭೂತರಾದ 
ಮುಮ್ಮೂರ್ತಿಗಳು ಸಕಲ ಪೂಜೆಗಳಿಗೆ ಅರ್ಹರು, ಇನ್ನೊಂದು ಬ್ರಹ್ಮಾಂಡದಲ್ಲಿ 
ನಾಲ್ಕೊಗನನ್ನೂ ವಿಷ್ಣುವನ್ನೂ ಪರಮೇಶ್ವರನನ್ನೂ ಅಹಿರ್ಬುಧ್ದ್ಯಹರನೆಂದು 
ಮು೦ಜಕೇಶನು ಪೂಜಿಸುತ್ತಾನೆ. ಬ್ರಹಾಲ್ಮಿಡಗಳಲ್ಲಿನ ಹದಿನಾಲ್ಕು ಲೋಕಗಳಲ್ಲಿ 
ಅತ್ಯಂತ ಶ್ರೇಷ್ಠವಾದ ದಶರಥನ ಕುಲವು ನಿನ್ನದೆ೦ದು ವಾಸವನೇ ಮೊದಲಾದವರು 
ಹೇಳುತ್ತಾರೆ. ದುರುಳ ರಾವಣನು ಮನು ಎನ್ನಿಸಿಕೊಂಡು ದೇವತೆಗಳಿಗೆ ದೊರೆಯಾಗಿ 
ಎಲ್ಲ ಭೋಗಗಳನ್ನೂ ಅನುಭವಿಸಿ, ಗುರುವಾದ ವಾಮದೇವನ ಉಪದೇಶದಿಂದ 
ತತ್ವಾರ್ಥಗಳನ್ನು ತಿಳಿದಿದ್ದಾನೆ. ಶುದ್ಧ ಮನಸ್ಸಿನಿಂದ ಈಶಾನ ಎಂಬ ಹೆಸರಿನ ಉದ್ದಾಲಕ 
ಮುನಿಯಿಂದ ಅವತರಿಸಿ ಪ್ರತಿಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡಿ ಅವನು ನನ್ನ 
ಚರಣಗಳನ್ನು ಸೇರುತ್ತಾನೆ. ಗುರುವಿನ ಶಾಪದಿಂದ ಕಣ್ಣಿನ ವ್ಯಾಧಿಯನ್ನು ಪಡೆದರೂ ನನ್ನ 
ಭಕ್ತಿಯಿಂದಾಗಿ ಭೂತಳದಲ್ಲಿ ಇಂದ್ರಭೋಗಗಳನ್ನು ಅನುಭವಿಸಿ, ಕೊನೆಗೆ ವಿಭೀಷಣನು 
ನನ್ನನ್ನು ಸೇರುತ್ತಾನೆ. ನೆಲಜಲಗಳನ್ನು ಹೊರತುಪಡಿಸಿ ಮಿಕ್ಕ ಮೂರು ಭೂತಗಳಿಂದ 
ಕೂಡಿದ ಜೀವರುಗಳನ್ನು ಆಳುತ್ತಾನೆ. ಚೆಲುವಾದ ರೂಪ ಮತ್ತು ಕಾಮರೂಪಗಳನ್ನು 
ಪಡೆದು ಚಲಿಸಬಲ್ಲ ಪ್ರಾಣಿಗಳು ವಹ್ನಿಯಿ೦ದ ಜನಿಸಿ ಅಗ್ನಿಭುಜರೂ ಅಖಿಲ ಸುಖ 
ಬಲಯುತರೂ ಆಗಿದ್ದಾರೆ. ಆ ಮಹಾ ಕೊಳದಲ್ಲಿ ಅನೇಕ ರುದ್ರರೊಡನೆ ಸೇರಿ 
ಕಾಮರೂಪವನ್ನು ಪಡೆದು ಎಲ್ಲರ ಸೇವೆಗಾಗಿ ಈ ದೇಹವನ್ನು ಪಡೆದು, ತಾಮಸವನ್ನು 
ಬಿಟ್ಟು ಅಂಜನಾತನಯನಾಗಿ, ತನ್ನನ್ನು ನೇಮದಿ೦ದ ಭಜಿಸುವವರ ಆಪತ್ತುಗಳನ್ನು 
ಹೋಗಲಾಡಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಿ ಕಾಯುವ ಚಿಂತಾರತ್ನವೆಂದು ತಿಳಿ. ಎಲ್ಲ 
ಉಪನಿಚತ್ತುಗಳ ಅರ್ಥದ ಸಾರವಾದ ಒಂದು ಉಪಾಯವನ್ನು ನಿನಗೆ ಹೇಳುತ್ತೇನೆ: 
ಅದರಿಂದ ಮಾಯಾ ಬಂಧವು ಹರಿದು, ಸಂಶಯವು ನಿವಾರಣೆಯಾಗಿ, ತತ್ನನಿಧಿ 
ಎನ್ನಿಸಬಹುದು. ವಿಶ್ವಾಕಾರವನ್ನು ತಾಳಿ ತನ್ನ ಇಚ್ಛೆಯಂತೆ ಅಕಲಂಕತೆಯಿಂದ ನನ್ನ 
ವಶವಾಗಿರುವ ಮಾಯೆಯು ಸುಖರೂಪದಿಂದ ಚರಿಸುತ್ತಾಳೆ. ಕಾರಣಕಾರ್ಯಗಳು 
ಭಿನ್ನವಾಗಿದ್ದರೂ ಅಭಿನ್ನವೆನ್ನಿಸಿ ಮಾಯಾವಿಲಾಸವನ್ನು ತೋರಿಸಿದರೆ ಅದನ್ನು 
ಗುರುತಿಸಲು ಮೂರು ಮೂರ್ತಿಗಳಿಗೂ ಅಸಾಧ್ಯ. ಯಾರಿಂದಲೂ ಪಡೆಯಲಸಾಧ್ಯವಾದ 
ಶಕಿಪ್ರಪಂಚವೇ ಸೂರಿಗಳು ಹೇಳುವ ನನ್ನ ಮೊದಲ ಪಾದ; ಆ ಶಕ್ತಿಯಲ್ಲಿ 
ನಿರುಪಮವಾದ ಆನಂದವು ಸೇರಿದರೆ ಅದನ್ನೇ ವಶ್ವಾತ್ಮನೆಂದು ಕರೆಯುತ್ತಾರೆ. ನಿಜ 
ನಿರ್ವಿಕಾರ ಪರಂಜ್ಯೋತಿಸ್ಸರೂಪವಾದ ಆ ಪರಿಯನ್ನು ಪರೀಕ್ಷಿಸಲು ಎಲ್ಲ ಪ್ರಮಾಣಗಳೂ 
ಪ್ರಯತ್ನಿಸಿ ಬಳಲುತ್ತವೆ; ಪರತರ ಚಿದಾಕಾಶವೇ ನಾನು ಎಂದು ಮನಸ್ಸಿನಲ್ಲಿಯೇ 
ಆಲೋಚಿಸಿ ನೋಡು. ನನ್ನ ಅನುಗ್ರಹದಿ೦ದಲೇ ನೀನೂ ಮದನಹರನೂ ಕಮಲಭವರು 
ಅದ್ಭುತಯೋಗದಿ೦ದ ನನ್ನ ಭಾವನೆಯಲ್ಲಿ ಹುಟ್ಟಿದ ನನ್ನ ಮನಸ್ಸಿನಲ್ಲಿನ ಆನ೦ದಪದವನ್ನು 


ಯುದ್ಧಕಾಂಡ ೯೮೧ 


ಸೇರಿ, ವಿದಿತ ಕರ್ಮಗಳನ್ನು ಮಾಡುತ್ತ ಚದುರಿನಿಂದ ಬಾಳುವುದು” ಎಂದು ಆ 
ವಿಷ್ಣುವಿಗೆ ದಯಾಭರಿತನಾದ ರಘುನಾಥನು ಗೋಪ್ಯದ ಸ್ವರೂಪವನ್ನು ತಿಳಿಯಹೇಳಿದ. 
“ವೇದಾಂತದ ಅರ್ಥಗಳನ್ನು ಬೋಧಿಸಿದ ನನ್ನನ್ನು ನೀನು ಸ್ತುತಿಸುವಂತೆಯೇ ಯಾರು 
ಭಕ್ತಿಯಿಂದ ಸ್ತುತಿಸುವರೋ ಅವರು ಭೇದವರ್ಜಿತರೆನ್ನಿಸಿಕೊಂಡು ಇಂದ್ರಪದವಿಯನ್ನು 
ಪಡೆದು ಸಂತೋಷದಿಂದ ಎಲ್ಲ ಭೋಗಗಳನ್ನೂ ಅನುಭವಿಸಿ ಶ್ರೀಧರನಂತಹವರಿಗೂ 
ದೊರಕದ ನನ್ನ ಸಾಯುಜ್ಯಪದವಿಯನ್ನು ಪಡೆಯುತ್ತಾರೆ”. “ನನಗೆ ವೇದಾಂತದ 
ಅರ್ಥಗಳನ್ನು ತಿಳಿಸಿಕೊಟ್ಟೆ” ಎನ್ನುತ್ತ ಅಖಂಡಾನಂದಮಯನಾದ ರಾಘವನು 
ಹೇಳಲು ವನಜಾಕ್ಷನು ಅವನಿಗೆ ನಮಸ್ಕರಿಸಿ ವಿನಯದಿಂದ ಕೈಗಳನ್ನು ಮುಗಿದು 
ಅಂತರಂಗದಲ್ಲಿ ಆ ಬೆಳಗಿನಲ್ಲಿ ಒಂದಾಗಿ, ಮನಸ್ಸಿನ ಮಾಲಿನ್ಯವನ್ನು ನೀಗಿಕೊಂಡು, 
ಶ್ರೀರಾಮಪುರದರಸನೆನ್ನಿಸಿ ಹದಿನಾಲ್ಕು ಲೋಕಗಳನ್ನೂ ಪೊರೆಯುವ ಲೀಲೆಯಿಂದ, 
ಮನುಷ್ಯರ ನಡುವೆ ಮನುಷ್ಯನಂತೆ, ಗಿರಿಜಾತೆಯೇ, ನನ್ನ ಮೇಲೆ ಕೃಪೆತೋರಿದ. 


೬೦. ಬ್ರಹ್ಮಾದಿ ದೇವತೆಗಳು ಸ್ತುತಿಸಿದುದು 


ಅದ್ರಿಜಾತೆಯೇ, ಶಶಿಧರನ ಸ್ತುತಿಯಿ೦ದ ವಿಶ್ವಾಕೃತಿಯ ಕೋಪವು ಶಾಂತಗೊಂಡು 
ರಘುವೀರನು ಸುಪ್ರಸನ್ನನಾದ. ಅದನ್ನು ಕಂಡ ಬ್ರಹ್ಮನು ಮನದುಂಬಿದ ಭಕ್ತಿಯಿಂದ 
ವೇದೋಪನಿಷತ್ತುಗಳ ಅರ್ಥವನ್ನು ಹೊಸಬಗೆಯಲ್ಲಿ ವರ್ಣಿಸುವ ರೀತಿಯಿಂದ 
ಆ ದಿವ್ಯರೂಪವನ್ನು ಹೊಗಳಿದ: “ಏಕೋನವಂಶತಿ, ಅದ್ವಿತೀಯನಾದ ಸಾಕಾರ 
ನಿರ್ಗುಣ ನಿರಾನಂದ ನಿರ್ಮಲನಿಗೆ, ಅನೇಕ ಸೃಷ್ಟಿ ಸ್ಥಿತಿ ಲಯಗಳಿ೦ದ ಬೀಜವಾದ, 
ಕಾರ್ಯಕಾರಣಗಳೆರಡನ್ನೂ ಸೋಕದಿರುವ, ಇಹಪರತರಾನಂದರೂಪನಾದ, ಜನಾನೀಕ 
ಹೃನ್ನಿಲಯನಾದ, ಫಲಗುಣರಹಿತನಾದ, ಸರ್ವಾತ್ಮಕನಾದ ರಘುನಾಥನಾಧನಿಗೆ 
ವಂದಿಸುತ್ತೇನೆ. ಮೂರು ವೇದಗಳನ್ನೇ ಕಣ್ಣುಗಳನ್ನಾಗಿ ಹೊಂದಿ, ಮೂರು ಗುಣಗಳನ್ನು 
ಪಡೆದೂ ಪಡೆಯದಂತೆ, ಶಕ್ತಿಯಿಂದ ಹದಿನಾಲ್ಕು ಲೋಕಗಳನ್ನು ಸೃಜಿಸುವ ಬ್ರಹ್ಮನಿಗೆ 
ಬ್ರಹ್ಮನಾಗಿರುವ, ವಿಶ್ವರಕ್ಷಕನಾದ ಹರಿಗೆ ಹರಿಯಾಗಿರುವ, ಪ್ರಳಯಕಾರಿಯಾದ 
ಹರನಿಗೆ ಹರನಾದ, ತ್ರಿಭುವನಕಾರಕನಾದ ತೇಜೋರಾಶಿ ರಘುವರನ ಪಾದಗಳಿಗೆ 
ನಾನು ಎರಗುತ್ತೇನೆ. ವಿಶ್ವೈಕಕರ್ಮಸಾಕ್ಷಿಗೆ, ನಿತ್ಕನಿಗೆ, ಆಕ್ರಾಂತ ವಿಶ್ವನಿಗೆ, ನಿಷ್ಕ್ರಿಯನಿಗೆ, 
ನಿರ್ಮಲಾನಂದನಿಗೆ, ವಿಶ್ವಾಮರಪ್ರಮುಖ ಚೇತನಕ್ಕೆ ಚೇತನನಾಗಿರುವವನಿಗೆ, ಸತ್ಯನಿಗೆ, 
ಎಶ್ಟೋಷಧಿಗಳೆನ್ನಿಸಿ, ಮತ್ತೆ ಭೋಕ್ಷ್ಯ ತೆಯನ್ನು ಪಡೆದು, ಉಭಯಸಾಕ್ಷಿಕಹೋತನೆನ್ನಿಸುವ 
ಎಶ್ವಾತಿಶಯದ ವೀತಿಹೋತ್ರನ ಪಾದಗಳಿಗೆ ನಾನು ವಿನಯದಿಂದ ವಂದಿಸುತ್ತೇನೆ. 
ತನ್ನ ಪಾದಗಳಲ್ಲಿ ಪರಾ, ನಾಭಿಯಲ್ಲಿ ಪಶ್ಯಂತಿ, ಹೃದಯಮಧ್ಯದಲ್ಲಿ, ನಾಲಗೆಯಲ್ಲಿ 
ವೈಖರಿಯನ್ನು ಹೊಂದಿ ಹದಿನಾಲ್ಕರಿಂದ ಕೂಡಿ ಸರಸ್ವತಿಯ ನಲ್ಲನೆಂದೆನಿಸಿ, ಮೋದದಿಂದ 
ಯಗ್‌ ಯಜುರ್‌ ಸಾಮ ಆಂಗೀರಸವನ್ನು ಆದರಿಸುವ ಆ ಜ್ಞಾನಕ್ರಿಯಾತ್ಮಕತೆಯನ್ನು ಆದರಿಸುವ 
ಸೀತಾಸಮೇತ ಶಬ್ಲಬಹರೂಪನೇ, ನಿನಗೆ ನಮಸ್ಕರಿಸುತ್ತೇನೆ. ನಾಮರೂಪಕ್ರಿಯಾರಹಿತ. 


~~ ೬ 


೯೮೨ ಶ್ರೀರಾಮಕಥಾಮೃತ 


ನಿಗಮಾಗಮಸ್ತೋಮದೂರ, ಗುಣಗಳಿಲ್ಲದ ಅವ್ಯಕ್ತ ಪರಂಧಾಮ, ಸರ್ವಾತೀತ, 
ಸರ್ವಸಾಕ್ಷಿಕ ವಿದ್ಯಾರೂಪನೆನ್ನಿಸಿ, ನಿನ್ನ ಮಹಿಮೆಯಿಂದ ಎಲ್ಲ ಧರ್ಮಗಳನ್ನೂ 
ಪೊರೆದು, ಅಧರ್ಮವನ್ನು ತೊಡೆಯಲೋಸುಗ ಮನುಷ್ಯರೂಪವನ್ನು ಧರಿಸಿ 
ಕ್ರಿಯಾತ್ಮಕವಾಗಿರುವೆಯಲ್ಲದೆ ಈ ಮಾಯೆಯು ಅಹೇತುಕನಿಗೆ ಎಲ್ಲಿಯದು? ಎಲ್ಲ 
ವಿಶ್ವಗಳನ್ನೂ ವಿನಾಶಮಾಡುವ, ಜಗತ್ತನ್ನು ಹುಟ್ಟಸಿ ಸಲಹುವ, ವಿನಾಶಕ್ಕೆ ಮತ್ತೊಬ್ಬನನ್ನು 
ಸೃಷ್ಟಿಸುವ ನಿನ್ನ ಬಗೆಯು ನಿನ್ನ ಆತ್ಮಶಕ್ತಿಯ ಹಲವು ರೂಪಗಳೇ ಹೊರತು ಬೇರೆಯಲ್ಲ; 
ಇಂತಹ ನಿನ್ನನ್ನು ತಿಳಿದವರಾರು? ವಿಶ್ವನೇತ್ರಗಳಿಂದ ಎಲ್ಲವನ್ನೂ ನೋಡುತ್ತೀಯೆ, 
ವಿಶ್ವಕೋಮುಖದಿಂದ ಎಲ್ಲವನ್ನೂ ಭೋಗಿಸುತ್ತೀಯೆ, ನಿನ್ನ ವಿಶ್ವಚರಣಗಳಿಂದ 
ಎಲ್ಲ ಲೋಕಗಳನ್ನೂ ಚಲಿಸುತ್ತೀಯೆ; ನಿನ್ನ ವಿಶ್ವತೋಬಾಹುಗಳಿಂದ ಅಖಿಲ 
ಲೋಕಗಳನ್ನೆಲ್ಲ ನಿರ್ಮಿಸುವೆ, ವಿಶ್ವತಚ್ಛಕ್ತಿಯಿ೦ದ ಎಲ್ಲವನ್ನೂ ಮೋಹಿಸುತ್ತೀಯೆ; 
ಎಶ್ವನಾಟಕಸೂತ್ರಧಾರನೇ ನಿನ್ನಿಂದ ಈ ವಿಶ್ವವು ಬೇರೆಯಾದುದಲ್ಲ. ನಿನ್ನ ಪಾದಗಳಲ್ಲಿ 
ಭೂಮಿ ಮೊದಲಾದುವೂ, ಮೂರ್ಧ್ನಿಯ ಆಧಾರದಿಂದ ಮರ್ತ್ಯದ ಜೀವಿಗಳ 
ಚಟುವಟಿಕೆಗಳೂ, ಕಾಲು ಹೊಕ್ಕುಳು ಕಿವಿಗಳಿಂದ ಚರಾಚರಗಳೂ ವ್ಯಾಪ್ತವಾಗಿವೆ. 
ನೀನೇ ಯಜ್ಞ ಹರಿದೇವತಾನಿಚಯ, ನೀನೇ ಉರಿಯುವ ವೀತಿಹೋತ್ರ, ನೀನೇ 
ಸರ್ಪಿ, ಸದಾ ನೀನೇ ಸ್ವಾಹಾ ಎನ್ನಿಸಿ ಎಲ್ಲ ಭೋಕ್ತಾರನೆನ್ನಿಸುವೆ. ವಸಂತ ಗ್ರೀಷ್ಮ 
ಶರದಾದಿ ಯತುಗಳೆಲ್ಲವೂ ನೀನೇ, ಸಮುದ್ರವು ನಿನ್ನದೇ, ನಿನ್ನಿಂದ ಪಡೆದುದನ್ನು ನಿನಗೆ 
ಅರ್ಪಿಸಿ ಭಕ್ತರು ಮುಕ್ತಿಯನ್ನು ಪಡೆಯುತ್ತಾರೆ. ನಿನ್ನನ್ನು ಆರಾಧನೆ ಮಾಡಿ ಭಕ್ತರು ನಿನ್ನ 
ಪಾದಾಬ್ದವನ್ನು ಸೇರುತ್ತಾರೆ. ನಿನ್ನನ್ನು ಭಕ್ತಿಯಿ೦ದಲ್ಲದೆ ವೇದಾಗಮಾರ್ಥಗಳಿಂದಲಾಗಲೀ 
ಯೋಗಯಾಗಗಳಿಂದಾಗಲೀ ಕಾಣಲು ಸಾಧ್ಯವಿಲ್ಲ. ರಘುವೀರನೇ, ಜಾಗರದಲ್ಲಿ 
ಎಶ್ವರೂಪವಾಗಿ, ಕಣ್ಣಿನ ಸ್ಮೃತಿಯಲ್ಲಿ ಆಗುಹೋಗುಗಳನ್ನರಿತು, ಕನಸ್ಸಿನಲ್ಲಿ ತ್ರೈಜಗತ್ತನರಿತು 
ಕ೦ಂಠಪ್ರದೇಶದಲ್ಲಿ ತಾಮಸವನ್ನು ತಾಳಿ ಸೂಕ್ಷವಾಗಿ ಎಲ್ಲವನ್ನೂ ಅರಿತು, ಈ ಮೂರು 
ಅವಸ್ಥೆಗಳಲ್ಲಿಯೂ ಭೋಗಗಳನ್ನು ಅನುಭವಿಸುತ್ತ, ಯಾವುದಕ್ಕೂ ಅಂಟಿಕೊಳ್ಳದೆ, 
ಸೂಕ್ಷ್ಮಾಸೂಕ್ಷ್ಮರೂಪದಲ್ಲಿ ತೋರುವವನು ಮೂರು ಜಗತ್ತುಗಳಲ್ಲಿ ನೀನೊಬ್ಬನೇ. 
ಕರಣಗಳ ಸೂತ್ರದಿಂದ ಎಲ್ಲ ಸುಖಗಳನ್ನೂ ಹೊಂದಿ, ಅದರಿಂದ ಬೇರೆಯಾಗಿಯೇ 
ಇರುವ ಚಿದಖಂಡ ಮೂರ್ತಿಯನ್ನು ಪರಿಪರಿಯಾಗಿ ತಮ್ಮ ಭಾವನೆ ಅ೦ತಃಕರಣಗಳಲ್ಲಿ 
ತುಂಬಿಕೊಳ್ಳುವವರೇ ಧನ್ಯರು. ಒಳಹೊರಗುಗಳಲ್ಲಿ ಅಖಂಡ ತೇಜೋರೂಪದ 
ಬೆಳಕಿನೊಡನೆ ನಿರಂತರ ಅನುಸಂಧಾನ ಮಾಡಿ ತನ್ಮಯರಾಗುವ ಜೀವರೇ ನಿಜವಾದ 
ಜೀವನ್ಮುಕ್ತರು. ಮೌನವ್ರತವನ್ನು ತಾಳಿ, ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಂಡು, 
ಸತತಾಭ್ಯಾಸವನ್ನು ಬಿಡದೆ, ಇ೦ದ್ರಿಯಗಳೆಲ್ಲವೂ ನಿನ್ನ ಆಕೃತಿಯನ್ನು ಪಡೆದು ಜಗತ್ತಿನಲ್ಲಿ 
ಬೆಳಗುತ್ತವೆ. ಅರಣ್ಯವು ಕಾಳ್ಗಿಚ್ಚಿನಿಂದ ಉರಿದು ಅದರ ಸ್ವರೂಪವನ್ನೇ ತಾಳುವಂತೆ, 
ದೃಢಚಿತ್ತವು ಆತ್ಮಸಾತೃಕದಿ೦ದ ಕೂಡಿರುತ್ತದೆ. ಅಖಿಲ ಭುವನಗಳನ್ನೂ ಸಾನಂದದಿಂದ 
ವ್ಯಾಪಿಸಿರುವ ಅಚಲನೆಂದು ನಿನ್ನನ್ನು ಭಾವಿಸುವ ಸಾವನ್ನು ಗೆದ್ದು ಸಂತತ ಆನಂದದಿಂದ 
ಬಾಳುತ್ತಾರೆ. ಒಳಹೊರಗುಗಳಲ್ಲಿ ಅಖಂಡ ತೇಜೋರೂಪನಾಗಿರುವ ಪರಮ ಭಾಸ್ಟತ್‌ 


ಯುದ್ಧಕಾಂಡ ೯೮೩ 


ಭಾವನೆಯ ಚಿತ್ತದಿ೦ದ ಕೂಡಿರುವವರು ಇಂದ್ರನೇ ಮೊದಲಾದರನ್ನು ಹೇಗೆ ಬೇರೆ ಎಂದು 
ಭಾವಿಸುತ್ತಾರೆ? ಯೋಗಿಗಳು ಪರಮ ತತ್ವಾಕೃತಿಯನ್ನು ಮೆರೆಯುವ ಈ ಪ್ರಪಂಚದಿಂದ 
ಬೇರೆಯಲ್ಲದ ನಿನ್ನ ಚಿದಾನಂದರೂಪವನ್ನು ಪಡೆದು ಆನಂದದಿಂದಿರುತ್ತಾರೆ.” 


ಹೀಗೆ ಎಲ್ಲ ತತ್ವದ ಮೂಲವನ್ನು ಸ್ತುತಿಸಿ ಕಮಲಭವನು ಶಾಂತ ಪ್ರಸನ್ನ 
ಮೂರ್ತಿಯನ್ನು ನೋಡುತ್ತ ಮಹದಾನಂದದಿಂದ ತುಂಬಿ ಮೌನಿಯಾದ. ಮಿಕ್ಕ 
ಬೃಂದಾರಕವೃಂದವೂ ಆ ಅಖಂಡ ಆನಂದಸ್ಪರೂಪಿಯನ್ನು ಮನಸಾರೆ ಸ್ತುತಿಸಿದರು: 
“ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸೃಷ್ಟಿ ಮಾಡುವ, ಸಂಪದ್ಧರಿತನಾದ ನಿನಗೆ ಪರ 
ಎಂಬುದಿಲ್ಲ, ನಿನಗಿಂತ ಹಿರಿದಾದ ಪದವಿಯಿಲ್ಲ, ಎಲ್ಲವೂ ನಿಶ್ಚಲವಾದ ಪರತರಾಕಾಶ; 
ನಿನ್ನ ಸ್ವರೂಪವನ್ನು ತಿಳಿಯಲು ಕರ್ಮಗಳಿಂದ ಸಾಧ್ಯವಿಲ್ಲ, ಯೋಗಾಭ್ಯಾಸಗಳಿಂದ 
ಸಾಧ್ಯವಿಲ್ಲ, ವೇದಾಗಮಗಳೇ ಮುಂತಾದ ಸಾಧನಗಳೆಲ್ಲವೂ ಪರತರ ವಸ್ತು ಸಂಪ್ರಾಪ್ತಿಗೆ 
ಬಾಧಕಗಳೇ ಹೊರತು, ಚಿನ್ಮೂರ್ತಿಯು ಭಕ್ತಿಸಂಪಾದನೆಯಿಂದ ದೊರೆಯುವುದಲ್ಲದೆ 
ಬೇರೆ ಉಪಾಯದಿಂದಲ್ಲ. ಕೊಲೆ ಅಸತ್ಯ ಕಳ್ಳತನ ಪರಿಗ್ರಹ ಮುಂತಾದವನ್ನು 
ತೊಲಗಿಸಿ, ಬೇರೇನನ್ನೂ ಯೋಚಿಸದೆ ಆಸಿಕೃದಿಂದಲೂ ಅನುರಾಗಭಕ್ತಿಯಿ೦ದಲೂ 
ಅನುಗಾಲವೂ ನಿನ್ನ ಪಾದಸ್ಮರಣೆಯನ್ನೇ ಗುರುವೆಂದು ಭಾವಿಸಿ, ಕಲ್ಲಷಗಳನ್ನು 
ತೊಡೆದುಕೊಂಡು, ಸಂಸಾರಭೀತಿಯನ್ನು ಕಳೆದುಕೊಂಡು ಸುಲಭವಾಗಿ ನಿನ್ನ 
ಕರುಣೆಯಿಂದ ನಿನ್ನನ್ನು ಸೇರುವವರು ಸಾಧುಗಳು. ಹೊನ್ನುಮಣ್ಣುಗಳನ್ನೂ 
ಶತ್ರುಮಿತ್ರರನ್ನೂ ಸುಖಕ್ಷೇಶಗಳನ್ನೂ ಮಾನಾಪಮಾನಗಳನ್ನೂ ಜನನಮರಣಗಳನ್ನೂ 
ಸಮನಾಗಿ ಭಾವಿಸಿ, ವಿಷಯೋಪಭೋಗಗಳನ್ನು ವಿಷವೆಂದು ತ್ಯಜಿಸಿ, ಅನವರತವೂ 
ಚಿತ್ತವನ್ನು ಚಿನ್ಮೂರ್ತಿಯಲ್ಲಿಟ್ಟು ದೃಢತೆಯಿ೦ದ ತನುಭಾವವನ್ನು ಬಿಟ್ಟು ನಿನ್ನ ಕೃಪೆಯಿ೦ದ 
ಚಿದಾಕಾಶನೆನ್ನಿಸಬಹುದು. ಮನಸ್ಸು ಮಾತು ದೇಹಗಳು ಮಾಡುವ ಕೆಲಸಗಳನ್ನು 
ಎಲ್ಲ ಕಾಲಕ್ಕೂ ನಿನಗೇ ಅರ್ಪಣೆಯನ್ನು ಮಾಡುತ್ತ. ನಿನ್ನ ಹೆಸರನ್ನುಚ್ಚರಿಸುತ್ತ 
ಸುಳಿಯಾಗಿ, ಚಿದ್ರನದಲ್ಲಿ ಪ್ರಾಣವನ್ನಿಟ್ಟು ಹರ್ಷವನ್ನು ತೊಟ್ಟು, ದಿಟ್ಟಿಗಳನ್ನು ಒಂದೇ 
ಸಮನೆ ನೆಟ್ಟು ನಿಟ್ಟಿಸಿದರೆ ಮನಸ್ಸು ಶಾಂತಿಯನ್ನು ಹೊಂದಬಹುದು. ಆಗಸದಲ್ಲಿ 
ಹುಟ್ಟುವ ಬಿರುಗಾಳಿಯು ಜಗತ್ತಿನಲ್ಲಿ ನಾನಾ ಬಗೆಯ ಕ್ಷೇಶಗಳನ್ನುಂಟುಮಾಡುತ್ತ 
ಮತ್ತೆ ಆಗಸದಲ್ಲಿಯೇ ಲೀನವಾಗುವಂತೆ, ಭಯಸಂತತಿಯನ್ನು ಉಂಟುಮಾಡುವ 
ಮನಸ್ಸೆಂಬ ಗಾಳಿಯು ಭ್ರಾಂತಿಗಳನ್ನುಳಿದು ಚಿನ್ಮಯನನ್ನು ಸೇರಲು ಯೋಗಿಗಳು ಅಲ್ಲಿ 
ಶಾಂತಿಯನ್ನು ಪಡೆದು ಬ್ರಹ್ಮಾನಂದವನ್ನು ಹೊಂದುತ್ತಾರೆ. ಶರೀರದಲ್ಲಿನ ಗಾಳಿಯು 
ಇಂದ್ರಿಯವೇ ಮುಂತಾದ ಅಹಂಕಾರಗಳನ್ನು ಉದ್ದೀಪಿಸುತ್ತ ಕಕ್ಕುತೆಗೊಳಿಸಿದರೂ 
ಅದು ಒಮ್ಮೆ ಗಗನಾ೦ಗಣವನ್ನು ಸೇರಿದರೆ ಇಂದ್ರಿಯಗಳು ಮತ್ತೆ ಹಿ೦ದಿರುಗಲಾರವು; 
ಆಗ ಆ ಪ್ರಣವತ್ಪೂರ್ಣಸುಖವನ್ನು ಹೊಂದಿ ಅಖಂಡಾನಂದವು ಒಳಗೂ ಹೊರಗೂ 
ತುಂಬಿಕೊಂಡಿರಲು ಯೋಗಿಗಳು ಕಣ್ಣಲ್ಲಿ ನೀರು ಸುರಿಸುತ್ತಾರೆ. ಯಾರು ಅಜ್ಞಾನಿಗಳೋ 
ಅವರು ಆ ರೂಪವನ್ನುಕಾಣಲಾರರು,ಯಾರುರೆಪ್ಪೆತೆರೆಯುವ-ಮುಚ್ಚುವ ಕ್ರಿಯೆಗಳನ್ನೂ, 
ಸ್ಥಿತಿವಿನಾಶಗಳನ್ನೂ ಮೀರಿದವನೋ ಅ೦ತಹ ಪರಮೇಶನ ಅಡಿದಾವರೆಗೆ ಭಕ್ತಿಯಿಂದ 


೯೮೪ ಶ್ರೀರಾಮಕಥಾಮೃತ 


ಮಣಿಯುತ್ತೇವೆ. ಹೋಲಿಕೆಯಿಲ್ಲದ ಹಂಸನಿಗೆ, ಪಾವನಪಾದಗಳನ್ನು ಹೊಂದಿದವನಿಗೆ, 
ಪರಮಪಕಾಶ ಸೂರ್ಯನಿಗೆ, ಹೋತಾರನಿಗೆ, ನಿರುತನಿಗೆ, ಸತ್ಯನಿಗೆ, cians: 
ಪರತರಾನಂದನಿಗೆ, ಪಾವನಪರಾತ್ಪರನಿಗೆ, ನಿರುತ ಭಕ್ತಿಯಿಂದ ನಾವು ತಲೆಗಳನ್ನು 
ಬಾಗಿಸಿ ವಂದಿಸುತ್ತೇವೆ. ನೀನು ಮುಮ್ಮೂರ್ತಿಗಳನ್ನು ಸೃಷ್ಟಿಸಿ ಸ ಸುಧನನುನತೋಯೆ 
ಶಬ್ದಬ್ರಹ್ಮನೆನಿಸುವ, “ನಿರ್ವಿಕಾರನೆನಿಸುವ ನಿನ್ನನ್ನು ಹೊಸಳುವುದು ನಮ್ಮಿಂದ ಸಾಧ್ಯವೇ? 
ನಮಗೆ ನೀನೇ ಬುದ್ಧಿಯನ್ನು ನೀಡಬೇಕು” ಬನ ಗಮನವನ್ನು 'ಚಿದ್ಧಗನದಲ್ಲಿಟ್ಟು 
ತಮ್ಮನ್ನು ತಾವರಿಯದಂತೆ ಆನಂದ ಸಮಾಧಿಯನ್ನು ತಾಳಿ ಹೊಗಳಿದರು. 


“ಕೊನೆಯಿಲ್ಲದ. ಈ ಸಂಸಾರಸಾಗರದ ಮಧ್ಯದಲ್ಲಿ ಮುಳುಗಾಡುತ್ತಿರುವ 
ಪಶುಗಳನ್ನು ನೀನು ಹಿಡಿದೆತ್ತಿ ದಡವನ್ನು ಸೇರಿಸದಿದ್ದರೆ ಅವುಗಳಿಗೆ ಅನುಗಳಿಗೆ 
ಅನುಕ೦ಪವನ್ನು ತೋರಿಸಿ ದಡವನ್ನು ಸೇರಿಸುವವನು ಯಾವನಿದ್ದಾನೆ? 
ಆವರಿಸಿರುವ ಈ ಮಾಯಾಪ್ರಪಂಚದಿಂದಾಗಿ ನಿಸ್ಪತ್ವರಾಗಿರುವವರು ನಿಷ್ಕಿಯ 
ನಿರಂಜನ ನಿಷ್ಟಪ ೦ಚನನ್ನು ಕಾಣುವುದು ಬ್ರಹ್ಮಾದಿಗಳಿಗೂ ಅಸದಳ. ಸಕಲ 
ತತ್ವಗಳಿಗೂ ಹೊರತಾದ ಪರಮಾರ್ಥನೆನ್ನಿಃ ಸಿ, ಅಖಿಲ. ಎಶ್ವವಿದೂರ ನಿರ್ಗುಣನೆನ್ನಿಸಿ, 
ಮುಕ್ತಿದಾತಾರನಾದ, ಪರಕ್ಕೆ ಪರಬ್ರಹ್ಮವಾಗಿರುವವನೆಂದು ಪಜ ಅರ್ಥವನ್ನು 
ತಿಳಿಯದೆ, ವಿಶ್ವನಿಕಟನಾಟಕಸೂತ್ರಧಾರನಾಗಿ ಎವಿಧ ಮೂರ್ತಿಗಳನ್ನು ಮಾಡಿರುವ 
ಎಕೃತಿವಿರಹಿತನಾದ ಪರಬ್ರಹ್ಮನೇ, ನೀನು ಕರುಣೆಯಿಂದ ನಮ್ಮನ್ನು ಕಾಪಾಡು. 
ಆನಂದಮಯನಾದ ನಿನಗೆ ಕಾಮವೆಲ್ಲಿ, ವಿಶ್ವಸ೦ತಾನ ಮೂರ್ತಿಗೆ ಕ್ರೋಧ ಯಾವೆಡೆ, 
ಸಚ್ಚಿದಾನಂದ ಭಾನುವಿಗೆ ಮೋಹ ತಾನೆಲ್ಲಿ; ನಿನ್ನ ಮಾಯೆಯು ಎಸಗಿದ ಈ 
ಕೃತ್ಯಗಳನ್ನು ಜನರು ತತ್ವಾರ್ಥಗಳನ್ನು ತಿಳಿಯದೆ, ನಿನ್ನನ್ನು ದುರ್ವಾರಮಾಯಾನುಕಲಿತ, 
ನಿರ್ವಾಣನಿತ್ಯಸುಖರೂಪ ಮುಂತಾದ ಹೆಸರಿನಿಂದ ಕರೆಯುತ್ತಾರೆ. ಕೋಶಪಂಚಕವನ್ನು 
ಕೊಡಹಿ, ಪಂಚಪ್ರಾಣಗಳನ್ನು ಎಡಹಿ, ಷಡ್ಗಾವಗಳನ್ನು ಮೀರಿ, ಅಷ್ಟತನುಗಳನ್ನೂ 
ಅಖಿಲ. ಕರ್ಮಗಳನ್ನೂ ದಾಟಿ ಅಣುವಿನ ರೂಪದಲ್ಲಿ ತೋರುವ ಕಾಂತಿಯನ್ನು 
ಧ್ಯಾನಿಸುತ್ತ ಅಮರರು "ನಿನ್ನ ಪಾದಗಳನ್ನು ಸೇರುವರೇ ವಿನಾ ಅವರಿಗೆ ಬೇರೇನೂ 
ತಿಳಿಯದು. ವಿವಿಧ ಕರ್ಮಗಳಿಂದ ದೊರೆಯುವ ಫಲಗಳನ್ನು ನಾನೊಲ್ಲೆ; ಅವಿವೇಕಿಗಳಿಗೆ 
ವಿಷಯಗಳಲ್ಲಿ ಉಂಟಾಗುವ ಅನುರಾಗದಂತೆ ನಿನ್ನನ್ನು ಅನುಗಾಲವೂ ಸ್ಮರಿಸುತ್ತಿರುವ 
ಮೋಹವುಂಟಾಗಲಿ, ವೇದಾಂತಜ್ಞಾನವೆಲ್ಲ ದೂರವೇ ಇರಲಿ. ರಘುಕುಲಾನ್ವಯಚಂದನೇ, 
ನನಗೆ ಯಾವುದೇ ಜನ್ಮ ದೊರೆತರೂ ನಿನ್ನ ಪಾದಗಳ ಅನುರಕ್ತಿ ದೊರೆತರೆ ಅಷ್ಟೇ 
ಸಾಕು, ನಿನಗೆ ಶರಣಾಗುವ ನನ್ನನ್ನು ಕರುಣೆಯಿ೦ದ ಕಾಪಾಡು. ಗುಣಗಳನ್ನೊಳಗೊಂಡ 
ನಿಗಮಗಳು ನಿನ್ನ ನಿಃಶ್ವಾಸ, ಗುಣವನ್ನು ತಿರಸ್ಕರಿಸುವುದು ನಿನ್ನ ಉಚ್ಛ್ವಾಸ, ಅಣಿಮಾದಿ 
ಸಿದ್ಧಿಗಳು ನಿನ್ನ ನಸುನಗೆ; ಎಣಿಸಲಾಗದಷ್ಟು ಇರುವ ಬ್ರಹ್ಮಾಂಡಗಳಲ್ಲಿನ ಪ್ರಾಣಿಮನುಷ್ಯ 
ಮುಂತಾದ ಜೀವರುಗಳು ನಿನ್ನ ಕಲೆಯ ಅಭಿವ್ಯಕ್ತಿ, ಅದನ್ನು ಅರ್ಥಮಾಡಿಕೊಳ್ಳುವುದು 
ಮುನೀಶ್ವರರಿಗೂ ಅಸದಳವೇ ಸರಿ. ಯಾರು ಯಾವಾಗ ಹೇಗೆ ಕಾಣಬೇಕೆಂದು ನೀನು 
ನಿಯಮಿಸುತ್ತೀಯೋ ಆಗ ಅವರು ಭೋಗಾಂಧತೆಗೆ ಒಳಗಾಗಿ ಪರಮಾರ್ಥವನ್ನು 


ಯುದ್ಧಕಾಂಡ ೯೮೫ 


ಮರೆತು ಹಾಗೆ ಕಾಣಿಸುತ್ತಾರೆ, ಎಲ್ಲದರ ಆಚೆಗೆ ತೋರುವ ನಿನ್ನ ನಿಜವನ್ನರಿಯದೆ ಬ್ರಹ್ಮ 
ವಿಷ್ಣು ಮಹೇಶ್ವರರು ಭ್ರಮೆಗೊಳ್ಳುತ್ತಾರೆ. ನಮಗೆ ನಿನ್ನನ್ನು ಸ್ತುತಿಸುವುದು ಹೇಗೆಂದು 
ತಿಳಿದಿದೆಯೇ? ನಿನ್ನ ಚರಣಸೇವೆ ಮಾಡುವ ಪರಿಯನ್ನು ಅರಿತಿದ್ದೇವೆಯೇ? ನಿನ್ನ 
ಮಾಯೆಯು ಹೇಗೆ ಆಡಿಸುತ್ತದೆಯೋ ಹಾಗೆ ಆಡುವ ಮೂಢರು ನಾವು; ಮತಿಹೀನ 
ಮಂಕು ಪಾಮರ ಎಂದು ದಯೆಯಿಂದ ನಮ್ಮನ್ನು ಕಾಪಾಡು” ಎಂದು ಇಂದ್ರನು 
ಹೊಡಮಟ್ಟು ನುತಿಗೈದ. “ಶಬ್ಬಾರ್ಥನೇತ್ರನಿಗೆ ವಂದಿಸುತ್ತೇನೆ, ಶಬ್ದಾದಿಪಾತ್ರನಿಗೆ 
ಪ್ರೀತಿಯಿಂದ ನಮಸ್ಕರಿಸುತ್ತೇನೆ, ಆದಿದೇವನಿಗೆ ವಿಶ್ವಸಾಕ್ಷಿಕನಿಗೆ ವಿಶ್ವಕಾರಣನಿಗೆ 
ಪೊಡಮಡುವೆ, ಶೂಲಹಸ್ತನಿಗೆ ಚಿದ್ಧಾನುವಿಗೆ ವಂದಿಸುತ್ತೇನೆ, ಸತ್ಯಕ್ಕೆ ಸತ್ಯನೂ ನಿತ್ಯಕ್ಕೆ 
ನಿತ್ಯನೂ ಆದ ರಘುರಾಮನಿಗೆ ಮತ್ತೆ ವಂದಿಸುತ್ತೇನೆ. ಜಗದಾತ್ಮ ನೀನೇ, ಜಗದ೦ತರಾತ್ಮಕ 
ನೀನೇ, ಜಗದಾಕೃತಿಯು ನೀನೇ, ಜಗತ್ಕಾರಣನು ನೀನೇ, ಕಾಲದೇಶಾತೀತನಾದ 
ಪರಮಪುರುಷನಿಗೆ ವಂದಿಸುತ್ತೇನೆ.” 


ಈ ಬಗೆಯ ಹೊಗಳಿಕೆಯಿಂದ ಸಂತಸಗೊಂಡ  ರಘುವರನು ಆ 
ವಿಬುಧಸಮೂಹವನ್ನು ನೋಡಿ, “ನನಗೋಸುಗ ಬಂದು ಪರಿಪರಿಯಾಗಿ ಸಂಸ್ತವನಗೈದ 
ಕಾರಣದಿಂದ ನನಗೆ ತುಂಬ ಆನಂದವಾಗಿದೆ; ನನ್ನ ವಿಶ್ವಾಕೃತಿಯನ್ನು ಇಷ್ಟರಮಟ್ಟಿಗೆ 
ತೋರಿಸಿದ್ದೇನೆ, ಮಿಕ್ಕುದನ್ನು ತೋರಿಸಿದರೆ ನೋಡಬಲ್ಲವರು ಯಾರಿದ್ದಾರೆ? 
ನನ್ನಲ್ಲಿರುವ ಬ್ರಹ್ಮಾಂಡತತಿಗಳನ್ನು ತೋರಿಸಿದರೆ ಅದನ್ನು ಕಾಣಬಲ್ಲವರಿದ್ದಾರೆಯೇ? 
ನನ್ನ ಗುಣಗಳನ್ನು ತಿಳಿಯಬಲ್ಲ ನನ್ನಂತಹವರು ಉದಿಸುವುದುಂಟೇ? ನಾನು 
ಪರಕ್ಕೆ ಪರನಾದ ಪಾವನಮೂರ್ತಿ ಎಂದು ತಿಳಿಯಿರಿ. ಎಶ್ವಾತ್ಮಕನಾದರೂ ನಾನು 
ಮಾನುಷಾಕೃತಿಯನ್ನು ತಾಳಿ ಮೂರು ಗುಣಗಳನ್ನೂ ಹೊಂದಿದೆ, ನಾನು ಅರುಹಿಗೆ 
ಅರುಹು, ಮರಹಿನಲ್ಲಿ ಮರಹು, ಆನಂದಕ್ಕೆ ಆನಂದ, ಮತಿಯನ್ನು ಮೀರಿದ ಮತಿ 
- ಎಂದು ತಿಳಿದು ಸದಾ ಧ್ಯಾನಿಸುತ್ತಿರುವವರಿಗೆ ಅವರು ಬಯಸಿದ ಇಷ್ಟಗಳನ್ನು 
ನೀಡುತ್ತೇನೆ” ಎಂದು ಹೇಳಿದ ರಘುವರನು ಎಶ್ವಾಕೃತಿಯನ್ನು ತೊರೆದು ಎಂದಿನ 
ರೂಪದಿಂದ ಇಂದ್ರನ ರಥದಲ್ಲಿ ಕಾಣಿಸಿಕೊಂಡ. ಎಡಗೈಯಲ್ಲಿ ಹಿಡಿದ ಬಿಲ್ಲಿನ 
ಕೊಪ್ಪು, ಮುಖವು ತಾವರೆಯಾಕಾರ, ಬಲಗೈಯಲ್ಲಿ ಭ್ರಾಮಕಗೊಳಿಸುವ ಬಾಣದ 
ಬೆಳಗಿನಿಂದ ಅಖಿಲ ಭೂತಳವನ್ನು ಬೆಳಗುತ್ತ ನಿಂತ. ತನ್ನ ತಾವರೆಗಣ್ಣಿನಿಂದ ಅಖಿಲ 
ಫ್ಲವಗಸ್ತೋಮವನ್ನು ನೋಡುತ್ತ ನಸುನಗುವ ಶ್ರೀರಾಮನು ಕಣ್ಣಿಗೆ ಗೋಚರಿಸಲು, 
ಬೃಂದಾರಕತತಿಯು ಅವನ ಮೇಲೆ ಮಂದಾರಕುಸುಮಗಳ ಮಳೆಯನ್ನು ಕರೆದು, 
ದುಂದುಭಿಯನ್ನು ಪೂರೈಸಿ, ಗಾಂಧರ್ವಗಾನಗಳಿಂದ ನರ್ತನಾಮೋದಗಳಿಂದ 
ಸಂಭ್ರಮಿಸಿದರು. ಪರಿಪರಿಯಾಗಿ ರಘುನಂದನನಿಗೆ ಜಯಕಾರ ಮಾಡುತ್ತ 
ಆತನಿಗೆರಗಿ, ಪ್ರಾರ್ಥನೆ ಮಾಡುವುದು ಹೇಗೆಂದು ತಿಳಿಯದೆ ಆನಂದಾಮೃತದಲ್ಲಿ 
ಮುಳುಗೇಳುತ್ತಿದ್ದರು. ಸರಸಿಜಭವ ಹರಿನಿರ್ಮಿತವೆನ್ನಿಸುವ ಸುರುಚಿರವಾದ 
ಸ್ತೋತ್ರತ್ರಯವನ್ನು ಭೂತದಲ್ಲಿ ಬರೆದು ಓದಿ ಮಾಡುವವನಿಗೆ ಮಾಯಾವಿಲಾಸದ 
ಮಿಥ್ಯೆಯು ಹೋಗಿ, ಪರಮ ತತ್ವಾತೀತ ವಸ್ತುಸಾಕ್ಷಾತ್ಕಾರಕಾರಣ ಸುಜ್ಜಾನವು ಉದಿಸಿ 


೯೮೬ ಶ್ರೀರಾಮಕಥಾಮೃತ 


ಚಿತ್ತದಲ್ಲಿ ಬೆರೆತು ಬೇರೆಯಾದ ಆನ೦ದವು ಕಂಗೊಳಿಸುತ್ತದೆ. ಈ ಸ್ತೋತ್ರಗಳನ್ನು ಸದಾ 
ಪಠಿಸುವವರಿಗೆ ವಿರಕ್ತಿಯುಂಟಾಗುತ್ತದೆ, ಅದರಿಂದ ಭಕ್ತಿಯೊದಗುತ್ತದೆ, ಆ ಭಕ್ತಿಯಿಂದ 
ಪ್ರಕೃತಿಗೆ ವಿಮುಕ್ತಿ ದೊರೆತು ಆನಂದಸಂದೋಹವುಂಟಾಗುತ್ತದೆ. ಭೂಮಿಯಲ್ಲಿರುವವರೆಗೂ 
ಸತಿಸುತಧನಧಾನ್ಯಗಳಿಂದ ಕೂಡಿ ಅಖಿಲ ಭೋಗಗಳನ್ನುಂಡು ಕೊನೆಗೆ ರಘುವರನ 
ಪದವನಜಗಳನ್ನು ಸೇರುತ್ತಾರೆ. ಆ ಮಹಾಸ್ತವಗಳನ್ನು ಮಣಿಕರ್ಣಿಕಾಜಲದಲ್ಲಿ ನೇಮದಿಂದ 
ನಿಂತು ಜಪಿಸಿದರೆ, ಆಗಸದಲ್ಲಿ ಸೋಮಸೂರ್ಯ ಮುಂತಾದ ಸುರರ ಸಂಚಾರವು 
ಗೋಚರಿಸುತ್ತದೆ, ಪರದಲ್ಲಿ ಶ್ರೀರಾಮಪುರದರಸನೊಡನೆ ಸಾಮರಸ್ಕವುಂಟಾಗುತ್ತದೆ. 
ಆದ್ದರಿಂದ, ಗಿರಿಜಾತೆಯೇ, ರಾಮಸ್ತವವನ್ನು ಮಾಡಿ ಆನಂದದಿಂದ ಬಾಳಬೇಕು. 


೬೧. ರಾವಣನ ಸಂಸ್ಕಾರ; ಮಂಡೋದರೀವಿಲಾಪ 


ಅಗಜಾತೆ, ಮೃಡನ ಹಣೆಗಣ್ಣಿನಂತಿದ್ದ ರಾಮನ ಕೋಪಾಗ್ನಿಯಿ೦ದ ಮೃತನಾದ 
ಅಣ್ಣನನ್ನು ನೋಡಿದ ವಿಭೀಷಣನ ಅಂಗಾಂಗಗಳು ನಡುಗಿದುವು, ಶೋಕಪರವಶತೆಯಿಂದ 
ಧಾರಾಕಾರವಾಗಿ ಕಣ್ಣೀರು ಸುರಿಸಿ, ಮತ್ತೆ ಮತ್ತೆ ಅವನ ಪರಾಕ್ರಮ ಔದಾರ್ಯವೇ 
ಮೊದಲಾದ ಸದ್ಗುಣಗಳನ್ನು ಹೊಗಳುತ್ತ ಮೂರ್ಚೆ ಹೋಗಿ, ಆನಂತರ ಎಚ್ಚೆತ್ತು 
ಜಡನಾಗಿ ನೆಲದ ಮೇಲೆ ಕುಳಿತಿದ್ದ. “ಲಂಕೆಯ ವಜ್ರಕಲಿತ ಸೌಧದಲ್ಲಿ, ಲಲನೆಯರು 
ಅಲಂಕಾರ ಮಾಡಿದ ಹಾಸಿಗೆಯಲ್ಲಿ ಮಲಗುತ್ತಿದ್ದ, ಮಣಿಮಕುಟಭರಿತ ಶಿರಗಳಿಂದಾಗಿ 
ಮೂರು ಲೋಕಗಳನ್ನೂ ನಡುಗಿಸುತ್ತಿದ್ದ ರಕ್ಕಸೇಂದ್ರನಾದ ನೀನು ವಿಧಿವಶದಿಂದ ಈ ದಿನ 
ರಣಕಣದಲ್ಲಿ ಈಗ ದೂಳಿನ ಮಜ್ಜನ ಮಾಡಬೇಕಾಯಿತೇ! ಇಂದು ಆಗುವ ವಿಷಯಗಳನ್ನೆಲ್ಲ 
ನಾನು ಅಂದೇ ನಿನಗೆ ಅರುಹಲು ನೀನು ಕೇಳದೆ, ದುರ್ಮಂತ್ರಿಜನರು ಕಾಮವಶನಾದ ನಿನ್ನ 
ಮಾತುಗಳನ್ನು ಎತ್ತಿಹಿಡಿದರಲ್ಲವೇ? ಅಕಟ, ಇಂದ್ರಜಿತು ಕುಂಭಕರ್ಣ ಅತಿಕಾಯ ಪ್ರಹಸ್ತ 
ಮುಂತಾದವರು ಮುಂತಾದವರು ನನ್ನನ್ನು ಒಪ್ಪದೆ ನಿನ್ನನ್ನು ಈಗ ಈ ಸ್ಥಿತಿಗೆ ತಂದಿದ್ದಾರೆ. 
ಅತಿಶಯವಾದ ತಪಸ್ಸು ಶೌರ್ಯಗಳನ್ನು ಹೊಂದಿದ ನೀನು ಅತಿಶಯವಾದ ದುರಾಗ್ರಹ 
ಧೈರ್ಯಗಳನ್ನು ಹೊಂದಿ ರಕ್ಕಸಕುಲವನ್ನು ಕಾಪಾಡಿದೆ; ಅದೆಲ್ಲವೂ ಈಗ ರಘುವರನ 
ವಿತತ ಶೌರ್ಯದಿಂದಾಗಿ ಪತನಗೊಂಡಿತೇ! ಬಲಶೌರ್ಯಗಳೆಂಬ ಕೊಂಬುಗಳನ್ನು 
ಹೊಂದಿ, ಧೈರ್ಯದಿಂದ ಕೂಡಿದ ದೇಹದಿಂದ ದರ್ಪಕೃತ್ಯಗಳನ್ನು ಎಸಗಿದ ನಿನ್ನ 
ಚಟುಲ ನೇತ್ರಗಳ ದೇಹವು ರವಿವಂಶ ಶಾರ್ದೂಲನಿ೦ದ ಮುಚ್ಚಿಕೊಳ್ಳುವಂತಾದುವೇ! 
ಅಯ್ಯೋ, ವಿಧಿ ಅದೆಷ್ಟು ಕ್ರೂರ! ದಿಕ್ಲಾಲಕರನ್ನೂ ದಿಗಿಲುಗೊಳಿಸಿ ಗೆಲವನ್ನು ಪಡೆದ 
ನೀನು. ಪ್ರಳಯಾಂತಕಾಲನ ಉರಿನೇ ತ್ರಗಳಿಂದ ಶರವರ್ಷವನ್ನು ಕರೆಯುತ್ತಿದ್ದ ನೀನು 
ದೈವವಶದಿಂದಾಗಿ ನೆಲದಲ್ಲಿ ಬೀಳುವಂತಾಯಿತೇ! ನಿನ್ನನ್ನು ಯಾರಾದರೂ ನಿಟ್ಟಿಸಿ 
ನೋಡುವವರುಂಟೇ, “ನೀನಾರು?' ಎಂದು ಮೂದಲಿಸಿದವರುಂಟೇ, ದೇವಾಸುರರಲ್ಲಿ 
ನಿನ್ನನ್ನು ನೋಡುವವರುಂಟೇ? ಅಂತಹ ವೀರಾಗ್ರಣಿಯಾದ ನೀನು ರಘುರಾಮನ 
ಕಟ್ಟುಗ್ಗ. ಕಣೆಗಳಿಂದ ಪ್ರಾಣವನ್ನು ಕಳೆದುಕೊಂಡು ನೆಲದ ಮೇಲೆ ಬಿದ್ದಿರುವುದು 


ಯುದ್ಧಕಾಂಡ ೯೮೭ 


ನನ್ನಿ ೦ದಾಗಿಯೇ, ನನ್ನ ದ್ರೋಹದಿಂದಾಗಿಯೇ ಎ೦ಬ ಅಪಕೀರ್ತಿಯನ್ನು ನಾನು ಹೇಗೆ 
ನೀಗಿಕೊಳ್ಳಲಿ?” ee ವಿಭೀಷಣನು ಶೋಕ ಸಂತಾಪಗಳಿಂದ ಕೂಡಿದ ಮನಸಿನಿಂದ 
ಕೂಡಿ ಮಿರಿ ನುಡಿಗಳನ್ನು ತನಗೆ ತಾನೇ ಮತ್ತೆ ಮತ್ತೆ ಆಡಿಕೊಳ್ಳುತ್ತಿದ್ದ. 


ಆಗ ವನಜಾಪ್ರವಂಶಲಲಾಮನಾದ ರಘುರಾಮನು ಅವನನ್ನು ಕರೆದು ಮಧುರ 
ನುಡಿಗಳಿಂದ ಸಂತೈಸಿದ: “ಚ೦ಡವಿಕ್ರಮನಾದ ರಾವಣನು ಅಳಿದನೆಂದು ಶೋಕತಪ್ಪನಾಗಿ 
ಬಳಲುತ್ತಾರೆಯೇ? ಉದ್ದಂಡ ಬಲದಿಂದ ಕೂಡಿ ರಣಭೂಮಿಯಲ್ಲಿ ಯಾವ ಅಳುಕೂ 
ಇಲ್ಲದೆ ಹೊಡೆದಾಡಿ ಪಡೆದುಕೊಂಡ ಈ ನಿದ್ದೆಯಿಂದ ಕ್ಷತ್ರಿಯ ಮಾರ್ಗವನ್ನು 
ಅನುಸರಿಸಿದುದನ್ನು ಹೆಮ್ಮೆಯಿಂದ ನೆನೆಯಬೇಕೇ ಹೊರತು ಅಳಲುತ್ತಾರೆಯೇ, 
ದನುಜವರ್ಯಾ? ದೇವಾಸುರರ ದರ್ಪವನ್ನು ನಿಗ್ರಹಿಸಿ, ಭೂಮ್ಯಾಕಾಶಗಳಲ್ಲಿ 
ತನಗೆ ಯಾರೂ ಸಮಾನರಿಲ್ಲವೆಂದು ತೋರಿಸಿಕೊಟ್ಟ ಮಹಾವೀರ ಇವನು. ಸಾವು 
ಅತಿಶಯವಾದುದೇನಲ್ಲ, ಸಾಮಾನ್ಯವಾದುದು; ಇದಕ್ಕೆ ಶೋಕಪಡುತ್ತಾರೆಯೇ, ನೀನೇ 
ಯೋಚಿಸಿ ನೋಡು! ಭೂಮಿಯಲ್ಲಿನ ಕ್ಷೇತ್ರಾನುಸರಣೆ ಮಾಡುತ್ತ ಸಾಯುವುದಕ್ಕಾಗಿ 
ದುಃಖಪಡಲೇತಕ್ಕೆ? ನಿನ್ನ ಅಣ್ಣನು ಅಪರಿಮಿತ ಧೈರ್ಯದಿಂದ ಬದುಕಿ ಕ್ಷತ್ರಿಯಸಹಜವಾಗಿ 
ಹೋರಾಡುತ್ತ ಮಡಿದುದಕ್ಕಾಗಿ ಸಂತೋಷಪಡಬೇಕೇ ಹೊರತು ಶೋಕಪಡಬಾರದು.” 
ಆಗ ವಿಭೀಷಣನು, “ದೇವ, ದಾನಗಳಿಂದಲೂ ಪೂಜೋಪಚಾರಗಳಿಂದಲೂ ಶಿವನನ್ನು 
ಮೆಚ್ಚಿಸಿ ತನ್ನ ಮಿತ್ರ ಅನುಚರ ಬಳಗಕ್ಕೆ ಅಪಾರವಾದ ಐಶ್ವರ್ಯವನ್ನು ತಂದಿತ್ತು. 
ತನ್ನ ದೇಹವನ್ನು ದಂಡಿಸಿ, ಘೋರ ತಪಸ್ಸುಗಳನ್ನು ಮಾಡಿ ವೇದಜ್ಞಾನವನ್ನು ಗಳಿಸಿ 
ಅಹಿತಾಗ್ನಿಕನೆನ್ನಿಸಿಕೊ೦ಡು ಬಾಳಿದ ಈ ದನುಜೇಶನಿಗೆ ಜಗತಿನಲ್ಲಿ ಸಾಟಿಯೇ ಇಲ್ಲ. 
ಅವನಿಲ್ಲದೆ ನನ್ನ ಬಾಳು ಇದುವರೆಗೆ ಸಾಗಿದುದೇ ಇಲ್ಲ, ಈಗ ಅವನಿಲ್ಲದೆ ನಾನು 
ಹೇಗೆ ಬಾಳಲಿ?” ಎಂದು ಅಮಿತ ದುಃಖದಿಂದ ನುಡಿದ ರಾವಣಾನುಜನನನ್ನು 
ನೋಡಿ ರಘುನಾಥನು, “ಅನಘನೇ, ನೀನೇನು ಕ್ಷೇತ್ರಧರ್ಮಗಳನ್ನು ತಿಳಿಯದವನೇ? 
ಸಂತಾಪಗೊಂಡು ಕನಲುವುದರಿಂದೇನಾದೀತು? ಈ ದೈತ್ಯನು ನಿನಗೆಷ್ಟು ಮಾನ್ಯನೋ 
ನಮಗೂ ಅಷ್ಟೇ ಗೌರವಾರ್ಹ. ಇನ್ನೂ ದುಃಖಪಡುತ್ತ ಕುಳಿತಿರುವುದು ಸಲ್ಲದು” ಎಂದು 
ಪರಿಪರಿಯಲ್ಲಿ ಅವನನ್ನು ಸಮಾಧಾನಪಡಿಸಿದ. ಅಷ್ಟರಲ್ಲಿ, ದೈತ್ಯೇ೦ದ್ರನು ರಣರಂಗದಲ್ಲಿ 
ಸಾವಡಸಿ 'ಬಿದ್ದನೆಬುದನ್ನು ಕೇಳಿ ದನುಜನ ಅಂತಃಮರಸ್ತೀಯರಲ್ಲ ಘೋರ 
ಶೋಕಾಗ್ನಿ! ಯಿಂದ ಬೇಯುತ್ತ ಓಡಿ ಬಂದು ರಣರಂಗದಲ್ಲಿ ಬಿದ್ದಿದ್ದ ದನುಜಪತಿಯನ್ನು 
ಕಂಡರು. ಸತ್ತು ಬಿದ್ದಿದ್ದ  ದನುಜೇಂದನ ಕೈ ಕಾಲು ಮುಖಗಳನ್ನು ಸವರುತ್ತ. 
ಮುತ್ತಿಡುತ್ತ, ಅಳುತ್ತ ಸತಿಯರೆಲ್ಲ ನೆಲದ ಮೇಲೆ "ಹೊರಳಾಡುತ ರೋದಿಸಿದರು. ಅವನ 
ಗುಣಗಳನ್ನು ನೆನೆಯುತ್ತ, ಔದಾರ್ಯವನ್ನು ಬಣ್ಣಿಸುತ್ತ, ತಮಗಿನ್ನಾರು ಗತಿಯೆಂದು 
ಶೋಕಿಸುತ್ತ, “ನಿನ್ನ ಹೆಸರನ್ನು ಕೇಳಿದರೇ ಇಂದ್ರ ಅಗ್ನಿ ನಿರುತಿ ವರುಣ ಮುಂತಾದ 
ದಿಕ್ಪಾಲಕರು ನಡುಗುತ್ತಿದ್ದರಲ್ಲ, ನಿನ್ನನ್ನು ನೆನೆಸಿಕೊಂಡರೆ ಮರುತನ ಚಲನೆ ನಿಲ್ಲುತ್ತಿತ್ತು 
ವರುಣನ ತಣ್ಣು ಹೋಗುತ್ತಿತ್ತು. ಸೂರ್ಯಚಂದ್ರ ಕಾಂತಿ ಮಸುಳುತ್ತಿತ್ತು. ಅಂತಹ 
ಮಹಾಯೋಧನಾದ ನೀನು ಒಬ್ಬ ನರನಿಂದ ಹತನಾಗಿ ದೂಳಿನಲ್ಲಿ ಬಿದ್ದಿರುವೆಯಲ್ಲ! 


೯೮೮ ಶ್ರೀರಾಮಕಥಾಮೃತ 


ನೀತಿಯುತರಾದ ಅತಿಕಾಮ ಮುಂತಾದವರು ತಿಳಿ ಹೇಳಲು ನೀನದನ್ನು ಧಿಕ್ಕರಿಸಿ 
ಅನ್ಯಸ್ತೀಮೋಹದಿಂದ ಹತನಾಗಿ ನಮ್ಮನ್ನೂ ಅನಾಥೆಯರನ್ನಾಗಿ ಮಾಡಿದೆಯಲ್ಲ. 
ಭಾ ದುರ್ಬೋಧೆಯಿಂದಲೇ ನಿನಗೆ pe ಗತಿಯಸಟುವ ಕೀರ್ತಿ ಹೋಗಿ 


ಅಪಯಶಸ್ಸುಂಟಾಯಿತು” ಎಂದು ರಾವಣನ ಕಳೇವರದ ಸುತ್ತಲೂ ದುಃಖಗೊಂಡು 
ಹೊರಳಾಡಿದರು. 


ಅಷ್ಟರಲ್ಲಿ, ಅಲ್ಲಿಗೆ ಬಂದ ಮಂಡೋದರಿಯೂ ಪರಿಪರಿಯಾಗಿ ಹಲುಬುತ್ತ 
ತನ್ನ ಶೋಕವನ್ನು ಹೊರಗೆಡವಿದಳು. “ಬೃ೦ದಾರಕರು ಚಾರಣರು ಗಾಂಧರ್ವರು 
ಮುಂತಾದ ಯಾರನ್ನೂ ಲೆಕ್ಕಿಸದ ವೀರನಾದ ನೀನು ವಿಧಿವಶದಿಂದ ಒಬ್ಬ ನರನ 
ಕೈಯಿಂದ ಸಾಯುವಂತಾಯಿತೇ? ಸುರಾಸುರರಾರಾದರೂ ನಿನ್ನ ಹೆಸರು ಹೇಳುವ 
ಧೈರ್ಯ ತೋರಿಸುತ್ತಿದ್ದರೇ? ಯಕ್ಷ ಗಾಂಧರ್ವರು ಯಾರಾದರೂ ನೀನಿದ್ದ 
ದಿಕ್ಕಿಗೆ ತಲೆಯಿಟ್ಟು ಮಲಗುತ್ತಿದ್ದರೇ? ನೀನು ಕನಸಿನಲ್ಲಿ ಕಾಣಿಸಿಕೊಂಡರೂ 
ಉರಗರು ಕಿನ್ನರರು ಭಯದಿಂದ ತಲ್ಲಣಿಸುತ್ತಿದ್ದರಲ್ಲ! ಅಸಮ ಸಾಹಸಿಯಾದ 
ನೀನು ಸೈನ್ಯದ ಮುಂದೆ ನಿಂತು ಮಾನವನೊಬ್ಬನಿಂದ ಹತನಾದೆ ಎಂದು ನಾನು 
ನಂಬಲಾರೆ, ನೀನು ಸತ್ತಿರುವುದು ಪಶುಪತಿಯಿ೦ದಲೇ ಎಂಬುದು ನನ್ನ ತಿಳಿವಳಿಕೆ. 
ಆದಿಮಧ್ಯಾಂತರಹಿತನೂ, ಸರ್ವಲೋಕೇಶನೂ, ಭೇದವರ್ಜಿತನೂ, ಅದ್ವಿತೀಯನೂ, 
SDN ಆದ ಮಾಧವನು ಕಪಿರೂಪವನ್ನು ತಳದ ದೇವತೆಗಳೂಡನೆ ಬಂದು 
ಧರ್ಮಪರಿಪಾಲನೆಗಾಗಿ ನಿನ್ನ ವಧೆ ಮಾಡಿರುವನಲ್ಲದೆ, ಉಳಿದಂತೆ ನಿನ್ನ ಪರಾಕ್ರಮಕ್ಕೆ 
ಕೊನೆಯೆಂಬುದಿತ್ತೇ? ನಿನ್ನ ಹಟವನ್ನು ಬಿಟ್ಟು ರಾಘವನೊಡನೆ ಸ್ನೇಹ ಗಳಿಸಿ 
ಸುಖವಾಗಿ ಬಾಳು ಎ೦ದು ಎನಿತು ಪರಿಯಲ್ಲಿ ಗೋಗರೆದರೂ ಕೇಳದೆ ದುರ್ವಿನೀತರ 
ಒಡನಾಟದಿಂದ ಪೊಡವಿಯಣುಗಿಯನ್ನು ಮೋಹಿಸಿ, ರಣರಂಗದಲ್ಲಿ ಎಲ್ಲರನ್ನೂ 
ಕಳೆದುಕೊಂಡು, ನೀನೂ ಪ್ರಾಣಗತನಾಗಿ ಬಿದ್ದಿರುವೆಯಲ್ಲ! ಚಂದ್ರನಿಗೆ ರೋಹಿಣಿ, 
ವಸಿಷ್ಠನಿಗೆ ಅರು೦ಧತಿಯು ಸದಾ ಜೊತೆಯಲ್ಲಿರುವಂತೆಯೇ ರಾಮನ ಜೊತೆಗಿದ್ದ 
ವಸುಮತೀಸುತೆಯನ್ನು ಕದ್ದು ತಂದು ನಿನ್ನ ವಶದಲ್ಲಿರಿಸಿಕೊ೦ಡು ಅವಳನ್ನು ಅಸಮಾನ 
ರೀತಿಯಿ೦ದ ಬಳಲಿಸಿ ಈ ಬಗೆಯಲ್ಲಿ ಸತ್ತು ಬಿದ್ದಿರುವೆಯಾ? ಅನ್ಯ ಸ್ತ್ರೀವ್ಯಾ ಘೋಷದಿಂದ 
ದುರ್ಗತಿಯು ಒದಗುವುದೆಂಬುದು ನಿನಗೆ ತಿಳಿಯದಾಯಿತೇ, ನದಿಯೇ! ಪರಮ 
ಪತಿವ್ರತೆಯನ್ನು ಕೆಟ್ಟುದಾಗಿ ನಡೆಸಿಕೊಂಡುದರಿಂದ ನಿನಗೆ ಈ ದುಸ್ಥಿತಿ ಒದಗಿತು, 
ಹಾಗಿಲ್ಲದಿದ್ದರೆ ನಿನಗೆಂದಾದರೂ ಈ ಸ್ಥಿತಿಯು ಉಂಟಾಗಲು ಸಾಧ್ಯವೇ? ಜಗತ್ತಿನಲ್ಲಿ 
ಕೆಟ್ಟುದನ್ನು ಮಾಡಿದರೆ ಕೆಟ್ಟ ಫಲವು ಕಟ್ಟಿಟ್ಟ ಬುತ್ತಿ ಒಳ್ಳೆಯದನ್ನು ಮಾಡಿದರೆ 
ಒಳಿತಾಗುವುದು ನಿಶ್ಚಿತ. ಸೀತೆಯನ್ನು ತಂದು ಮನೆಯೊಳಗಿಟ್ಟುಕೊಂಡುದು ಸಾವನ್ನೇ 
ತಂದು ಬಗಲಲ್ಲಿ ಕಟ್ಟಿಕೊಂಡಂತಾಯಿತು! ಮೈಥಿಲಿಯು ಹ ನೇ ಸುಖವಾಗಿ 
ಬಾಳುತ್ತಾಳೆ, ಅಂತೆಯೇ ವಿಭೀಷಣನ ಜೊತೆಯಲ್ಲಿ ಅನಲೆ ಸಂತಸದಿಂದಿರುತ್ತಾಳ, ಆದರೆ 
ನಾನು ಮಾಡಿದ ಪುಣ್ಯ ಅಲವಾದುದರಿಂದ ಪತಿಯನ್ನು Pore 
ಪತಿಯ ಸಾವಿಗೆ ನಾನೇ 'ಕಾರಣಳಾದೆನೇ! ಹಾ ಪ್ರಿಯಾ, ಮಾತನಾಡದೆ ಏಕೆ 


ಯುದ್ಧಕಾಂಡ ೯೮೯ 


ಸುಮ್ಮನಿದ್ದೀಯೆ? ಹರಿಯ ಚಕ್ರಾಹತಿಯನ್ನಾಗಲೀ, ಇಂದ್ರನ ವಜ್ರಾಯುಧದ 
ಹೊಡೆತವನ್ನಾಗಲೀ, ಮುಕ್ಕಣ್ಣನ ತ್ರಿಶೂಲಪ್ರಹಾರವನ್ನಾಗಲೀ ಲೆಕ್ಕಿಸದ ನೀನು ನನ್ನನ್ನು 
ವಿಧವೆಯನ್ನಾಗಿಸಿ ಹೊರಟುಬಿಟ್ಟೆಯಲ್ಲ! ಕ್ಷಿತಿಯಲ್ಲಿ ನಿನ್ನೊಡನೆ ಅತಿಶಯವಾಗಿ ಬಾಳಿದ 
ನನ್ನನ್ನು ಹತಗೊಳಿಸುವುದರ ಬದಲು ವಿಧವೆಯೆನ್ನಿಸಿ ನೀನೇ ಹೋಗಿಬಿಟ್ಟೆಯಾ?” 
ಎಂದು ಮಂಡೋದರಿಯು ಅತೀವ ಶೋಕಾರ್ತಳಾಗಿ ಮೂರ್ಚೆ ಹೋದಳು. 
ಶೈತ್ಯೋಪಚಾರಗಳಿಂದ ಮೂರ್ಚೆ ತಿಳಿದೆದ್ದು, “ಯತಿಗಳ ಕರ್ಮವನ್ನು ಭಂಗಗೊಳಿಸಿ, 
ಯಜ್ಞಗಳನ್ನು ಕೆಡಿಸಿ, ನಿವಾತಕವಚರನ್ನು ಗೆದ್ದು, ಆನಂತರ ಅತಿಶಯವಾಗಿ ದೇವ 
ಗಂಧರ್ವ ವಿದ್ಯಾಧರರ ಸತಿಯರನ್ನು ತಂದು ಸಂಕಟಗೊಳಿಸಿದ ಧೀರನೇ, ಈಗ ಈ 
ದೂಳಿನಲ್ಲಿ ಹೇಗೆ ಮಲಗಿರುವೆ? ಬಲಿಗಳ ಅಗ್ರೇಸರನಾದ ಇಂದ್ರಜಿತುವು ಸೌಮಿತ್ರಿಯಿಂದ 
ಅಳಿದಾಗಲೇ ನನ್ನ ಪ್ರಾಣಗಳು ನನ್ನನ್ನು ಬಿಟ್ಟು ಹೋದುವು; ಆಗ ನಾನು ಜೀವವಿಲ್ಲದ 
ದೇಹದಿಂದ ನಿನ್ನೊಡನಿದ್ದೆ. ಆದರೀಗ ನೀನೂ ಹೋದ ಮೇಲೆ ಅನಾಥೆಯಾದ ನಾನು 
ಹೇಗೆ ಬದುಕಲಿ? ನಿಗಮಾಗಮಗಳ ಅರ್ಥವನ್ನು ಹಾಗೂ ಅಖಿಲ ಶಾಸ್ತಾರ್ಥಗಳನ್ನು 
ತಿಳಿದ ಕಾಲತ್ರಯಜ್ಞಾನಿಯಾದ ನೀನು ನಿನ್ನ ಸದ್ಗುಣಗಳನ್ನು ಬಿಟ್ಟು, ದುರ್ಜನರ ಜೊತೆ 
ಸೇರಿ ಮುಗ್ಗೆಯನ್ನು ಕದ್ದು ತಂದುದರಿಂದಲೇ ಈಗ ದೈತ್ಯಕುಲನಾಶವುಂಟಾಗಿದೆ. 
ಮಾರೀಚ, ನನ್ನ ತಂದೆ ಮಾಲ್ಯವಂತ, ವೀರ ಕುಂಭಕರ್ಣ ಮುಂತಾದ ಪ್ರಮುಖರು 
ಹೇಳಿದ ಮಾತುಗಳನ್ನು ಕೇಳದೆ ಕಾಮಪರವಶನಾಗಿ ರಾಮನಂಗನೆಯನ್ನು ನೆನೆದು ಈ 
ಗತಿಯನ್ನು ತಂದುಕೊಂಡು ನಮ್ಮೆಲ್ಲರನ್ನೂ ನಿರ್ಗತಿಕರನ್ನಾಗಿ ಮಾಡಿಬಿಟ್ಟೆ. ಪೌಲಸ್ತ್ಯನೇ, 
ರಣರಂಗದಲ್ಲಿ ನೀನು ಸತ್ತು ಬಿದ್ದಿರುವುದನ್ನು ನೋಡಿ ಅಖಿಲ ಮುನಿಸಂದೋಹವು 
ಸಂತಸದಿಂದ ಸಂಭ್ರಮಿಸುತ್ತಿದೆ” ಎಂದು ನಾನಾ ಬಗೆಯಲ್ಲಿ ತನ್ನ ಗಂಡನ ಸುಗುಣ 
ದುರ್ಗುಣಗಳನ್ನು ನೆನೆಸಿಕೊಂಡು ಆ ಮಹಾಸತಿಯು ಗೋಳಾಡಿ, ಏನನ್ನೂ 
ಅರಿಯದವಳಾಗಿ ಮತ್ತೆ ಮೂರ್ಚೆ ಹೋದಳು. 


ಸಮುದ್ರವು ಉಕ್ಕೇರಿ ಭೋರ್ಗರೆಯುವಂತೆ ರಾವಣನ ಅಂತಃಪುರಾಂಗನೆಯರು 
ಗೋಳಾಡುತ್ತಿರಲು, ನೆರೆದ ಕಪಿಸೇನೆಯು ಸಡಗರಪಡುತ್ತಿರಲು ರಘುರಾಮನು 
ವಿಭೀಷಣನನ್ನು ಕರೆದು ಪಿತೃಕರ್ಮವನ್ನು ನೆರವೇರಿಸಲು ಸೂಚಿಸಿದ. ಆಗ ವಿಭೀಷಣನು, 
“ಅಸುರನ ಸಂಸ್ಕಾರವನ್ನು ಮಾಡಿದರೆ ನನಗೆ ಮೂರು ಲೋಕಗಳಲ್ಲಿಯೂ ಅಧರ್ಮವು 
ಅಂಟಿಕೊಳ್ಳುವುದಿಲ್ಲವೇ?” ಎ೦ದು ಅನುಮಾನವನ್ನು ವ್ಯಕ್ತಪಡಿಸಲು, ರಘುನಾಥನು 
ಅವನಿಗೆ ತಿಳಿವಳಿಕೆಯನ್ನು ಹೇಳಿ, “ಜನರೆಲ್ಲ ಒಪ್ಪುವಂತಹ ನಡವಳಿಕೆಯನ್ನು ನಾನು 
ಹೇಳುತ್ತೇನೆ, ನೀನು ಅದನ್ನೊಪ್ಪಿ ಅದಕ್ಕನುಗುಣವಾಗಿ ನಡೆದುಕೊಂಡರೆ ನಿನಗೆ 
ಮೂಲೋಕಗಳಲ್ಲಿಯೂ ಮಾನ್ಯತೆ ದೊರೆಯುತ್ತದೆ. ನಿನ್ನ ಅಣ್ಣನು ಅನೀತಿವಂತನಾಗಿ 
ಬಾಳಿದುದು ಸರಿಯಲ್ಲವಾದರೂ, ಪೌರುಷ ಪರಾಕಮ ಸಾಹಸ ತೇಜಸ್ಥಿತೆಗಳ 
ಸಾಕಾರನಿವನು! ಈ ಗುಣಗಳಲ್ಲಿ ಇವನಿಗೆ ಸರಿಸಾಟಿಯಾದವರು ಮೂರು ಲೋಕಗಳಲ್ಲಿ 
ಯಾರಿದ್ದಾರೆ? ಇವನು ಸಕಲಾಗಮಜ್ಞ, ಸತ್ಕುಲಶಾಲಿ, ರಾಕ್ಷಸದರ್ಪಸಂಹಾರ, 
ಅಕಳಂಕನಾದ ಜಗದೇಕ ವೀರ-ಇಂತಹ ರಾವಣನಿಗೆ ಜಗತ್ತಿನಲ್ಲಿ ಸರಿದೊರೆಯಾದವರು 


೯೯೦ ಶ್ರೀರಾಮಕಥಾಮೃತ 


ಕ್‌ ್‌ 


ಯಾರು? ಅವನು ಎಲ್ಲ ಧರ್ಮಗಳನ್ನೂ ಬಲ್ಲವನು - ಇಂತಹವನು ನಿನಗೆ ಪೂಜ್ಯ, 
ಅವನ ಕರ್ಮಗಳನ್ನು ಮಾಡುವುದು ನಿನಗೆ ಸೂಕ್ತ. ವೈರವೆಂಬುದು ಮರಣದವರೆಗೇ 
ಹೊರತು ಆನ೦ತರವಲ್ಲ, ಆದ್ದರಿಂದ ಮುಂದಿನ ಕಾರ್ಯಗಳನ್ನು ಮಾಡಿ ನೀನು 
ಸತ್ಕೀರ್ತಿಗೆ ಭಾಜನನಾಗು” ಎಂದು ನಿರೂಪಿಸಿದ. ಆ ಮಾತುಗಳನ್ನು ತನ್ನ ತಲೆಯಲ್ಲಿ 
ಹೊತ್ತ ವಿಭೀಷಣನು ಪಿತೃಮೇಧನಿಪುಣರಾದ ದ್ವಿಜೋತ್ತಮರನ್ನು ಕರೆಸಿ ತನ್ನಣ್ಣನ 
ಕರ್ಮಗಳನ್ನು ಮಾಡಲು ಸಿದ್ಧನಾದ. ಅತ್ಯುತೃಷ್ಟವಾದ ಶ್ರೀಗಂಧದ ಕೊರಡುಗಳನ್ನು ತಂದು 
ಪೇರಿಸಿ, ಬ್ರಾಹ್ಮಣರ ಅನುಮತದಿಂದ ಆಸ್ತರಣವನ್ನು ಮಾಡಿ, ವೇದೋಕ್ತವಿಧಿಯಿಂದ 
ಪಶ್ಚಿಮಸವನಕ್ಕೆ ಅನುವಾಗಿ, ವೇದಿಕೆಯನ್ನು ದಕ್ಷಿಣ ದಿಕ್ಕಿಗೆದುರಾಗಿ ನಿರ್ಮಿಸಿ, 
ಯಥಾಸ್ಥಾನದಲ್ಲಿ ಅಗ್ನಿಯನ್ನಿಟ್ಟು, ಮೈಮೇಲೆ ಚುಕ್ಕೆಗಳಿರುವ ಚಿಗರೆಯನ್ನು ಆಹುತಿಯಾಗಿ 
ಕೊಟ್ಟು, ಮುಸಲ ಅರಣಿ ಮುಂತಾದ ಯಜ್ಞಾಯುಧಗಳನ್ನು ಯಥಾವಿಧಿಯಾಗಿ ಇರಿಸಿ, 
ಕ ಯಜ್ಞಪಶುವನ್ನು ಬಲಿಯಿತ್ತು. ಸಂಸ್ತರಣದ ಎಡಬಲಗಳಲ್ಲಿ ಅದನ್ನು 

ತುಪ್ಪದೊಡನೆ ಆಹುತಿಯಾಗಿ ತರಾಸಳರು. ಶ್ರೇಷ್ಠವಾದ ವಸ್ತ್ರ ವಿಭೂಷಣ ಪಾಟಿ 
ಸುಗಂಧಗಳಿಂದ ನಾನಾ ರೀತಿಯಲ್ಲಿ ಅಲಂಕಾರ ಮಾಡಿದ ಚಿತೆಯ ಮೇಲೆ ರಾವಣನ 
ದೇಹವನ್ನು ತಂದಿರಿಸಿದರು; ಅದನ್ನು ವಿಭೀಷಣನು ಅಗ್ನಿಗೆ ಅರ್ಪಿಸಿ ಬ೦ದು ಸ್ನಾನವನ್ನು 
ಮಾಡಿ, ದರ್ಭೆಗಳ ಜೊತೆಯಲ್ಲಿ" ಎಳ್ಳನ್ನಿಟ್ಟು ತರ್ಪಣವನ್ನು ನೀಡಿದ. ವೇದೋಕ್ತ 
ರೀತಿಯಿಂದ ಅಣ್ಣನಿಗೆ ನಮಸ್ಕರಿಸಿ ಪಿತೃಮೇಧವನ್ನು ಪರಿಸಮಾಪ್ತಿಗೊಳಿಸಿದನು. 
ಹೀಗೆ ಯಥೋಕ್ತವಾದ ವಿಧಿಗಳನ್ನು ಮಾಡಿದ ವಿಭೀಷಣನು ಆನಂತರ ಪಕ್ಕಕ್ಕೆ 
ಬಂದು, ರೋದಿಸುತ್ತಿದ್ದ ಹೆ೦ಗೆಳೆಯರನ್ನು ಸಮಾಧಾನಪಡಿಸಿ, ಅವರನ್ನೆಲ್ಲ ಮನೆಗಳಿಗೆ 
ಕಳಿಸಿಕೊಟ್ಟು, ತಾನು ಕೃತಕೃತ್ಯನಾದೆನೆಂದು ಭಾವಿಸಿ ಶ್ರೀರಾಮಪುರದರಸನ ಬಳಿಗೆ ಬಂದು 
ಪೊಡಮಟ್ಟು ಸುಗ್ರೀವ ಅಂಗದ ಜಾಂಬವಂತ ಹನುಮಂತ ಮುಂತಾದವರೊಡನೆ 
ಸಲ್ಲಾಪದಲ್ಲಿ ತೊಡಗಿದ. 


೬೨. ವಿಭೀಷಣನಿಗೆ ಲಂಕಾಧಿಪತ್ಯದ ಅಭಿಷೇಕವನ್ನು ಮಾಡಿದುದು 


ಅದ್ರೀಂದ್ರಜಾತೆಯೇ ಕೇಳು, ರಾವಣನು ಅಳಿದುದನ್ನು ಮೇಲಿನಿಂದ ನೋಡಿ 
ದೇವತೆಗಳೆಲ್ಲ ಒಂದಾಗಿ ಸಂತಸದಿಂದ ರಾಮನನ್ನು ನೋಡುತ್ತ, ಅವನ ಸಾಹಸ 
ಪರಾಕ್ರಮಗಳನ್ನು ತಮ್ಮತಮ್ಮಲ್ಲೇ ಹೊಗಳಿಕೊಂಡರು, ಆಕತಯೇ ಸೌಮಿತ್ರಿಯ ಅಸದೃಶ 
` ವಿಕ್ರಮವನ್ನು ಮನಸಾರ ಕೊ೦ಡಾಡಿಕೊಂಡರು. ಆಂಜನೇಯನು ಮಾಡಿದ ಹೋರಾಟದ 
ಮೋಡಿಯನ್ನು ನೋಡಿ ಅವರೆಲ್ಲ ಚಕಿತಗೊಂಡಿದ್ದರು. ಹೀಗೆ ತಮ್ಮತಮ್ಮಲ್ಲಿಯೇ 
ವೀರರ ಪೌರುಷಗಳನ್ನು ನೆನೆನೆನೆದು ಮೈಯುಬ್ಬ ಹಾಡುತ್ತ ಹೊಗಳುತ್ತ 'ತಮ್ಮ ತಮ್ಮ 
ನಿಲಯಗಳಿಗೆ ಚೋದಶಿ: ದೇವತೆಗಳೆಲ್ಲ. ತಮ್ಮ ಸ್ಥಾನಗಳಿಗೆ ಮರಳಿದುದನ್ನು ಕಂಡ 
ರಘುವರನು ಇಂದನ ಸಾರಥಿಯನ್ನು ಕರೆದು, ಅವನ ಸಹಾಯವನ್ನು ಕೊಂಡಾಡಿ 
ತನ್ನ ಜಾಗಕ್ಕೆ ಮರಳಲು ಅಪ್ಪಣೆಯಿತ್ತ. ಇಂದ್ರಸಾರಥಿಯು ರಾಮನ ಅಡಿದಾವರೆಗಳಿಗೆ 


ಯುದ್ಧಕಾಂಡ ೯೯೧ 


ಭಕ್ತಿಯಿಂದೆರಗಿ ರಥಸಮೇತನಾಗಿ ಆಕಾಶಮಾರ್ಗವನ್ನು ಹಿಡಿದು ಹೋದ. ಆನಂತರ 
ರಘುನಾಥನು ತರಣಿಸುತನನ್ನು ಅಪ್ಪಿಕೊಂಡು ಅವನ ನೆರವನ್ನು ಕೊಂಡಾಡಿದ. 


ಪವಮಾನನಂದನನೇ ಮೊದಲಾದ ಕಪಿವರರಿಂದ ಬಗೆ ಬಗೆಯ ಉಪಚಾರಗಳನ್ನು 


ಪಡೆದ ಬಳಿಕ ಸೌಮಿತ್ರಿಯನ್ನು ಕರೆದು ಆತನೊಡನೆ ಸಂತೋಷದಿಂದ, “ಲಕ್ಷ್ಮಣಾ, 
ವಿಭೀಷಣನು ನನ್ನಲ್ಲಿ ಅನುರಕನಾಗಿದ್ದಾನೆ. ನನ್ನ ದೊಡ್ಡ ಭಕ್ತನೆನಿಸಿದ್ದಾನೆ, ನಮಗೆ ಮಹಾ 
ಉಪಕಾರಗಳನ್ನು "ಮಾಡಿದ್ದಾನೆ. ಈತನನ್ನು 5 ನಗರದ ಕನಕಮಯ ಗದ್ದುಗೆಯಲ್ಲಿ 
ಕುಳ್ಳಿರಿಸಿ, ರಕ್ಕಸಲೋಕವನ್ನು ಪರಿಪಾಲಿಸುವ "ಹೊಣೆಯನ್ನು ಅವನಿಗೆ ಒಪ್ಪಿಸಬೇಕೆಂಬುದು 
ನನ್ನ ಅಭಿಲಾಷೆ. ಅದರಂತೆ ನೀನವನಿಗೆ ರಾಜ್ಯಾಭಿಷೇಕವನ್ನು ನೆರವೇರಿಸು” ಎಂದು 
ಹೇಳಿದ. ಈ ನುಡಿಗಳನ್ನು ಕೇಳಿ ಸುತ್ತ ನೆರೆದಿದ್ದ ಕಪಿಭಲ್ಲೂಕವ್ಯ ೦ದವು ಅತೀವ 
ಸಂತಸವನ್ನು ವ್ಯಕ್ತಪಡಿಸಿತು, ವಿಭೀಷಣನತ್ತ ಅಭಿಮಾನದಿಂದ ನೋಡಿ ಜಯಕಾರ 
ಮಾಡಿದರು. ಸೌಮಿತ್ರಿಯೂ ಅತ್ಯಂತ ಹರುಷದಿಂದ ಮೇಲೆದ್ದು ಅಣ್ಣನಿಗೆ ವಂದಿಸಿ, 
ಬೇಗನೇ ನಾಲ್ಕು ಚಿನ್ನದ ಕಳಶಗಳನ್ನು ತರಿಸಿ, ಅವುಗಳಲ್ಲಿ ನಾಲ್ಕು ಸಮುದ್ರಗಳ 
ನೀರನ್ನು ಬೇಗನೇ ತರಲು ಹೇಳಿ ನಾಲ್ಕು ಜನರಿಗಿತ್ತ ಅವರು ಲಕ್ಷ್ಮಣನಿಗೆ ನಮಸಿ 
ಅವನ ಆಜ್ಞೆಯಂತೆ ಕಳಶಗಳನ್ನು ಹೊತ್ತು ನಾಲ್ಕು ಕಡೆಯಿಂದ ಸಮುದ್ರಗಳ ನೀರನ್ನು 
ಹೊತ್ತುತರಲು ಹೋದರು. 


ಇತ್ತ ಸೌಮಿತ್ರಿಯು ವಿಭೀಷಣ ಮತ್ತು ಕಪಿವೃಂದದೊಡನೆ ಲಂಕಾ ನಗರಿಗೆ ಬಂದು 
ಸಂಭ್ರಮದಿಂದ ದೈತ್ಯೇಂದ್ರನ ಅರಮನೆಯನ್ನು ಹೊಕ್ಕ. ಮಯನಿಂದ ರಚಿತವಾದ 
ರತ್ನಮಯ ಹಜಾರದಲ್ಲಿನ ಗದ್ದುಗೆಯ ಮಧ್ಯದಲ್ಲಿ ವಿಭೀಷಣನನ್ನು ಕುಳ್ಳಿರಿಸಿ, ಶಾಸ್ತ್ರೋಕ್ತ 
ರೀತಿಯಲ್ಲಿ ಸಾಂಗವಾಗಿ ಪಟ್ಟಾಭಿಷೇಕೋತ್ಸವವನ್ನು ನೆರವೇರಿಸಿ, ಅವನನ್ನು ನಾನಾ ಬಗೆಯ 
ಹೊಚ್ಚ ಹೊಸ ವಸ್ತ್ರ ಆಭರಣಗಳಿಂದ ಅಂತರ ಸಂತಸದಿಂದ ರಾಜ್ಯವನ್ನಾ ಳುವಂತೆ 
ಹಾರೈ ಸಿದ. ರಾಜನ "ಅಕ್ಕಪಕ್ಕಗಳಲ್ಲಿ ಮುದ್ದು ಮೊಗದ ಅಂಗನೆಯರು ಚಾಮರವಿಕುತ್ತಿರಲು. 
ಗದ್ದುಗೆಯ ಮೇಲೆ ಹುಣ್ಣಿಮೆಯ ಚಂದ್ರನನ್ನು ಮುದ್ದಾಡುತ್ತಿರುವಂತೆ ಕಾಣಿಸುತ್ತಿದ್ದ 
ಬೆಳ್ಗೊಡೆಯು ರಾರಾಜಿಸುತ್ತಿತ್ತು. ಅತ್ಯ೦ತ ನಾ ಭಯಭಕ್ಷಿಗಳಿಂದಲೂ 


ಸಚಿವರು ಹೊಸ ರಾಜನಿಗೆ ಮಣಿದು ಕಾಣಿಕೆಗಳನ್ನಿತ್ತು ಕೈಮುಗಿದು ನಿಂತರು. ನಗರದಲ್ಲಿದ್ದ ' 
ಪ್ರಜಾಮುಖ್ಯರೂ ಪರಿವಾರದವರೂ ಸಂಭ್ರಮ ಸಡಗರಗಳಿಂದ ಬಂದು ಅಮಿತ : 


ಧನಕನಕಗಳನ್ನೂ ಅಗಣಿತ ವಸ ಸಭೂಷಣಗಳನ್ನೂ ತಂದು ಕಾಣಿಕೆಯಾಗಿತ್ತು ಶುಭವನ್ನು 
ಹಾರೈಸಿ, ಪೊಡಮಟ್ಟು "ಜಯ ಜಯ' ಸಳ ಸ್ತುತಿಸಿದರು. ಹೀಗೆ ತ್ರಿಕೂಟಾಚಲಕ್ಕೆ 


| 


ಒಡೆಯನನನ್ನಿಸಿದ ದೈತ್ಯೇಂದ್ರನು ಅಂತಃಪುರಕ್ಕೆ ನಡೆತಂದು ಅಲ್ಲಿನ ಸ್ತ್ರೀಯರನ್ನು ' 


ಪ್ರೀತಿಯಿಂದ Ue ಅವರಿಗೆ ಸಮಾಧಾನವನ್ನು ಹೇಳಿದ; ಅವರೂ ತಮ್ಮ 


ಸಂತಸವನ್ನು ನಾನಾ ಬಗೆಯಲ್ಲಿ ಅರುಹಿದರು. ಆ ಬಳಿಕ ಆಸ್ಥಾನಕ್ಕೆ ಬಂದ ವಿಭೀಷಣನು ' | 


ನಗುನಗುತ್ತ ಸಚಿವರನ್ನು ಕುರಿತು, “ನಮ್ಮನ್ನು ಹೊತ್ತು ಹೆತ್ತು ಸಲಹಿದವರಿಗೆ ಈಗ | 


ಸಂತಸ ವಾಗಿದೆ. ಈ ಪಟ್ಟಣದ ಪ್ರಜೆಗಳಿಗೂ ನಮ್ಮ ಪರವಾರಕ್ಕೂ ಮೋದವು೦ಟಾಗಿದೆ, ' 


ಇವೆಲ್ಲವೂ ಆ ರಾಘವನ ದಿವ್ಯಚರಣಗಳ 'ಅನಿಗಹದಿಂದಾದುದು. ಆದ್ದರಿಂದ | 


೯೯೨ ಶ್ರೀರಾಮಕಥಾಮೃತ 


ಅಮೂಲ್ಯವಾದ ವಸ್ತಭೂಷಣಗಳ ಕಾಣಿಕೆಯೊಡನೆ ಆ ಪರಮ ಮಂಗಳ ಮೂರ್ತಿಯ 
ಬಳಿ ಹೋಗಿ ಆತನ ಪಾದಗಳಿಗೆ ಅರ್ಪಿಸಬೇಕು” ಎಂದು ನೇಮಿಸಿದ. ಮಹಾರಾಜನ 
ಅನುಜ್ಞೆಯನ್ನಾಂತು ಸಚಿವರೆಲ್ಲರೂ ನೆರೆದ ಪರಿವಾರದವರಿಗೂ ಪ್ರಜೆಗಳಿಗೂ ತಿಳಿಸಲು, 
ಅವರೆಲ್ಲ ಸಂತಸದಿಂದ ನವರತ್ನಖಚಿತ ಒಡವೆಗಳು ಚೀನಾಂಬರಗಳು ಮುಂತಾದ 
ಕಾಣಿಕೆಗಳೊಡನೆ ರಾಮನ ಬಳಿಗೆ ಬಂದರು. ವಿಭೀಷಣನು ಶ್ರೀರಾಮಚಂದನಿಗೆ 
ಪೊಡಮಟ್ಟು, ಅವನ ಮಹಿಮೆಗಳನ್ನು ಹೊಗಳಿ, “ಅಪರಿಮಿತವಾದ ಕಂಟಕಗಳನ್ನು 
ಗೊಂದಲಗಳನ್ನು ನಿನ್ನ ಕೃಪೆಯಿಂದ ಪರಿಹರಿಸಿಕೊಂಡು ಲಂಕಾಧಿಪತ್ಯವನ್ನು ವಹಿಸಿಕೊಂಡು 
ನಾನು ಸಂತಸಗೊಂಡಿದ್ದೇನೆ. ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಿದ್ದುದಕ್ಕೆ ಪ್ರತಿಫಲವು 
ದೊರೆತಂತಾಯಿತು. ತಪನವಂಶೋತ್ತಮನೇ, ನಮ್ಮನ್ನು ಕಾಪಾಡು” ಎನ್ನುತ್ತ ಕೈಮುಗಿದು 
ಬಿನ್ನವಿಸಿದ. ವಿಭಿಷಣನಿತ್ತ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸಿದ ರಾಮಭದ್ರನು 
ಅವನನ್ನು ಮೃದು ನುಡಿಗಳಿಂದ ಉಪಚರಿಸಿ ಅಪ್ಪಿಕೊಂಡ. ಅಲ್ಲದೆ, ಪಕ್ಕದಲ್ಲಿ ನಿಂತಿದ್ದ 
ಪವನತನಯನನ್ನು ಕರೆದು ಕಿರುನಗೆಯಿಂದ ಕೂಡಿ, “ಅಯ್ಯಾ ಪ್ರಭಂಜನಕುಮಾರ, 
ನೀನು ಬೇಗನೇ ಲಂಕಾನಗರಕ್ಕೆ ಹೋಗಿ, ಧರಣಿತನಯೆಯನ್ನು ಕಂಡು, ಯುದ್ಧದ 
ಪರಿಯನ್ನೂ, ನಾನು ಲಕ್ಷ್ಮಣ ಮತ್ತು ಕಪಿವರರೆಲ್ಲರೂ ಕ್ಷೇಮದಿಂದಿರುವೆವೆಂಬುದನ್ನು 
ತಿಳಿಸಿ, ವಿಭೀಷಣನಿಗೆ ಲಂಕಾರಾಜ್ಯದ ಒಡೆತನವನ್ನು ನೀಡಿದುದನ್ನು ಹೇಳಿ ಆಕೆಯನ್ನು 
ಮುದಗೊಳಿಸು” ಎಂದು ನೇಮಿಸಿದ. 


ಪವನತನೂಜನು ಅತಿ ಹರುಷದಿಂದ, ದನುಜೇಂದನ ಅನುಮತಿಯಂತೆ 
ನಗರವನ್ನು ಘನತೆಯಿಂದ ಹೊಕ್ಕು, ಅರಮನೆಯ ಆವರಣದಲ್ಲಿದ್ದ ಅಶೋಕವೃಕ್ಷಗಳ 
ತೋಪಿನ ನಡುವೆಯಿದ್ದ ಜನಕಾತ್ಮಜೆಯನ್ನು ಕಂಡು ಪೊಡಮಟ್ಟು ಕೈಮುಗಿದು 
ಆಕೆಯ ದಿವ್ಯ ಗುಣಗಳನ್ನು ಮನದುಂಬಿ ಹೊಗಳಿದ. ಭುವನಪ್ರಾಣನ ತನಯನನ್ನು 
ಕಂಡ ಧರಣಿಜಾತೆಯು ಸಂತಸಗೊಂಡಿರಲು, ಹನುಮನು ರಾಘವ-ಲಕ್ಷ್ಮಣರ 
ಸುಕ್ಷೇಮವಾರ್ತೆಯನ್ನೂ, ಸುಗ್ರೀವ ಅಂಗದ ವಿಭೀಷಣ ಮುಂತಾದವರೆಲ್ಲರೂ 
ಸಂತಸಗೊಂಡಿರುವುದನ್ನೂ ಹೇಳಿ, “ತಾಯಿ, ದಶಕಂಠನು ಹತನಾದ, ಜಗತ್ತಿನ 
ಕ್ಷೋಭೆಯು ಹರಿದು, ವಿಭೀಷಣನು ಲಂಕಾಧಿಪತಿಯಾಗಿ ಆಭಿಷಿಕ್ತನಾಗಿದ್ದಾನೆ. ಸಕಲ 
ಕಪಿಕುಲವೂ ತಮ್ಮ ಮನದಿಷ್ಟವನ್ನು ಪಡೆದು ಅತೀವ ಸಂತಸದಿಂದ ಕೂಡಿದ್ದಾರೆ. 
ಜಲನಿಧಿಗೆ ಸೇತುವೆಯನ್ನು ಕಟ್ಟಿ ಬಂದು, ಮೂರು ಲೋಕಗಳಿಗೂ ಬಾಧೆಯನ್ನೀಯುತ್ತಿದ್ದ 
ರಾವಣನ ಪುತ್ರಮಿತ್ರರೆಲ್ಲರನ್ನೂ ಸಂಹರಿಸಿದ್ದಾಯಿತು. ಈ ಶುಭವಾರ್ತೆಯನ್ನು ನಿಮಗೆ 
ತಿಳಿಸಿ ಬರಲು ಸ್ವಾಮಿಯು ಅಪ್ಪಣೆ ಮಾಡಿದ್ದರಿಂದ ನಾನು ನಿಮ್ಮ ಪಾದಗಳ ಬಳಿಗೆ 
ಬಂದಿದ್ದೇನೆ” ಎಂದು ವಿನಯದಿಂದ ಬಿನ್ನಪಗೈದ. ಎಲ್ಲವನ್ನೂ ಕೇಳಿದ ಸೀತೆಯು ಬೆರಗಾಗಿ 
ತೊಟತೊಟನೆ ಆನ೦ದಬಾಷ್ನಗಳನ್ನು ಸುರಿಸಿದಳು. ಪರಮಾನಂದದ ಸಾಕ್ಷಾತ್ಕಾರದಿಂದ 
ಆಕೆಯ ಇಂದ್ರಿಯಗಳು ನಿಶ್ಚೇಷ್ಟವಾದುವು, ಮೈಮರೆತು ಮಾತುಗಳೆ ಹೊರಡದೆ ಸುಮ್ಮನೆ 
ಕಣ್ಣೀರು ಸುರಿಸತೊಡಗಿದಳು. ಹೀಗೆ ಧರಣಿಜಾತೆಯು ಹರ್ಷಾಬ್ಧಿಯಲ್ಲಿ ಮುಳುಗಿ 
ಮಾತನಾಡನೆ ಇರಲು ಆಂಜನೇಯನು, “ಅಮ್ಮ ಈ ಹರ್ಷವಾರ್ತೆಯನ್ನು ಕೇಳಿಯೂ 


ಯುದ್ಧಕಾಂಡ ೯೯೩ 


ನೀವು ಮಾತನಾಡದೆ ಸುಮ್ಮನಿರುವಿರಲ್ಲ, ಏನು ಕಾರಣ” ಎಂದು ಕೇಳಿದ. ಅದಕ್ಕೆ 
ಆನಂದತುಂದಲಳಗಿ ಸೀತೆಯು, “ಮೂರು ಲೋಕಗಳಲ್ಲಿ ಯಾರಿಗೂ ಅಂಜದ ಬಾಗದ 
ದೈತ್ಯನನ್ನು ಸಂಹರಿಸಿದ ಲೋಕಾಧಿಪತಿಗೆ ಆದ ವಿಭವವನ್ನು ಕೇಳಿ ಉಂಟಾದ ಆನಂದ 
ಪರವಶತೆಯಿಂದ ನನ್ನ ಚಿತ್ತವು ಏನನ್ನೂ ಯೋಚಿಸಲಾರದಾಗಿದೆ. ಈ ಹರ್ಷವು 
ನಾನು ಲವಲವಿಕೆಯಿಂದ ಕೂಡಿರಲು ಅವಕಾಶವನ್ನೇ ಕೊಡುತ್ತಿಲ್ಲ. ಸಂತಸವು ನನ್ನ 
ಕೊರಳನ್ನು ತುಂಬಿ ಕಣ್ಣಲ್ಲಿ ನೀರಾಗಿ ಹರಿಯುತ್ತಿದೆ, ನಾನಿನ್ನೇನು ಮಾತನಾಡಲಿ? 
ದೇವರ ದಯೆಯಿಂದ ದಶಶಿರನು ಮಡಿದು ರಘುವಲ್ಲಭನು ಜಯಸಿರಿಗೆ ಒಡೆಯನಾದ. 
ಇಂತಹ ಕೆಲಸ ಮಾಡಲು ಬ್ರಹ್ಮಾದ್ಯರಿಗೂ ಸಾಧ್ಯವೇ? ಜಗತ್ತಿನಲ್ಲಿ ಈ ಪರಿಯ ಜಯವು 
ದೊರೆತದ್ದು, ಸುಖಾವಳಿ ಸಿರಿಗಳು ಸಿಕ್ಕಿದುದು ನಿನ್ನ ಪರಾಕ್ರಮದ ನೆರವಿನಿಂದಲ್ಲವೇ? 
ಮಹಾ ಸಾಹಸದಿಂದ ಇಲ್ಲಿಗೆ ಬಂದು ನನ್ನ ಹೃತ್ತಾಪವನ್ನು ಹಿಂಗಿಸಿದ ಕರುಣಿ 
ನೀನು. ಭೂನುತನಾದ ನೀನು ಮಾಡಿರುವ ಉಪಕಾರಕ್ಕೆ ಏನು ಕೊಟ್ಟರೆ ತಾನೇ 
ಪ್ರತ್ಯುಪಕಾರವಾದೀತು9” ಎಂದು ಆನಂದದಿಂದ ಧರಾನಂದನೆಯು ಮನೋಹರವಾಗಿ 
ನುಡಿಯಲು ಪವಮಾನನಂದನನು ಹೃದಯ ತುಂಬಿದ ಭಕ್ತಿಯಿಂದ ಆಕೆಯ ಪಾದಗಳಿಗೆ 
ಮಣಿದು ಕೈಮುಗಿದುಕೊಂಡು ವಿನಯದಿಂದ, “ಮುಮ್ಮೂರ್ತಿಗಳ ನಿವಾಸವಾದ 
ರಘುರಾಮನ ಚರಣದ್ವಯದ ಸೇವೆ ದೊರಕಿರುವುದು ನನ್ನ ಭಾಗ್ಯ, ಅದನ್ನು ಬಿಟ್ಟು 
ಮತ್ತಾವುದೂ ನನಗೆ ತಿಳಿಯದು. ಆತನ ಚರಣದ ಉಊಳಿಗಕ್ಕಿಂತ ಮಿಗಿಲಾದುದು 
ಜಗತ್ತಿನಲ್ಲಿ ಯಾವುದಿದೆ? ಪತಿಹಿತಕರವಾದ ಮನಸಿನಿಂದ ನೀನು ಈ ನಿನ್ನ ಮಗನನ್ನು 
ಹರಸಿದರೆ ನಾನು ಕೃತಾರ್ಥತೆಯನ್ನು ಪಡೆಯುತ್ತೇನೆ” ಎಂದು ನಿರೂಪಿಸಿದ. ಅವನ 
ಹೃದಯದಾಳದ ಮಾತುಗಳನ್ನು ಕೇಳಿದ ತಾಯಿಯು ಹನುಮನತ್ತ ಸಂತಸದಿಂದ 
ನೋಡಿ, “ಎಣೆಯಿಲ್ಲದ ಬಲ ಸಾಹಸ ಪರಾಕ್ರಮ ತೇಜಸ್ಸು ಶಾಂತಿ ಧೃತಿ ಮತಿ ಧೈರ್ಯ 
ಸ್ಥೈರ್ಯ ನಯ ವಿನಯಗಳಂತಹ ಗುಣಗಳ ಆಕರ ನೀನೊಬ್ಬನಲ್ಲದೆ ಬೇರೆಯಿಲ್ಲ. 
ದೇವತೆಗಳನ್ನೂ ಜಗತ್ತಿನ ಜೀವಸಂತತಿಗಳನ್ನೂ ಕಾಪಾಡಲು ಶಿವನ ಅಂಶವನ್ನು ತಾಳಿ 
ನೀನು ಈ ಬುವಿಯಲ್ಲಿ ಜನಿಸಿದ್ದೀಯೆ” ಎಂದು ಮನಃಪೂರ್ವಕವಾಗಿ ಹೊಗಳಿದಳು. 
ಜನಕಜೆಯು ಸಂತಸದಿಂದ ಈ ರೀತಿ ಹೊಗಳಲು ಮರುತ್ಸುತನು ವಿನಯದಿಂದ 
ತಲೆಬಾಗಿ ಕರಗಳನ್ನು ಮುಗಿದು, “ಮೂರು ಲೋಕಗಳ ಮಾತೆಯೇ, ನಿನ್ನನ್ನು ಇಷ್ಟುದಿನ 
ಕಟುನುಡಿಗಳನ್ನು ಬಾಧಿಸುತ್ತ ಎಡೆವಿಡದೆ ನಿನಗೆ ಕ್ಷೇಶವನ್ನು೦ಟುಮಾಡಿದ ರಕ್ಕಸರನ್ನು, 
ನೀವು ಬೆಸನಿತ್ತರೆ, ನಾನು ಹಲ್ಲು ಉಗುರುಗಳಿಂದ ಕಚ್ಚಿ ಪರಚಿ ನಿರ್ನಾಮಗೊಳಿಸುತ್ತೇನೆ” 
ಎಂದು ನುಡಿದ. ಆ ಮಾತನ್ನು ಕೇಳಿದ ಸೀತಾಮಾತೆಯು, “ಆಂಜನೇಯ, ತಮ್ಮ 
ಒಡೆಯನ ಆಣತಿಯಂತೆ ನಡೆಯುತ್ತಿದ್ದ ಈ ಜಂತುಗಳಿಗೆ ಯಾವ ಸ್ವಾತಂತ್ರ್ಯವಿದೆ? 
ರಾವಣನ ಕ್ರೂರ ಮುಖವನ್ನು ನೋಡಿ ಇವರು ನನಗೆ ಹಿಂಸೆಯಿತ್ತಿದ್ದಾರೆಯೇ ಹೊರತು 
ಸ್ವಪ್ರೇರಣೆಯಿ೦ದಲ್ಲ; ಹೆರವರ ಸೇವಾನುವರ್ತನೆಯಿಂದ ನಡೆಯುವವರಿಗೆ ಸ್ವಬುದ್ಧಿಯು 
ನಾಶವಾಗಿ ಕೌಶಲ ಶಾಂತಿ ದಾಂತಿಗಳು ಇಲ್ಲವಾಗುತ್ತವೆ. ಇದು ಈ ರಕ್ಕಸರಿಗೆ 
ಮಾತ್ರವಲ್ಲದೆ ಎಲ್ಲರಿಗೂ ಅನ್ವಯಿಸುವ ಮಾತು; ದಾಸ್ಯದ ಬದುಕು ಜೀವನ್ಮತಿಯೇ 


೯೯೪ ಶ್ರೀರಾಮಕಥಾಮೃತ 


ಸರಿ. ಇಂತಹವರು ಮಾತುಳ್ಳ ಮೂಕರು, ನೋಡಬಲ್ಲ ಕುರುಡರು, ಕೇಳಿಸಿಕೊಳ್ಳಬಲ್ಲ 
ಕಿವುಡರು, ಬಲಿಷ್ಠರಾದರೂ ಸತ್ವಹೀನರು. ತುಚ್ಛನಾದ ರಾವಣನ ದುರ್ಮತಿಯಿಂದ 
ಇವರೆಲ್ಲ ನನಗೆ ತೊಂದರೆಯಿತ್ತರೇ ವಿನಾ ತಾವಾಗಿ ಅಲ್ಲ. ಒಡೆಯನು ದುರ್ಜನನಾದರೆ 
ಸೇವಕರೂ ದೌರ್ಜನ್ಯವೆಸಗುತ್ತಾರೆ. ನನ್ನ ತೊಂದರೆಗೆ ಕಾರಣನಾದ ದುಷ್ಟನು ಅಳಿದ 
ಮೇಲೆ ಈ ಬಡಪಾಯಿಗಳಿಂದ ನನಗೇನು ತೊಂದರೆ ಬಂದೀತು? ನನಗೆ ಬಂದ 
ಕಷ್ಟವೂ ನನ್ನ ದೌರ್ಭಾಗ್ಯದಿ೦ದ ಆದುದು, ಅದಕ್ಕೆ ಇವರು ಕಾರಣರಲ್ಲ. ಅವರನ್ನು 
ಶಿಕ್ಷಿಸುವುದರಿಂದ ಏನು ಪುರುಷಾರ್ಥ ಸಾಧನೆಯಾದೀತು? ಹಾಗಾಗಿ ಅವರನ್ನು 
ಕ್ಷಮಿಸುವುದೇ ಸರಿ” ಎನ್ನಲು, ಹನುಮಂತನು ರಘುಕುಲನರಸಿಗೆ ಮಣಿದು, “ನಿಮ್ಮ 
ವ ಸೌಜನ್ಯವು ಸಾಮಾನ್ಯ ಹೆಂಗಸರಲ್ಲಿ ಕಾಣಲಾದೀತೇ? ನೀವು ನಿಜವಾದ ಪೆಣ್ಮಣಿ, ನಿಮ್ಮ 
ಮಾತುಗಳನ್ನು ಕೇಳಿದ ಬಳಿಕ ಅದು ಸರಿಯೆಂದು ನನಗೂ ಅನ್ನಿಸುತ್ತಿದೆ. ರಘುರಾಮನ 
ಬಳಿಗೆ ಹೋದಾಗ ಏನು ಹೇಳಬೇಕೆಂಬುದನ್ನು ತಿಳಿಸಿದರೆ ಹಾಗೆ ಮಾಡುತ್ತೇನೆ” ಎಂದು 
ನುಡಿದ. ಆಗ ಸೀತೆಯು, “ಕಲ ಕಲ್ಯಾಣಗುಣಭರಿತನೂ ನಿರ್ಮಲಾನಂದಕರನೂ ಆದ 
ಶ್ರೀರಾಮಚಂದ್ರನ ಚರಣಕಮಲಗಳನ್ನು ಆದಷ್ಟೂ ಬೇಗ ನೋಡುವ ಆಸೆ ನನಗಿದೆ ಎಂದು 
ಹೇಳು” ಎಂದಳು. ಆಗ ಹನುಮಂತನು, “ನೀನು ರಘುರಾಮನ ಹೃದಯಭಾಗವಾಗಿ 
ಈ ಜಗತ್ತಿನ ಕಾರಣಳಂದು ಅರಿತಿರುವೆನಾದರೂ, ನಿನ್ನ ಈ ಲೋಕಮಾರ್ಗದರ್ಶಕ 
ಮಾತುಗಳನ್ನು ಒಡೆಯರಲ್ಲಿ ಬಿನ್ನವಿಸಿಕೊಳ್ಳುತ್ತೇನೆ” ಎಂದು ಹೇಳಿ, ಮತ್ತೆ ನಮಸ್ಕರಿಸಿ 
ಆಕೆಯಿಂದ ಬೀಳ್ಕೊಂಡು ಶ್ರೀರಾಮಪುರದರಸನೆಡೆಗೆ ಬಂದ. 


೬೩. ಸೀತಾದೇವಿಯ ಅಗ್ನಿಪರೀಕ್ಷೆ 


ಅಗಜಾತೆಯೇ,  ಧರಣಿಜಾತೆಯಿಂದ ಬೀಳ್ಕೂಂಡ ಹನುಮನು, ದಾನವರ 
ಉಪಚಾರಗಳನ್ನು ಸ್ವೀಕರಿಸಿ ಆ ತಿಕೂಟಾದ್ರಿಯಿಂದ ಹೊರಟು ನಗುವ ತಾವರೆಯಂತಹ 
ವದನವನ್ನುಳ್ಳ. ಶ್ರೀರಾಮಚಂದ್ರನೆಡೆಗೆ ಬಂದು ಭಕ್ತಿಯಿಂದ ನಮಿಸಿ ಕೈಗಳನ್ನು 
ಮುಗಿದುಕೊಂಡು ವಿನಯದಿಂದ, “ಜಗದೇಕನಾಥ, ನಿನ್ನ ಗೆಲವಿನ ವಿಷಯವನ್ನು ತಿಳಿದ 
ತಾಯಿಯು ಅತೀವ ಸಂತಸಗೊಂಡು - ವಸಂತನನ್ನು ನೆನೆಯುವ ಕೋಕಿಲಾಂಗನೆಯಂತೆ, 
ಚ೦ದ್ರನಿಗಾಗಿ ಹ೦ಬಲಿಸುವ ನೈದಿಲೆಯಂತೆ, ಮಳೆಗಾಗಿ ತಪಸ್ಸು ಮಾಡುವ ನವಿಲಿನಂತೆ 
- ನಿನ್ನನ್ನು ಆದಷ್ಟು ಬೇಗ ನೋಡುವ ಆಸೆಯನ್ನು ವ್ಯಕ್ತಪಡಿಸಿದರು. ರಘುಕುಲಲಾಮ, 
ಆದಷ್ಟು ಬೇಗ ಆ ಸ್ವೀಶಿರೋಮಣಿಯನ್ನು ಕರೆಸಿಕೊಳ್ಳುವ ಕೃಪೆ ಮಾಡಬೇಕು” ಎಂದು 
ಬಿನ್ನ ವಿಸಿದ. ಆಗ ಶ್ರೀರಾಮನು ಸನಿಹದಲ್ಲಿ ನಿಂತಿದ್ದ ನೀಲಗಿರಿಯಂತೆಹ ವಿಭೀಷಣನ್ನು 
ಕರೆದು, ಸೀತೆಗೆ ಪರಿಮಳೋದಕದಿಂದ ಸ್ನಾನಮಾಡಿಸಿ ಬೇಗ ಕರೆತರುವಂತೆ ನೇಮಿಸಿದ. 
ಅತ್ಯಂತ ಹರ್ಷಭರಿತನಾದ ದನುಜೇಶನು ಬೇಗನೆ ಹೊರಟು, ಅರಮನೆಯನ್ನು 
ಸೇರಿ ಬಳಿಯ ವನದಲ್ಲಿದ್ದ ಮಾತೆಯನ್ನು ಕಂಡು, ಆಕೆಗೆ ವಿಷಯವನ್ನು $64 
ಸುಗಂಧಮಯವಾದ ನೀರಿನಿಂದ ಮಜ್ಜನ ಮಾಡಿಸಿ, ಶುಭಕರವಾದ ವಸ್ತಾಭರಣಗಳಿಂದ 


ಯುದ್ಧಕಾಂಡ ೯೯೫ 


ಅಲಂಕರಿಸಿ ಕರೆತರಲು ತನಗೆ ರಾಮನು ಅಪ್ಪಣೆಯಿತ್ತಿರುವುದನ್ನು ತಿಳಿಸಿದ. ಆ ಮಾತನ್ನು 
ಕೇಳಿದ ಸೀತೆಯು ವಿನಯೋಕ್ಕಿಗಳಿಂದ, “ದನುಜನಾಯಕನೇ, ನಾನು ಇಷ್ಟು ದಿನ 
ತಪಸ್ಪನ್ನು ಮಾಡುತ್ತಿದ್ದ ರೀತಿಯಿ೦ದಲೇ ಆತನನ್ನು ನೋಡುತ್ತೇನೆ” ಎಂದಳು. ಆ 
ಮಾತುಗಳನ್ನು ಕಳಿದ ವಿಭೀಷಣನು, “ಪತಿಯ ಆಜ್ಜೆಗನುಗುಣವಾಗಿ ಹೋಗುವುದು 
ಸತಿಯ ಕರ್ತವ್ಯ ವಲ್ಲವೇ?” ಎಂದು ಕೇಳಲು ಅದನ್ನೊಪ್ಪಿದ ಸೀತೆಯು ಮಜ್ಜನಾದಿಗಳನ್ನು 
ಪೂರೈಸಿ, ಅತಿಶಯವೆನ್ನಿಸುವ ವಸ್ತ್ರಾಭರಣಗಳನ್ನು ತೊಟ್ಟು ಪ್ರೀತಿಯಿಂದ ಪತಿಯ 
ಸಾನ್ನಿಧ್ಯಕ್ಕೆ ತೆರಳಲು ಸಿದ್ಧಳಾದಳು. ಆಕೆಯನ್ನು ಪಲ್ಲಕ್ಕಿಯನೆ ರಿಸಿ, ಕಾವಲಿಗೆ ಎರಡೂ 
ಬದಿಗಳಲ್ಲಿ ದಾನವರನ್ನು ನೇಮಿಸಿ, ಮುಂದುಗಡಯಲ್ಲಿ ತಾನು ಬರುತ್ತ ಸಕಲ ವೈಭವದಿಂದ 
ವಿಭೀಷಣನು ರಾಮಸನ್ನಿಧಿಗೆ ಕರೆತಂದ. ಬರುವಾಗ ಆಕೆಯನ್ನು ನೋಡಲೆಂದು ಹಾದಿ 
ಬೀದಿಗಳಲ್ಲಿ ಜನರು ಗುಂಪುಗೂಡಲು ರಾಜಭಟರು ಅವರನ್ನು ಬದಿಗೆ ಸರಿಸುತ್ತಿದ್ದರು: 
ಆದರೂ ಜನಜಂಗುಳಿ; ಅವರ ಗದ್ದಲಗಳು ಆಗಸವನ್ನು ಮುಟ್ಟುತ್ತಿದ್ದುವು. ಸುಗ್ರೀವನು 
ರಾಮನೆಡೆಗೆ ಬಂದು ಸೀತೆಯ ಆಗಮನವನ್ನು ಅರುಹಿದ. ಆಗ ರಘುಕುಲಲಾಮನು 
ಅವನನ್ನು ನೋಡಿ, ಏನೂ ಮಾತನಾಡದೆ, ಚಿಂತೆಯಲ್ಲಿರುವವನಂತೆ ಕಂಡ. ಆನಂತರ 
ವಿಭೀಷಣನನ್ನು ಕುರಿತು, “ದನುಜೇಂದ್ರ, ಸೀತೆಯನ್ನು ಇನ್ನೂ ದೂರ ನಿಲ್ಲಿಸಿರುವ 
ಕಾರಣವೇನು?” ಎಂದು ಕಿನಿಸಿನಿಂದ ಹೇಳಲು, ರಕ್ಕಸಾಧಿಪನು ಆಕೆಯನ್ನು ಕರೆತರಲು 
ವೇಗವಾಗಿ ಹೊರಟ. ಸೀತಾಮಾತೆಯನ್ನು ಕಾಣಲು ಉತ್ಸುಕರಾದ ಸುರರು ವಾನರರು 
ದಟ್ಟಣೆಯಲ್ಲಿ ತಳ್ಳಾಡುತ್ತಿರುವುದನ್ನು ಕಂಡ ದಂಡಹಸ್ತರಾದ ಭಟರು ಅವರನ್ನು ಹಿಂದೆ 
ನೂಕಿ ಮಾತೆಗೆ ರಾಜಮಾರ್ಗವನ್ನು ಉ೦ಟುಮಾಡುತ್ತಿದ್ದರು. ಈ ಸದ್ದನ್ನು ಕೇಳಿ, ಅವರ 
ಬವಣೆಯನ್ನು ನೋಡಿದ ರಘುವರನು ಕೋಪಗೊಂಡು, “ದನುಜಾಧಿಪನೇ, ಇವರಿಗೆಲ್ಲ 
ಈ ಕಷ್ಟವನ್ನೇಕೆ ಕೊಡುತ್ತಿದ್ದೀಯೆ? ಇವರಲ್ಲದೆ ನನಗೆ ಬೇರೆ ಯಾರು ಹಿತವರಿದ್ದಾರೆ? 
ಇವರನ್ನು ಹೀಗೆ ಕ್ರೂರವಾಗಿ ನಡೆಸಿಕೊಳ್ಳುವುದನ್ನು ನೋಡಿ ನನಗೆ ಅಚ್ಚರಿಯಾಗಿದೆ. 
ಹೆಣ್ಣುಮಕ್ಕಳಿಗೆ ನಡತೆಯೇ ಆವರಣ, ಈ ಬಗೆಯ ರಾಜಮರ್ಯಾದೆಗಳಲ್ಲ! 
ಯುದ್ಧದಲ್ಲಿ, ಕಷ್ಟಕಾಲದಲ್ಲಿ, ಯಜ್ಞದಲ್ಲಿ, ಸ್ವಯಂವರ ಸಭೆಯಲ್ಲಿ ಮತ್ತು ಮದುವೆಯ 
ಸಂದರ್ಭದಲ್ಲಿ ಸ್ತ್ರೀಯರನ್ನು ಪರಪುರುಷರು ನೋಡಬಹುದು. ಸೀತೆಯು ಈಗ 
ಯುದ್ಧಭೂಮಿಯೆಲ್ಲಿದ್ದಾಳೆ. 'ಆಕೆಯನ್ನು ಪರಪುರುಷರು ನೋಡಬಹುದು! ಹಾಗಾಗಿ, 
ಪ್ರ ಕಪಿಸಮೂಹಕ್ಕೇಕೆ ಅನವಶ್ಯಕವಾಗಿ ತೊಂದರೆ ಕೊಡುತ್ತಿರುವೆ? ತಡಮಾಡದೆ 
ಸೀತೆಯನ್ನು ಕರೆದು ತಾ” ಎಂದ ನಿಷ್ಠುರವಾಗಿ ನುಡಿದ. ಆಗ ಆ ಕಾರ್ಯಕ್ಕೆಂದು 
ವಿಭೀಷಣನು ಯುವತಿಯರನ್ನು ನಿಯೋಜಿಸಿದ. ಅವರೆಲ್ಲ ಲಗುಬಗೆಯಿ೦ದ ಹೋಗಿ 
ಧರಣಿಜಾತೆಯನ್ನು ಕರೆತಂದರು. 

ರಾಮನ ಕಟುತರವಾದ ಮಾತುಗಳನ್ನು ಕೇಳಿದ ಹನುಮಂತ ಸುಗ್ರೀವ ಸೌಮಿತ್ರಿ 
ಜಾಂಬವ ಮುಂತಾದವರು, ರಾಮನು ಸೀತೆಯ ಬಗ್ಗೆ ನಿರಪೇಕ್ಷೆಯಿಂದ ನುಡಿಯಲು 
ಕಾರಣವೇನಿರಬಹುದು ಎಂದು ಮನಸ್ಸಿನಲ್ಲಿಯೇ ಮರುಗಿ ಚಿಂತೆಗೀಡಾದರು. 
ದಾನವ ಯುವತಿಯರು ಸೀತೆಯನ್ನು ಸುತ್ತುವರಿದು ರಾಮನ ಬಳಿ ಕರೆದೊಯ್ಯಲು, 


೯೯೬ ಶ್ರೀರಾಮಕಥಾಮೃತ 


ಆಕೆಯು ಲಜ್ಜೆಯಿಂದ ಆತನ ಪಕ್ಕದಲ್ಲಿ ನಿಂತಳು. ಆಶ್ಚರ್ಯದ ಜೊತೆಗೆ ಅಧಿಕವಾದ 
ಸ್ನೇಹವು ಸೇರಿ ಪತಿದೇವರ ಚಿತ್ತದನುರಾಗವನ್ನು ನಿರೀಕ್ಷಿಸುತ್ತ ಆಕೆಯು ರಘುವರನ 
ಪೂರ್ಣಚಂದ್ರನಂತಹ ಮುಖವನ್ನು ನೋಡಿದಳು; ಮಿಶ್ರಭಾವದಿಂದ ಅವಳ ಕಣ್ಣುಗಳಿಂದ 
ನೀರು ಸುರಿಯತೊಡಗಿತು. ಹೀಗೆ ತನ್ನನ್ನು ನೋಡುವ ಸತಿಯನ್ನು ಕಂಡ ರಾಮನ 
ಹೃದ್ಧತವಾದ ಕೋಪವು ಹೊರಹೊಮ್ಮಿ “ಯುದ್ಧದಲ್ಲಿ ಅರಿನಿಗ್ರಹವನ್ನು ಮಾಡಿ, ನನ್ನ 
ಪೌರುಷವನ್ನು ತೋರಿಸಿ, ಅವಮಾನವನ್ನು ಸಹಿಸಿ, ಶತ್ರುಗಳನ್ನು ಒರೆಸಿಹಾಕಿದ್ದೇನೆ. ನನ್ನ 
ಪುರುಷಬಲ ಮತ್ತು ಶ್ರಮಗಳಿಗೆ ಸಾರ್ಥಕ್ಯವುಂಟಾಗಿದೆ. ನನ್ನ ತರುಣಿಯನ್ನು ಕದ್ದೊಯ್ದ 
ರಿಪುನಿಗ್ರಹವನ್ನು ಮಾಡಿ ಅವಳನ್ನು ಬಿಡುಗಡೆಗೊಳಿಸಿದುದು. ಈಗ ಜಗತ್ವಖ್ಯಾತವಾಗಿದೆ. 
ಸಮುದ್ರವನ್ನು ಹಾರಿಕೊಂಡು ಭಾವನ ಅರಮನೆಯ ತೋಟದಲ್ಲಿದ್ದ ಮಾನಿನಿಯನ್ನು 
ಕಂಡ ಹರರ್‌ ಶ್ರಮಕ್ಕೆ ಈಗ ಫಲವೊದಗಿದೆ, ತರಣಿತನಯನು ತನ್ನ ale pe 
ಇಷ್ಟು ದೂರ ನನ್ನೊಡನೆ ಬಂದುದಕ್ಕೆ ಫಲವೊದಗಿದೆ” ಎಂದು ಆಕೆಗೆ ಹೇಳಿದನಲ್ಲದೆ, 
“ಅಣ್ಣನನ್ನು ತೊರೆದು ನನ್ನನ್ನು ಸೇರಿದ ವಿಭೀಷಣನ ಕಾರ್ಪಣ್ಯವೂ ಕೊನೆಗೊಂಡಿತು; 
ನನ್ನ ಬಲ ತೇಜಸ್ಸು ವಂಶಮರ್ಯಾದೆಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದ ದನುಜನನ್ನು 
ಸೀಳಿ ನನ್ನ ದುಷ್ಕೀರ್ತಿ ದುರ್ಯಶಸ್ಸುಗಳನ್ನು ತೊಡೆದು ಹಾಕಿದ್ದೇನೆ. ಧರಣಿಜಾತೆಯೇ, 
ಇವೆಲ್ಲವೂ ನಿನಗೋಸ್ಕರವಾಗಿ ಮಾಡಿದ್ದಲ್ಲ. ಹೆಂಡತಿಯನ್ನು ಕದ್ದೊಯ್ದ ಬಲಿಷ್ಠನಿಗೆ ಹೆದರಿ 
ಅವಳನ್ನು ಬಿಡಿಸಿ ತರಲಿಲ್ಲ ಎಂಬ ಅಪಖ್ಯಾತಿಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ 
ನಾನು ಈ ಕೆಲಸವನ್ನು ಮಾಡಿದೆ. ಹೆರರ ಆಶ್ರಯದಲ್ಲಿದ್ದ ಹೆ೦ಡತಿಯನ್ನು ಪರಿಗ್ರಹಿಸಿದರೆ 
ಉಭಯಕುಲಗಳಿಗೂ ಅಪವಾದವನ್ನು ತರುತ್ತದಲ್ಲವೇ? ಭೂರಿ ಮಂತ್ರಗಳಿಂದ 
ಪವಿತ್ರೀಕೃತವಾದ ಹವಿಸ್ಸು ನಾಯಿ ಮುಟ್ಟಿದರೆ ಅಪವಿತ್ರವಾಗುವುದಲ್ಲದೆ, ಅದನ್ನಾರೂ 
ಸ್ವೀಕರಿಸುವುದಿಲ್ಲ; ಪರಪುರುಷರ ಬಳಿಯಿದ್ದ ಹೆಂಡತಿಯನ್ನು ಅಪವಿತ್ರಳೆಂದು 
ದೂರಮಾಡುವರಲ್ಲದೆ, ಯಾರು ತಾನೇ ಸ್ತೀಕರಿಸುತ್ತಾರೆ? ಕಾಪುರುಷನು ಹಿಡಿದ 
ದೇಹವನ್ನು ಸುಚರಿತ್ರನಾದವನು ಸ್ವೀಕರಿಸಿಯಾನೇ? ವಂಶದ ಮರ್ಯಾದೆಯನ್ನುಳಿಸಲು 
ನಿನ್ನನ್ನು ಜಯಿಸಿ ತಂದೆನಲ್ಲದೆ, ನಿನ್ನ ಬಗ್ಗೆ ನನಗೆ ಆಸಕ್ತಿಯಿಲ್ಲ. ಜಗತ್ತು ವಿಶಾಲವಾಗಿದೆ, 
ಆಶ್ರಯಿಸಲು ಬೇಕಾದಷ್ಟು ಮಂದಿ ಪುರುಷರಿದ್ದಾರೆ! ಪಾಪಿಯ ಕೈಗಳು ಮುಟ್ಟಿದ, 
ಕಾಮುಕನ ಕಣ್ಣುಗಳು ಬಿದ್ದ ದೇಹವನ್ನು ಯಾರು ನೋಡುತ್ತಾರೆ? ಭೂಜಾತೆಯೇ, 
ನೀನೀಗ ಮನಸ್ಸಿಗೆ ಬಂದೆಡೆಗೆ ಹೋಗಬಹುದು. ಈ ಭೀಮಬಲನಾದ ವಿಭೀಷಣ, 

ಸುಮಿತ್ರಾತನಯ, ಕಪಿರಾಜ್ಯಧಿನಾಥನಾದ ಸುಗ್ರೀವ, ಭರತ ಮುಂತಾದವರಲ್ಲಿ ಯಾರು 
ಆತ್ಮೀಯರೆನ್ನಿಸುವರೋ ಅವರನ್ನು ಆಶ್ರಯಿಸು.” 


ಹೀಗೆ ಕತ್ತಿಯ ಮೊನೆಯಂತಹ ನುಡಿಗಳಿಂದ ಹೇಳಿದುದನ್ನು ಕೇಳಿದ 
ಭೂಮಿಜಾತೆಯು ' ನೊಂದು, ಇಂದೀವರಶ್ಯಾಮನಾದ ರಾಮನನ್ನು ನೋಡುತ್ತ 
ವಿನಯದಿಂದ, “ವಸುಮತೀರಮಣನೇ, ಎಂದೂ ಕೇಳಿರದಂತಹ ವಾಕ್‌ಶಲ್ಯಗಳನ್ನು 
ನನ್ನ ಮೇಲೆಸೆದು ನೋಯಿಸುವುದು ನಿನಗೆ ಎಷ್ಟು ತಕ್ಕುದು? ಅಸಂಸ್ಕೃತ ಹೆಣ್ಣೊಬ್ಬಳಿಗೆ 
ಸಾಮಾನ್ಯ ವ್ಯಕ್ತಿಯೊಬ್ಬನು ಆಡುವ ಮಾತುಗಳನ್ನು ನೀನು ನನಗೆ ಹೇಳಬಹುದೇ? 


ಯುದ್ಧಕಾಂಡ ೯೯೩೬ 


ಮನ ವಚನ ಶರೀರಗಳಿಂದ ಅನ್ಯಪುರುಷರನ್ನು ಮೆಚ್ಚುವುದು ಪಾತಕವೇ ಸರಿ: ಆದರೆ 
ಆ ದುಷ್ಟನು ನನ್ನನ್ನು ಬಲವಂತವಾಗಿ ಹೊತ್ತೊಯ್ದರೆ ಅಬಲೆಯಾದ ನಾನೇನು ತಾನೇ 
ಮಾಡಬಲ್ಲೆ? ಇಂತಹ ಆಪತ್ತಿನಲ್ಲಿ, ನಿನ್ನ ಪಾದಪಂಕಜಗಳನ್ನು ಮತ್ತೆ ನೋಡುವ 
ಉದ್ದೇಶದಿಂದ, ಆಗುವ ಅವಮಾನಗಳನ್ನು ಸಹಿಸುವುದು ಸರಿಯೇ ಹೊರತು, ಪ್ರಾಣ 
ಕಳೆದುಕೊಳ್ಳುವುದಲ್ಲ ಎಂದು ನಾನು ನಿಶ್ಚೈಸಿದೆ. ನಾನು ಕೇಳಿದ ಕ್ರೂರ ನುಡಿಗಳು, 
ಅನುಭವಿಸಿದ ನೋವು ಎಂತಹುದೆಂಬುದನ್ನು, ಅವನ್ನೆಲ್ಲ ಕಣ್ಣಾರೆ ಕಂಡ, ಮರುತ್ತುತನು 
ನಿನಗೆ ಹೇಳಿರಬೇಕಲ್ಲವೇ? ಲೋಕಾಪವಾದವನ್ನೇ ಮುಂದುಮಾಡಿಕೊಂಡು ಹೀಗೆ ನನ್ನ 
ಮೇಲೆ ಅಪವಾದವನ್ನು ಹೊರಿಸಬಹುದೇ? ಭೂಮಿಯ ಮಗಳೆಂಬ ಕಾರಣದಿಂದ 
ಜನಕನು ನನ್ನನ್ನು ಮಗಳಂತೆ ಕಂಡು ಬೆಳೆಸಿ, ಅಗ್ನಿಸಾಕ್ಷಿಕವಾಗಿ ನಿನಗೆ ಧಾರೆಯೆರೆದು 
ಕೊಟ್ಟ. ನನ್ನಲ್ಲಿ ಲೇಶ ಮಾತ್ರ ದೋಷವಿಲ್ಲದಿದ್ದರೂ, ನಿಷ್ಕಾರಣವಾದ ಅಪವಾದವನ್ನು 
ಕೇಳಿದ ಬಳಿಕ ಬದುಕಿರುವುದರ ಪ್ರಯೋಜನವೇನು? ಪರಪುರುಷನ ಅಧೀನದಲ್ಲಿದ್ದರೂ, 
ಅನುಕ್ಷಣವೂ ನಿನ್ನ ಪಾದಗಳನ್ನೇ ನೆನೆಯುತ್ತಿದ್ದ ನನಗೆ ದುಷ್ಕಾಲವಶದಿ೦ದ ಇಂತಹ 
ಮಾತುಗಳನ್ನು ಕೇಳುವ ಪರಿಸ್ಥಿತಿಯೊದಗಿತು! ಹೆತ್ತವರನ್ನು ಬಿಟ್ಟು ಬಂದು, ಸಲಹಿದ 
ಧಾತ್ರಿಯನ್ನು ಹಳಿದು, ಇಷ್ಟಬಾಂಧವರನ್ನು ದೂರವಿಟ್ಟು, ನಿನ್ನನ್ನು ಅನುಸರಿಸುತ್ತ, ನಿನ್ನ 
ಮನದಿಚ್ಛೆಯಂತೆ ನಡೆದು ಪೂಜಿಸುತ್ತ ಬಾಳಿದುದನ್ನು ನೀನು ನೆನೆಸಿಕೊಳ್ಳದಿರುವುದಕ್ಕೆ 
ಕಾರಣ ನನ್ನ ದೌರ್ಭಾಗ್ಯವೇ ಸರಿ! ಬಾಲ್ಯದಲ್ಲಿ ತಾಯ್ತಂದೆಯರ ಅಧೀನ, ಯೌವನದಲ್ಲಿ 
ಕಾಂತಾಧೀನ, ಆನಂತರ ತಾನು ಹೆತ್ತ ಮಕ್ಕಳ ಅಧೀನವಾಗಿರುವುದಿಂದ ಹೆಣ್ಣಿಗೆ 
ಸ್ವಾತಂತ್ರ್ಯವಿಲ್ಲ; ಮನೆಯ ಮೆಟ್ಟಿಲು ತುಳಿದರೆ” ಅಪವಾದಗಳು ಹಿಂಬಾಲಿಸುತ್ತವೆ - 
ಹೀಗೆ ಹೆಣ್ಣಿನದು ನಾಯಿಬಾಳು, "ಅಂತಹ ಬದುಕನ್ನು ಸುಡಲಿ! ಹೆಣ್ಣಾಗಿ ಹುಟ್ಟಬಾರದು! 
ಲೋಕಸಾಧನರಾದ ಸ್ತ್ರೀಯರನ್ನು ಧಿಕ್ಕರಿಸುವ ಸಾಮಾನ್ಯನಂತೆ ಭೂಮಿಯ ಮಗಳಾದ 
ನನ್ನನ್ನು ಈ ಕಪಿವರೆರ ಚತ ಈ ರೀತಿ ಅವಹೇಳನ ಮಾಡಿದ ಬಳಿಕ ನಾನು 
ಬದುಕಿರುವೆನೇ? ಅತುಲ ಚರಿತ್ರವಂತಳಾದರೂ, ಲಾವಣ್ಯಮಯಿಯಾದರೂ, 
ಸದ್ಗುಣಿಯಾದರೂ, ಕೀರ್ತಿವ೦ತಳಾದರೂ ಗಂಡನಿಗೆ ಬೇಡವಾದ "ಹೆಣ್ಣು ಬದುಕಿದ್ದರೆ 
ಫಲವೇನು?” ಎಂದು ಕಣ್ಣೀರ್ಗರೆಯುತ್ತ ಪತಿದೇವನಿಗೆ ಹೇಳಿ, ಹತ್ತಿರದಲ್ಲಿಯೇ ತಲೆಬಾಗಿ 
ದೀನವದನನಾಗಿ ನಿಂತಿದ್ದ ಸೌಮಿತ್ರಿಯನ್ನು ಕರೆದು, “ಲಕ್ಷ್ಮಣಾ, ಇನ್ನು ಬದುಕಿರಲಾರೆ, 
ಬೇಗ ಅಗ್ನಿಯನ್ನು ಸಿದ್ಧಪಡಿಸು” ಎಂದಳು. ಈ ಮಾತನ್ನು ಆಲಿಸಿದ ಸುಮಿತ್ರಾತ್ಮಜನು 
ತನ್ನ ಅಣ್ಣನ ಕಡೆ ನೋಡಿದ. ತಮ್ಮನ ಅಭಿಮತವನ್ನು ತಿಳಿದ ರಘುನಾಥನು “ಹಾಗೆಯೇ 
ಮಾಡು' ಎಂದು ಕಣ್ಣನ್ನೆಯಿಂದ ಸೂಚಿಸಲು ಬೇಗನೇ ಅಗ್ನಿಕು೦ಡವನ್ನು ವಿರಚಿಸಲು, 
ಅಲ್ಲಿ ಸೇರಿದ್ದವರೆಲ್ಲ ತಲ್ಲಣಗೊಂಡು ಒಬ್ಬರೊಬ್ಬರ ಮುಖವನ್ನು ನೋಡಿಕೊಂಡರು. 


ಅಗ್ನಿಯು ಸಿದ್ಧವಾಗಲು, ಧರಣಿಸುತೆಯು ಗಂಡನಿಗೆ ಪೊಡಮಟ್ಟು ಬೇಗ 
ನಡೆತಂದು, ಅಗ್ನಿಯ ಎದುರಿಗೆ ನಿಂತು ಕೈಮುಗಿದುಕೊಂಡು “ಅಪವಾದ ಶಂಕೆಗಳನ್ನು 
ಹೋಗಲಾಡಿಸಿ, ನನ್ನ ಅಪರಿಮಿತ ಪಾತಿವ್ರತ್ಯವನ್ನು ವಿಶದಪಡಿಸಿ, ಕಷ್ಟದಲ್ಲಿ ನೆರವಾದವರ 
ಅಭೀಷ್ಟಗಳನ್ನು ನೆರವೇರಿಸಿ, ನನ್ನ ದುರ್ದೆಸೆಗಳನ್ನು ಹೋಗಲಾಡಿಸಿ, ಸೂರ್ಯವಂಶದ 


೯೯೮ ಶ್ರೀರಾಮಕಥಾಮೃತ 


ಸಂತತಿಯ ಕೀರ್ತಿಯನ್ನು ಅನೂಚಾನಗೊಳಿಸಿ ಸಲಹು” ಎಂದು ಬೇಡಿಕೊಂಡು, 
“ನನ್ನ ಮನಸ್ಸು ರಘುವರನಿಂದ ಒಂದರೆಕ್ಷಣವಾದರೂ ದೂರವಾಗದಿದ್ದರೆ, ಪತಿಯನ್ನು 
ಅಗಲಿದಂದಿನಿಂದ ಆಹಾರವನ್ನು ಬಿಟ್ಟು ಸತತವಾಗಿ ಮುಮ್ಮೂರ್ತಿಗಳಲ್ಲಿ ಮನಸ್ಸನ್ನು 
ನೆಟ್ಟು ಭಕ್ತಿಯಿ೦ದ ಇದ್ದುದು ನಿಜವಾದರೆ, ಮನಸ್ಸು ಮಾತು ದೇಹ ಮತ್ತು ನಡತೆಗಳಲ್ಲಿ 
ನನ್ನ ಗಂಡನನ್ನು ಹೊರತು ಮಿಕ್ಕ ಪುರುಷನನ್ನು ನೆನೆಯದೇ ಏಕೋಭಾವದಿಂದ 
ಇದ್ದೆನಾದರೆ, ಇನಿತಾದರೂ ಪಾತಿವ್ರತ್ಯವನ್ನು ಮೀರದೆ ಅನುಸರಣೆ ಮಾಡಿದ್ದೆನಾದರೆ, 
ನನಗೆ  ರಘುವರನ ಅನುಗ್ರಹವು. ಮೊದಲಿನಂತೆಯೇ  ದೊರಕುವುದಾದರೆ, 
ಲೋಕಸಾಕ್ಷಿಕನಾದ ಅಗ್ನಿದೇವನೇ, ನನ್ನನ್ನು ಪರಿಪಾಲಿಸು; ಅನುಗಾಲವೂ ನಾನು 
ರಘುನಾಥನ ಪಾದಾಬ್ದಗಳನ್ನು ನೆನೆಯುತ್ತಲಿದ್ದೆನಾದರೆ ನನ್ನನ್ನು ಸಲಹು” ಎಂದು 
ಸ್ತುತಿಸಿ, ಅಗ್ನಿಯನ್ನು ಮೂರು ಬರಿ ಪ್ರದಕ್ಷಿಣೆಗೈದು, ಹೃದಯದಲ್ಲಿ ಯಾವುದೇ ಕೊಂಕು 
ಕೊಸರುಗಳನ್ನು ಹೊಂದದೆ, ನಿರಾತಂಕಳಾಗಿ ಅಗ್ನಿಯಲ್ಲಿ ದುಮುಕಿದಳು. ನೋಡುತ್ತಿದ್ದ 
ಜನ ಕಳವಳಗೊಂಡರು, ಅತೀವ ದುಃಖದಿಂದ ಕಣ್ಣೀರಾದರು, "ದೇವರೇ ತಾಯಿಯನ್ನು 
ಕಾಪಾಡು' ಎಂದು ಪ್ರಾರ್ಥಿಸಿಕೊಂಡರು; ಹೆಣ್ಣು ಮಕ್ಕಳಂತೂ "ಹಾ ಹಾ' ಎಂದು 
ರೋದಿಸತೊಡಗಿದರು. ಆಗ ರಘುರಾಮನು ತನ್ನ ಪ್ರೀತಿಯ ನಲ್ಲೆಯ ಸದ್ಗುಣಗಳನ್ನು 
ನೆನೆಯುತ್ತ ಕಣ್ಣೀರ್ಗರೆಯುತ್ತ ನಿಂತಿದ್ದ. 


ದೇವೇಂದ್ರ ಮೊದಲಾದ ದಿಕ್ಟಾಲಕರೂ, ಹರನೂ, ನಾಲ್ಕೊಗನೂ ಯಷಿಗಣಸಹಿತ 
ತ್ವರಿತವಾಗಿ ಲಂಕಾನಗರಕ್ಕೆ ಬಂದು. ರಾಮನ ಸನಿ _ಧಿಯಲ್ಲಿ ಸೀತೆಯು ಮಾಡುತ್ತಿರುವ 
ಅದ್ಭುತವನ್ನು ನೋಡಿ ಮರುಗುತ್ತಿರುವಷ್ಪರಲ್ಲಿ, ದೇವೇರದನು ಭಯಬರಿತ ದ ಷ್ಟಿಯಿಂದ 
ಶ್ರೀರಾಮನ "ಪಾದಾರವಿಂದಗಳನ್ನು ಸ್ತುತಿಸತೊಡಗಿದ: “ಜಗದಧಿನಾಥನೇ, ನಿತ್ಯನೇ, 
ನಿರುಪಮನೇ, ನೀನು ಸೃಷ್ಟಿ ಸತಿ ಲಯಗಳನ್ನು ಮಾಡುವ ಪರಮ ಪುರುಷ! 
ತ್ರಿಭುವನಗಳಲ್ಲಿಯೂ ಜ್ಞಾನಸ್ವರೂಪನಾದ ಇಚ, ಕರುಣಾಂಬುಧಿಯಾದ ನೀನು, 
ಸಾಮಾನ್ಯ ವ್ಯಕ್ತಿಯಂತೆ ಜಾನಕಿಯನ್ನು ಏಕೆ ಉಪೇಕ್ಷಿಸುತ್ತೀದ್ದೀಯೆ?” ಎಂದು ನುತಿಸಲು, 
ನರನಾಟಕದಂತೆ ಶ್ರೀರಾಮನು, “ಬೃ೦ದಾರಕೋತ್ತಮನೇ, ನಾನು ಅಯೋಧ್ಯಾಪತಿಯಾದ 
ದಶರಥನ ಮಗ, ಮನುಷ್ಯನಾದ ನನ್ನ ಹೆಸರು ರಾಮ ಎಂದು” ಎಂದು "ಉತ್ತರಿಸಿದ. 
ಅದನ್ನು ಕೇಳಿದ ಬ್ರಹ್ಮನು, “ಶಂಖಚಕ ಕ್ರಗದಾಧಾರಿಯಾದ ಜಗತ್ತಭುವಾದ ಏಕಶ | ೦ಗನಾದ 
ಸಾತ್‌ ಶ್ರೀಹರಿಯೇ ನೀನು; ಪರಮಧರ್ಮಸ್ವರೂಪ, ಅವ್ಯಯ, ಸುರಪ ಭನುಸಾತ, 
ಮಧುಸೂದನ, ನುಡಿಗೆ ಸಿಲುಕದ ವೇದಮಯ ಸದಾನಂದಾತ್ಮ ಬ್ರಹ್ಮಾಂಡಗಳನ್ನೆಲ್ಲ 
ಹೊಟ್ಟೆಯಲ್ಲಿಟ್ಟುಕೊಂಡಿರುವ, ಜಡ ಜಂಗಮಾದಿ ಸಕಲ ಭೂತಗಳ ನಿಲಯ ಫು 
ಕಾರಣಕ್ಕೆ ಕಾರಣನಾದ ಪರತರನೇ ನೀನು. ಕಾಲಕರ್ಮ ಸ್ವರೂಪದಿಂದ ಭಿನ್ನಾ ನ್ನಾಭಿನ್ನನೆನ್ನಿಸಿ 
ಸೃಷ್ಟಿಯನ್ನೆಲ್ಲ ಪೊರೆದು ಲಯ ಮಾಡುವ ನೀನಲ್ಲದೆ ಭೂ ಸೃಷ್ಟಿಯಲ್ಲಿ ಬೇರೆ ಏನಿದೆ? 
ದೇವನೇ, ನೀನು ವಿಷ್ಣು, ಜಾನಕೀದೇವಿ ಸಾಕ್ಷಾತ್‌ ಲಕ್ಷ್ಮಿ ಅಸುರರ ಉಪಟಳದಿಂದಾಗಿ 
ಬೇಸತ್ತು ನಾವೆಲ್ಲರೂ ನಿನ್ನನ್ನು ಪಾರ್ಥಿಸಲಾಗಿ ಭೂಮಿಯಲ್ಲಿ ಮನುಷ್ಯಾವತಾರವನ್ನೆತ್ತಿ 
ರಾವಣನೇ ಮೊದಲಾದ ರಕ್ಕಸ ರನ್ನೆಲ್ಲ ತರಿದು ಸಕಲ ಭೂತಳವನ್ನೂ ಪೊರೆದು 


ಯುದ್ಧಕಾಂಡ ೯೯ 


ಸೂರ್ಯಚಂದ್ರರಿರುವವರೆಗೂ ಸೌಖ್ಯದಿಂದಿರುವಂತೆ ಕಾಪಾಡಿದ್ದೀಯೆ. ಪರಮ ಪಾವನ, 
ಪರಾತ್ರರ, ರಾಮಚಂದ್ರ” ಎಂದು ಶ್ರೀಕರಮೂರ್ತಿಯನ್ನು ನೋಡಿ ಹಾಡಿ ಹೊಗಳಿದ. 
ಆ ಸಮಯದಲ್ಲಿ ಕ್ರತುಭುಜನು ನಿಜರೂಪದಿಂದ ಅಗ್ನಿಕುಂಡದಿ೦ಂದ ಹೊರಬಂದು, 
ಭಯಭರಿತ ಭಕ್ತಿಯಿಂದ ಸೀತಾದೇವಿಯನ್ನು ಎತ್ತಿಕೊಂಡು ಬಂದು ರಘುವರನ 
ಕೈಗೆ ನೀಡಲು ನೆರೆದ ಬೃಂದಾರಕತತಿಯೂ ಕಪಿಪ್ರವರರೂ ಹರ್ಷೋತ್ಕರದಿಂದ 
ಹಾಡಿ ಹೊಗಳಿದರು. ರಘುರಾಮನು ಮೇದಿನೀಸುತೆಯನ್ನು ಸೆಳೆದು ಅಪ್ಪಿಕೊಂಡು 
ಮುದ್ದಿಸುತ್ತ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಳ್ಳಲು, ಮರುತ್ಸುತ ಸುಗ್ರೀವ ಮೊದಲಾದವರು 
ಆನಂದಭರಿತರಾದರು. ಯಷಿಸಮುದಾಯವು ಹೆಚ್ಚಿನ ಆನಂದದಿಂದ ಬಂದು ಸ್ತುತಿಸಲು, 
ವಿಭೀಷಣನು ಸೀತಾಸಮೇತನಾದ ಶ್ರೀರಾಮನನ್ನು ವಂದಿಸಿ ಸ್ತುತಿಸಿದ. ದೇವತೆಗಳೆಲ್ಲರೂ 
ರಾಮಪುರದರಸನು ಜಾನಕಿಯ ಜೊತೆಯಿರುವುದನ್ನು ಕಂಡು ಹೂಮಳೆಗರೆದು 
ಸಂತಸದಿಂದ ಸಂಭ್ರಮಿಸಿದರು. 


೬೪. ಶ್ರೀರಾಮನು ಧರಣಿಜಾತೆಯೊಡನೆ ಪುಷ್ಪಕವನ್ನೇರಿದುದು 


ಹಿಮವಂತನ ಅಣುಗಿಯೇ ಕೇಳು, ದ್ಯುಮಣಿಕುಲಶ್ರೇಷ್ಠನು ಸೀತಾದೇವಿಯೊಂದಿಗೆ 
ರಾರಾಜಿಸುವುದನ್ನು ನೋಡಿದ ಅಗ್ನಿದೇವನು ಪರಮ ಭಕ್ತಿಯಿಂದ ಅವರಿಗೆರಗಿ 
ಕೈಮುಗಿದುಕೊಂಡು ನಾನಾ ಬಗೆಯಲ್ಲಿ ಅವರನ್ನು ಪ್ರಾರ್ಥಿಸಿದ. “ಸುಮನಸರ 
ಆನಂದದಾಯಕನೇ, ರಮಾನಾಯಕನೇ, ಪ್ರಮುಖರಿಂದ ವಂದಿತವಾದ 
ಪಾದಗಳುಳ್ಳವನೇ, ಕಲುಷಹರನೇ ಕೈಹಿಡಿದು ಕಾಪಾಡು. ಪ್ರಾಣ ಅಪಾನಗಳನ್ನು 
ನಿಗಹಿಸಿಕೊಂಡು, ಸಂಶಯಗಳನ್ನು ನಿವಾರಿಸಿಕೊಂಡು ಅಖಂಡಾನಂದದಿಂದ 
ಕೂಡಿ, ಬಾಹ್ಯ ವಿಷಯಗಳನ್ನೆಲ್ಲ ಮರೆತು ನಿನ್ನನ್ನು ಕಾಣುವ ಯತಿವರರಿಗೆ ಹರ 
ಸರಸಿಜೋದ್ಭವ ಹೃಷಿಕೇಶ ಮೊದಲಾದವರಿಗೆ ಒಡೆಯನೆನ್ನಿಸಿದ, ನಿರ್ದ್ವ೦ದ್ವನಾಗಿ 
ಹೇಯೋಪಾಯರಹಿತನಾಗಿ ಶೋಭಿಸಿದ, ರಘುವೀರನೇ ಜಯತು ಜಯತು. 
ರಾಗ ವಿರಾಗಗಳ ಕಡೆ ಸೆಳೆಯುವ ವಿಷಯಗಳ ಆಟವನ್ನು ಹೋಗಲಾಡಿಸಿಕೊಂಡು 
ನಿರ್ಮಲತೆಯಿಂದ ಸತತ ಸಂತಸವನ್ನು ಪಡೆದು, ಚಿತ್ತ ಚಂಚಲತೆಗಾಗಲೀ ಹೃದಯದ 
ಆಕಾಂಕ್ಷೆಗಳಿಗಾಗಲೀ ಆಸ್ಪದವೀಯದೆ ಅಷ್ಟದಳ ನಳಿನ ಮಧ್ಯದಲ್ಲಿ ತೋರುವ 
ಮರಕತಮಣಿಶ್ಯಾಮನಿಗೆ ವಂದಿಸುತ್ತೇನೆ. ಭಾವನಾತೀತನಿಗೆ, ಅನಿಷ್ಟಭ೦ಜಕನಿಗೆ. 
ಹೃದಯದೀಪಕನಿಗೆ, ನಿರ್ಲೇಪನಿಗೆ, ಭಾವನಾಮಯಸ್ನರೂಪನಿಗೆ, ಪಾವನ ಪರಾತ್ತರನಿಗೆ, 
ಪದಶರಣರಕ್ಷಕನಿಗೆ, ನಾರದಾದಿ ಮುನಿಗಳು ನಮಸುತ್ತಿರುವ ಪಾದಗಳುಳ್ಳವನಿಗೆ. 
ನಾನು ಭಕ್ತಿಯಿಂದ ನಮಿಸುತ್ತೇನೆ” ಎಂದು ಕ್ರತುಭುಜನು ಶ್ರೀರಾಮನನ್ನು ಸ್ತುತಿಸಿ, 
“ಇ೦ದೀವರಶ್ಯಾಮನೇ, ಜನಕಾತ್ಮಜೆಯ ಬಂಧುರ ಗುಣಶೀಲಗಳನ್ನು ಹೊಗಳುವುದು 
ಯಾರಿಂದಲೂ ಸಾಧ್ಯವಿಲ್ಲ. ರಾವಣನು ತನ್ನ ವಶದಲ್ಲಿರಿಸಿಕೊಂಡ ಕ್ಷಣದಿಂದಲೂ 
ಏಕನಿಷ್ಠೆಯಿಂದ ನಿನ್ನ ಚರಣಗಳನ್ನು ಭಜಿಸುತ್ತ ಬೇರಾವುದನ್ನೂ ಯೋಜಿಸದೆ ಕಾಲ 


೧೦೦೦ ಶ್ರೀರಾಮಕಥಾಮೃತ 


ಕಳೆದಿದ್ದಾಳೆ. ಆ ಪಾತಕಿಯು ಆಕರ್ಷಿಸುವ ನಾನಾ ಉಪಾಯಗಳನ್ನು ತೋರಿಸಿದರೂ 
ಅವುಗಳತ್ತ ಗಮನ ಹರಿಸದೆ ತನ್ನ ಸುಚರಿತೆಯನ್ನು ಇಷ್ಟು ದಿನ ಕಾಪಾಡಿಕೊಂಡಿದ್ದಾಳೆ. 
ಅಖಿಲ ಚೇತನಸಾಕ್ಷಿಯಾದವನೇ, ಭೂತಳದ ಮಾನಿನಿಯರ ಆದರ್ಶವಾದ ಈ 
ತಾಯಿಯನ್ನು ಸಂಶಯದೃಷ್ಟಿಯಿಂದ ನೋಡದಿರು; ಈಕೆ ಸಚ್ಚರಿತ್ರಸಿ ಸ್ತೀಯರ ತಾಯಿ, 
ಈ ಜನಕಜಾತೆ ತ್ರಿಜಗನ್ಮಾತೆಯಾಗಿದ್ದಾಳೆ. ಚಿತ್ತವಾಕ್ಕಾಯಗಳಲ್ಲಿ "ಒಂದಿಷ್ಟಾದರೂ 
ಮತ್ತತೆಯನ್ನು ಹೊಂದದ ಈಕೆಯು ಪತಿವ್ರತೆಯರಲ್ಲಿ ಅತ್ಯುತ್ತಮಳು ಎಂದು ಭಾವಿಸಿ 
ಆಕೆಯನ್ನು ಸ್ವೀಕರಿಸಿ ಸಲಹು” ಎಂದು ಬೇಡಿಕೊಂಡ. ಈ ಮಾತುಗಳನ್ನು ಕೇಳಿ ಸುತ್ತಲೂ 
ನೆರೆದಿದ್ದ ಬಿಡುಗಣ್ಣರನ್ನೂ ಕಪಿವರರನ್ನೂ ನೋಡುತ್ತ ರಘುರಾಮನು ನಸುನಗೆಯೊಡನೆ 
ವೈಶ್ವಾನರನನ್ನು ಕುರಿತು, “ನಿಡುಗಾಲ ಪಾತಕಿಯ ಮನೆಯಲ್ಲಿದ್ದವಳನ್ನು ಪರೀಕ್ಷಿಸದೆ 
ಸ್ವೀಕರಿಸಿದರೆ ಜನರು ಆಡಿಕೊಳ್ಳುತ್ತಾರೆ; ನಾನು ಇ೦ತಹ ಕೆಟ್ಟ ಮಾತುಗಳನ್ನು ಕೇಳಲಾರೆ; 
ಆದ್ದರಿಂದಲೇ ಈಕೆಯನ್ನು ಶುದ್ಧೀಕರಿಸಿ ಪರಿಗ್ರಹಿಸಿದ್ದೇನೆ. ಲೋಕಾಪವಾದದ ಭಯದಿಂದ 
ನಾನು ಹೀಗೆ ಮಾಡಿದೆನೇ ಹೊರತು ಈ ಶುಭಮತಿಯಾದ ತ್ರಿಜಗನ್ಮಾತೆ ಧರಣಿಜಾತೆಯ 
ಬಗ್ಗೆ ಅನುಮಾನದಿಂದಲ್ಲ. ಲೋಕಸಾಕ್ಷಿಯನ್ನು ಎಂದಿಗೂ ಅಗಲದಿರುವ ಈಕೆಗೂ 
ನನಗೂ ವ್ಯತ್ಕಾಸವಿಲ್ಲವೆಂದು ನಿರೂಪಿಸಲೋಸುಗ ಹೀಗೆ ಮಾಡಿದೆ. ಈ ಚಿಚ್ಛಕ್ತಿಯನ್ನು 
ರಾವಣನು ನಿಟ್ಟಿಸಲು ಸಾಧ್ಯವೇ, ನೊರಜು ಬೆಂಕಿಯನ್ನು ಎದುರಿಸಲಾದೀತೇ? 
ಎಂದಿಗೂ ನನ್ನನ್ನು ಬಿಟ್ಟಿರಲಾರದ ಜನಕಜೆಯ ನಿರ್ಮಲತೆಯನ್ನು ನಾನು ಬಲ್ಲೆನಾದರೂ 
ಲೋಕಾಪವಾದಕ್ಕೆ ಆಸ್ಪದವನ್ನು ನೀಡದಿರಲು ಹೀಗೆ ಮಾಡಿದೆ. ಭುವನಸಮ್ಮತವಾದ 
ರೀತಿಯಲ್ಲಿ ಬಾಳುವುದು ನನ್ನ ಕರ್ತವ್ಯವಲ್ಲವೇ?” ಎ೦ದು ಅಗ್ನಿಗೆ ಸಮಾಧಾನವನ್ನು ಹೇಳಿ 
ಧರಣಿಜಾತೆಯ ಕಡೆಗೆ ಪ್ರೇಮಲ ದೃಷ್ಟಿಯನ್ನು ಬೀರಲು ಎಲ್ಲರೂ ಆನಂದಗೊಂಡರು. 


ಅಲ್ಲಿ ಸೇರಿದ್ದ ಸುರಾಸುರನಿಚಯವು ಕೇಳುವ ಹಾಗೆ ಶ್ರೀರಾಮನು ಸೀತೆಯ 
ಯಜುತ್ವವನ್ನು ನಿರೂಪಿಸಲು ಯಷಿಮುನಿಗಳೆಲ್ಲ ರಾಮವರ್ತನೆಯ ರಹಸ್ಯವನ್ನು 
ತಿಳಿದು ಹರ್ಷಗೊಂಡರು. “ರಘುಕುಲಸ೦ಜಾತನಾದ ಈತನು ಪರಬ್ರಹ್ಮ ಶೈವರಿಗೆ 
ಶಂಕರನಾಗಿ, ವೈಷ್ಣವರಿಗೆ ಎಷ್ಟುವಾಗಿ, ಉಳಿದ ದೇವತೆಗಳನ್ನು ಆರಾಧಿಸುವವರಿಗೆ 
ಅವರ ಇಷ್ಟದೇವತೆಯಂತೆ ಈತನು ಕಾಣಿಸುತ್ತಾನೆ. ದೃಷಿಬೇದದಿಂದ ಬೇರೆ ಬೇರೆಯಾಗಿ 
ತೋರಿ ಎಲ್ಲರನ್ನೂ ಮೋದಗೊಳಿಸುವ ಜಗಚ್ಛಕ್ತಿಯಿವನು. ಈತನೇ ಈ ಸೃಷ್ಟಿಗೆ ಮೂಲ 
ಕಾರಣ. ಈತನು ಪರಮ ಕರುಣಾಕರ, ನಿರಾಕಾರನಾದರೂ ಸಾಕಾರದಿಂದ ಬುವಿಯಲ್ಲಿ 
ಅವತರಿಸಿ ಭುವನಕಂಟಕನಾದ ದಶಕಂಠನನ್ನು ಸಂಹರಿಸಿ ಭೂಭಾರವನ್ನಿಳುಹಿ 
ಜಗತ್ತನ್ನು ಕಾಪಾಡಿದ ಪಾವನ ಮೂರ್ತಿ. ದೇವತೆಗಳ ಭೀತಿ ಈಗ ಮಾಯವಾಗಿ 
ಅಗಣಿತ ಫಾಖ್ಯವುಂಟಾಗಿದೆ, ಬಿಡುಗಣ್ಣರ ಅಖಿಲೇಷ್ನವೂ ನೆರವೇರಿದಂತಾಗಿದೆ” ಎಂದು 
ದೇವತೆಗಳೊಡನೆ ಬಂದಿದ್ದ ಪರಮೇಶ್ವರನು ರಾಮನ ಮಹಿಮೆಯನ್ನು ವರ್ಣಿಸಿ ಮತ್ತೆ, 
“ನಿನ್ನ ಪಾದಗಳನ್ನು ನೆನೆಯುತ್ತ ಕಾದಿರುವ ಕೈಕಾಪುತ್ರನನ್ನು ಹೋಗಿ “ವೇಗ ಸಂತೈಸು 
ಹಾಗೆಯೇ ಕೌಸಲೈೆಯನ್ನು ಅಭಿವಂದಿಸಿ ಮೋದಗೊಳಿಸು, ಕೈಕೇಯಿ ಸುಮಿತ್ರೆಯರನ್ನು 
ವಂದಿಸಿ ಅವರ ಆಶೀರ್ವಾದವನ್ನು ತಲೆಯಲ್ಲಿ ಧರಿಸು. ಇಲ್ಲಿ ಸಕು; ಪರಮಶ್ರದ್ಧೆಯಿಂದ 


ಯುದ್ಧಕಾಂಡ ೧೦೦೧ 


ಅಶ್ವಮೇಧವೇ ಮೊದಲಾದ ಯಜ್ಞಗಳನ್ನು ಮಾಡಿ ತನ್ನ ವಂಶವನ್ನು ಉದ್ಧರಿಸಿ 
ಕೃತಾರ್ಥನಾದ ದಶರಥನು ಸ್ವರ್ಗದಿಂದ ಬಂದು ಮಣಿರಥದಲ್ಲಿದ್ದಾನೆ, ಆತನನ್ನು 
ಭಕ್ತಿಯಿಂದ ವಂದಿಸು” ಎಂದು ಗಿರಿಜಾನಾಥನು ಹರಿಬ್ರಹ್ಮರೊಡನೆ ಅಂತರ್ಧಾನನಾದ. 
ಆಗ ಶ್ರೀರಾಮನು ಮಣಿರಥದಲ್ಲಿ ಶೋಭಿಸುತ್ತಿದ್ದ ತನ್ನ ತಂದೆಯ ಅಡಿದಾವರೆಗಳಿಗೆ 
ಭಕ್ತಿಯಿಂದ ನಮಸ್ಕರಿಸಲು, ಪಂಕ್ತಿರಥನು ತನ್ನ ಮಗನನ್ನು ಮೋಹದಿಂದ ಅಪ್ಪಿಕೊಂಡು 
ಮುಂಡಾಡಿ, “ಸುಗುಣಗಳ ಗಣಿಯಾದ ರಾಮನೇ, ನಿನ್ನನ್ನು ಬಿಟ್ಟು ಹೋದ ನನಗೆ 
ಪಾಕಶಾಸನನ ಸುಂದರ ಲೋಕವಾಗಲೀ, ಅಲ್ಲಿನ ಭೋಗಗಳಾಗಲೀ ಇಷ್ಟವಾಗಲಿಲ್ಲ. 
ಕೈಕೇಯಿಯು ಆಡಿದ ನಿನ್ನನ್ನು ಕಾಡಿಗೆ ಕಳಿಸುವ ಮಾತುಗಳು ನನ್ನನ್ನು ಇರಿದು 
ಸಂಕಟಗೊಳಿಸುತ್ತಿದ್ದುವು. ನಿನ್ನನ್ನೂ ಲಕ್ಷ್ಮಣನನ್ನೂ ನೋಟದಲ್ಲಿಯೇ ಅಪ್ಪಿಕೊಂಡು 
ಮನಸ್ಸಿನಲ್ಲಿ ತುಂಬಿಕೊಂಡ ನನಗೆ ಈಗ ದುಃಖ ನಿವಾರಣೆಯಾಗಿದೆ. ಮಗನಿಂದ 
ಉದ್ದಾರವಾದ ಮುನಿಯಂತೆ ನಾನು ನಿನ್ನಿಂದ ದುಃಖಸಾಗರವನ್ನು ದಾಟದ್ದೇನೆ. ಸೌಮಿತ್ರಿ 
ಜನಕಾತ್ಮಜೆಯರೊಡನೆ ಹದಿನಾಲ್ಕು ವರ್ಷಗಳ ಕಾನನವಾಸವನ್ನು ಮುಗಿಸಿದ ನೀನೀಗ 
ಸಂತಸದಿಂದ ಅಯೋಧ್ಯಾನಗರವನ್ನು ಸೇರಿ ಯಷಿಸಂಮತದಂತೆ ವಿಧಿಪೂರ್ವಕವಾಗಿ 
ಪಟ್ಟಾಭಿಷಿಕ್ಷನಾಗಿ ನಿನ್ನ ತಾಯಿ ಕೌಸಲ್ಯೆಗೆ ಸಂತಸವನ್ನುಂಟುಮಾಡು. ಕೋಸಲವನ್ನು 
ಸೇರಿ ಭರತಾದಿಗಳನ್ನು ಮುದಗೊಳಿಸಿ, ಚಿರಕಾಲ ಭೋಗಸಂಪತ್ತುಗಳನ್ನು ಅನುಭವಿಸಿ 
ಆನಂದದಿಂದ ಬಾಳು” ಎಂದು ಹರಸಿದ ದಶರಥನು ಪಕ್ಕದಲ್ಲಿಯೇ ಕೈಮುಗಿದು ನಿಂತಿದ್ದ 
ಲಕ್ಷ್ಮಣನನ್ನು ಅಪ್ಪಿಕೊಂಡು ಪ್ರೀತಿಯಿಂದ, “ರಘುವರನ ಪಾದಗಳನ್ನು ನಿನ್ನ ಹೃದಯಾಂ 
ತರಾಳದೊಳಗಿಟ್ಟುಕೊಡು ಮುದದಿಂದ ಅವನ ಪಾದಸೇವೆಯನ್ನು ಮಾಡಿದ ಬಗೆಯಿಂದ 
ನನಗೆ ಅತೀವ ಹರ್ಷವುಂಟಾಗಿದೆ. ಮುಂದೆಯೂ ಅವನ ಚರಣಸೇವೆಗೈದು ಅವನ 
ಪ್ರಸಾದದಿಂದ ಸಂತಸವನ್ನು ತಾಳು. ರಘುವರನ ದಿವ್ಯಸುಂದರಮೂರ್ತಿಯು ಸದಾ 
ನಿನ್ನ ಎದೆಯಲ್ಲಿ ನೆಲಸಿರಲಿ” ಎಂದು ಹೇಳಿ, ಜನಕಜೆಯನ್ನು ಕುರಿತು, “ರಘುವರನು 
ಪರತರನಾದರೆ ನೀನು ಮೂಲಪ್ರಕೃತಿಯಾಗಿ ಧರೆಯನ್ನು ಪೊರೆಯುವ ಕಾರಣದಿಂದ 
ಮನುಷ್ಯಾಕೃತಿಯಿ೦ದ ಅವತರಿಸಿರುವವಳು. ರಾಮನು ನಿನ್ನನ್ನು ಪರೀಕ್ಷಿಸಿದುದನ್ನು 
ಮನಸ್ಸಿನಲ್ಲಿಟ್ಟುಕೊಳ್ಳದೆ ಅವನನ್ನು ಅನುದಿನವೂ ಸೇವಿಸು” ಎಂದು ಹೇಳಿ ಇಂದ್ರಲೋಕಕ್ಕೆ 
ಹೊರಟು ಹೋದ. ; 


ತಂದೆಯಡೆಗೆ ಕೈಮುಗಿದುಕೊಂಡು ನಿಂತಿದ್ದ ರಾಮನ ಬಳಿಗೆ ಬಂದ ಇಂದ್ರನು, 
“ವಸುಮತೀರಮಣನೇ, ತ್ರಿದಶರನ್ನು ಪಾಲಿಸಿದ ನಿನ್ನ ಉಪಕಾರಕ್ಕಾಗಿ ನೀನು ಬೇಡಿದುದನ್ನು 
ನೀಡುತ್ತೇನೆ, ಕೇಳಿಕೋ” ಎ೦ದು ಹೇಳಲು ರಾಮನು, “ಇಂದ್ರನೇ, ನೀನು ನುಡಿದುದು 
ಸತ್ಯವಾದರೆ ನನ್ನ ಮನೋರಥ ನೆರವೇರಲಿ. ಅದು ಯಾವುದೆಂಬುದನ್ನು ಹೇಳುತ್ತೇನೆ, 
ಕೇಳು: ರಣರಂಗದಲ್ಲಿ ಸತ್ತು ಬಿದ್ದಿರುವ ಕರಡಿಕಪಿಗಳೆಲ್ಲ ಮತ್ತೆ ಜೀವ ತಳೆಯುವಂತಾಗಲಿ, 
ಅವರೆಲ್ಲ ಯಾವುದೇ ಬಾಧೆಯಿಲ್ಲದೆ ನಿರೋಗಿಗಳಾಗಿ ಬಾಳುವಂತಾಗಲಿ. ಅವರು 
ಜೀವಿಸುವ ಜಾಗಗಳಲ್ಲಿ ಹಣ್ಣುಕಾಯಿಗಳು ಸಮೃದ್ಧವಾಗಿರಲಿ” ಎಂದು ಬೇಡಿಕೊಂಡ. ಆ 
ಮಾತುಗಳನ್ನು ಕೇಳಿದ ಇಂದ್ರನು ಸುಪಸನ್ನನಾಗಿ, “ರಘುರಾಮನೇ, ನೀನು ಕೇಳಿದಂತಾಗಲಿ. 


೧೦೦೨ ಶ್ರೀರಾಮಕಥಾಮೃತ 


ರಣರಂಗದಲ್ಲಿ ಸತ್ತ ಕಪಿಭಲ್ಲೂಕಗಳೆಲ್ಲ ಮರಳಿ ಬದುಕಿ ಬಂದು ನಿರೋಗಿಗಳಾಗಿ ಬಾಳಲಿ, 
ಅವರಿರುವ ಜಾಗ ಸಾರ್ವರ್ತುಕವಾಗಿ ಸಸ್ಯಸಮೃದ್ಧಿಯಿಂದ ಕಂಗೊಳಿಸಲಿ” ಎಂದು 
ವರವನ್ನಿತ್ತ ಬಳಿಕ, “ಪರಮಪುರುಷ ರಘುರಾಮನೇ, ನಿನ್ನ ಚರಣಾನುರಕ್ತೆಯಾಗಿ 
ಭಾವಭಕ್ತಿಯಿಂದ ಮೆರೆಯುವ ಮೈಥಿಲಿಯನ್ನು ಸಂತಸ ಪಡಿಸಿ ಕಪಿವರರು. ತಮ್ಮ 
ತಮ್ಮ ಜಾಗಗಳಿಗೆ ಮರಳಲು ಅನುಮತಿಯಿತ್ತು. ಬೇಗ ಅಯೋಧ್ಯಾನಗರಕ್ಕೆ ಹೋಗಿ, 
ತಾಪಸನಂತಿರುವ ಭರತನನ್ನು ಸಂತೈಸಿ, ಶತ್ರುಘ್ನನನ್ನು ಸಲಹಿ, ಪಟ್ಟಾಭಿಷೇಕವನ್ನು 
ಮಾಡಿಕೊಂಡು ಪುರಜನ ಹ. ಮತ್ತು ತಾಯಿಯರನ್ನು ಸಂತಸಗೊಳಿಸು. ಆ 
ಗದ್ದುಗೆಯಲ್ಲಿರುವುದನ್ನು ನೋಡಿ ಹರವಿರಿಂಚಾದಿಗಳೂ ಆ ಸಂತಸಗೊಳ್ಳುತ್ತೇವೆ” 
ಎಂದು ಕೇಳಿಕೊಂಡ ಬಿಡುಗಣ್ಣರೊಡೆಯನು ಅಮರಾವತಿಗೆ ಮರಳಿದ. ಇತ್ತ ರಾಮನು 
ಆನಂದದಿಂದ ಆ ರಾತ್ರಿಯನ್ನು ಕಳೆದ. 


ಮಾರನೆಯ ಬೆಳಗಾಗಲು, ವಿಭೀಷಣನು ಬಂದು ವನಜನೇತ್ರನಿಗೆ ನಮಸ್ಕರಿಸಿ, 
“ಜನನಾಥನೇ, ನಿನಗಾಗಿ ವಸ್ತ್ರ-ಮಾಲೆ-ಆಭರಣಗಳನ್ನು ಸಿದ್ಧಪಡಿಸಿ ತಂದಿದ್ದೇನೆ. 
ಮಂ೦ಗಳಸ್ನಾನವನ್ನು ಮಾಡಿ ನೀನು ಇವುಗಳನ್ನು ಧರಿಸಬೇಕು” ಎಂದು ಬಿನ್ನ ವಿಸಿಕೊಂಡ. 
“ದನುಜಕುಲಾಧಿಪನೇ, ಬೇಗನೇ ಅಂಗದಾದಿಗಳನ್ನು ಕರೆಸು. UNS ಭರತನು 
ನನಗೋಸುಗ ನಿರತೋಪವಾಸದಿಂದಿದ್ದಾನೆ, ತನ್ನ ಸುಖಗಳನ್ನೆಲ್ಲ ಬದಿಗೊತ್ತಿದ್ದಾನೆ. 
ಹೀಗಾಗಿ ನಾನು ಇವುಗಳನ್ನೀಗ ಧರಿಸುವುದಿಲ್ಲ. ನೇರವಾಗಿ ಅಯೋಧ್ಯೆಗೆ ಹೋಗುತ್ತೇನೆ. 
ನನಗಾಗಿ ತಮ್ಮ ಸುಖಸೌಕರ್ಯಗಳನ್ನು ತ್ಯಾಗಮಾಡಿದ ಕಪಿವರರನ್ನು ಅವರವರ ನೆಲೆಗಳಿಗೆ 
ಕಳಸಿ, ಅಯೋಧ್ಯೆಗೆ ಹೋಗಿ ಭರತನನ್ನು ಕಾಣಲು ನನ್ನ ಮನಸ್ಸು ತವಕಗೊಂಡಿದೆ” 
ಎ೦ದು ರಘುವರನು ನುಡಿಯಲು ದನುಜೇಶನು, “ರಘುಕುಲಲಾಮನೇ, ನನ್ನ ಅಣ್ಣ 
ರಾವಣನು ವೈಶ್ರವಣನನ್ನು ಸೋಲಿಸಿ ಅವನ ಪುಷ್ಪಕ ವಿಮಾನವನ್ನು ತಂದಿರಿಸಿಕೊಂಡಿದ್ದ; 
ನಾನು ಅದನ್ನು ನಿಮಗಾಗಿ ಮೀಸಲಿರಿಸಿದ್ದೇನೆ. ಅದು ಕಾಮಗಾಮಿಯಾದುದು. ಅದರಲ್ಲಿ 
ಕುಳಿತು ನೀವು ರಾಜಧಾನಿಗೆ ತೆರಳಬಹುದು. ಆ ಮುಂಚೆ ನನ್ನ ಗೌರವಪೂರ್ವಕವಾದ 
ಅರ್ಚನೆಯನ್ನೂ ಆತಿಥ್ಯವನ್ನೂ ಸೀತಾಲಕ್ಷ್ಮಣಸಮೇತವಾಗಿ ಸ್ವೀಕರಿಸಬೇಕು” ಎಂದು 
ಬೇಡಿಕೊಂಡನು. ಆಗ ಕುವಲಯದಳಶ್ಯಾಮ ರಾಮನು ಮೃದುಮಧುರವಾದ 
ನುಡಿಗಳಿಂದ ವಿಭೀಷಣನನ್ನು ಕುರಿತು, “ಸುವಿವೇಕದ ಶಿರೋರತ್ನವೇ, ತಂದೆಯ 
ಆಜ್ಞೆಯಂತೆ ನಾನು ಚಿತ್ರಕೂಟದಲ್ಲಿರುವಾಗ, ವಿನಯವಂತನೂ ವಿವೇಕಿಯೂ ಆದ 
ಭರತನು ತಾಯಂದಿರ ಸಮೇತ ಅಲ್ಲಿಗೆ ಬಂದು ರಾಜ್ಯವನ್ನು ಒಪ್ಪಿಸಿಕೊಳ್ಳಲು 
ಬೇಡಿಕೊಂಡನಾದರೂ, ಅದನ್ನು ನಿರಾಕರಿಸಿ ಅವನನ್ನೊಪ್ಪಿಸಿ ಅಯೋಧ್ಯೆಗೆ ಮರಳುವಂತೆ 
ಮಾಡಿದ ಸಂದರ್ಭದಲ್ಲಿ ನಾಕೋಡ ಶಪಥವನ್ನು " ಮಾಡಿದ್ದೇನೆ. ಅದನ್ನು ಕೇಳು, 
ಭರತನನ್ನು ಕ೦ಡು ಸಂತೈಸುವವರೆಗೂ ನನಗಾವ ಪೂಜೆಯೂ 'ಬೇಡ. ನನ್ನ ಮಾತನ್ನು 
ರ್ಥಮಾಡಿಕೊಂಡು ನನ್ನನ್ನು ಬೀಳ್ಕೊಡು. ಎಲ್ಲವೂ ವ್ಯವಸ್ಥಿತವಾದ ಬಳಿಕ ಅರ್ಜ, 
ಬಂದು ನಿನ್ನ ಸತ್ಯಾರಗಳನ್ನು ಸ್ವೀಕರಿಸುತ್ತೇನೆ. ದಯವಿಟ್ಟು ಆದಷ್ಟು ಬೇಗ ಪುಷ್ಪಕವನ್ನು 
ತರಿಸು” ಕರ್ಚಾ ಸಹತ ಹೇಳಿದ. 


ಯುದ್ಧಕಾಂಡ ೧೦೦೩ 


ರಾಮನ ಆಶಯದಂತೆ ಪುಪ್ಪಕವು ಕ್ಷಣಾರ್ಧದಲ್ಲಿ ಬಂದು ನಿಂತಿತು: ಇಡೀ 
ವಿಮಾನವೇ ಚಿನ್ನದಿಂದ ನಿರ್ಮಿತವಾಗಿತ್ತು. ಅದರಲ್ಲಿ ಅನೇಕ ಅದ್ಭುತವಾದ 
ಮಂದಿರಗಳಿದ್ದುವು, ಚಿನ್ನದ ಕಿಂಕಿಣಿಗಳು ಗಲಗಲ ಸದ್ದು ಮಾಡುತ್ತಿದ್ದುವು, ಎಳೆವಿಸಿಲಿನಂತೆ 
ಹೊಳೆಯುವ ಲೋವೆಗಳಿಂದಲೂ, ಹೊಂದುಂಬಿಗಳ ಮಧುರರವದಿಂದಲೂ ತುಂಬಿತ್ತು 
ಇದೇನು ಕಾಮನ ಬಿಲ್ಲೋ, ಇಂದ್ರನ ಅರಮನೆಯೋ, ಬ್ರಹ್ಮನ ನೆಲೆವನೆಯೋ ಎಂಬಂತೆ 
ಆ ವಿಮಾನವು ಮಯನ ತಪಃಫಲದಂತೆ ಕಂಗೊಳಿಸುತ್ತಿತ್ತು. ದೇವತೆಗಳು ಸಂತಸದಿಂದ 
ಅನುಮೋದಿಸಲು ವಿಭಿಷಣನು ಆ ದಿವ್ಯವಿಮಾನವನ್ನು ರಘುರಾಮನ ಬಳಿಗೆ ತಂದು 
ನಿಲ್ಲಿಸಿ, “ರಘುವರನೇ, ನಾನು ಮಾಡಬೇಕಾದ ಮುಂದಿನ ಕೆಲಸವಾವುದು?” 
ಎಂದು ಬಿನ್ನವಿಸಿಕೊಂಡ. ಆಗ ತರಣಿಕುಲಸ೦ಜಾತನು ದನುಜೇಂ೦ದ್ರನನ್ನು ಕುರಿತು 
ಪ್ರೇಮಲ ಭಾವದಿಂದ ಅವನನ್ನು ಅಪ್ಪಿಕೊಂಡು, “ಪೌಲಸ್ತ್ಯಕುಲರತ್ನನೇ, ನಮ್ಮ 
ಪುಣ್ಯದ ಬಲದಿಂದ ನೀನು ನಮ್ಮವನಾದೆ, ಮೂರು ಲೋಕವೂ ಅಚ್ಚರಿಪಡುವಂತೆ 
ಶ್ರಮಶ್ರದ್ಧೆಗಳಿಂದ ಧರಣಿಜಾತೆಯು ನನಗೆ ದೊರೆಯುವಂತೆ ಮಾಡಿದ್ದೀಯೆ. ಈ 
ಪುಷ್ಪಕವೇ ಮೊದಲಾದ ಸೌಲಭ್ಯವೆಲ್ಲವೂ ನಿನ್ನ ಸೌಜನ್ಯದಿ೦ದಲೇ ನಮಗೆ ದೊರಕಿದೆ. 
ನಿನಗೆ ನಾವು ಕೃತಜ್ಞರು. ಆದರೆ ಒಂದು ಮಾತು, ನನಗಾಗಿ ವಾನರಯೋಧರು ತುಂಬ 
ಶ್ರಮಪಟ್ಟಿದ್ದಾರೆ, ಸಾಹಸಗಳನ್ನೆಸಗಿದ್ದಾರೆ. ಅವರೆಲ್ಲರನ್ನೂ ನೀನು ರತ್ನಾದಿ ಆಭರಣಗಳಿಂದ 
ಸತ್ಮರಿಸಬೇಕೆಂಬುದು ನನ್ನ ಆಸೆ” ಎಂದು ನುಡಿದ. ಅದನ್ನು ಕೇಳಿದ ವಿಭೀಷಣನು 
ಒಪ್ಪಿಗೆಯಿಂದ ತಲೆಯಾಡಿಸಲು ಆನಂತರ, “ಸುಗುಣನೂ ಸತ್ಯವಚನವುಳ್ಳಾತನೂ 
ಕರುಣಿಯೂ ತ್ಕಾಗಿಯೂ ದಾಕ್ಷಿಣ್ಯಯುತನೂ ಗುಣಗ್ರಾಹಿಯೂ ಕರುಣಾಶಾಲಿಯೂ 
ಸಾಧುಹಿತಕಾರಿಯೂ ಎನ್ನಿಸಿಕೊಂಡು ನಗುನಗುತ್ತ ಮಾತನಾಡುವ ರಾಜನನ್ನು ಪ್ರಜೆಗಳು 
ಪ್ರೀತಿಯಿಂದ ಅನುಸರಿಸುತ್ತಾರೆ; ಅಂತಹ ರಾಜನನ್ನು ಜಗದೀಶನ ಅಂಶಸಂಭೂತನೆಂದು 
ಜನರು ಆದರಿಸುತ್ತಾರೆ.  ಕೃತಿಕೃತಮೂ ಸಾರವೇದಿಯೂ ಸರ್ವಾರ್ಥಗಳನ್ನು 
ಅರಿತಿರುವ ಸದ್ಗುಣವನಧಿಯೂ ಆದ ನಿನಗೆ ಹೆಚ್ಚು ಹೇಳಬೇಕಾದುದೇನಿಲ್ಲ” ಎಂಬ 
ಹಿತವಚನಗಳನ್ನಾಡಿದ. ತಕ್ಷಣವೇ ವಿಭೀಷಣನು ಅತ್ಯಮೂಲ್ಯ ಭೂಷಣಾಂಬರಗಳನ್ನು 
ತರಿಸಿ, ಅತ್ಯಂತ ಆದರದಿಂದ ಕಪಿವರರಿಗೆಲ್ಲ ಅವುಗಳನ್ನು ಹಂಚಿದ. ಅವರೆಲ್ಲರೂ 


ರಘುವರನನ್ನೂ ವಿಭೀಷಣನ್ನೂ ಸುಗ್ರೀವ ಅಂಗದರನ್ನೂ ಹನುಮ ಜಾಂಬವರನ್ನೂ 


ಹಾಡಿ ಹೊಗಳಿದರು. 


ತನ್ನಿಂದ ಸನ್ಮಾನಿತರಾದ ಭಲ್ಲೂಕಕಪಿವೀರರು ಅತ್ಕಾನಂದಗೊಂಡಿರುವುದನ್ನು : 


ಕಂಡು ರಘುರಾಮನು ಹರ್ಷಿತನಾದ; ಅವನಿಗೆ ವಂದಿಸಿದ ವಿಭೀಷಣನು ಭಯಭರಿತ 
ಭಕ್ತಿಯಿಂದ ಕೂಡಿ, “ದೇವನೇ, ಕುಬೇರನ ಪುಷ್ಪಕ ವಿಮಾನವು ಬಂದಿದೆ” ಎಂದು 
ಎಜ್ವಾಪಿಸಲು, ಅದನ್ನು ನಿಟ್ಟಿಸಿದ ಇಂದೀವರಶ್ಕಾಮನು ಅದರೆಡೆಗೆ ಹರ್ಷದಿಂದ 
ನಡೆತಂದ. ಅತ್ಯಾಶ್ಚರ್ಯಕರವಾದ ಆ ವಿಮಾನವನ್ನು ನೋಡಿ, ಬೇಗ ಬೇಗ 


ಅದನ್ನು ಹತ್ತಿ ವಜ್ರಖಚಿತ ಪೀಠವೊಂದರಲ್ಲಿ ಕುಳಿತು, ಹೊಚ್ಚ ಹೊಸ ಯೌವನದ 


ನೆಲದಣುಗಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹಸನ್ಮುಖನಾದ. 


೧೦೦೪ ಶ್ರೀರಾಮಕಥಾಮೃತ 


' 
| 
F 


ಸ 
y 


ಸೌಮಿತ್ರಿಯು ಹೆಚ್ಚಿದ ಆನಂದದಿಂದ ಕೈಯಲ್ಲಿ ಬಿಲ್ಲನ್ನು ಹಿಡಿದು, ಲಗುಬಗೆಯಿಂದ 
ವಿಮಾನವನ್ನೇರಿ ಅಣ್ಣನ ಬಲಭಾಗದಲ್ಲಿ ನಿಂತುಕೊಳ್ಳಲು, ಅವನ ವಿನಯವನ್ನು 
ಕ೦ಡು ಸಕಲರೂ ಹೊಗಳಿದರು. ಅವನನ್ನು ನೋಡಿದ ಶ್ರೀರಾಮನು, “ಹದಿನಾಲ್ಕು 
ವರ್ಷಗಳ ಕೆಳಗೆ ನನ್ನನ್ನು ಹಿ೦ಬಾಲಿಸಿ ಬರುವಾಗ ಹೇಳಿದ ಮಾತನ್ನು ಚಾಚೂ ತಪ್ಪದೆ 
ನನ್ನನ್ನು ಅನುಸರಿಸಿ ನನ್ನ ಭಾಗ್ಯದ ಏಳಿಗೆಯನ್ನು ಹೆಚ್ಚಿಸಿದೆ” ಎಂದು ಹೊಗಳಿದ, 
ಆನಂತರ ಸುಗ್ರೀವನನ್ನು ನೋಡಿ, “ಪ್ಲವಗಕುಲರತ್ನನೇ, ನಿನ್ನಿಂದಾಗಿ ನಮ್ಮ ಅಭೀಷ್ಟಗಳು 
ನೆರವೇರಿದುವು, ನೀನಿನ್ನು ಪಡೆಸಹಿತ ಕಿಷ್ಠಿಂಧೆಗೆ ಹೋಗಿ ಸುಖದಿ೦ದ ಸಾಮ್ರಾಜ್ಯವನ್ನು 
ಪಾಲಿಸು” ಎಂದು ಮೃದುನುಡಿಗಳಿಂದ ಬೆಸಸಿ, ನಸುನಗುತ್ತ ವಿಭೀಷಣನತ್ತ ತಿರುಗಿ, 
*ಒಡಹುಟ್ಟಿದವನ ಜನ್ಮಸ೦ಬ೦ಧಗಳನ್ನೆಲ್ಲ ತೊರೆದು, ನನ್ನ ಉದ್ದೇಶವು ಹಿರಿದೆಂದು 
ಭಾವಿಸಿ ನಡೆನುಡಿಗಳಿಂದ ನನಗೆ ನೀನು ಅತಿ ಹಿತವನ್ನುಂಟುಮಾಡಿದುದನ್ನು ಹೊಗಳಲು 
ಸಾಧ್ಯವೇ? ಸಡಗರ ಸದ್ಗುಣ ಪ್ರೀತಿಗಳಿ೦ದ ನಮ್ಮನ್ನು ಬೀಳ್ಕೊಟ್ಟರೆ ನಾವು ಹೊರಡುತ್ತೇವೆ; 
ನೀನು ಮೃಡಸನ್ನಿಧಿಯ ಈ ತ್ರಿಕೂಟಾಚಲದಲ್ಲಿ ಆನಂದದಿ೦ದ ಅರಸುತನ ಮಾಡುತ್ತ 
ಸುಖವಾಗಿರು” ಎಂದು ಮೃದುನುಡಿಗಳಿಂದ ಬೆಸನಿತ್ತ. ಆಗ ಸುಗ್ರೀವ ವಿಭೀಷಣರಿಬ್ಬರೂ 
ಕೈಗಳನ್ನು ಮುಗಿದುಕೊಂಡು ಹೃದಯ ತುಂಬಿ ಬಂದು, “ಜನನಾಥನೇ, ನಿನ್ನ 
ಪಾದಸನ್ನಿಧಿಯಲ್ಲಿ ನಾವು ಅಯೋಧ್ಯಾನಗರಿಗೆ ಬಂದು, ತಾಯಂದಿರಿಗೆ ವಂದಿಸಿ, 
ನಿನ್ನ ಪಟ್ಟಾಭಿಷೇಕವನ್ನು ಕಣ್ತುಂಬಿಕೊಂಡು ವಾಪಸು ಬರುತ್ತೇವೆ” ಎಂದು ನುಡಿದರು. 
ಅವರಿಬ್ಬರ ಮಾತನ್ನು ಕೇಳಿದ ರಘುನಾಯಕನು ಅತ್ಯಂತ ಹರ್ಷದಿಂದ, “ನಿಮ್ಮಂತಹ 
ಸನ್ನಿತ್ರಬಾಂಧವರಿ೦ದ ನನಗೆ ಅತ್ಯಂತ ಸಂತಸವುಂಟಾಗಿದೆ. ಬೇಗ ಪುಷ್ಪಕವನ್ನೇರಿರಿ, 
ಹೊರಡೋಣ” ಎಂದು ಹೇಳಲು, ಸುಗ್ರೀವ ವಿಭೀಷಣನರು ತಮ್ಮ ಪರಿವಾರಗಳೋಡನೆ 
ಆನಂದದಿಂದ ವಿಮಾನವನ್ನೇರಿ ರಘುವರನ ಎಡಬಲಗಳಲ್ಲಿ ರಾರಾಜಿಸಿದರು. 
ಧರಣಿಸುತೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು, ಸೌಮಿತ್ರಿಯು ಕೈಮುಗಿದು 
ನಿಂತಿರಲು, ರಾಮಪುರದರಸನು ಪುಷ್ಪಕ ವಿಮಾನದಲ್ಲಿ ಆನಂದತುಂದಿಲನಾಗಿ ಕುಳಿತು 
ಅಯೋಧ್ಯೆಯಡೆಗೆ ಪಯಣ ಬೆಳಸಿದ. 


೬೫. ರಾಮನು ಶಿವನನ್ನು ಪೂಜಿಸಿದುದು 


ಅದ್ರಿಸುತೆ, ಧನದನ ವಿಮಾನದಲ್ಲಿ ದಾನವಾಗ್ರಣಿ ಮತ್ತು ವನಚರರೊಡನೆ 
ರಘುನಾಯಕನು ಕುಳಿತಿರಲು ಅವನ ಅನುಮತಿಯನ್ನು ಪಡೆದು ವಿಮಾನವು 
ನಭಕ್ಕೇರಿತು. ವಿಮಾನವು ಸಮುದ್ರದ ಉತ್ತರ ತೀರಕ್ಕೆ ಬರುವಾಗ, ರಾಮನು ತಾವು 
ಕಟ್ಟಿದ್ದ ಸೇತುವೆಯನ್ನು ಸೀತೆಗೆ ತೋರಿಸಿ, ಆಚೆಯ ದಡದಲ್ಲಿ ವಿಮಾನವನ್ನು 
ನೆಲಕ್ಕಿಳಿಸಲು ಆಜ್ಞಾಪಿಸಿದ. ಅಷ್ಟರಲ್ಲಿ ವಿಭೀಷಣನು ಬಂದು ವಿನಯ ವಾಕ್ಯಗಳಿಂದ 
ಕೂಡಿ ಭೂಮಿಜಾತೆಗೆ ಮಣಿದು, “ಗರ್ವಾಂಧನಾದ ರಾವಣನು ತನ್ನ ಶೌರ್ಯಬಲದಿಂದ 
ಇರಲು, ಸಮುದ್ರಕ್ಕೆ ಈ ಸೇತುವೆಯನ್ನು ಕಟ್ಟಿ ಬಂದು ಬಾಧಕರನ್ನು ಸಂಹರಿಸಿದ್ದೇನೋ 


ಯುದ್ಧಕಾಂಡ ೧೦೦೫ 


ಸರಿಯೆ. ಆದರೆ ನನ್ನ ಪಟ್ಟಣದ ಮೇಲೆ ವೈರಿಗಳು ದಾಳಿಯಿಡಲು ಇದರಿಂದ ದಾರಿ 
ಸುಗಮವಾಯಿತು” ಎನ್ನಲು, ರಘುನಾಯಕನು ನಸುನಗುತ್ತ ತನ್ನ ಬಾಣದಿಂದ 
ಅದನ್ನು ಮೂರು ಭಾಗವಾಗಿ ಕತ್ತರಿಸಿ, ಅದರಿಂದಾಗಿ ಉಂಟಾದ ಧನುಷ್ಕೋಟಿಯಲ್ಲಿ 
ಮೂರು ಪಾವನ ತೀರ್ಥಗಳುಂಟಾಗಿ, ಆ ಮೂರು ತೀರ್ಥಗಳಲ್ಲಿ ಸ್ನಾನ 
ಮಾಡಿದವರಿಗೆ ಅಶ್ವಮೇಧಯಾಗ ಮಾಡಿದ ಫಲವುಂಟಾಗುತ್ತದೆ, ಅಲ್ಲದೆ ಅವರ 
ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ, ಸಂಚಿತ ಪಾಪಗಳೆಲ್ಲ ನಾಶವಾಗುತ್ತವೆ ಎಂದು 
ದಯೆಗೆಯ್ದ. ಧನುಷ್ಠ್ಯೋಟಗೆ ಈ ಪರಿಯ ವರಗಳನ್ನಿತ್ತು ಆನಂತರ ತಾನೇ ಸತಿಸಹಿತ 
ಪುಷ್ಪಕದಿಂದ ಕೆಳಗಿಳಿದು ಧನುಷ್ಕೋಟಿಯಲ್ಲಿ ಸ್ನಾನ ಮಾಡಿದ. “ಆನಂತರ ಅದರ 
ದಡದಲ್ಲಿ ಇಂದುಮೌಳಿಯನ್ನು ಪೂಜಿಸಿ ಮೂರು ಲೋಕಗಳಿಗೆ ಉಪಕಾರವನ್ನೆಸಗಿ 
ಮುಂದಿದ್ದ ಪುಷ್ಪಕವನ್ನೇರಿ ಅಯೋಧ್ಯೆಗೆ ಬಂದ” ಎಂದು ಹೇಳಲು, ಅದ್ರಿಜಾತೆಯು 
ಅನುಮಾನವನ್ನು ಹೋಗಲಾಡಿಸಿಕೊಳ್ಳಲು, “ಶ್ರೀರಾಮನೇ ಪರಕ್ಕೆ ಪರನೂ, ಪಾವನಕ್ಕೆ 
ಪಾವನನೂ ಆಗಿ, ವೇದಗಳೆಲ್ಲ ಹೊಗಳುವಂತಹ ಪರಮಪುರುಷನಾಗಿ, ಶಿವನನ್ನು ಪೂಜೆ 
ಮಾಡಿದ ವಿಷಯವನ್ನು ಕೇಳಿ ನನಗೆ ಶಂಕೆಯುಂಟಾಗಿದೆ. ಇದರ ಪರಿಹಾರ ಹೇಗೆ?” 
ಎಂದು ಕೇಳಿದಳು. ಆಗ ಶಿವನು ಅದರ ಹಿನ್ನೆಲೆಯ ಕತೆಯನ್ನು ಬಿತ್ತರಿಸಲನುವಾದ: 


“ಗಿರಿಜಾತೆಯೇ, ನಿನಗೆ ತಿಳಿಯದುದು ಏನಿದೆ? ಹಿಂದೆ, ಒಂದು ದಿನ ವಿಪ್ರಸಭೆಯು 
ಹೇಳಿದ ವಿಷಯವನ್ನು ನಾನೀಗ ನಿನಗೆ ಅರುಹುತ್ತೇನೆ, ಕೇಳು: ಹೇಮಗಿರಿಯ ಒತ್ತಿನಲ್ಲಿ 
ಮನೋಕಾಮನೆಯ ಸಿದ್ಧಿಗಾಗಿ ಸ್ವಯಂಭುವನ್ನು ಪೂಜಿಸಲು ವಿಪ್ರತತಿಯು ಸೇರಿತ್ತು. 
ಚತ್ರಶಾಲೆಯಲ್ಲಿ ವಿಪ್ರೋತ್ತಮರು ಸೇರಿ ಈ ಜಗತ್ತಿನಲ್ಲಿನ ಅತ್ಯಂತ ಗೋಪ್ಯವಾದ 
ಆಶ್ಚರ್ಯಕರ ವಿಷಯವಾವುದೆಂದು ತಮ್ಮತಮ್ಮಲ್ಲಿ ಪ್ರಶ್ನಿಸಿಕೊ೦ಡರು. ಕೆಲವರು ಈ 
ಜಗತ್ತಿನ ಸೃಷ್ಟಿಕಾರಣನಾದವನು ಬ್ರಹ್ಮ ಎಂದರೆ, ಮತ್ತೆ ಕೆಲವರು ಗಿರಿಜಾರಮಣನೇ 
ಮೂಲಪುರುಷ ಎಂದು ವಾದಿಸಿದರು, ಮತ್ತೆ ಕೆಲವರು ಲಕ್ಷ್ಮೀರಮಣನೇ ಪರಬ್ರಹ್ಮ 
ಎಂದರು, ಮತ್ತೂ ಕೆಲವರು ಭಾಸ್ಕರನ ಪರವಾಗಿ ನಿಂತರೆ, ಮತ್ತೂ ಕೆಲವರು 
ಎನಾಯಕನೆದು ಸೂಚಿಸಿದರೆ, ಮಗುದೂ ಹಲವರು ಭೈರವನನ್ನು, ಇನ್ನೂ ಕೆಲವರು 
ಶಕ್ತಿಯನ್ನು, ಉಳಿದವರು ಮಿಕ್ಕ ದೇವತೆಗಳನ್ನೆಲ್ಲ ಈ ಸೃಷ್ಟಿಗೆ ಕಾರಣ ಎಂದು ಹೇಳಲು 
ತೊಡಗಿದರು. ಹೀಗೆ ಈ ವಿಷಯವು ನಿರ್ಧಾರವಾಗದಿರಲು, ಅವರೆಲ್ಲ ಸೇರಿ ಮನುವಿನ 
ಬಳಿಗೆ ಹೋಗಿ, “ಯಾರನ್ನು ಪೂಜಿಸಿ ಭುಕ್ತಾನ್ನವನ್ನು ಸೇವಿಸಿದರೆ ನಿಶ್ಚಿತವಾಗಿ ಮುಕ್ತಿ 
ದೊರೆಯುತ್ತದೆ?” ಎಂದು ಪ್ರಶ್ನಿಸಿದರು. ಅವನು ವಿಪ್ರವೃಂದವನ್ನು ನೋಡುತ್ತ, “ಸರಿಯಾದ 
ಪ್ರಶ್ನೆಯನ್ನೇ ಕೇಳಿದಿರಿ. ಇದಕ್ಕೆ ನೀಡುವ ಉತ್ತರವನ್ನು ನೀವೆಲ್ಲ ಗಮನವಿತ್ತು ಕೇಳಿರಿ: 
ಬೃಂದಾರಕವಂದಿತನಾದ ಇಂದಿರಾವರನೇ ಪರಮಪುರುಷ, ಆತನನ್ನು ಪೂಜಿಸಿದರೆ 
ನಿಶ್ಚಿತವಾಗಿ ಕೈವಲ್ಯವು ದೊರೆಯುತ್ತದೆ, ಇದು ಉಳಿದ ಯಾವ ದೇವತೆಗಳಿಂದೂ 
ದೊರೆಯುವುದಿಲ್ಲ” ಎಂದು ನುಡಿದ. ಮನುವು ಹೇಳಿದ ಶುಭವಚನವನ್ನು ಕೇಳಿದ 
ವಿಪ್ರರು, ಆನ೦ತರ ಭೃಗುಮುನಿಯ ಬಳಿಗೆ ಬಂದು ಆ ವಿಷಯವನ್ನು ಪ್ರಸ್ತಾಪಿಸಿದರು. 
“ಯಾವನ ಚರಣಸೇವೆಯನ್ನು ಮಾಡಿದರೆ ಜನರು ಕೃತಕೃತ್ಯರಾಗುತ್ತಾರೆ?” ಎಂದು ಆ 


೧೦೦೬ ಶ್ರೀರಾಮಕಥಾಮೃತ 


ವಪ್ರವೃಂದವು ಬೆಸಗೊಳಲು, ಭೃಗುವು ಕೈಲಾಸಕ್ಕೆ ಬಂದು ಹರನ ಮಂದಿರದ ಮುಂದೆ 
ಶೂಲವನ್ನು ಹಿಡಿದು ಬಾಗಿಲು ಕಾಯುತ್ತ ಕ್ರೋಧದಿಂದ ತುಂಬಿದ ನಂದೀಶನನ್ನು ನೋಡಿ, 
ತಾನು ಬಂದಿರುವ ವಿಷಯವನ್ನು ಶಂಕರನಿಗೆ ತ್ವರೆಯಿ೦ದ ತಿಳಿಸಲು ಹೇಳಿದ. ಆಗ 
ಹರಗಣಾಧ್ಯಕ್ಷನಾದ ನಂದೀಶನು, “ಈಗ ಪರಶಿವನು ತನ್ನ ಸತಿಯೊಡನೆ ಸರಸಸಲ್ಲಾಪದಲ್ಲಿ 
ತೊಡಗಿದ್ದಾನೆ; ಅದ್ದರಿಂದ ಈ ಸಮಯದಲ್ಲಿ ಸ್ವಾಮಿಯನ್ನು ನೋಡಲಾಗದು” ಎಂದು 
ಕಟುನುಡಿಗಳಿ೦ದ ಉತ್ತರವನ್ನಿತ್ತ. ಆನಂತರ, “ನಿನ್ನನ್ನು ನೋಡಲೆಂದು ದೃಢಚಿತ್ತದಿಂದ 
ಬಂದರೆ ನೋಡಲೊಲ್ಲದ ನಾರೀಸಂಗಲೋಲನಾದ ನೀನು ಯೋನಿಲಿಂಗಸ್ಪರೂಪವನ್ನು 
ಹೊಂದು; ಜಗತ್ತಿನಲ್ಲಿ ನೀನು ಸಂಪೂಜ್ಯನಾಗದಿರು, ನಿನ್ನ ನಿರ್ಮಾಲ್ಯತೀರ್ಥಗಳನ್ನು 
ಜಗತ್ತು ಸ್ವೀಕರಿಸದಿರಲಿ, ಯಜ್ಞದಲ್ಲಿ ನಿನಗೆ ಆಹುತಿಯನ್ನು ನೀಡದಿರಲಿ” ಎಂದು 
ಶಾಪವನ್ನಿತ್ತ. ಆನಂತರ ಕೋಪದಿ೦ದಲೇ ನಾಲ್ಕೊಗನ ಲೋಕಕ್ಕೆ ಬಂದು, ಅಗ್ನಿಯೇ 
ಮುಂತಾದ ದೇವತೆಗಳೊಡನಿದ್ದ ಬ್ರಹ್ಮನಿಗೆ ನಮಸ್ಕರಿಸಲು, ಆತನು ಈತನ ಕಡೆ 
ಗಮನವನ್ನೇ ಕೊಡಲಿಲ್ಲ. ಆಗ ಭೃಗುವು ಕ್ರೋಧವಶನಾಗಿ, “ಯೋಗಾಗ್ನಿಯಿಂದ 
ಇಂದ್ರಿಯವಾಂಛಲ್ಕವನ್ನು ದಹಿಸಿ, ಶಾಂತಮನಸಿನಿಂದ ಕೂಡಿರುವ ನನ್ನ ಕಡೆ 
ಗಮನವೀಯದೆ ಅಗೌರವವನ್ನು ತೋರಿಸಿದ ಕಾರಣದಿಂದ ಜಗತ್ತಿನಲ್ಲಿ ಯಾರೂ 
ನಿನ್ನನ್ನು ಪೂಜೆ ಮಾಡದಿರಲಿ” ಎಂದು ಶಾಪವನ್ನಿತ್ತ ಆನಂತರ ಆ ಮುನಿಯು 
ಮದನಪಿತನಾದ ಲಕ್ಷ್ಮೀರಮಣನಿದ್ದೆಡೆಗೆ ಬಂದ. 


ನಿತ್ಯನಿರ್ಮಲ ಪುರುಷನಾದ ವಿಷ್ಣುವಿನ ಲೋಕವನ್ನು ಹೊಕ್ಕು ಅಲ್ಲಿನ ವೈಭವವನ್ನು 
ನೋಡುತ್ತ ಬ೦ದ ಭೃಗುಮುನಿಯನ್ನು ಕಂಡು ಅಲ್ಲಿನ ನಿವಾಸಿಗಳು ಆತನನ್ನು ಪ್ರೀತಿ 
ಭಕ್ತಿಗಳಿಂದ ನಾನಾ ವಿಧವಾಗಿ ಉಪಚರಿಸಿ ಹರ್ಷಗೊಳಿಸಿದರು. ಅವರ ಆದರಗಳನ್ನು 
ಸ್ವೀಕರಿಸುತ್ತ ಬಂದ ಮುನಿಯು ಅರಮನೆಯನ್ನು ಹೊಗಲು ಯಾವ ಅಡ್ಡಿಯನ್ನೂ 
ಎದುರಿಸಬೇಕಾಗಲಿಲ್ಲ, ಹೀಗಾಗಿ ನೇರವಾಗಿ ಜಗದೇಕನಾಥನಿದ್ದೆಡೆಗೆ ಬಂದ. ಅಲ್ಲಿ 
ಶೇಷಪರ್ಯಂಕದಲ್ಲಿ ಮಲಗಿದ್ದ ವಿಷ್ಣುವಿನ ಪಾದಗಳನ್ನೊತ್ತುತ್ತ ಲಕ್ಷ್ಮೀದೇವಿ ಕುಳಿತಿದ್ದಳು, 
ಪರಮಪುರುಷನು ನಿದ್ದೆಯಲ್ಲಿದ್ದ. ಹಾಗಿ ಮುನಿಯನ್ನು ಉಪಚರಿಸಲಿಲ್ಲ. ಈತನೂ 
ತನ್ನನ್ನು ಕಡೆಗಣಿಸಿದುದನ್ನು ತಾಳಲಾರದ ಭೃಗುವು ತೀವ್ರ ಕೋಪದಿಂದ ವಿಷ್ಣುವನ್ನು ತನ್ನ 
ಕಾಲಿನಿಂದ ಒದ್ದ. ಆಗ ಎಚ್ಚೆತ್ತ ಪರಮಪುರುಷನು ನಸುನಗುತ್ತ ಮೇಲೆದ್ದು ಮುನಿಯ 
ಪಾದಗಳಿಗೆ ವಂದಿಸಿ, ಅವನ ಕಾಲುಗಳನ್ನು ಹಿಡಿದು ಒತ್ತತೊಡಗಿ, “ಮಹಾಮುನಿಯೇ, 
ನನ್ನ ಭಾಗ್ಯದಿಂದ ನಿನ್ನ ಪಾದವು ನನ್ನ ದೇಹವನ್ನು ಸ್ಪರ್ಶಿಸಿತು, ಇದರಿಂದ ನಾನು 
ಪುನೀತನಾದೆ, ನನ್ನನ್ನು ಕೃಪೆಯಿಟ್ಟು ಆಶೀರ್ವದಿಸು” ಎಂದು ಕೇಳಿಕೊಂಡ. ಇದರಿಂದ 
! ಭೃಗುವಿಗೆ ಆಶ್ಚರ್ಯವಾಯಿತು. ಒಂದಿನಿತು ಅಸಮಾಧಾನವಾದರೂ ದೇವತೆಗಳೆಲ್ಲ 
| ಕೋಪದಿಂದ ಕುದಿಯುತ್ತಾರೆ, ಆದರೆ ಪರಮಪುರುಷನು ಮಾತ್ರ ತನಗಾದ 
| ಅವಮಾನವನ್ನು ಪರಿಗಣಿಸದೆ ತನ್ನನ್ನು ಗಂಧಮಾಲ್ಯಾದಿಗಳನ್ನಿತ್ತು ಸತ್ಯರಿಸುತ್ತಿದ್ದಾನಲ್ಲ, 
| ಈತನ ಶಾಂತಮನಸನ್ನು ಕಂಡು ಏನು ಹೇಳಬೇಕೋ ಮುನಿಗೆ ತಿಳಿಯಲಿಲ್ಲ. 
| ಆದರೆ ಮನಸಿನಲ್ಲಿ ಪರಿತಾಪ ಆರಂಭವಾಯಿತು; ಈ ಚಿದ್ರೂಪನೂ ಪರವಸ್ತುವೂ 


ಯುದ್ಧಕಾಂಡ ೧೦೦೭ 


ಆದ ಇಂತಹ ದಿವ್ಯ ಮೂರ್ತಿಗೆ ತಾನು ಅಪಚಾರ ಮಾಡಿ ಎಂತಹ ಪಾತಕವನ್ನು 
ಗೈದೆನಲ್ಲ ಎಂಬ ಅಪರಾಧಪ್ರಜ್ಞೆ ಮುನಿಯನ್ನು ಕಾಡತೊಡಗಿತು. ಎದ್ದು ನಿಂತ 
ಮುನಿಯು ಕೈಗಳನ್ನು ಮುಗಿದು ಜಗದೇಕನಾಥನನ್ನು ಭಕ್ತಿಯಿಂದ ಸ್ತುತಿಸತೊಡಗಿದ: 
“ಜಗನ್ಮಯನೇ, ಜನಾರ್ದನನೇ, ನಿನಗೆ ಜಯವಾಗಲಿ! ಪರತರಾನ೦ದನೇ, ಪಾವನನೇ, 
ಸುರಕುಲಪೂಜಿತನಾದ ನಿರಘನೇ, ಚಿನ್ಮೂರ್ತಿಯೇ ನಿನಗೆ ನಮಸ್ಕಾರ. ವೇದಾಂತವೇದ್ಯನೇ, 
ಕರುಣಾಳುವಾದ ದೇವನೇ, ಸುರಾಗ್ರಗಣ್ಯನೇ, ಸಕಲಲೋಕಶರಣ್ಯನೇ, ನಿರತಿಶಯನೇ, 
ನಿಲ್ಲಲಾಧಾರನೇ ಜಯತು ಜಯತು! ಲಕುಮಿಯರಸನೇ, ಮೂರು ಲೋಕಗಳನ್ನೂ 
ಪಾಲಿಸುವ, ಎಭಿನ್ನರೂಪುಗಳಿಂದ ತೋರಿದರೂ ಅಭೇದವಾದ ಚೈತನ್ಯವೇ, ನಿನಗೆ 
ನನ್ನ ದೀರ್ಪದಂಡ ನಮಸ್ಕಾರ. ಜನರ ರೂಪದಲ್ಲಿ ಕಾಣಿಸಿಕೊಂಡು, ಜಗತ್ತನ್ನೆಲ್ಲ 
ಕಾಂತಿಯುಕ್ತವಾಗಿಸಿ, ಜಗತ್ತನ್ನೆಲ್ಲ ನಿನ್ನೊಳಗೇ ಇರಿಸಿಕೊಂಡು, ಜೀವಿಗಳನ್ನು ಗುಣಗಳ 
ತೊಡರಿನಲ್ಲಿ ಸಿಲುಕಿಸಿ, ಸೃಷ್ಟಿಯ ಎಲ್ಲ ಆಗುಹೋಗುಗಳಿಗೆ ಕಾರಣನಾದರೂ 
ಯಾವುದರಲ್ಲೂ ಸಿಲುಕದ ಮಹಾಮಹಿಮನೇ, ನಮಸ್ಕಾರ. ಅನುಚಿತವಾದ ಕೋಪದಿಂದ 
ನಾನು ನಿನಗೆ ಪದತಾಡನ ಮಾಡಿ, ಅಂಬುಜನೇತ್ರನೇ, ಉದಾರಿಯಾದ ಬ್ರಹ್ಮಣ್ಯನಾದ 
ನಿನ್ನನ್ನು ಅರಿಯದೆ ತಾಮಸಮತಿಯಿಂದ ಅವಮಾನಗೊಳಿಸಿದೆ. ಆ ಅಪರಾಧವನ್ನು 
ಮನಸ್ಸಿಗೆ ತಂದುಕೊಳ್ಳದೆ ನನ್ನನ್ನು ಸಲಹು” ಎಂದು ಮುಂತಾಗಿ ಪರಿಪರಿಯಾಗಿ 
ಸ್ತುತಿಸಿ ಬೇಡಿಕೊಂಡ. “ದೇವಸಂತತಿಗೆ ವಿಪ್ರರಿಗೆ ನೀನೇ ದೇವನು, ಬ್ರಹ್ಮಣ್ಯನು, 
ಶರಣ್ಯನು. ಜಗತ್ತಿನಲ್ಲಿ ಯಾವನಾದರೂ ನಿನ್ನ ಪಾದಗಳನ್ನು ಪೂಜಿಸದೆ ಬೇರೆಯವರನ್ನು 
ಸ್ಮರಿಸಲಾಗದು. ವಿಪ್ರರಿಗೆ ನಿನ್ನ ಶ್ರೇಷ್ಠಪಾದಗಳು ಭುಕ್ತೋಚ್ಚಿಷ್ಟವೆನ್ನಿಸಲಿ. ಈ ಜಗತ್ತಿನಲ್ಲಿ 
ಬ್ರಾಹ್ಮಣರಿಗೆ ಸತ್ವಯುತನಾದ ದಿವ್ಯಮೂರ್ತಿ ನೀನೇ ಆರಾಧ್ಯ. ನಿನ್ನ ಪಾದಗಳಿಗೆ 


ಅರ್ಪಿಸಿದ ನೈವೇದ್ಯವನ್ನು ಯಾರು ಸ್ವಾಹಾಕಾರ ಸ್ವಧಾಕಾರಗಳಿಂದ ಅರ್ಪಿಸುವರೋ 1 


ಅವರ ಪಿತೃದೇವತೆಗಳಿಗೆ ಸುಕೃತವೊದಗಿ ಶಾಶ್ಚತಪದವು ದೊರೆಯುವಂತಾಗಲಿ” ಎಂದು 
ಮುನಿಯು ಸ್ವಾಮಿಯ ಪದಪಂಕಜಗಳಿಗೆರಗಿ ಸ್ತುತಿಗೈದ: “ರಾಜೀವದಳನೇತ್ರ, ರಾಘವಜಗನಿತ್ರ 
ರಾಜೀವಸಖಗೋತ್ರನೇ, ನನ್ನ .ಪಾತಕವನ್ನು ಕ್ಷಮಿಸಿ ಮೂರು ಲೋಕಗಳನ್ನೂ ಸಲಹು” 
ಎ೦ದು ನಮಿಸಿ ಮುನಿಯು ಕೃತಕೃತ್ಯಭಾವದಿಂದ ವಿಪ್ರತತಿಯಿದ್ದೆಡೆಗೆ ಬಂದ. 


ಮುನಿಯನ್ನು ಕಂಡು ಸ್ವಾಗತಿಸಿ ಸ್ತುತಿಸಿದ ವಿಪ್ರತತಿಯು, “ಹೋದ ಕೆಲಸ 


ಏನಾಯುತು?” ಎಂದು ಬೆಸಗೊಳಲು, ಮುನಿಯು, “ತಾಮಸನಾದ ಶಿವನು ' 


ಎಪ್ರಪೂಜ್ಯನಲ್ಲ, ತಾಮಸರಾಜಸಗಳಿಂದ ಕೂಡಿದ ಬ್ರಹ್ಮನು ಅಪವಿತ್ರ; ಹೀಗಾಗಿ ಈ 
ಜಗತ್ತಿನಲ್ಲಿ ಮುಮ್ಮೂರ್ತಿಗಳನ್ನೂ ಮೀರಿದ ಚಿನ್ಮಾತ್ರನಾದ ತಾಮರಸನೇತ್ರನು ಮಾತ್ರವೇ 


ಭೂದಿವಜಸಂತತಿಗೆ ಪೂಜ್ಯನಾದವನು. ಆತನ ಚರಣಕಮಲಗಳನ್ನು ಏಕಭಕ್ತಿಯಿಂದ | 
ಅರ್ಚಿಸಿದರೆ ಬಯಸಿದುದೆಲ್ಲವೂ ದೊರೆಯುತ್ತದೆ. ಆತನ ಪಾದತೀರ್ಥನೈವೇದ್ಯಗಳು 
ಅತ್ಯಂತ ಪಾವನವಾದುವು; ಆತನನ್ನು ಭಕ್ತಿಯಿಂದ ಪೂಜಿಸಿದರೆ ಮುಕ್ತಿ ದೊರೆಯುವುದು | 
ನಿಶ್ಚಿತ. ಹರಿಯ ಪಾದೋದಕ ಮತ್ತು ಆತನಿಗೆ ಅರ್ಪಿಸಿದ ಆಹಾರವನ್ನು ಸ್ವೀಕರಿಸಿದರೆ ' 
ಚಂದ್ರಾಯಣದ ಆಚರಣೆಯೇ ಬೇಕಿಲ್ಲ” ಎಂದು ಹೇಳಿದ ಮುನಿಯು ಅಲ್ಲಿಂದ ಹೊರಟ. ' 


೧೦೦೮ ಶ್ರೀರಾಮಕಥಾಮೃತ ' 


| 


| 
3 


ಅಂದಿನಿಂದ ವಿಪ್ರರು: ಸಿರಿಯರಸನನ್ನು ಪರದೈವವೆಂದು ಭಾವಿಸಿ ಪೂಜಿಸುತ್ತಿರುವರು. 


ಹೀಗೆಂದು ಹೇಳಿದ ಶಿವನು, “ತನಗೆ ಅಡಸಿದ ಶಾಪದಿಂದ ವಿಮುಕ್ತಿ ಹೇಗೆ ಎಂದು 
ಚಿಂತಿಸುತ್ತ ನಾನು ಹಿಮಶೈಲದೆಡೆಗೆ ನಡೆದು, ಹೃದಯದಲ್ಲಿ ಶ್ರೀಹರಿಯನ್ನಿಟ್ಟುಕೊಂಡು 
ನಿಡುಗಾಲ ಘೋರ ತಪಸ್ಸನ್ನು ಮಾಡಿದೆ. ಆಹಾರವನ್ನು ಬಿಟ್ಟು, ಉಸಿರಾಟವನ್ನು 
ಸ್ಥಗಿತಗೊಳಿಸಿ, ಕಣ್ಣು ಮುಚ್ಚಿಕೊಂಡು, ಮತ್ತೊಂದನ್ನು ಆಲೋಚಿಸದೆ ನಿಶ್ಚಲಮನಸ್ಸಿನಿಂದ 
' ತಪಸ್ಸು ಮಾಡುತ್ತಿರಲು, ಈ ಘೋರ ತಪಸಿನ ಅನುತಾಪದಿಂದ ಬೆಚ್ಚಿದ ದೇವತೆಗಳು 
ಹೋಗಿ ಶ್ರೀಹರಿಯನ್ನು ಬೇಡಿಕೊಳ್ಳಲು, ಕಾರುಣ್ಯನಿಧಿಯಾದ ಆತನು ನನಗೆ ಪ್ರತ್ಯಕ್ಷನಾಗಿ, 
| ನಿನ್ನ ತಪಸ್ಸಿನಿಂದ ನಾನು ಸಂಪ್ರೀತನಾಗಿದ್ದೇನೆ, ಬೇಕಾದ ವರವನ್ನು ಬೇಡು, 
ಸಲ್ಲಿಸುತ್ತೇನೆ” ಎ೦ದು ಹೇಳಿದ. ಹೀಗೆ ನನ್ನ ಹೃನ್ನಿಲಯನಾಗಿದ್ದ ಆ ದಿವ್ಯಮೂರ್ತಿಯು 
ಹೇಳಲು ನಾನು ಆ ಮಾತನ್ನು ಕೇಳಿ ಕಣ್ಣೆರೆದೆ. ನೋಡಿದರೆ, ಸೀತಾಸಮೇತನಾದ, 
ಪಕ್ಕದಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದು ನಿಂತ ಲಕ್ಷ್ಮಣನಿಂದೊಡಗೂಡಿ, ಕೋದಂಡವನ್ನು 
ಹಿಡಿದ ರಾಘವನ ದರ್ಶನವಾಯಿತು. ಕೆಲಬಲದಲ್ಲಿ ನಿಂತು ಬೆಳ್ಗೊಡೆ ಚಾಮರವಿಕ್ಕುವ 
ಸೇವಿಸುತ್ತಿರುವ ಸಾಧುಜನರ ನಡುವೆ ನಿಂತಿದ್ದ ಮರಕತಮಣಿಶ್ಯಾಮಲಾಂಗ, 
ಕರುಣಾಪಾ೦ಗ, ಸರಸಿಜದಳಾಕ್ಷ, ಶ್ರೀವತ್ಸವಕ್ಷಸ್ಥಳನ ಆ ದಿವ್ಯತೇಜೋಮೂರ್ತಿಯನ್ನು 
ಭಕ್ತಿಯಿಂದ ನೋಡಿ ಧನ್ಯನಾದೆ! ಮುಲ್ಲೋಕಮಾತೆ ಸೀತೆಯನ್ನು ಬೆಳ್ಗೊಡೆಯಡಿಯಲ್ಲಿರಿಸಿ, 
ತನ್ನ ತೇಜಸ್ಸಿನಿಂದ ಲೋಕಗಳನ್ನೆಲ್ಲ ಬೆಳಗುತ್ತ ನಿಂತ ಲೋಕನಾಯಕನನ್ನು ಅಳುಕದೆ 
ಭಕ್ತಿಯಿ೦ದ ನೋಡಿದೆ; ಆನ೦ತರ ಕೈಮುಗಿದು ನಾನಾ ಬಗೆಯಿ೦ದ ಆತನ ಗುಣಗಾನ 
ಮಾಡಿದೆ. ಆತನ ಸ್ತುತಿ ಮಾಡುತ್ತ ನಾನು ಕೇಳಬೇಕೆಂದಿದ್ದ ವರವನ್ನೇ ಮರೆತೆ. ಆಗ ಆ 
ಪರಮ ವಾತ್ಸಲ್ಯಮಯಿಯಾದ ದೇವಾಧಿದೇವನು ನಸುನಗುತ್ತ, "ನಿನಗೆ ಭೃಗುಶಾಪವು 
ಅಡಸಿರುವುದನ್ನು ನಾನು ಬಲ್ಲೆ. ಆ ಮುನಿಯ ಶಾಪವನ್ನು ತಿರಸ್ಕರಿಸುವುದು ಅಸಾಧ್ಯ. 
ಆದರೆ ಅದಕ್ಕೊಂದು ಉಪಾಯವನ್ನು ತಿಳಿಸುತ್ತೇನೆ: ತ್ರೇತಾಯುಗದ ಆರಂಭದಲ್ಲಿ 
ಮನುಷ್ಯಾಕಾರವನ್ನು ತಾಳಿ ದಶರಥನ ಮಗನಾಗಿ ಹುಟ್ಟಿ ದೈತ್ಯಸಂತತಿಯನ್ನು 
ಸಂಹರಿಸುವ ಉದ್ದೇಶದಿಂದ ಸಮುದ್ರದ ಬಳಿ ನನ್ನ ಕಾರ್ಯವನ್ನು ಮುಗಿಸಿ ಬರುವಾಗ, 
ಯೋನಿಲಿಂಗಾಕಾರದಲ್ಲಿರುವ ಶ್ರೀತತ್ವವನ್ನು ಪೂಜಿಸುತ್ತೇನೆ. ಇದರಿಂದ ನಿನ್ನ ಕೀರ್ತಿಯು 
ಜಗತ್ತಿನೆಲ್ಲೆಡೆ ಹರಡಿ ನೀನು ಜಗದಾರಾಧ್ಯನೆನ್ನಿಸಿಕೊಳ್ಳುವೆ. ನೀನು ಬೇಡಿದ ಇಷ್ಟಗಳನ್ನು 
ನೀಡುವ ಪರತತ್ವನೇ ಎಂದು ಜನರ ಭಾವನೆಗೆ ಬರಿಸುತ್ತೇನೆ ಎ೦ದು ಅನುಗ್ರಹಿಸಿ 
ಅಂತರ್ಧಾನನಾದ. ಆನ೦ದತುಂದಿಲನಾದ ನಾನು ಹರಿಯನ್ನೇ ನೆನೆಯುತ್ತ ನನ್ನ 
'ನಿಲಯಕ್ಕೆ ಬಂದೆ. ಆ ಕಾರಣದಿಂದ ಪರಮಪುರುಷನು ಸಮುದ್ರದ ತಟದಲ್ಲಿ ನನ್ನನ್ನು 
ಪೂಜಿಸಿ ನಾನು ಲೋಕಪೂಜ್ಯನಾಗುವಂತೆ ಮಾಡಿದ. ಸಮುದ್ರದ ತಟದಲ್ಲಿ ರಾಮನೆಂಬ 
ಹೆಸರಿನ ಲಿಂಗವನ್ನು ಸ್ಥಾಪನೆ ಮಾಡಿ ಪೂಜಿಸಿದವರಿಗೆ ಅಖಿಲೇಷ್ನಗಳು ನೆರವೇರಲಿ 
ಎಂದು ಪರಮಪಾವನನು ವರವನ್ನಿತ್ತ. ಆನಂತರ ಪುಷ್ಪಕವನ್ನೇರಿದ ರಾಮಪುರದರಸನು 
ಸೀತಾಸಮೇತನಾಗಿ ಅಯೋಧ್ಯೆಯೆಡೆಗೆ ಪಯಣ ಬೆಳಸಿದ. 


ಯುದ್ಧಕಾಂಡ ೧೦೦೯ 


೬೬. ರಾಮಚಂದ್ರನು ಭರದ್ವಾಜಾಶ್ರಮಕ್ಕೆ ಬಂದುದು 


ಹಿಮಗಿರಿತನೂಜೆಯೇ ಕೇಳು, ನನ್ನನ್ನು ಪೂಜಿಸಿ ನನಗೆ ಪೂಜ್ಯತೆಯನ್ನು ತಂದಿತ್ತ 
ರಾಮಚಂದ್ರನು ಪುಷ್ಪಕವನ್ನೇರಲು, ಅದು ಮೇಲೇರಿ ಸಾಗತೊಡಗಲು, ಸೀತೆಯನ್ನು 
ಕುರಿತು, “ಭೂಮಿಜಾತೆಯೇ, ಕುಬೇರನಿಗಾಗಿ ಎಶ್ವಕರ್ಮನು ನಿರ್ಮಿಸಿದ ಈ ಲಂಕೆಯನ್ನು 
ನೋಡು, ಮೇಲಿನಿಂದ ಹೇಗೆ ಕಾಣಿಸುತ್ತಿದೆ” ಎಂದು ತೋರಿಸಿದ. “ಕನಕಮಯವಾದ 
ಪ್ರಾಕಾರಗಳು, ಮಣಿಸೌಧಗಳು, ಭವ್ಯಹರ್ಮ್ಯಗಳು, ಸೂರ್ಯಚಂದ್ರರ ಕಾಂತಿಯನ್ನು 
ಮಂಕುಗೊಳಿಸುವ ರಾವಣನ ಅರಮನೆ, ಎತ್ತರವಾದ ಗೋಪುರಗಳು, ಸುಂದರವಾದ 
ಉದ್ಯಾನವನಗಳು - ಇವೆಲ್ಲ ಲಂಕೆಯನ್ನು ಅಮರಾವತಿಯ ತಾಯಿಯನ್ನಾಗಿಸಿವೆ. 
ಅದೋ ನೋಡು, ಅಲ್ಲಿಯೇ ರಾವಣನು ನನ್ನೊಡನೆ ಯುದ್ಧ ಮಾಡಿ ತನ್ನ 
ತಲೆಯನ್ನೊಪ್ಪಿಸಿದುದು; ಇದು ನೋಡು, ಅಪ್ರತಿಮ ಬಲಶಾಲಿಯಾದ ಕುಂಭಕರ್ಣನು 
ಹತನಾದ ಜಾಗ; ಇಲ್ಲಿಯೇ ಧೂಮ್ರಾಕ್ಷ ಡಿಂಬ ಮುಂತಾದವರು ಮಡಿದುದು” ಎಂದು 
ಮುಂತಾಗಿ ರಾಕ್ಷಸಸಂಕುಲದ ಪ್ರಮುಖರು ಹತ್ಯೆಯಾದ ಸ್ಥಳಗಳನ್ನೆಲ್ಲ ರಾಮನು ಸೀತೆಗೆ 
ತೋರಿಸಿದ. “ಪಾಪ, ರಾವಣನು ಸತ್ತಾಗ, ಅವನ ಮಡದಿ ಮಂಡೋದರಿಯು ಬಂದು 
ಗಂಡನ ಶವವನ್ನು ನೋಡಿ ಈ ರಣಸ್ಥಳದಲ್ಲಿ ಮೂರ್ಚೆ ಹೋದಳು. ಅಲ್ಲಿಯೇ" 
ಇತರ ಅಂತಃಪುರಸ್ತೀಯರೂ ಬಂದು ಗೋಳಾಡಿದುದು. ಇದು ನೋಡು ಲಕ್ಷ್ಮಣನು. 
ಮೂರ್ಚೆ ಹೋದ “ಜಾಗ; ಅಪಾರ ಸಾಹಸದಿಂದ ಮರುತ್ತುತನು ಸಂಜೀವಿನಿಯನ್ನು ' 
ತಂದು ಅವನನ್ನು ಉಳಿಸಿದ ಜಾಗವಿದು” ಎಂದು ರಘುನಾಥನು ವಿವರಗಳನ್ನು 
ನೀಡುತ್ತಿರಲು ಜ್‌ ತನ್ನ ಆಣ್ಮನನ್ನು ಕುರಿತು, “ನನ್ನ ಒಂದು ಬಿನ್ನಹವನ್ನು ' 
ನಡೆಸಿಕೊಡು; ಶಾಖಾಮ್ಯಗಗಳೆಲ್ಲರ ಸಮೇತ ನಾವು ಅಯೋಧ್ಯೆಗೆ ಹೋಗೋಣ" | 
ಎನ್ನಲು, ರಘನಾಥನು ಹರ್ಷದಿಂದ ಅದಕ್ಕೆ ಒಡಂಬಟ್ಟು ಪುಷ್ಪಕವನ್ನು ನೆಲದಲ್ಲಿ ' 
ಇಳಿಯುವಂತೆ ಆಜ್ಞಾಪಿಸಿದ. ಕಿಷ್ಠಿಂಧೆಯಲ್ಲಿ ಪುಷ್ಪಕವು ಇಳಿಯಲು ಸೀತೆಯು ರಾಮನ | 
ಅಪಣೆ ಪಡೆದು ಸುಗ್ರೀವನ ಅಂತಃಪುರಕ್ಕೆ ಹೋಗಿ ತಾರೆ ರುಮೆಯರಿಗೆ ಪ್ರೀತಿಯಿಂದ ' 
ಬಾಗಿನಗಳನ್ನರ್ಪಿಸಿ, ಕೃತಜ್ಞತೆಯನ್ನು ಸಲ್ಲಿಸಿದಳು. ಆನಂತರ ಅವರನ್ನೆಲ್ಲ ತಮ್ಮೊಡನೆ ; 
ಅಯೋಧ್ಯೆಗೆ ಬರುವಂತೆ ಕೇಳಿಕೊಂಡು ಅವರನ್ನೊಪ್ಪಿಸಿದಳು. ಸುಗ್ರೀವನ ಆಜ್ಞೆಯಂತೆ ' 
ವಾನರ ಸಂಕುಲವೆಲ್ಲ ಪುಷ್ಪಕವನ್ನೇರಿತು. ವಿಮಾನದಲ್ಲಿ ಕುಳಿತು ಕಿಷ್ಠಿಂಧಾನಗರಿ, 
ಯಷ್ಯಮೂಕ ಪರ್ವತ, ಪಂಪಾಸರೋವರಗಳನ್ನು ರಾಮನು ಮನೋವಲ್ಲಭೆಗೆ 
ತೋರಿಸಲು, ತಾನು ಆಭರಣಗಳನ್ನು ಗ೦ಟು ಕಟ್ಟಿ ಎಸೆದ ಜಾಗವು ಅವಳ ನೆನಪಲ್ಲಿ 
ಸುಳಿದುಹೋಯಿತು. ರಾಮನು ತಾನು ಶಬರಿಯನ್ನು ಭೇಟಿಯಾದುದು, ಕಬಂಧನೆಂಬ ' 
ಯೋಜನಬಾಹುವನ್ನು ಸಂಹರಿಸಿದುದು ಮುಂತಾದುವನ್ನೆಲ್ಲ ಮನೋವಲ್ಲಭೆಗೆ ' 
ಉತ್ಸಾಹದಿಂದ ತೋರಿಸುತ್ತಿದ್ದರೆ, ಸೀತೆಯು ಕುತೂಹಲದಿಂದ ಎಲ್ಲವನ್ನೂ ಕೇಳುತ್ತಿದ್ದಳು. ' 


ಪುಷ್ಪಕವಿಮಾನವು ಸೂರ್ಯನ ಪ್ರತಿಬಿ೦ಬವೋ ಎಂಬಂತೆ ಆಗಸದಲ್ಲಿ ಹಾರುತ್ತ 
ಬಂದು ಜನಸ್ಥಾನದ ಬಳಿ ಬಂದಾಗ, ತಾನು ಸೀತೆಗೋಸ್ಕರ ಹುಡುಕಾಡಿ ಬಂದಾಗ, | 


೧೦೧೦ ಶ್ರೀರಾಮಕಥಾಮೃತ 


ರಾವಣನೊಡನೆ ಯುದ್ಧದಲ್ಲಿ ತೊಡಗಿ ಜಟಾಯುವು ಜರ್ಜರಿತಶರೀರನಾಗಿ ಬಿದ್ದಿದ್ದ 
ವಿಷಯವನ್ನು ಅರುಹಿದ. “ಸೀತೆ, ಅದೋ ನೋಡು, ಅದೇ ನಮ್ಮ ಎಲೆವನೆ, ಈಗಲೂ 
ಎಷ್ಟು ಸುಂದರವಾಗಿ ಕಂಗೊಳಿಸುತ್ತಿದೆ! ಧರಣಿಜಾತೆ, ನಾವೀಗ ಗೋದಾವರಿಯ ಬಳಿ 
ಬಂದಿದ್ದೇವೆ; ಆಕೆಯಲ್ಲಿ ಹರಿಯುವ ನೀರು ಅದೆಷ್ಟು ಸ್ವಚ್ಛವಾಗಿದೆ! ರಾವಣನು ನಿನ್ನನ್ನು 
ಇಲ್ಲಿಯೇ ಅಪಹರಿಸಿದೆನಲ್ಲವೇ? ನಾನೂ ಲಕ್ಷ್ಮಣನೂ ಗೋದಾವರೀ ಕೀರದಲ್ಲಿ ನಿನ್ನನ್ನು 
ಹುಡುಕುತ್ತ ಅಲದಾಡಿದೆವೆಂಬುದನ್ನು ನೆನೆದರೆ ಈಗಲೂ ಹೃದಯ ಡವಗುಟ್ಟುತ್ತದೆ. 
ಅದೋ ನೋಡು, ಅಗಸ್ತ್ಯಾಶ್ರಮ, ಅಲ್ಲಿ ಕಾಣುತ್ತಿರುವುದು ಸುತೀಕ್ಷಮುನಿಯ ಆಶ್ರಮ, ಈ 
ಕಡೆಯಿರುವುದು ಶರಭ೦ಗಮುನಿಗಳ ಆಶ್ರಮ; ಇಲ್ಲಿಯೇ ತಾನೇ ದೇವೇಂದ್ರ ಬಂದದ್ದು? 
ಇಲ್ಲೆಲ್ಲ ತಾಪಸರ ಎಲೆವನೆಗಳು ಕಾಣುತ್ತಿವೆ, ಅತ್ರಿ ಮಹರ್ಷಿಗಳ ತಾಣ ಅದು; ಇಲ್ಲಿ 
ನೀನು ಅವರ ಪತ್ನಿ ಅನಸೂಯೆಯನ್ನು ಭೇಟಯಾದದ್ದು, ಆ ಮಹಾತಾಯಿಯು ನಿನಗೆ 
ಅಪರೂಪದ ಒಡವೆಗಳನ್ನು ಉಡುಗೊರೆಯಾಗಿತ್ತದ್ದು ನಿನ್ನ ನೆನಪಿನಲ್ಲಿರಬೇಕಲ್ಲವೇ? 
ಆಹಾ, ಚಿತ್ರಕೂಟವು ವಿಮಾನದಿಂದ ಅದೆಷ್ಟು ಮೋಹಕವಾಗಿ ಕಾಣುತ್ತಿದೆ! ಪಾಪ, 
ಭರತನು ನನ್ನನ್ನು ಅಯೋಧ್ಯೆಗೆ ಕರೆದೊಯ್ಯಲು ಇಲ್ಲಿಗೆ ಬಂದು ಬೇಡಿಕೊಂಡ ಚಿತ್ರವು 
ನನ್ನ ಕಣ್ಣಿನಲ್ಲಿ ಕಟ್ಟಿದಂತಿದೆ! ಇದೋ ಭಾಗೀರಥಿ, ಸುತ್ತಲೂ ಇರುವ ಮನೋಹರವಾದ 
ಅರಣ್ಯವು ಹರಡಿಕೊಂಡಿದೆ. ಕಮಲಾಕ್ಷಿ, ಇದೇ ಭರದ್ವಾಜಮುನಿಗಳ ಆಶ್ರಮ. ಓ, ಆಗಲೇ 
ಶೃಂಗಿವೇರಪುರವು ಬಂದುಬಿಟ್ಟಿತಲ್ಲ! ಗುಹನು ಬಂದದ್ದು ಇಲ್ಲಿಯೇ, ಆಹಾ, ಸರಯೂ 
ಎಷ್ಟು ಸುಂದರವಾಗಿ ಬಾಗಿ ಬಳುಕಿ ಹರಿಯುತ್ತಿದ್ದಾಳೆ! ಅವಳಿಗೆ ನಮಸ್ಸ್ಥರಿಸೋಣಂ” ಎಂದು 
ಕೈಮುಗಿದ, ಸೀತೆಯೂ ಅವನಂತೆಯೇ ಕಣ್ಣುಚ್ಚಿ ತಲೆಬಾಗಿದಳು. 
ಪದ್ಮಪ್ರಿಯಕುಲಸಂಭೂತನು ಭರದ್ವಾಜನ ಆಶ್ರಮದ ಒತ್ತಿನಲ್ಲಿ ಪುಷ್ಪಕವನ್ನು 
ನಿಲ್ಲಿಸಲು ಹೇಳಿದ. ಆನ೦ತರ ಮುನಿಗಳನ್ನು ಕ೦ಡು ಅವರನ್ನು ವಂದಿಸಿ, “ತಮ್ಮ ಪಾವನ 
ಚರಣಗಳನ್ನು ದೀರ್ಫಕಾಲದ ಬಳಿಕ ಕಂಡು ಧನ್ಯನಾದೆ. ತಮ್ಮ ಆಶೀರ್ವಾದಬಲದಿಂದ 
ತಮ್ಮ ಭರತನು ಸುಖದಿಂದಿದ್ದಾನೆಯೇ? ತಾಯಿಯರು ಹದುಳದಿಂದಿರುವರೇಗಿ 
ಅಯೋಧ್ಯೆಯ ಪುರಜನರು ಪರಿಜನರು ಕ್ಷೇಮವೇ? ಭೂಸುರರಿಗೆ ಈಗ ಯಾವ 
ತೊಂದರೆಗಳು ಇಲ್ಲವಲ್ಲವೇ?” ಎಂದು ಕೌತುಕದಿಂದ ಪ್ರಶ್ನಿಸಿದ. ಆಗ ಆ ಮುನಿಯ, 
“ಬ್ರಹ್ಮಾಂಡತತಿಗಳನ್ನೆಲ್ಲ ನಿನ್ನ ರೋಮಕೂಪಗಳಲ್ಲಿ ಅಡಗಿಸಿಕೊಂಡಿದ್ದು, ಬ್ರಹ್ಮನನ್ನೇ 
ನಿನ್ನ ಹೊಕ್ಕುಳಿನಲ್ಲಿಟ್ಟುಕೊಂಡು ಈಗ ಮನುಷ್ಯನ ನಡವಳಿಕೆಯನ್ನು ಅನುಸರಿಸುತ್ತಿರುವ 
ಜಗದಂತರ್ಯಾಮಿಯೂ ವಿಜ್ಞಾನಮಯನೂ ಆದ ನಿನಗೆ ತಿಳಿಯದುದೇನಿದೆ? ಆದರೂ 
ನಾನು ತಿಳಿದಷ್ಟನ್ನು ಹೇಳುತ್ತೇನೆ: ಆ ಭರತನು ನಿನ್ನ ಪಾದುಕೆಗಳನ್ನು ತಲೆಯಲ್ಲಿ ಹೊತ್ತು 
ತಂದು ನಂದಿಗ್ರಾಮದಲ್ಲಿ ನೆಲಸಿದ್ದಾನೆ. ದೂಳಿನಿಂದ ಕೂಡಿದ ಕೃಶವಾದ ದೇಹವನ್ನು 
ಹೊತ್ತು. ಸದಾ ಕಾಲ ನಿನ್ನ ಹೆಸರನ್ನುಚ್ಚರಿಸುತ್ತ. ಹೆಂಡತಿಯನ್ನೂ ವೈಭವವನ್ನೂ ಬಿಟ್ಟು 
ಆ ಗ್ರಾಮದಲ್ಲಿ ತಾಪಸೀಜನರ ಸಹವಾಸದಲ್ಲಿ ನಿಯಮಬದ್ಧನಾಗಿ ವಾಸಿಸುತ್ತಿದ್ದಾನೆ. 
ನೀನು ಕೊಟ್ಟ ಪಾದುಕೆಗಳಿಗೆ ದೊರೆತನವನ್ನು ಒಪ್ಪಿಸಿ, ಕಂದಮೂಲಗಳನ್ನು ಸೇವಿಸುತ್ತ 
ಇದ್ದಾನೆ. ಮನುಜಶ್ರೇಷ್ಠನೇ, ನೀನು ಇಲ್ಲಿಗೆ ಬ೦ದು ತಾಪಸರ ಸಂಕಟಗಳನ್ನು 


ಯುದ್ಧಕಾಂಡ ೧೦೧೧ 


ನಿವಾರಣೆ ಮಾಡಿದುದೂ, ಮಾರೀಚನು ಸತ್ತ ಪರಿಯೂ, ಕಬಂಧ ಸಂಹಾರವೂ, 
ನೀನು ಸುಗ್ರೀವನೊ/ಡನೆ ಸಖ್ಯ ಬೆಳೆಸಿ ನಳನ ನೇತೃತ್ವದಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು 
ಕಟ್ಟಿದುದು, ರಾವಣ/)ಸಂಹಾರವನ್ನು ಮಾಡಿದುದೂ, ಮಾರುತಿಯ ಸಾಹಸವೂ ನನಗೆ 
ತಿಳಿದಿದೆ. ರಘುಕು; ಲೋತ್ತಮನೇ, ನಾನು ಮಾಡುವ ಸತ್ಕಾರವನ್ನು ಒಪ್ಪಿಸಿಕೊಂಡು, 
ಇಂದಿನಿರುಳು ಇಲ್ಲಿಯೇ ಇದ್ದು, ಸೂರ್ಯೋದಯಾನಂತರ ಮುಂದೆ ಪ್ರಯಾಣ ಬೆಳಸು” 
ಎಂದು ಕೇಳಿಕೆ]/೦ಡರು. ಆನಂತರ, “ಧಾರಣೇಧವನೇ ಕೇಳು, ನೀವು ಅಯೋಧ್ಯೆಗೆ 
ಹೋಗುವ ದಾ/೨ಯಲ್ಲೆಲ್ಲ ಮರಗಿಡಗಳು ಸುಂದರವಾದ ಹೂಗಳನ್ನೂ, ಪಕ್ಕಫಲಗಳನ್ನೂ 
ತುಂಬಿಕೊಂಡು; 'ಸಮೃದ್ಧವಾಗಲಿ!” ಎಂದು ಹರಸಲು, ಆಶ್ಚರ್ಯಕರವಾಗಿ ಆ ಕ್ಷಣವೇ 
ಮರಗಿಡಗಳ್ಳೇ /ಸಾರ್ವರ್ತುಕದಂತೆ ಹೂಹಣ್ಣುಗಳಿಂದ ತುಂಬಿ ಕಂಗೊಳಿಸಿತು! ಇದನ್ನು 
ನೋಡಿ ಎಲ್ಲರೂ ವಿಸ್ಮಿತರಾಗಿ ಮುನಿಗಳ ತಪೋಬಲಕ್ಕೆ ಮನದಲ್ಲಿಯೇ ಮಣಿದರು. 
ಫ್ಲವಗಸಂತ'ತಿಯಲ್ಲ ಆನಂದಿಂದ ವನವನ್ನು ಹೊಕ್ಕು ಬೇಕಾದುದನ್ನು ಕಿತ್ತು ತಿಂದರು. 


ಆನ೯)ತರ: ರಘುವರನು ಮುನಿಯ ಜೊತೆ ಸಲ್ಲಾಪದಲ್ಲಿ ತೊಡಗಿದನಾದರೂ, 
ನಂದಿಗ್ರಾನ ಏದ(ಲ್ಲಿ ಸಂಯಮಿಯಾಗಿ ಬವಣೆ ಪಡುತ್ತಿರುವ ಭರತನನ್ನು ನೆನೆದು ಹೃದಯವು 
ತುಂಬಿ ೭ ಏಂದು, ಹನುಮಂತನನ್ನು ಕರೆದು, ತಾವು ಭರದ್ವಾಜಮುನಿಯಾಶ್ರಮಕ್ಕೆ ಬಂದು 
ಉಳಿದು ಕೊಂಡಿರುವುದಾಗಿಯೂ, ಮಾರನೆಯ ಬೆಳಿಗ್ಗೆ ಅಯೋಧ್ಯೆಗೆ ಬರುವೆವೆಂದೂ 
ಸುದ್ದಿ ' ಹೂಡಲು ಕಳಿಸಲು ನಿರ್ಧರಿಸಿ ಮಾರುತಿಯನ್ನು ಕರೆದು, “ಈಗಲೇ ನಂದಿಗ್ರಾಮಕ್ಕೆ 
ಹೋ ಗಿ ನನ್ನ ಕುಶಲವಾರ್ತೆಯನ್ನು ತಿಳಿಸು. ವನವಾಸವನ್ನು ಮುಗಿಸಿ ಸೀತೆ ಲಕ್ಷ್ಮಣರ 
ಸಮೇ ತನಾಗಿ ವಾಪಸ್ಸು ಬ೦ದು ಭರದ್ವಾಜಾಶ್ರಮದಲ್ಲಿ ತಂಗಿರುವ ವಿಷಯವನ್ನು ಹೇಳು. 
ಸೀ? ಐಪಹರಣ, ಸುಗ್ರೀವಸಖ್ಯ, ವಾಲಿವಧೆ, ಸೀತೆಯನ್ನು ಹುಡುಕುತ್ತ ದಕ್ಷಿಣದಿಕ್ಕಿಗೆ 
ಹೆ ಫೀದ ಕಪಿತಂಡದಲ್ಲಿ ನೀನಿದ್ದು ಸಮುದ್ರವನ್ನು ಹಾರಿ ಹೋಗಿ ಸೀತೆಯನ್ನು 
ಕೇ ॥ತದ್ಬು- ನಾವೆಲ್ಲ ಸಮುದ್ರ ತೀರಕ್ಕೆ ಹೋಗಿ ನಳನ ಕೌಶಲದಿಂದಲೂ ಸಮುದ್ರರಾಜನ 
ನೆ ರವಿನಿಧಿದಲೂ ವನಧಿಗೆ ಸೇತುವೆಯನ್ನು ಕಟ್ಟಿದ್ದು, ರಕ್ಕಸಕುಲ ಮುಖ್ಯರನ್ನೆಲ್ಲ ಸಂಹರಿಸಿ, 
ನೆಗೆ ರಾವಣವಧೆಗೈದದ್ದು, ದೇವೇಂದ್ರನ ವರದಾನ, ತಂದೆಯಾದ ದಶರಥನು 
ಸ್ವರ್ಗದಿಂದ ಬಂದು ನನಗೆ ದರ್ಶನವಿತ್ತು ಆಶೀರ್ವದಿಸಿದ್ದು-ಎಲ್ಲವನ್ನೂ ಭರತನಿಗೆ 
ವಿಶದವಾಗಿ ಹೇಳು. ಸುಗ್ರೀವ-ವಿಭೀಷಣರೊಡನೆ ಶತ್ರುಗಳನ್ನು ಸದೆಬಡಿದು, ಆ ಎಲ್ಲ 
ವಿತ್ರರೊಡಗೂಡಿ ನಾನು ಬರುತ್ತಿರುವ ವಿಷಯವನ್ನರುಹು. ಅಲ್ಲದೆ, ಇದನ್ನೆಲ್ಲ ಕೇಳಿ 
ಆತನ ಮುಖಭಾವವು ಹೇಗಾಗುತ್ತದೆ ಎ೦ಬುದನ್ನು ಗಮನಿಸು; ನನ್ನ ಬಗ್ಗೆ ಆತನ 
ಮನೋಭಾವವು ಎಂತಹುದೆಂಬುದನ್ನು ಅದರಿಂದ ಗ್ರಹಿಸು. ನನ್ನ ವಿಷಯದಲ್ಲಿ 
ಪುರಜನರ ಅಭಿಪ್ರಾಯವೇನೆಂಬುದನ್ನು ಸೂಕ್ಷ್ಮವಾಗಿ ಗಮನಿಸು” ಎಂದು ಆಜ್ಞಾಪಿಸಲು 
ಪಾವಮಾನಿಯು ರಾಮಚರಣಗಳಿಗೆ ವಂದಿಸಿ, ಸೀತೆಗೆ ನಮಸ್ಕರಿಸಿ, ಗರುಡನ 
ಆಕೃತಿಯನ್ನು ಧರಿಸಿ ಆಗಸ ಮಾರ್ಗದಲ್ಲಿ ಹಾರುತ್ತ ಹೋಗಿ, ಶ್ರೀರಾಮಪುರದರಸನ 
ಧ್ಯಾನದಲ್ಲಿದ್ದ ಗುಹನನ್ನು ಮೊದಲು ಕಂಡ. 


೧೦೧೨ ಶ್ರೀರಾಮಕಥಾಮೃತ 


೬೭. ರಾಮಚಂದ್ರನು ನಂದಿಗ್ರಾಮಕ್ಕೆ ಹೋಗಿ 
ಭರತನನ್ನು ಕಾಣುವುದು 


ಅದ್ರಿಜಾತೆಯೇ ಅವಧರಿಸು, ಮಾರುತಿಯು ಗಾಳಿಯಂತೆ ಆಗಸದಲ್ಲಿ ತೇಲುತ್ತ 
ಕೋಸಲ ದೇಶವನ್ನು ನೋಡುತ್ತ ಶ್ರೀರಾಮತೀರ್ಥವನ್ನೂ ವಾಲುಕಾವತಿಯನ್ನೂ 
ಗೋಮತಿ ನದಿಯನ್ನೂ ದಾಟ, ಸಮೃದ್ಧವಾದ ಜನಪದರನ್ನು ಆಗಸದಿಂದಲೇ ನೋಡುತ್ತ 
ಗುಹನ ಬಳಿ ಬಂದು ರಾಮನು ಹೇಳಿದ್ದ ಸಂಗತಿಯನ್ನೆಲ್ಲ ಅವನಿಗೆ ವಿವರಿಸಲು 
ಆತನು ಸಂತಸಗೊಂಡು ಮರುತ್ತುತನನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸಿದ. ಆತನಿಂದ 
ಬೀಳ್ಕೊಂಡು ಮಾರುತಿಯು ಭರತನನ್ನು ಕಾಣಲು ನಂದಿಗ್ರಾಮದ ಕಡೆಗೆ ಹೊರಟ. 
ದೇಶದ ಸಂಪತ್ಸಮೃದ್ಧ ಹಳ್ಳಿಗಳನ್ನೂ ನಗರಗಳನ್ನೂ ಅಸಂಖ್ಯಾತ ಉದ್ಯಾನಗಳನ್ನೂ 
ಸಸ್ಯನಿಬಿಡವಾದ ಕಾನನಪ್ರದೇಶಗಳನ್ನೂ ನೋಡುತ್ತ ಭರತನ ಆಶ್ರಮದ ಬಳಿಗೆ ಬಂದ. 
ತನ್ನ ಕೃಶವಾದ ದೇಹಕ್ಕೆ ನಾರುಮಡಿ ಕೃಷ್ಣಾಜಿನಗಳನ್ನುಟ್ಟು, ದೂಳಿದೂಸರಿತವಾದ 
ತಲೆಯಿಂದ ಕೂಡಿ, ಪ್ರಜಾಪರಿಪಾಲನೆ ಮಾಡುತ್ತಿದ್ದ ಭರತನನ್ನು ಹನುಮಂತನು ಕಂಡ. 
ಅಮಾತ್ಕರ ತಂಡ, ಪುರೋಹಿತಚತುಷ್ಟಯ, ಹೊರವಲಯದಲ್ಲಿ ಆನೆಕುದುರೆಗಳ 
ಗಜಬಜ ಸದ್ದು - ಇವುಗಳ ನಡುವೆ ಆಶ್ರಮದಲ್ಲಿ ದೇವರ್ಷಿಗಳ ಬ್ರಹ್ಮರ್ಷಿಗಳ 
ಮಧ್ಯೆ ಧರ್ಮದ ಸಾಕಾರದಂತಿದ್ದ ಭರತನನ್ನು ನೋಡಿ ಅಚ್ಚರಿಗೊಂಡ. ನೆಲದ 
ಮೇಲೆ ಇಳಿದ ಪವಮಾನತನೂಜನು ವೀತಿಹೋತ್ರನನ್ನು ಪಟುಗೊಳಿಸಿ ಅದರೆದುರು 
ಸತ್ಯಧರ್ಮಗಳೆರಡೂ ಸೇರಿದಂತಿದ್ದು ಎಲ್ಲರೊಡನೆ ಮೃದುಮಧುರವಾಗಿ ನುಡಿಯುತ್ತ 
ನಿಂತಿದ್ದ ರಾಜನನ್ನು ನೋಡಿ ಹನುಮಂತನು ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟುಕೊ೦ಡ. 
ತಕ್ಷಣವೇ ತಾನು ಮನುಷ್ಕರೂಪವನ್ನಾಂತು ಭರತನನ್ನು ಕಂಡು ಸಾಷ್ಟಾಂಗವೆರಗಿ, “ನೀವು 
ಯಾವ ದ್ಯುಮಣಿಕುಲಲಾಮನನ್ನು ಚಿಂತಿಸಿ ಈ ರೀತಿ ಇರುವಿರೋ ಆ ರಘುರಾಮನು 
ವನವಾಸವನ್ನು ಮುಗಿಸಿ ವಾಪಸ್ಸಾಗಿದ್ದಾನೆ; ಜೊತೆಯಲ್ಲಿ ವಿಭೀಷಣ ಸುಗ್ರೀವ ಮುಂತಾದ 
ಸ್ನೇಹಿತರು ತಮ್ಮ ತಮ್ಮ ಬಾ೦ಧವರೊಡನೆ ಆಗಮಿಸಿದ್ದಾರೆ. ಸೀತೆಯನ್ನು ಅಪಹರಣಗೈದ 
ರಾವಣನನ್ನು ಸುಗ್ರೀವನ ಕಪಿಸೈನ್ಯದ ನೆರವಿನಿಂದ ಸದೆಬಡಿದು, ವಿಭೀಷಣನಿಗೆ 
ದನುಜರಾಜ್ಯವನ್ನಿತ್ತು ಸೀತಾಸಮೇತವಾಗಿ ಬಂದು ಭರದ್ದಾಜಾಶ್ರಮದದಲ್ಲಿ ಉಳಿದಿದ್ದಾನೆ. 
ನಾಳೆ ಬೆಳಿಗ್ಗೆ ಎಲ್ಲರೂ ಇಲ್ಲಿಗೆ ಆಗಮಿಸುವವರಿದ್ದಾರೆ” ಎಂದು ಬಿನ್ನವಿಸಿದ. ರಾಮನ 
ಪುನರಾಗಮನ ವಾರ್ತೆಯನ್ನು ಕೇಳಿದ ಭರತನು ಆನಂದದಿಂದ ರೋಮಾಂಚಿತನಾಗಿ 
ಪವನಸುತನನ್ನು ಅಪ್ಪಿಕೊಂಡು, “ಸದಯನೇ, ನೀನು ಮನುಷ್ಯನೋ ದಿವಿಜನೋ 
ಯಾರು) ನನ್ನ ಪ್ರಾಣವನ್ನುಳಿಸಿ, ಮತ್ತೆ ಪ್ರಜಾಪಾಲನೆ ಮಾಡುವುದಕ್ಕಾಗಿ ರಘೂತ್ತಮನು 
ಮರಳಿ ಬಂದಿದ್ದಾನೆಂಬ ವಾರ್ತೆಯನ್ನು ತಂದ ನಿನಗೆ ನೂರು ಸಾವಿರ ಗೋವುಗಳನ್ನೂ 
ನೂರು ಗ್ರಾಮಗಳನ್ನೂ ಉಡುಗೊರೆಯಾಗಿ ನೀಡುತ್ತೇನೆ, ಸ್ವೀಕರಿಸು, ಜೊತೆಗೆ 
ಕನಕಮಣಿಭೂಷಣಾಲಂಕೃತರಾದ ಸಾವಿರ ಕನ್ಯಾಮಣಿಗಳನ್ನೂ ಕೊಡುತ್ತೇನೆ” ಎಂದು 
ಹೇಳಿ ಆ ಬಳಿಕ, ರಾಮನನ್ನು ಕಾಣುವ ತವಕದಿ೦ದ ಮನಸ್ಸಿಗಾದ ಸಂತೋಷದ 


ಯುದ್ಧಕಾಂಡ ೧೦೧೩ 


ಭರದಲ್ಲಿ ಓಲಾಡಿ, “ನಾನು ಇಷ್ಟು ದಿನ ಕಾದಿದ್ದು ಸಾರ್ಥಕವಾಯಿತು. ರಾಮನಿಗೆ 
ಸುಗ್ರೀವನು ಸ್ನೇಹಿತನಾದ ವಿಷಯವನ್ನು ವಿಸ್ತಾರವಾಗಿ ಹೇಳು” ಎಂದು ಬೆಸಗೊಂಡು 
ಅವನಿಗೆ ಪೀಠವನ್ನಿತ್ತು ಕುಳ್ಳಿರಿಸಿದ. ಆಗ ಆಂಜನೇಯನು ನಸುನಗುತ್ತ, “ಮಹಾರಾಜ, 
ರಾಮನು ಕಾಡಿಗೆ ಹೋಗಲು ನೀನು ತಾಯಂದಿರ ಸಮೇತ ಅವರಿದ್ದ ಚಿತ್ರಕೂಟಕ್ಕೆ 
ಹೋಗಿ ವಾಪಸಾಗಲು ಕೇಳಿಕೊಂಡೆಯಾದರೂ, ರಘುರಾಮನು ಪಿತೃವಾಕ್ಯ ಪರಿಪಾಲನೆ 
ಮಾಡಿಯೇ ಹಿಂದಿರುಗುವುದಾಗಿ ದೃಢನಿಶ್ಚಯದಿಂದ ಹೇಳಿ ತನ್ನ ಪಾದುಕೆಗಳನ್ನಿತ್ತು 
ನಿನ್ನನ್ನು ಕಳಿಸಿದ ವಿಷಯ ತಿಳಿದೇ ಇದೆ. ಆನ೦ತರ ಸಂಭವಿಸಿದ್ದನ್ನು ಹೇಳುತ್ತೇನೆ: 
ಆಶ್ರಮಗಳಲ್ಲಿ ವಾಸಿಸುತ್ತಿದ್ದ ವಿಪ್ರರನ್ನು ಕಾಡುಪ್ರಾಣಿಗಳಿ೦ದ ರಕ್ಷಿಸಲು ದಂಡಕಾರಣ್ಯದಲ್ಲಿ 
ಸುತ್ತಾಡುತ್ತ ಬರುವಾಗ ಎದುರಿಗೆ ವಿರಾಧನೆಂಬ ರಕ್ಕಸನು ಎದುರಾಗಲು, ಅವನನ್ನು 
ರಾಮಲಕ್ಷ್ಮಣರು ಮುದ್ದೆ ಮಾಡಿ ಹೂತರು. ಆನಂತರ ಅವರು ಮುಂದೆ ಸಾಗಿ ಸಂಜೆಯ 
ಹೊತ್ತಿಗೆ ಶರಭ೦ಗಮುನಿಗಳ ಆಶ್ರಮನ್ನು ಸೇರಿದರು, ಆ ಮುನಿಗಳು ಶ್ರೀರಾಮನನ್ನು 
ಕಂಡು ತಮ್ಮ ದೇಹವನ್ನು ತ್ಯಜಿಸಿ ಸ್ಪರ್ಗವನ್ನು ಸೇರಿದರು. ಆ ಬಳಿಕ ಅಲ್ಲಿದ ಹೊರಟು 
ರಾಮಸೀತಾಲಕ್ಷ್ಮಣರು ಜನಸ್ಥಾನವನ್ನು ಸೇರಿ ಗೋದಾವರೀ ತೀರದ ಪಂಚವಟಿಯಲ್ಲಿ 
ನೆಲೆನಿಂತರು. ಅಲ್ಲಿ ರಾವಣನ ತಂಗಿ ಶೂರ್ಪನಖಿಯು ರಾಮನನ್ನು ಮೋಹಿಸಿ ಬರಲು, 
ಅವನಾಜ್ಞೆಯಂತೆ ಲಕ್ಷ್ಮಣ ಅವಳ ಕಿವಿಮೂಗುಗಳನ್ನು ಕತ್ತರಿಸಿದ. ಆ ಬಳಿಕ ಆ ರಕ್ಕಸಿಯ 
ಬಂಧುಗಳು ಖರದೂಷಣ ಮುಖ್ಯರಾದವರ ನಾಯಕತ್ವದಲ್ಲಿ ಹದಿನಾಲ್ಕು ಸಾವಿರ 
ಭಟರು ಯುದ್ಧಕ್ಕೆ ಬರಲು ಶ್ರೀರಾಮನು ಏಕಾಂಗಿಯಾಗಿ ಅವರನ್ನೆಲ್ಲ ಸಂಹರಿಸಿದ; 
ಖನ್ನಳಾದ ಶೂಪರ್ಪನಖಿಯು ಅಣ್ಣನಾದ ರಾವಣನ ಬಳಿ ದೂರಿ, ಸೀತೆಯ 
ರೂಪಲಾವಣ್ಯಗಳನ್ನು ಬಣ್ಣಿಸಿದಳು. ಸೀತೆಯನ್ನು ಕದ್ದೊಯ್ಯಲು ನಿರ್ಧರಿಸಿದ ರಾವಣನು 
ಮಾರೀಚನಿಗೆ ಹೇಳಿ, ಮಾಯಾಜಿಂಕೆಯ ರೂಪದಿಂದ ಹೋಗಿ ಸೀತೆಯನ್ನಾಕರ್ಷಿಸಿ, 
ಅದನ್ನು ಕರೆತರುವಂತೆ ಆಕೆಯು ರಾಮನಿಗೆ ಹೇಳಿ ಅವಳನ್ನು ಒಂಟಿಯಾಗಿ ಮಾಡಲು 
ಆಜ್ಞೆಯಿತ್ತ. ಮಾಯಾಜಿಂಕೆಯು ರಾಮನನ್ನು ದೂರಕ್ಕೆ ಸಳದೊಯ್ದು, ರಾಮನ ಬಾಣಕ್ಕೆ 
ತುತ್ತಾಗಿ "ಹಾ ಸೀತೆ, ಹಾ ಲಕ್ಷ್ಮಣಾ' ಎಂದು ರಾಮನಂತೆ ಕಿರುಚಿ ಸತ್ತು ಬಿದ್ದ. 
ಈ ಧ್ವನಿಯನ್ನು ಕೇಳಿದ ಸೀತೆಯು ಸೌಮಿತ್ರಿಯನ್ನು ಅವನೆಡೆಗೆ ಬಲವಂತವಾಗಿ 
ಕಳಿಸಿದಳು. ಹೀಗೆ ಆಶ್ರಮದಲ್ಲಿ ಒಬ್ಬಳೇ ಇದ್ದ ಧರಣಿಜಾತೆಯನ್ನು ದ್ರೋಹಿ ರಾವಣನು 
ಕೃತಕ ವೇಷದಿಂದ ಕದ್ದೊಯ್ದ ಅವನು ಸೀತೆಯೊಡನೆ ತನ್ನ ವಿಮಾನದಲ್ಲಿ ಹಾರಿ 
ಹೋಗುವುದನ್ನು ಯಷ್ಯಮೂಕದಲ್ಲಿದ್ದ ಕೆಲವು ವಾನರರು ನೋಡಿದರು; ಆ ಹೊತ್ತಿಗೆ 
ಸೀತೆಯು ತನ್ನ ಆಭರಣಗಳನ್ನು ಗ೦ಟುಕಟ್ಟಿ ಕೆಳಕ್ಕೆಸೆದಳು. ಲಂಕೆಗೆ ಹೋದ ರಾವಣನು 
ಭೂಜಾತೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲನಾಗಿ ಆಕೆಯನ್ನು ಅರಮನೆಯ 
ಬಳಿಯ ಅಶೋಕವನದಲ್ಲಿರಿಸಿದ. ಇತ್ತ ರಾಮನು ಮಾಯಾಜಿಂಕೆಯನ್ನು ಕೊಂದು 
ವಾಪಸ್ಸು ಬರುವಾಗ ತನ್ನನ್ನು ಹುಡುಕಿಕೊಂಡು ಬರುತ್ತಿದ್ದ ಲಕ್ಷ್ಮಣನನ್ನು ನೋಡಿ, ಏನೋ 
ಅನಾಹುತ ಕಾದಿದೆಯೆಂದು ಅವನೊಡನೆ ಆಶ್ರಮಕ್ಕೆ ಬಂದರೆ ಅಲ್ಲಿ ಸೀತೆಯು ಕಾಣಿಸಲಿಲ್ಲ. 
ಅವರಿಬ್ಬರೂ ವೈದೇಹಿಗಾಗಿ ಹುಡುಕುತ್ತ ಬರಲು ದಶರಥ ಮಹಾರಾಜನ ಆಪ್ತಮಿತ್ರ 


೧೦೧೪ ಶ್ರೀರಾಮಕಥಾಮೃತ 


ಜಟಾಯುವೆಂಬ ಗೃಧ್ವರಾಜನು ಮರಣಾವಸ್ಥೆಯಲ್ಲಿ ಬಿದ್ದಿದ್ದು, ಸೀತೆಯ ಅಪಹರಣದ 
ವಿಷಯವನ್ನು ಹೇಳಿ ಸಾಯಲು ರಾಮನು ಅವನ ಅಗ್ನಿಸಂಸ್ಕಾರವನ್ನು ಮಾಡಿದ. 
ಅಣ್ಣತಮ್ಮಂದಿರು ಮೈಥಿಲಿಗಾಗಿ ಹುಡುಕುತ್ತ ಬರುವಾಗ ಎದುರಾದ ಕಬಂಧನೆಂಬ 
ರಾಕ್ಷಸನನ್ನು ಕೊಂದುಹಾಕಿದರು. ಮುಂದೆ ಬರಲು ಪಂಪಾಸರೋವರದ ಬಳಿಯ 
ಯಷ್ಯಮೂಕ ಪರ್ವತದಲ್ಲಿ ಸುಗ್ರೀವನನ್ನು ಕಂಡು ಸ್ನೇಹ ಬೆಳಿಸಿ, ಕಾರಣಾಂತರದಿಂದ 
ವೈರಿಯಾಗಿದ್ದ ಆತನ ಅಣ್ಣ ವಾಲಿಯನ್ನು ಕೊಂದು ಸುಗ್ರೀವನಿಗೆ ಕಿಷ್ಟಿಂಧೆಯ ಆಧಿಪತ್ಯವನ್ನು 
ವಹಿಸಿಕೊಟ್ಟರು. ಸುಗ್ರೀವನು ಜಾನಕಿಯನ್ನು ಹುಡುಕಲು ಶತಪ್ರಯತ್ನ ಮಾಡಿ, ಕೊನೆಗೆ 
ದಕ್ಷಿಣ ದಿಕ್ಕಿಗೆ ಹುಡುಕಲು ಹೋದ ಕಪಿಗಳಿಗೆ ಸೀತೆಯನ್ನು ಅಪಹರಿಸಿ ಕರೆದೊಯ್ದವನು 
ರಾವಣ ಎಂಬ ವಿಷಯವನ್ನು ಜಟಾಯುವಿನ ಅಣ್ಣ ಸಂಪಾತಿಯಿಂದ ತಿಳಿಯಿತು. 
ನಾನು ನೂರು ಯೋಜನದ ಸಮುದ್ರವನ್ನು ದಾಟ ಲಂಕೆಯಲ್ಲಿ ಶೋಕಸಂತಪ್ತೆಯಾಗಿ 
ನಿರಾಹಾರಳಾಗಿ ರಾಮಧ್ಯಾನದಲ್ಲಿದ್ದ ಸೀತೆಯನ್ನು ಕಂಡು ರಾಮನ ಕುಶಲವನ್ನು 
ಹೇಳಿ, ಆಕೆಯಿತ್ತ ಚೂಡಾಮಣಿಯನ್ನು ತಂದು ಶ್ರೀರಾಮನಿಗಿತ್ತೆ. ರಾಮನಿಗೆ ಸೀತೆಯ 
ಇರವು ತಿಳಿದ ಮೇಲೆ ಹೋದ ಜೀವ ಮತ್ತೆ ಬಂದಂತಾಗಿ ಆಕೆಯನ್ನು ಕರೆತರಲು 
ಅನಿವಾರ್ಯವಾಗಿ ಸಮರಸನ್ನದ್ಧನಾದ. ಸಮುದ್ರ ದಂಡೆಗೆ ಹೋಗಿ, ಅಲ್ಲಿ ವರುಣನ 
ನೆರವಿನಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟ ಲಂಕೆಗೆ ಹೋಗಿ ರಾವಣಸೈನ್ಯದೊಡನೆ 
ಘೋರಸಂಗ್ರಾಮವನ್ನು ನಡೆಸಬೇಕಾಯಿತು. ಈ ಮಧ್ಯೆ ಧರ್ಮಿಷ್ಟನಾದ ರಾವಣಾನುಜ 
ಎಭೀಷಣನು ಅಣ್ಣನನ್ನು ತೊರೆದು ಬ೦ದು ರಾಮನನ್ನು ಸೇರಿಕೊ೦ಡ. ಮುಂದೆ ನಡೆದ 
ಭೀಕರ ಸಂಗ್ರಾಮದಲ್ಲಿ ರಕ್ಕಸಕುಲವನ್ನು ತರಿದಿಟ್ಟು, ಸ್ವತಃ ರಾಮನು ರಾವಣನ್ನು ಕೊಂದ. 
ಆಗ ಪ್ರತ್ಯಕ್ಷರಾದ ದೇವೇಂದ್ರ ಯಮ ವರುಣ ಮಹೇಶ್ವರ ಬ್ರಹ್ಮ ದಶರಥಮಹಾರಾಜ 
ಯಷಿಗಳು ದೇವರ್ಷಿಗಳು ರಾಮನಿಗೆ ವರವನ್ನಿತ್ತು ಸತ್ತ ವಾನರರನ್ನು ಬದುಕಿಸಿದರು. 
ಹೀಗೆ ಬದುಕಿದ ವಾನರಸಮೂಹದೊಡನೆ ಧರಣಿಸುತೆಯನ್ನೊಡಗೊಂಡು ಪುಷ್ಪಕ 
 ವಿಮಾನವನ್ನೇರಿ ಸಂಭ್ರಮದಿಂದ ವಾಪಸ್ಸಾಗಿ ಈಗ ಭರದ್ವಾಜರ ಆಶ್ರಮದಲ್ಲಿ ಅವರೆಲ್ಲ 
ಆತಿಥ್ಯವನ್ನು ಪಡೆಯುತ್ತಿದ್ದಾರೆ” ಎಂದು ವಿವರಿಸಿದ. 

ಈ ಮಾತುಗಳನ್ನು ಕೇಳಿದ ಭರತನು ಶತ್ರುಘ್ನನನ್ನು ಕರೆದು ರಘುರಾಮನನ್ನು 
ಸ್ವಾಗತಿಸಲು ದಾರಿಯನ್ನೂ ಅಯೋಧ್ಯಾನಗರವನ್ನೂ ಅಲಂಕಾರಗೊಳಿಸಬೇಕೆಂದು 
ನುಡಿದು, ದೇವಾಲಯಗಳನ್ನು ಅಲಂಕರಿಸಿ ಎಶೇಷ ಪೂಜೆಗಳನ್ನು ನಡೆಸಬೇಕೆಂದೂ, 
ಎಲ್ಲ ಕಡೆ ಸ್ತೋತ್ರಪಠಣ ನಡೆಯಲಿ, ಮಂಗಳವಾದ್ಯಗಳು ಎಲ್ಲೆಡೆ ಮೊಳಗಲಿ, 
ಮಾಗಧರು ವಂದಿಗಳು ವೈತಾಳಿಕರೂ ರಾಮನ ಸ್ವಾಗತಕ್ಕಾಗಿ ಸೇರಲಿ ಎಂದು 
ಹೇಳಲು, ಶತ್ರುಫ್ನನು ಆ ಆಜ್ಞೆಯನ್ನು ಹೊತ್ತು ರಾಮಾಗಮನವಾರ್ತೆಯನ್ನು ಎಲ್ಲ 
ಕಡೆಗೆ ತಿಳಿಸಲು ಜನತೆ ಸಂಭ್ರಮಿಸಿತು, ಹಿರಿಯರು ಆನಂದತುಂದಿಲರಾದರು, 
ನಗರಕ್ಕೆ ಹೊಸ ಜೀವ ಬಂದಂತಾಯಿತು. ಮಾರನೆಯ ದಿನ ರಾಮನ ಸ್ವಾಗತಕ್ಕಾಗಿ 
ರಾಜಪತ್ನಿಯರೂ, ಅಮಾತ್ಯರೂ ಸೈನಿಕರೂ ಅವರ ಮಡದಿಯರೂ ಹೊರಟರು. ಧೃಷ್ಟಿ, 
ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೀಕ, ಮಂತ್ರಪಾಲ, ಸುಮಂತ್ರ - 


ಯುದ್ಧಕಾಂಡ ೧೦೧೫ 


ಎಂಬ ಎಂಟು ಮಂದಿ ಸಚಿವರೂ ಸಡಗರದಿಂದ ಬಂದು ಮುಂದೆ ಆಗಬೇಕಾದ 
ಕಾರ್ಯವನ್ನು ಕೇಳಿ ತಿಳಿದು ಆವೆಲ್ಲವುಗಳ ಏರ್ಪಾಟಿಗೆ ಸಿದ್ಧರಾದರು. ಕನಕಮಣಿಮಯ 
ವಿಭೂಷಣಗಳಿಂದ ಅಲಂಕೃತವಾದ ಸಾವಿರಾರು ಆನೆ ಕುದುರೆಗಳನ್ನು ಸೇರಿಸಲು, 
ಚತುರಂಗ ಬಲವು ಬರಲು ಆಜ್ಞೆಯಿತ್ತರು, ತೋಮರ ಪರಶು ಚಕ್ರ ಬಿಂಡಿವಾಳ 
ಮುದ್ಧರ ಮುಸುಲ ಖಡ್ಗ ಶೂಲ ಮುಂತಾದ ಆಯುಧಗಳನ್ನು ಹಿಡಿದ ವೀರರಲ್ಲಿ 
ಕೆಲವರು ಕುದುರೆಗಳನ್ನೇರಿ, ಮತ್ತೆ ಕೆಲವರು ಆನೆಗಳನ್ನೇರಿ ಬರುತ್ತಿದ್ದರೆ, ಮತ್ತೆ ಕೆಲವರು 
ಅಲಂಕೃತ ರಥಗಳಲ್ಲಿ ಬಂದು ಹೊರವಲಯದಲ್ಲಿ ಸೇರಿದರು. ಅಷ್ಟರಲ್ಲಿ ಅತ್ಯಂತ 
ಸಂಭ್ರಮದಿಂದ ಕೌಸಲ್ಯೆ ಹೊರಟರೆ, ಅವಳ ನೇತೃತ್ವದಲ್ಲಿ ಸುಮಿತ್ರೆ ಕೈತೇಯಿಯರೂ 
ನಡೆದು ಬರಲು, ಅಂತಃಪುರಸ್ತೀಯರೆಲ್ಲರೂ ಸುಂದರವಾದ ಒಡವ ವಸ್ತ್ರಗಳನ್ನು 
ಧರಿಸಿ ಬಂದರು. ಅರೆಕ್ಷಣದಲ್ಲಿ ಘೂರಿನಲ್ಲಿದ್ದ ನಾಗರಿಕರೂ, ನಾರಿಯರೂ - ನಟರೂ 
ಮನೆಯಲ್ಲುಳಿಯದೆ - ಹೊರವಲಯದಲ್ಲಿ ಬಂದು ನೆರೆದರು. ಭರತನು “ತನ್ನ 
ತಲೆಯ ಮೇಲೆ ರಾಮನ ಪೂಜ್ಯ ಪಾದುಕೆಗಳನ್ನು ಹೊತ್ತು. ಒಂದು ಕೈಯಲ್ಲಿ ಅದಕ್ಕೆ 
ಚಾಮರವನ್ನಿಕುತ್ತ, ಮತ್ತೊಂದು ಕೈಯಲ್ಲಿ ಹೂಮಾಲೆಯಿರಿಸಿಕೊಂಡು, ಚಂದ್ರಬಿಂಬದಂತೆ 
ಕಂಗೊಳಿಸುತ್ತಿದ್ದ ಬೆಳ್ಳೊಡೆಯೊಡನೆ ಸಾಗಿ ಬಂದ. ಮಂತ್ರಿಗಳೆಲ್ಲರೂ ಸುತ್ತುವರಿದು 
ಶ್ರೀರಾಮನ ಸುತಿಗೈ ಯುತ್ತ ಬರುತ್ತಿರಲು, ಮುಂದೆ ಶತ್ರುಘ್ನನು ಕೈಯಲ್ಲಿ ದಂಡವನ್ನು 
ಹಡಿದು ನಡೆದು ಬರುತ್ತಿದ್ದರೆ, ಎಡಬಲಗಳಲ್ಲಿ ಹೂಗಂಧಗಳನ್ನಿಟ್ಟುಕೊಂಡು ಹಲವು 
ಗುಂಪುಗಳಲ್ಲಿ ಭೂಸುರನಿಚಯವು ಸಂತೋಷದಿಂದ ರಘುನಂದನನನ್ನು ಕಾಣಲು 
ಬ೦ದರು. ವಿವಿಧ ಸಂಘಗಳ ಮುಖಂಡರು, ವ್ಯಾಪಾರಿಗಳು ಹೂ ಮೋದಕ ಮೊದಲಾದ 
ಮಂಗದ್ರವ್ಯಗಳನ್ನು ಹಿಡಿದುಕೊಂಡು ಬಂದರು. ಎಲ್ಲೆಲ್ಲಿ ನೋಡಿದರೂ ಕಹಳೆ ಕೊಂಬು 
ನಗಾರಿಗಳ ಸದ್ದು ಮೇಲೆದ್ದು ಆಕಾಶವನ್ನು ತುಂಬುತ್ತಿತ್ತು. 


ಭರತನಿಗೆ ಹದಿನಾಲ್ಕು ವರ್ಷಗಳಲ್ಲಿ ಇಂತಹ ಸಂತೋಷ ಎಂದೂ ಆಗಿರಲಿಲ್ಲ. 
ರಾಮನನ್ನು ಕಂಡು ತನ್ನ ಭಕ್ತಿಯ ಕಾಣಿಕೆಗಳನ್ನೀಯುವ ಸಂಭ್ರಮದಿಂದ ಬಂದು 
ಕಾದರೂ ರಾಮನ ಸುಳಿವೂ ಇಲ್ಲ, ವಾನರರೂ ಕಾಣಿಸುತ್ತಿಲ್ಲ! ಆಗ ಆತಂಕದಿಂದ 
ಆ೦ಜನೇಯನನ್ನು ವಿಚಾರಿಸಲು ಆತನು, “ಭರದ್ವಾಜಾಶ್ರಮದಲ್ಲಿ ಮುನಿಯ 
ಅನುಗ್ರಹದಿಂದ ಮರಗಳೆಲ್ಲವೂ ಫಲಭರಿತವಾಗಿವೆ, ಅದನ್ನು ನೋಡಿದ ಕಪಿಗಳು 
ಅವುಗಳನ್ನು ಕಿತ್ತು ತಿನ್ನುವುದರಲ್ಲಿ ಮಗ್ನರಾಗಿರಬಹುದು; ಅಥವಾ ಮುನಿಗಳ ಮಾಡಿಸಿದ 
ಔತಣದ ಕಾರಣದಿ೦ದ ತಡವಾಗಿರಬಹುದು. ಇಗೋ ಅವರೆಲ್ಲ ಬರುತ್ತಿರುವ ಸೂಚನೆ! 
ಅವರಾಗಲೇ ಗೋಮತಿಯನ್ನು ದಾಟಿ ಬರುತ್ತಿರಬೇಕು: ದೂರದಲ್ಲಿ ದೂಳೇಳುತ್ತಿದೆ, 
ಕೋಲಾಹಲಧ್ವನಿಯೂ ಸಣ್ಣದಾಗಿ ಕೇಳಿಸುತ್ತಿದೆ. ಮಹಾರಾಜ, ಮೇಲೆ ನೋಡು, 
ಅದೇ ಪುಷ್ಪಕ ವಿಮಾನ, ವಿಶ್ವಕರ್ಮನು ನಿರ್ಮಿಸಿದ ಕುಬೇರನ ವಾಹನ. ರಾವಣನ 
ಬಳಿಯಿದ್ದುದನ್ನು ರಾಮನು ಶತುನಿಗ್ರಹ ಮಾಡಿ ಪಡೆದಿದ್ದಾನೆ. ಆಗಸದಲ್ಲಿ ಮತ್ತೊಂದು 
ಸೂರ್ಯನಂತೆ ಅದು ಕಂಗೊಳಿಸುವುದಲ್ಲವೇ! ರಘುವರನೂ, ಮಾತೆ ಸೀತೆಯೂ, 
ಲಕ್ಷ್ಮಣರೂ ಅದರಲ್ಲಿ ಕುಳಿತಿದ್ದಾರೆ; ಅವರೊಡನೆ ಈಗಿನ ಲಂಕಾಧಿಪತಿ ವಿಭೀಷಣ ಹಾಗೂ 


೧೦೧೬ ಶ್ರೀರಾಮಕಥಾಮೃತ 


ನಾ ಲ ಟ್‌ lk 


ಕಪಿರಾಜ ಸುಗ್ರೀವರೂ ಇದ್ದಾರೆ” ಎಂದು ನುಡಿದ. “ಮಹಾರಾಜ, ಬೆದರದೆ ಬೆಚ್ಚದೆ 
ನೋಡುತ್ತಿರಿ: ನಿಮ್ಮ ಹೃದಯದ ಕತ್ತಲೆಯನ್ನು ಹೋಗಲಾಡಿಸುವ ಭಾಸ್ಕರನು ಅದರಲ್ಲಿ 
ಕುಳಿತು, ಇನ್ನೊ ಂದು ಕ್ಷಣದಲ್ಲಿ ನಿಮ್ಮ ಮುಂದೆ ಬರುತ್ತಾನೆ!” ಎಂದು ಪಾವಮಾನಿಯು 
ಹೇಳಲು ಭರತನು ಹರ್ಷೋಲ್ಲಾಸಗಳಿಂದ ತೇಲಾಡುತ್ತಿರಲು, ನೆರೆದಿದ್ದ ಜನಸ್ತೋಮವು 
“ಅಗೋ ರಘುರಾಮದೇವನು ಬಂದೇ ಬಿಟ್ಟ” ಎಂದು ಸ ಸಂಭ್ರಮಿಸುತ್ತಿದ್ದರೆ, ಆನೆ ಕುದುರೆ 
ರಥಗಳಲ್ಲಿದ್ದವರು ಸರಸರನೆ ಅವುಗಳಿಂದ ಇಳಿದು ಬಂದರು. 


ಕನಕಮಣಿಮಯವಾದ ಕುಬೇರನ ವಾಹನವಾದ ಪುಷ್ಪಕವು. ಬಂದು 
ಹತ್ತಿರದಲ್ಲಿಯೇ ನಿಂತಿತು; ಅದರ ಮಧ್ಯದಲ್ಲಿ ವನಜಾಯತಾಕ್ಷನು ಸೀತಾಸಮೇತನಾಗಿ 
ಕುಳಿತಿದ್ದುದು ಕಾಣಿಸಿತು, ಪಕ್ಕದಲ್ಲಿಯೇ ಸೌಮಿತ್ರಿಯು ವಿನಯದಿಂದ ಶೋಭಿಸುತ್ತಿದ್ದ. 
ಅತನ ಎಡಭಾಗದಲ್ಲಿ ನೀಲಾಕಾಶದಂತೆ ಪುಲಸ್ತ್ಯವ೦ಶಜನಾದ ವಿಭೀಷಣನಿದ್ದರೆ, 
ಸೂರ್ಯತನಯನೇ ಮೊದಲಾದ ಇತರ ಮುಖ್ಯರೂ ಪಕ್ಕದಲ್ಲಿ ವಿರಾಜಿಸವು. 
ಕಪಿವೃಂದವೂ ಗಜಬಜದಿಂದ ಸ್ತೋತ್ರಗೈಯುತ್ತ ವಾಹನದಲ್ಲಿದ್ದುದು ಗೋಳಿ 
ರಘುನಾಥನಿದ್ದ ಕಡೆಗೆ ಭರತನು. ಕೈಮುಗಿದು ನಮಸ್ಕರಿಸಿದ. fp 
ಪೊರೆದ ಮಂದಾರವು ಧೂ ಕೋ, ಬೇಡಿದವರ ಇಷ್ಟಾರ್ಥಗಳನ್ನು 
ಪೂರೈಸುವ ಚೂಡಾಮಣಿಯು ಸ್ಪರ್ಗದಿಂದ ಇಳಿದು ಬಂದಿತೋ, ಹುಣ್ಣಿಮೆಯ 
ಚಂದ್ರನು ಭೂಮಿಗೆ ಅವತರಿಸಿದದೋ ಎಂಬಂತೆ ಭರತನು ಅಣ್ಣನನ್ನು ನೋಡಿ 
ಸಂತಸಭರಿತನಾಗಿ ಪುಳಕಗೊಂಡ; ಕಣ್ಣಿನಿಂದ ಆನಂದಬಾಷ್ನ್ಟವು ಸುರಿಯುತ್ತಿರಲು, 
ತನ್ನ ದೇಹದ ಪರಿವೆಯೇ ಇಲ್ಲದಂತೆ, ಹಾಡುತ್ತ ಹೊಗಳುತ್ತ ಅಡಿಗಡಿಗೆ ಮಣಿಯುತ್ತ 
ಇನವಂಶನಾಯಕನನ್ನು ನಿಟ್ಟಿಸಿ ಮೈಮರೆತವನಂತೆ ನಿಂತುಬಿಟ್ಟ. ಭಕ್ತಿಯೇ ಮೈವೆತ್ತಂತೆ 
ನಿಂತ ಭರತನನ್ನು ನೋಡಿ ಕರುಣಾಳುಗಳ ದೇವನು ಶರಣರ ಇಷ್ಟವನ್ನು ನೀಡುವ 
ಸಲುವಾಗಿ ಪುಷ್ಪಕವನ್ನು ನೆಲದ ಮೇಲಕ್ಕೆ ಇಳಿಸಿದ. ಹರ್ಷೋತ್ಕರ್ಷದಿಂದ 
ಭರತನು ಪರಮ ಪಾವನನ ಚರಣಗಳಿಗೆ ಮತ್ತೆ ಮತ್ತೆ ನಮಿಸುತ್ತಿರಲು ಸುರುಚಿರ 
ಪ್ರೇಮದಿಂದ ರಘುನಾಥನು ಅವನನ್ನು ಹಿಡಿದೆತ್ತಿ ಮುಂಡಾಡಿ ಮುದ್ದಿಸಿ ಬಿಗಿದಪ್ಪಿ 
ಪಕ್ಕದಲ್ಲಿ ಕೂರಿಸಿಕೊಂಡು ನಾನಾ ಪರಿಯಲ್ಲಿ ಉಪಚರಿಸಿದ. ಆನಂತರ ಭರತನು 
ಜನಕಜೆಯ ಪಾದಗಳಿಗೆ ಆನತನಾಗಿ, ಆ ಬಳಿಕ ಸೌವಿತ್ರಿಗೆ ಅಭಿನಮಿಸಿದ. ಅವರ 
ಎಡಬಲಗಳಲ್ಲಿದ್ದ ಸುಗ್ರೀವ ಜಾಂಬವಂತ ಅಂಗದ ನಳ ನೀಲ ದ್ವಿವಿದ ಮೈಂದ. ಪನಸ 
ಶರಭ ಮುಂತಾದ ಮುತ್ತರನ್ನು ಸಂತೋಷದಿಂದ ಅಪ್ಪಿಕೊಂಡ. ಮಾನುಷಾಕ್ಕ ತಿಯಿಂದ 
ಕಂಗೊಳಿಸುವ ಜಾನಂನಂದನ ಮುಂತಾದ ಕಪಿವೀರರನ್ನು ಉಪಚರಿಸಿ ಗೌರವದಿಂದ 
ಅವರೆಲ್ಲರ ಕುಶಲಗಳನ್ನು ವಿಚಾರಿಸಿ ಸಂತಸವನ್ನು ತಾಳಿದ. 'ಸುಗೀವನನ್ನು ಅಪಿಕೊಂಡು, 
“ನಿನ್ನಂತೆ ಉಪಕಾರಿಗಳು ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? ನೀನು ನಮ್ಮ. ನಾಲ್ವರು 
ಅಣ್ಣತಮಂದಿರಲ್ಲಿ /ಐದನೆಯವನಂತೆ ಉಪಕಾರ ಮಾಡಿದೆಯೆಂಬುದನ್ನು ತಿಳಿದೆ” 
ಎಂದು ಸಂತಸವನ್ನು ವ್ಯಕ್ತಗೊಳಿಸಿ, ವಿಭೀಷಣನ ಕಡೆಗೆ ತಿರುಗಿ, “ದನುಜಾಕ್ಷನೇ. 
ನಿನ್ನಿಂದಾಗಿ ನಮಗೆ " ಅಭ್ಯುದಯವುಂಟಾಯಿತು” ಎಂದು ಉಪಚರಿಸಿದ. ಅಷ್ಟರಲ್ಲಿ 


ಯುದ್ಧಕಾಂಡ ೧೦೧೭ 


ಶತ್ರುಫ್ನನು ರಾಮನಿಗೆ ಅಭಿನಮಿಸಿ ಲಕ್ಷ್ಮಣನ ಪಾದಯುಗಳಕ್ಕೆರಗಿ, ವೈದೇಹಿಯನ್ನು 
ಕ೦ಡು ಭಕ್ತಿಯಿಂದ ನಪುಸ್ಕರಿಸಿದ. 


ರಘುರಾಮನು ತಾಯಿ ಕೌಸಲ್ಯೆಯನ್ನು ಕಂಡು ಹೃದಯತುಂಬಿ ಬಂದು ಆಕೆಯ 
ಪಾದಗಳಿಗೆರಗಲು ಆಕೆಯು ತನ್ನ ಕಂದನನ್ನು ತೆಗೆದಪ್ಪಿ ಮುಂಡಾಡಿದಳು; ಆನಂತರ 
ಆತನು ಸುಮಿತ್ರೆ ಕೈಕೇಯಿಯರಿಗೂ ಭಕ್ತಿಯಿಂದ ನಮಸ್ಕರಿಸಿದ. ಹೀಗೆ ಹೆತ್ತವರನ್ನೂ, 
ತಮ್ಮಂದಿರನ್ನೂ ಪುರಸ್ಕಸಿದ ರಘುವರನು ಪರಿಜನ-ಪುರಜನರತ್ತ ತಿರುಗಿ ತನ್ನ 
ಪ್ರೇಮಲ ನೋಟದಿಂದಲೇ ಎಲ್ಲರನ್ನೂ ಸಂತೈಸಿದ. ವಿಪ್ರೋತ್ತಮರಿಗೆ ನಮಸ್ಕರಿಸಲು 
ಅವರೆಲ್ಲ ರಘುರಾಮನನ್ನು ಮನಃಪೂರ್ವಕವಾಗಿ ಹರಸಿದರು. ಆನಂತರ ಮಾಗಧರೂ 
ವಂದಿಗಳೂ ಹೊಗಳುತ್ತಿರಲ, ಲೋಕದ ಮನುಜರೆಲ್ಲರೂ ಹಿಗ್ಗುತಿರಲು ಭರತನು 
ಪಾದುಕೆಗಳನ್ನು ತಂದು ರಾಮನ ಪಾದಗಳಿಗೆ ತೊಡಿಸಿ ಕೈಮುಗಿದು ನಿಂತುಕೊಂಡು, 
“ಮೇದಿನೀಭವನೇ, ನಿನ್ನ ಪಾದಗಳನ್ನು ನೋಡಿದಾಕ್ಷಣವೇ ನನ್ನ ಚಿತ್ತಸಂಕ್ಷೇಶವೆಲ್ಲ 
ನಿವಾರಣೆಯಾಯಿತು. ಮರುತ್ತೂನುವು ಬಂದು ನೀನು ಜಯಶಾಲಿಯಾಗಿ ಬರುವ 
ವಿಷಯವನ್ನು ತಿಳಿಸಿದ ಕ್ಷಣದಿಂದ ನಿನಗೆ ರಾಜ್ಯವನ್ನೊಪ್ಪಿಸಲೆಂದು ನಾನು ಕಾತರನಾಗಿ 
ಕಾಯುತ್ತಿದ್ದೇನೆ. ನಿನ್ನ ಪಾದದಯೆಯಿಂದ ಹದಿನಾಲ್ಕು ವರ್ಷಗಳ ಕಾಲ ನಾನು 
ಸುಸೂತ್ರವಾಗಿ ರಾಜ್ಯಪಾಲನೆ ಮಾಡಿದೆ; ನಿನ್ನ ಕೃಪಾಶೀರ್ವಾದದಿಂದ ಎಲ್ಲರ 
ಅಭ್ಯುದಯವನ್ನು ಸಾಧಿಸಿ, ಬೊಕ್ಕಸದ ಹಣವು ಹಿಂದಿಗಿಂತ ಹತ್ತರಷ್ಟಾಗುವಂತೆ 
ಮಾಡಿದ್ದೇನೆ” ಎಂದು ಹೇಳಿ ಪಕ್ಕದಲ್ಲಿ ನಿಂತುಕೊಂಡ. ಭರತನ ವಿನಯವಾಕ್ಕುಗಳನ್ನು 
ಕೇಳಿದ ವಿಭೀಷಣ ಸುಗ್ರೀವಾದಿಗಳೆಲ್ಲರೂ ಸಂತಸದಿಂದ ಕಣ್ಣೀರು ಸುರಿಸಿದರು. ಆಗ 
ರಘುನಾಥನು ಭರತನನ್ನು ಪ್ರೀತಿಯಿಂದ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊ೦ಡ. ಆ ಬಳಿಕ 
ಪುಷ್ಪಕದಲ್ಲಿ ಭರತನ ಆಶ್ರಮಕ್ಕೆ ಬಂದು ಅದರಿಂದ ಕೆಳಕ್ಕಿಳಿದು ಪುಷ್ಪಕವನ್ನು ಕುರಿತು 
ರಘುನಾಥನು, “ಎಲೌ, ವಿಮಾನಮಾಣಿಕವೇ, ನೀನೀಗ ಕುಬೇರನ ಬಳಿ: ಹೋಗಿ 
ಸುಖವಾಗಿರು” ಎನ್ನಲು ಅದು ಮೇಲಕ್ಕೇರಿ ಉತ್ತರ ದಿಕ್ಕಿನಲ್ಲಿ ಹಾರಿ ಹೋಯಿತು; ಆಗ 
ಬೃ೦ದಾರಕ ಸಂತತಿಯು ಮೇಲಿನಿಂದ ಹೂಮಳೆಯನ್ನು ಸುರಿಸಿತು. ಆನ೦ತರ ಆಶ್ರಮದ 
ಒಳಹೊಕ್ಕು ಗುರು ವಸಿಷ್ಠರ ಪದದ್ವಂದ್ವಗಳಿಗೆ ಅಭಿನಮಿಸಿದ ರಘುವರನು ಸಿಂಹಾಸನದ 
ಬಳಿ ಹೋದ. ಹೀಗೆ ಅಖಿಲರ ಅಭೀಷ್ಟಗಳನ್ನೂ ಶ್ರೀರಾಮಪುರದರಸನು ನೆರವೇರಿಸಲು, 
ಭರತನು ಅಣ್ಣನ ಪಾದಗಳನ್ನು ಹಿಡಿದುಕೊಂಡು ಬಿನ್ನಪಗೈದ. 


೧೦೧೮ ಶ್ರೀರಾಮಕಥಾಮೃತ 


೬೮. ಶ್ರೀರಾಮನು ಅಯೋಧ್ಯಾ ನಗರಕ್ಕೆ ಆಗಮಿಸಿದುದು 


ಅಗಜಾತೆಯೇ ಕೇಳು, ರಾಮನ ಬಳಿ ಕೈಮುಗಿದುಕೊಂಡು ನಿಂತ ಭರತನು, 
“ನಿನಗೆ ಬರಬೇಕಾದ ರಾಜ್ಯವನ್ನು ನನ್ನ ತಾಯಿಯ ಕಾರಣದಿಂದ ನನಗಿತ್ತು 
ಹೋದೆ; ಭಾರವನ್ನು ಮಗು ಹೊರಲಾದೀತೇ? ದಯವಿಟ್ಟು ಇದರ ಭಾರವನ್ನು 
ನೀನು ಒಪ್ಪಿಸಿಕೋ” ಎಂದು ಕೇಳಿಕೊಂಡ. “ಮಳೆಗಾಲವನ್ನು ಎದುರು ನೋಡುತ್ತ 
ಕಾತರದಿಂದ ಕಾಯುವ ನವಿಲಿನಂತೆ ನಿನ್ನ ಆಗಮನವನ್ನು ಎದುರು ನೋಡುತ್ತ 
ನಿಂತಿದ್ದ ನನ್ನನ್ನು ಈ ಭಾರದಿಂದ ಪಾರುಮಾಡಿ ಕೋಸಲದೇಶದ ಅಧಿಪತಿಯಾಗಿ 
ಶೋಭಿಸು. ನೀನು ಪೊಡವಿಪತಿಯಾಗಿ ಕಂಗೊಳಿಸುವುದನ್ನು ನೋಡಲು ದೇವತೆಗಳೂ 
ದಿಕ್ಷಾಲಕರೂ ತವಕದಿಂದ ಕಾಯುತ್ತಿದ್ದಾರೆ, ನಮ್ಮ ಪ್ರಜೆಗಳ ಅಭಿಲಾಷೆಯೂ ಇದೇ 
ಆಗಿದೆ. ಆ ರಾಜಾ ಧಿಪತ್ಯ ವನ್ನು ಒಪ್ಪಿಸಿಕೊಳ್ಳಬೇಕು” ಎಂದು ಭಕ್ತಿಯಿಂದ ಬೇಡಿಕೊಂಡು 
ಕೈಮುಗಿದು ನಿಲ್ಲಲು, ಕಸವತ ತಲೆಯಾಡಿಸಿ ಅದನ್ನೊಪ್ಪಿದ. ಶತ್ರುಘ್ನನು ಬಂದು 
ಓರಿಯಣ್ಣನ ಪ ಪಾದಗಳಿಗೆರಗಿ ಕೌರಿಕರಿಗೆ ಹೇಳಿಕಳಿಸಲು, ಕೆ ಕ್ಲಿ ಎಲ್ಲರೂ 
ಕ್ಷೌರಕರ್ಮಕ್ಕೊಳಗಾದರು. ರಾಮನಾದ ಮೇಲೆ, ಭರತ ಶತ್ರುಘ್ನ ಲಕ್ಷ್ಮಣ ಸುಗ್ರೀವ 
ವಿಭೀಷಣ ಮುಖ್ಯರು ಮಂಗಳಸ್ನಾನಮಾಡಿ ಬಗೆ ಬಗೆಯ ವಸ್ತ್ರಭೂಷಣಗಳಿಂದ 
ಅಲಂಕ್ಷ |ತರಾಗಬೇಕೆಂದು ರಾಮನು 'ಆಜ್ಞಾಪಿಸಲು, ಮೊದಲು ಭರತನು ಹಾಗೆ ಮಾಡಿ 
ವಸ್ತಭೂಷಣಗಳಿಂದ ಅಲಂಕೃತನಾಗಿ ಬಂದು ನಮಿಸಿ ನಿಂತ. ಅವನ ಬಳಿಕ ಶತ್ರುಘ್ನ 
ಸುಗೇವ ವಿಭೀಷಣರೂ ಹಾಗೆ ಮಾಡಿದರು. ಆನಂತರ ರಘುವೀರನು ತನ್ನ ಜಟೆಗೂದಲನ್ನು 
ತೆಗೆಸಿಕೊಂಡು ಅಭ್ಯಂಜನವನ್ನು ಮಾಡಿ ಅಲಂಕೃತನಾಗಿ ಬಂದು ಗದ್ದುಗೆಯ ಮಧ ದಲ್ಲಿ 
ಸನದ ಅಷ್ಟರಲ್ಲಿ ಕೌಸಲ್ಯೆಯು ನೆಲದಣುಗಿಯನ್ನು ಯಥೋಚಿತವಾಗಿ 
ಸ್ನಾನ. ಮಾಡಿಸಿ ಅಲಂಕೃತಿಗೈದು, ವಚಂಸಿಗಳಹುಂಗೆ ವಸ್ತ್ರ ಭೂಷಣಗಳನ್ನಿತ್ತು 
ಸತ್ಯರಿಸಿದಳು. ಮನುಷ್ಯಾಕೃತಿಯನ್ನು ಹೊತ್ತ ಶಾಖಾಮೃ ಗೋತ್ತಮರು SuSE 
ಭೂಮಿಗಿಳಿದು ಬಂದ ಸೇವತಾನಚಯರ್‌ತ ಹರ್ಷೋತ್ಕರ್ಷದಿಂದ ಕಂಗೊಳಿಸಿದರು. 
ಪರಿಜನರೂ ಅಲಂಕೃತರಾಗಿ ಹರ್ಷವದನರಾಗಿ ಬಂದುದನ್ನು ಕಂಡು ರಘುರಾಮನು 
ಸಂತಸಗೊಂಡ. ಲ್‌ೆ ಶತ್ರುಘ್ನನ ಆಜ್ಞೆಯಂತೆ ಸೂತನು "ಮಣಿಬದ್ಧವಾದ ಚಿನ್ನದ 
ರಥವನ್ನು ಮತ್ತೊಂದು ಪುಷ್ಪಕವೋ ಎಂಬಂತೆ ಅಲಂಕರಿಸಿ ತಂದು ನಿಲ್ಲಿಸಿದ. 
ಕಘುರಾಮನು ಅದನ್ನೇರಿ ಕುಳಿತುಕೊಳ್ಳಲು, ಸುಗ್ರೀವ ಮರುತ್ಸುತರಿಬ್ಬರೂ ಅಲಂಕೃತರಾಗಿ 
ಬಂದು ಬ್ರಹ್ಮ ಮಹೇಶ್ವರರಂತೆ ಆತನ ಎಡಬಲಗಳಲ್ಲಿ ನಿಂತರು. ಭರತನು ತಾನೇ ರಥದ 
ಹಗ್ಗಗಳನ್ನು ಹಿಡಿದು ರಥವನ್ನು ಓಡಿಸತೊಡಗಿದರೆ, ಶತ್ರುಫ್ನನು ಬೆಳ್ಗೊಡೆಯನ್ನು ಹಿಡಿದು 
ನಿಂತ; ಸೌಮಿತ್ರಿಯು ಬೀಸಣಿಗೆಯನ್ನು ಹಿಡಿದರೆ, ವಿಭೀಷಣನು ಬ೦ದು ಚಾಮರವನ್ನು 
ಹಿಡಿದು ನಿಲ್ಲಲು ಮೆರವಣಿಗೆ ಅಯೋಧ್ಯೆಯತ್ತ ಹೊರಟಿತು. ಆ ಸಮಯದಲ್ಲಿ 
ಯಷಿಗಳೂ ದೇವತೆಗಳೂ ಮರುತ್ತುಗಳೂ ಆಗಸದಲ್ಲಿ ನಿಂತು ಮೃದುದ್ದನಿಯಿಂದ 
ರಾಮನ ಗುಣಗಾನ ಮಾಡುತ್ತಿದ್ದರು. ವಾನರರು ಮಾನವಾಕೃತಿಯನ್ನು ತಾಳಿ 
ಸಕಲ ವಸ ಸ್ರಭೂಷಣಗಳಿಂದ ಅಲಂಕೃತರಾಗಿ ಶುಭಲಕ್ಷಣಗಳುಳ್ಳ ಒಂಬತ್ತು ಸಾವಿರ 


ಯುದ್ಧಕಾಂಡ ೧೦೧೯ 


ಆನೆಗಳನ್ನೇರಿ ಆನಂದದಿಂದ ಶಂಖ ದುಂದುಭಿ ಪಟಹಗಳ ಧ್ವನಿ ಮಾಡಲು ಮೂರು 
ಲೋಕಗಳೂ ಶಬ್ಬಾಯಮಾನವಾದುವು. ಸುರಿಸುವ ಹೂಮಳೆಗಳಿಂದಲೂ, ಭೂಸುರರ 
ಆಶೀರ್ವಚನಗಳಿ೦ದಲೂ, ಮುಂದುಗಡೆಯಲ್ಲಿ ಬಿರುದುಗಳನ್ನು ಉಗ್ಗಡಿಸುತ್ತ ಸಾಗಿದ್ದ 
ವಂದಿಮಾಗಧರ ಧ್ವನಿಯಿ೦ದಲೂ, ಹೊಳೆಯುವ ಮಣಿಖಚಿತ ಕಿರೀಟಗಳನ್ನು ಧರಿಸಿ 
ಮೆರೆಯುತ್ತಿದ್ದ ಸಾಮಂತ ರಾಜರುಗಳ ರಥಗಳಿಂದಲೂ ಪರಿವೃತನಾಗಿ ರಘುನಾಥನು 
ಮಂದಸ್ಥಿತದಿಂದ ಆ ಕಡೆ ಈ ಕಡೆ ನೋಡುತ್ತ ರಥದಲ್ಲಿ ಸಾಗಿ ಬಂದ. 


ರಾಜಾಜ್ಞೆಯಂತೆ ಬೀದಿಬೀದಿಗಳನ್ನು ಅಧಿಕಾರಿಗಳು ಅಲಂಕರಿಸಿದ್ದುದರ ಜೊತೆಗೆ, 
ಊರಿನ ಜನರು ತಮ್ಮ ಮನೆಗಳ ಮುಂದೆ ಗುಡಿಸಿ ಸಾರಿಸಿ ಬಣ್ಣಬಣ್ಣದ ರಂಗವಲ್ಲಿಗಳನ್ನಿಟ್ಟು, 
ಹಸಿರು ತೋರಣಗಳನ್ನು ಕಟ್ಟಿ ಮನೆಗೆ ಹಬ್ಬವನ್ನು ತಂದುಕೊಂಡಿದ್ದರು. ರಾಮನನ್ನು 
ಸ್ವಾಗತಿಸಲೆಂದು ಅಲಂಕಾರಗೊಂಡು ಮನೆಗಳ ಹೊರಗೆ ನಿಂತು ಮೆರವಣಿಗೆಯನ್ನು 
ನೋಡಿ ಸಂಭ್ರಮಪಡುತ್ತಿದ್ದರು. ಕೆಂಪು ನೀಲಿ ಬಣ್ಣದ ವಸ್ತಾಭರಣಗಳನ್ನು ಧರಿಸಿ, 
ತುರುಬಿಗೆ ಕನ್ನೈದಿಲೆ ಹೂಗಳನ್ನು ಸಿಕ್ಕಿಸಿಕೊಂಡು, ಕಣಬ್ದಗಳಿಗೆ ಕಾಡಿಗೆಯನ್ನು 
ಹಚ್ಚಿಕೊಂಡು ಬಾಲಚಂದ್ರರ ಹಾಗೆ "ಮೆರೆಯುತ್ತಿದ್ದ ಕನ್ಯೆಯರು ಶ್ರೀರಾಮಚಂದ್ರನನ್ನು 
ನೋಡಲು ತವಕದಿಂದ ಬಂದು ಸೇರಿದ್ದರು. ಸಡಗರದಿಂದ ಅಲಂಕರಿಸಿಕೊಂಡು 
ತಮ್ಮ ಪುಟ್ಟ ಮಕ್ಕಳನ್ನು ಕಂಕುಳಲ್ಲಿ ಹೊತ್ತು ಹೊರಗೆ ಬಂದ ಗೃಹಿಣಿಯರು, ರಾಮನ 
ಬಗ್ಗೆ. ೫ನ ಬಾನದ ಷ್ಟಿ ತಾಳಿದ 'ಪ್ರೌಢೆಯರೂ ವೃದ್ಧೆಯರ ಮುಖಗಳಲ್ಲಿ ರಾಮನ 
ಹೊಳಪು ಪ್ರತಿಬಿಂಬಿಸುತ್ತಿತ್ತು. ಹಲವರು ಮನೆಗಳ ಪಾಂ ನಿಂತಿದ್ದರೆ, ಮತ್ತೆ ಹಲವರು : 
ಮಾಡಗಳನ್ನೇರಿ, ಸೌಧಾಗ್ರಗಳಲ್ಲಿ ನಿಂತು ಮೆರವಣಿಗೆಯನ್ನು ಕಣ್ಣುಂಬಿಸಿಕೊಳ್ಳುತ್ತಿದ್ದರು. 
ಇವರ ಜೊತೆಗೆ ಮೇಲಿನಿಂದ ಇಳಿದು ಬ೦ದಿದ್ದ ದೇವ ಗಂಧರ್ವ ಯಕ್ಷರುಗಳು, 
“ಎರಾಧನನ್ನು ಸಂಹರಿಸಿದ ಧೀರನೆಲ್ಲಿ?' "ಖರದೂಷಣಪ್ರಮುಖರಾದ ಹದಿನಾಲ್ಕು 
ಸಾವಿರ ದಾನವರನ್ನು ಕೊಂದ ಪರಮ ವೀರನೆಲ್ಲಿ?' “ಕಬ೦ಧನನ್ನು ಕೊಂದ ಕಲಿಯೆಲ್ಲಿ?' 
“ದಶಕ೦ಠನನ್ನು ಸಂಹರಿಸಿದ ಪರಮಪುರುಷನೆಲ್ಲಿ?' ಎಂದು ಕಾತರದಿಂದ ರಾಮನನ್ನು 
ನೋಡಲು ತವಕದಿಂದ ತಲೆಯಿತ್ತಿ ನಿಟ್ಟಿಸುತ್ತಿದ್ದರು. ಅವರೆಲ್ಲ ರಾಮನ ಪಟ್ಟಾಭಿಷೇಕದ 
ಮಂಗಳೋತ್ಸವವನ್ನು ನೋಡುವ ಕುತೂಹಲದಿಂದ ಮನುಜಪುಂಗವನನ್ನು 
ಇದುರುಗೊಳ್ಳಲು ಬಂದರು. | 


ಮೆರವಣಿಗೆಯಲ್ಲಿ ಸೂರ್ಯನಂತೆ ಅತ್ಯಂತ ಕಾಂತಿಮಯವಾಗಿದ್ದ ರಥವು 
ರಾಮನದೆಂದು ಊಹಿಸಿ ಜನರ ಕಣ್ಣುಗಳು ಅತ್ತ ನೆಟ್ಟಿದ್ದುವು. ರಾಮನು ಸೀತೆಯೊಡನೆ 
ಕುಳಿತು, ಲಕ್ಷ್ಮಣ ವಿಭೀಷಣರು ಚಾಮರವಿಕ್ಕುತ್ತಿರಲು, ಭರತನು ಬೆಳ್ಳೊಡೆಯನ್ನು 
ಹಿಡಿದಿರಲು - ಆ ಪರಿವಾರವನ್ನು ಕಂಡ ಜನರು ಆನಂದತುಂದಿಲರಾದರು. 
ಭೂಮಿಯು ಮಾಡಿದ ಪುಣ್ಯ ಪರಿಪಾಕದಿದಿಂದ ಶ್ರೀವಲ್ಲಭನು ಜನರ ಮೇಲೆ 
ಕರುಣೆಯಿಟ್ಟು ಬ೦ದಿರುವನಲ್ಲ, ನಾವೆಷ್ಟು ಭಾಗ್ಯವ೦ತರು ಎ೦ದು ಪ್ರಜೆಪರಿವಾರಗಳು 
ಧನ ಭಾವವನ್ನು ತಾಳಿದುವು. ಸೇರಿದ್ದ ಎಲ್ಲರೂ ಬ್ರಹ್ಮಾನಂದದಿ೦ದ ಕೈಮುಗಿದು ನಿಂತಿರಲು 
ರಘುನಾಥನು ಎಲ್ಲರ ಕಡೆ ಮುಗುಳ್ನಗೆಯನ್ನು ಬೀರಿ, ಕೈಬೀಸುತ್ತ ಉಪಚರಿಸುತ್ತಿದ್ದ. 


೧೦೨೦ ಶ್ರೀರಾಮಕಥಾಮೃತ 


ಎಪ್ರರು ಆಶೀರ್ವಾದ ಮಂತ್ರಗಳನ್ನು ಹೇಳಿ ಅಕ್ಷತೆಯನ್ನೆಸೆದು, ಫಲಪುಷ್ನಗಳನ್ನಿತ್ತು 
ರಘುವರನನ್ನು ಹರಸಿದರು. ಜನರು ತಮ್ಮತಮಲ್ಲಿ ರಾಮನು ದಂಡಕಾರಣ್ಯದಲ್ಲಿದ್ದ 
ವಿಚಾರ, ಮುನಿಸ ಮೂಹಕ್ಕೆ ಅಭಯವನ್ನಿತ್ತ ಪರಿ, "ಆತನು ಕೊಂದ ರಕ್ಕಸರ ಕಾರ್ಯ. 
ಸೀತೆಯ ಬವಣೆ, ರಾಮಸುಗ್ರೀವರ ಸಖ್ಯ, ಮರುತ್ಸುತನ ಮಹಾಸಾಹಸ, ಯುದ್ಧದ 
ಬಿರುಸು - ಇವುಗಳ ಬಗ್ಗೆ ಮಾತಾಡಿಕೊಳ್ಳುತ್ತಿದ್ದರು. ಹಾಗೆ ಮಾತಾಡಿಕೊಳ್ಳುತ್ತಲೇ 
ಮೆರವಣಿಗೆಯೊಡನೆ ನಗರದತ್ತ ಸಾಗಿದರು. 


ಹೊಡೆಯುವ ತಮ್ಮಟೆ ದುಂದುಭಿಗಳ ಸದ್ದು, ಪೂರೈಸುವ ಶಂಖಗಳ ನಾದ, 
ಕಾಂಸ್ಕಗಳ ದನಿ, ಸುಷಿರವಾದ್ಯಗಳ ನಾದಗಳಿಂದ ಶಬ್ದಾದ್ವೆ ಪತೆವುಂಟಾಗಿತ್ತು. ಹಾಡುವ 
ಪುರಂಧ್ರಿಯರು, ಹೂಹಣ್ಣುಗಳನ್ನು ಅರ್ಪಿಸುವ ಮಹೀಸುರರು, ಕಾಣಿಕೆಗಳನ್ನೀಯುವ 
ನರಾಧಿಪರು, ಭೂಷಣಾ೦ಬರಗಳನ್ನು ನೀಡುವ ವರ್ತಕರು, ಆರತಿಗಳನ್ನು ಬೆಳಗುವ 
ಮುತ್ತೈದೆಯರು - ಎಲ್ಲ ಕಡೆಯೂ ಮಂದಹಾಸ ಬೀರುತ್ತ ರಘುನಾಥನು ಬಂದ. 
ನಳನಳಿಸುವ ನೇತ್ರಗಳ ಲಲನೆಯರು ಮುತ್ತುಗಳಂತೆ ಕಾಣಿಸುವ ಅರಳು ಹೂಗಳನ್ನು 
ಚೆಲ್ಲುತ್ತ ರಾಮನಿಗೆ ಸ್ವಾಗತವನ್ನು ಕೋರಿದರು. ಆನೆಗಳ ಘೀಳಿಡುವಿಕೆ, ಕುದುರೆಗಳ 
ಹೇಷಾರವ, ರಥಚಕ್ರಗಳ ಚೀತ್ಕೃತಿ, ಪಟುಭಟರ ಜಯಘೋಷ, ವಂದಿಮಾಗಧರ 
ಬಿರುದುಗಳ ಉಗ್ಗಡಣೆ, ಪರಿಪರಿಯ ವಾದ್ಯಗಳ ಬಜಾವಣೆ - ಇವುಗಳ ನಡುವೆ 
ಜಗನ್ನಾಯಕನಂತೆ ರಘುರಾಮನು ಬ೦ದ. ಆತನು ರಾಜಮಂದಿರವನ್ನು ತಲುಪುವಷ್ಟರಲ್ಲಿ 
ಅಲ್ಲಿಗೆ ಬಂದಿದ್ದ ಕಪಿನಾಯಕರೂ ಇತರರೂ ತಮ್ಮ ವಾಹನಗಳಿಂದ ಇಳಿದು ಕೈಕಟ್ಟಿ 
ನಿಂತುಕೊಂಡಿದ್ದರು. ಆಗ ರಘುವರನು ತನ್ನ ಹೊಂದೇರಿನಿಂದ ಇಳಿಯಲುಜ್ಜುಗಿಸಲು 
ಸುಗ್ರೀವನು ಅವನಿಗೆ ಕೈಕೊಟ್ಟು ಕೆಳಗಿಳಿಸಿಕೊ೦ಡು "ಹೀಗೆ ದಯಮಾಡಿಸಬೇಕು' ಎಂದು 
ಕೇಳಿಕೊಂಡು ದಾರಿ ತೋರಿದ. ಆತನನ್ನು ಕಂಡ ಮತ್ತಕಾಶಿನಿಯರಿಗೆ ರಾಮನು 
ಮನ್ಮಥನಂತೆ ಕಂಡರೆ, ಪರಮವೀರನ ಹಾಗೆ ಭಟರಿಗೆ ಕಾಣಿಸುತ್ತಿದ್ದ, ಸುಕುಮಾರನಂತೆ 
ಪ್ರೌಢೆಯರಿಗೆ ತೋರಿದರೆ, ಭಕ್ತಜನರಿಗೆ ಪರಬ್ರಹ್ಮನೆಂಬಂತೆ ತೋರುತ್ತಿದ್ದ; ಪ್ರಜೆಗಳಿಗೆ 
ಸಮ್ರಾಟನಂತೆಯೂ, ಎಲ್ಲರಿಗೂ ಬೇಡಿದುದನ್ನೀವ ಸುರಧೇನುವಿನಂತೆಯೂ 
ಕಾಣಿಸಿದ. ಹೀಗೆ ನೆರೆದಿದ್ದ ಜನಗಳೆಲ್ಲರಿಗೂ ಹರ್ಷವನ್ನುಂಟುಮಾಡುತ್ತ ರಾಮನು 
ರಾಜಮಂದಿರವನ್ನು ಒಳಹೊಗಲು, ಸುಗ್ರೀವನು ತನ್ನ ಕೈ ನೀಡಲು ಅದನ್ನು ಹಿಡಿದು 
ಗದ್ದುಗೆಯನ್ನೇ ರಿ ಮಧ್ಯದಲ್ಲಿ ಮಂಡಿಸಿದ. ಆತನ ಬಲಭಾಗದಲ್ಲಿ ಸೌಮಿತ್ರಿಯು ನಿಲ್ಲಲು, 
ಶತ್ರುಘ್ನನು "ಶ್ವೇತಜ್ಞ ತ್ರವನ್ನು ಹಿಡಿದು ನಿಂತುಕೊಂಡ; ವಿಭೀಷಣ ಭರತರಿಬ್ಬರೂ 
ಚಾಮರವಿಕ್ಕುತ್ತಿದ್ದರು... ಸುಗ್ರೀವನು ಬೀಸಣಿಗೆಯಿ೦ದ ಗಾಳಿ ಹಾಕುತ್ತಿದ್ದ, ಮರುತ್ತುತನು 
ಎಲ್ಲವನ್ನೂ ಓರಣಗೊಳಿಸುತ್ತಿದ್ದ ಸಂಪ್ರದಾಯದಂತೆ ಸರದಿಯ ರಾಜರುಗಳು 
ಬಂದು ಅಭಿನಮಿಸುತ್ತಿದ್ದರೆ, ಭೂದೇವರು ಹರಸುತ್ತಿದ್ದರೆ, ಉಳಿದವರು ಮಹೋತ್ಸವವನ್ನು 
ನೋಡಿ ಪರಿಶುದ್ಧ ಆನಂದವನ್ನು ಅನುಭವಿಸುತ್ತಿದ್ದರು. ಅಖಿಲ ಲೋಹಕನಂದಧಾಮನಾದ 
ಶ್ರೀರಾಮಪುರದರಸನು ಧರಣೆಜಿಯೊಡನೆ-ಉದಯಾಚಲದಲ್ಲಿ ಶೋಭಿಸುವ ಚಂದ್ರನಂತೆ 
- ಗದ್ದುಗೆಯಲ್ಲಿ ಕಂಗೊಳಿಸಿದ! 


ಯುದ್ಧಕಾಂಡ ೧೦೨೧ 


೬೯. ಶ್ರೀರಾಮ ಪಟ್ಟಾಭಿಷೇಕ 


ಗಿರಿಜೆಯೇ ಕೇಳು, ಆನಂದಕಂದನಾದ ರಘುನಂದನನು ಸಿಂಹಾಸನದ ಮೇಲೆ 
ಕುಳಿತುಕೊಂಡು ಭರತನನ್ನು ಕರೆದು, “ಈ ಸುಗ್ರೀವನು ನನ್ನ ಪ್ರಾಣಮಿತ್ರ, ಆತನಿಗೆ 
ಬೇಗ ಬೇಗ ರಘುವಂಶಜರು ನಿರ್ಮಿಸಿರುವ ಮಂದಿರ ಅಶೋಕವನ ಮುಂತಾದುವನ್ನೆಲ್ಲ 
ತೋರಿಸಿಕೊಂಡು ಬಾ” ಎಂದು ಹೇಳಲು ಅವನು ತರಣಿಸಂಭೂತನ ಕೈಹಿಡಿದುಕೊಂಡು 
ಅರಮನೆಯನ್ನು ತೋರಿಸಲು ಕರೆದೊಯ್ದ. ಇದೇನು ಬ್ರಹ್ಮಸದನವೋ, ಹರನ 
ನಿಲಯವೋ, ಪದ್ಮನಾಭನ ಭವನವೋ, ದೇವೇಂದ್ರನ ಅರಮನೆಯೋ, ವೈಶ್ರವಣನ 
ಮಂದಿರವೋ ಎಂಬಂತೆ ತೋರುತ್ತ ಅರಮನೆಯು ಕಣ್ಣೆಸೆಯಿತು. ಅದೆಲ್ಲವನ್ನೂ 
ನೋಡಿದ ಭಾಸ್ಕರತನಯನು ಹಿಗ್ಗುತ್ತಿರಲು, ಭರತನು ಅವನನ್ನು ಕರೆದೊಯ್ದು 
ಪರಿಪರಿಯ ಮರಗಿಡಗಳೂ ಸರೋವರಗಳೂ ಕ್ರೀಡಾಶೈಲಗಳು ಬಳ್ಳಿವನೆಗಳೂ ಇರುವ 
ಉದ್ಯಾನವನ್ನು ತೋರಿಸಿದ. ಸೂರ್ಯಚಂದ್ರನಕ್ಷತ್ರಗಳು ಧರೆಗಿಳಿದಂತೆ ಆಶ್ಚರ್ಯಕರವಾಗಿ 
ಕಾಣಿಸುವ ಎಲ್ಲವನ್ನೂ ಕಂಡು ಸುಗ್ರೀವನು ಸ೦ತಸಗೊಳ್ಳಲು, ಭರತನು ಅವನನ್ನು 
ಮತ್ತೆ ರಘುಜನಿದ್ದೆಡೆಗೆ ಕರೆದೊಯ್ಯಲು, ಅವನ್ನೆಲ್ಲ ನೋಡಿ ತನಗಾದ ಅಚ್ಚರಿ- 
ಸಂತಸಗಳನ್ನು ರಘುರಾಮನಿಗೆ ಸುಗ್ರೀವನು ತಿಳಿಸಿದ. ಆಗ ಭರತನು ಮನಸ್ಸಿಗಾದ 
ಹರ್ಷೋದ್ರೇಕವನ್ನು ಹೊರಗೆಡವುತ್ತ ಇಂದಿನ ಪುಷ್ಯ ನಕ್ಷತ್ರದಲ್ಲಿ ರಾಮನಿಗಾಗಬೇಕಾದ 
ಪಟ್ಟಾಭಿಷೇಕಕ್ಕೆ ಬೇಕಾದ ಪವಿತ್ರ ತೀರ್ಥಗಳನ್ನು ತರಿಸಲು ಏರ್ಪಾಟು ಮಾಡುವುದಾಗಿ 
ತಿಳಿಸಿ ಹೋದ. ಜಾಂಬವಂತ ಸುಷೇಣ ಶರಭ ನಳ ಮುಂತಾದ ಮುಖ್ಯರನ್ನು ಕರೆದು 
ಅವರ ಕೈಗಳಿಗೆ ಚಿನ್ನದ ಕಳಶಗಳನ್ನಿತ್ತು. ಬೇರೆ ಬೇರೆ ಸಮುದ್ರಗಳ ಎಡೆಗಳಿಗೆ ಹೋಗಿ 
ಅಲ್ಲಿನ ನೀರನ್ನು ತುಂಬಿಕೊಂಡು ಬರುವಂತೆ ನೇಮಿಸಿದ; ಆ ಕ್ಷಣವೇ ಎಲ್ಲರೂ ವಿವಿಧ 
ದಿಕ್ಕುಗಳಿಗೆ ಹೊರಟರು. ಅವರೆಲ್ಲರೂ ಅತ್ಯಂತ ತ್ವರಿತವಾಗಿ ನಾಲ್ಕೂ ದಿಕ್ಕುಗಳ ಪವಿತ್ರ 
ತೀರ್ಥಗಳನ್ನು ಹೊತ್ತು ತಂದರು. 


ಹೀಗೆ ಜಗತ್ತಿನಲ್ಲಿದ್ದ ಪವಿತ್ರ ತೀರ್ಥವನ್ನೆಲ್ಲ ಸಂಗ್ರಹಿಸಿಕೊ೦ಡು ಬಂದ ನಂತರ 
ಹೇಳಿ ಕಳಿಸಲು ವಸಿಷ್ಠ ಮಹರ್ಷಿಯು ಬಂದು, ಕನಕಮಣಿಯವಾದ ಸಿಂಹಪೀಠದ 
ಮೇಲೆ ಜನಕತನಯೆಯೊಡನೆ ರಾಮನನ್ನು ಕುಳ್ಳಿರಿಸಿ, ಮಂಗಳ ಮಹೋತ್ಸವವನ್ನು 
ನೆರವೇರಿಸಿದ. ವಸಿಷ್ಠ ಜಾಬಾಲಿ ಕಾಶ್ಯಪ ವಾಮದೇವ ಅಕ್ಷಪಾದ ಕಾತ್ಯಾಯನ ಸುಯಜ್ಞ 
ಎ೦ಬ ಮಹರ್ಷಿಗಳು ಯತ್ತಿಕ್ಕುಗಳಾಗಿರಲು, ಬ್ರಹ್ಮನೇ ಮೊದಲಾದ ವಸುಗಳು ಬರಲು, 
ಎಲ್ಲರೂ ಸೇರಿ ತಮ್ಮ ಕೈಗಳಿಂದ ರಘುರಾಮನಿಗೆ ಶುಭಕರವಾದ ಪಟ್ಟಾಭಿಷೇಕವನ್ನು 
ಮಾಡಿಸಿದರು. ಸರಸ್ವತಿ ಅರುಂಧತೀ ಮುಂತಾದ ನಾರಿಯರು ವಿಜಯೋತ್ಸವದಿಂದ 
ಅಭಿಷೇಕವನ್ನು ಮಾಡಲು, ಆ ಬಳಿಕ ದಿಕ್ಬಾಲಕರು ಸಕಲೌಷಧಿರಸಗಳಿಂದ ಕೂಡಿದ 
ನೀರನ್ನೆರೆದರು. ಖತ್ತಿಜ ಬ್ರಾಹ್ಮಣರೂ, ಕನ್ಯೆಯರು, ಮಂತ್ರಿಗಳು, ಯೋಧರು, 
ವಣಿಗ್ಸನರು ಬಂದು ಸಂತೋಷದಿಂದ ರಘುವರನಿಗೆ ಅಭಿಷೇಕವನ್ನು ನೆರವೇರಿಸಿದರು. 
ಆನಂತರ ಆತನಿಗೆ ಅಮೂಲ್ಯ ವಸ್ತಭೂಷಣಗಳಿಂದ ಅಲಂಕರಿಸಿ, ಬ್ರಹ್ಮದೇವನಿಂದ 


೧೦೨೨ ಶ್ರೀರಾಮಕಥಾಮೃತ 


ನಿರ್ಮಿತವಾಗಿ, ಮನುಚಕ್ರವರ್ತಿಯು ಪಟ್ಟಾಭಿಷಿಕ್ಷನಾದಾಗ ಧರಿಸಿದ್ದ ಮಣಿಮಯ 
ಕಿರೀಟವನ್ನು ರಾಮನ ತಲೆಗೆ ತೊಡಿಸಿ ಸಭೆಗೆ ಕರೆತಂದು ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. 
ಶತ್ರುಘ್ನನು "ಬೆಳ್ಗೊಡೆಯನ್ನು ಹಿಡಿದರೆ, ಒಂದು ಕಡೆ ಸುಗ್ರೀವನು ಚಾಮರವನ್ನಿ ಕೃುತ್ತ 
ನಿಂತುಕೊಂಡ; ಮತೊಂದು ಕಡೆ ವಿಭೀಷಣನು ಮತ್ತೊಂದು ಚಾಮರವಿಕ್ಕತೊಡಗಿದೆ. 
ದೇವೇಂದಪೆ ರಿತನಾದ ವಾಯುದೇವನು ಬಂದು ಸುವರ್ಣಮಯವಾದ ಒಂದು 
ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ಅರ್ಪಿಸಿದ. ಎಲ್ಲ ರಾಜರುಗಳೂ ಬಂದು 
ಆನೆ ಕುದುರೆ ಮಣಿಮಯಕನಕಭೂಷಣಗಳನ್ನು ಕಾಣಿಕೆಯಾಗಿತ್ತು ಸಂತಸದಿಂದ 
ಪೊಡಮಟ್ಟರು. ಮುತ್ತೆ Jದೆಯರು ರತ್ನ ಗಳನ್ನು Bk. ಚೆಲ್ಲಿ ಜಯಕಾರ ಮಾಡಿದರು. 
ಕನ್ಮೆಯರು ಹಾಡುಗಳನ್ನು ಪಲುಕುತ್ತ ಆರತಿಗಳನ್ನು "ಬೆಳಗಿದರು. ಎಲ್ಲವನ್ನೂ 
ಅಸ ಒರ ರಾಮನು ಸ್ವೀಕರಿಸಿದ. ಈ ದೃಶ್ಯವನ್ನು ಕಣ್ಣಲ್ಲಿ ತುಂಬಿಕೊಂಡ ದೇವತೆಗಳು. 
ಆನಂದಮಯರಾಗಿ ರಾಮನ ಸ್ತುತಿ ಡಂಬು ಭಾ ಹರ್ಷಬಾಷ್ನಗಳನ್ನು 
ಸುರಿಸಿದರು. ಬಾನೆಡೆಯಿಂದ ಬಿಡುಗಣ್ಣರು ಹೂಮಳೆಯನ್ನು ಸುರಿಸಿದರು. 


ಆಗ ರಘುಕುಲೋತ್ತಮನು ಭೂಸುರರಿಗೆ ಗೋಸಹಸ್ರಗಳನೂ » ಎತ್ತುಗಳನ್ನೂ, 
ಬತ್ತೀಸ ಕೋಟಿ ಕನಕಾ೦ಬರಗಳನ್ನೂ ನೀಡಿ, ಆ ಬಳಿಕ ಜಾಸ್‌ 
ಮಣಿಮಾಲೆಯೊಂದನ್ನು ಸುಗ್ರೀವನಿಗೆ ಉಡುಗೊರೆಯಗಿ ನೀಡಿದ. ಅತ್ಯುತ್ತಮ 
ವಜವೈಡೂರ್ಯಗಳಿಂದ ಕೂಡಿದ ರತ್ನಮಯವಾದ ಹಾರವನ್ನು EAS 
ನೀಡಿದ; ಸುಪ್ಪಾಣಿಮುತ್ತುಗಳಿ೦ದ EE ಮಾಲೆಯನ್ನು ಸೀತೆಗೆ ನೀಡಿದ; ಆದರೆ 
ಆಕೆಯು ಅದನ್ನು ಹಿಡಿದು ರಾಮನೆಡೆಗೆ ನೋಡಲು, ನ ನಸುನಗುತ್ತ, 
“ನಿನಗೆ ಯಾರಿಗೆ. ಅದನ್ನು ಕೊಡಬೇಕೆಂದಿದೆಯೋ ಅವನಿಗೆ ಅದನ್ನು ನೀಡು” 
ಎನ್ನಲು ಆಕೆಯು ಪ್ರಾಣಸುತನಿಗೆ ಅದನ್ನು ಕಾಣಿಕೆಯಾಗಿತ್ತಳು. ಆತನು SF 
ಅದನ್ನು ಧರಿಸಿ, ಮನಃಪೊರ್ವೆಕವಾಗಿ. ಜನಕಜೆಯ "ಮಹಿಮೆಯನ್ನು ಹೊಗಳಿ 
ಹಾಡಿದ “ಮೂಲಪ್ರಕೃತಿರೂಪಳಾದ ಧರಣಿಸುತೆಗೆ, ಸಕಲ ನಿಗಮಜಾಲಸ್ಥರೂಪಿಣಿಗೆ 
ಮೂಲೋಕಗಳಿಗೆ ನನ್‌ ಮೂಲಕಾರಣಳಿಗೆ ಭಕ್ತಿಯಿಂದ ವಂದಿಸುತ್ತೇನೆ. ಹರಿಗೆ 
ಕಮಲೆಯಾಗಿಯೂ ಹರನಿಗೆ ಗಿರಿಜೆಯಾಗಿಯೂ ನಾಲ್ಕೊಗನಿಗೆ ವಾಗ್ದೇವಿಯಾಗಿಯೂ 
ದೇವೇಂದ್ರನಿಗೆ ಶಚೀದೇವಿಯಾಗಿಯೂ ವರುಣನಿಗೆ ಭಾರ್ಗವಿಯಾಗಿಯೂ ಚಂದನಿಗೆ 
ರೋಹಿಣಿಯಾಗಿಯೂ ಶೋಭಿಸುವ ನೀನೇ ರಘುವರನಿಗೆ ಧರಣಿತನೂಜೆಯಾಗಿ 
ಶೋಭಿಸುತ್ತಿರುವೆ. ನೀನಿಲ್ಲದೆ ಜಗತ್ತೇ ಇಲ್ಲ, ತಾಯೆ. ಪರಮಪುರುಪನಿರುವೆಡೆಯ 
ಲ್ಲೆಲ್ಲ ವ್ಯಾಪಿಸಿರುವ ನಿನಗೆ ನಮಸ್ಕಾರ” ಎಂದು ಮುಂತಾಗಿ ಸ್ತುತಿಸಿದ. ದೇವೇಂದ್ರ, 
ಬ್ರಹ್ಮ ಮುಂತಾದ ದೇವತೆಗಳೆಲ್ಲರೂ, ಗಾಂಧರ್ವ ಯಕ್ಷರೂ, `ರಘುನಾಯಕನನ್ನೂ 
ಸೀತಾಮಾತೆಯನ್ನೂ ಮನವಾರೆ ಸ್ತುತಿಸಿದರು. ಆನಂತರ ವಸುಧೇಶ ಶ್ರೀರಾಮನು. 
ಮೈಂದ, ದ್ವಿವಿದ, ನೀಲ ಮೊದಲಾದವರಿಗೆ ಸೂಕ್ತ ಉಡುಗೊರೆಗಳನ್ನಿತ್ತು ಸನ್ಮಾನಿಸಿದ. 
ಆ ಬಳಿಕ ರಘುವೀರನ ಅಪ್ಪಣೆಯನ್ನು ಪಡೆದು ಬೃಂದಾರಕನಿಚಯ, ರಾಕ್ಷಸ- 
ಪ್ಲವಗನಾಯಕರೆಲ್ಲ ತಮ್ಮ ತಮ್ಮ ನಿಲಯಗಳಿಗೈದಿದರು. 


ಯುದ್ಧಕಾಂಡ ೧೦೨೩ 


ರಾಮ ಪಟ್ಟಾಭಿಷೇಕ 


bp 


ಶ್ರಿ 


ಹ 


NN 


| 
Ns 
| VY 
», WM 
ಹೆ 
ತ್ನ 
3 
ಲ್‌ 
4 ಮ, 
SN 
AN 
ಕೆ ತ್ತ 


ಈ ೫) 
CN 
Hf NE 


#4 ” 
2 ಗ 
KG 
4 11 
61೧/1 19, 
ಒಕ್ಕೊರಲ 


ರಘುವರನು ಲಕ್ಷ ನಿಗೆ ಯುವರಾಜ್ಯಪದವಿಯನ್ನು ದಯಪಾಲಿಸಲು ಅವನು 
ಅಭಿನಮಿಸಿ, “ನಿನ್ನ ಚರಣಸೇವೆಯೊಂದನ್ನು ದು ಮತ್ತಾವುದೂ ನನಗೆ ಬೇಡ” ಎಂದು 
ನುಡಿಯಲು, ರಘೂದ್ವಹನು. “ನಿನ್ನ ಟೀತರನಗಿನ ನಿರ್ಮಲತೆಯನ್ನು ನಾನು ಬಲ್ಲೆ; 
ಆದರೂ ಯುವರಾಜ್ಯಪದವಿಯನ್ನು ಹೊಂದಿಯೂ ನೀನು ಸುಖಜಾಗಿ ಬಾಳು” 
ಎಂದು ಹೇಳಿ ಊರ್ಮಿಳಾಕಾಂತನಿಗೆ ಆಜ್ಞಾಪಿಸಲು ಅವನು ಒಪ್ಪಿದ; ನೆರೆದ ಎಲ್ಲರೂ 
ಇದರಿಂದ ಸಂತಸಗೊಂಡರು. ಬೇಗ ಆ ಸಂಬಂಧದ ವಿಧಿಗಳೆಲ್ಲ ಸಾಂಗವಾಗಿ 
ನೆರವೇರಿದುವು. ಈ ರೀತಿಯಲ್ಲಿ, ನಿರತಿಶಯ ನಿರ್ವಿಕಾರ ನಿರುಪಮಾನಂದ ನಿರಘ 
ಚಲನಾದಿವರ್ಜಿತ ನಿಜಾನಂದ ಪರಿಪೂರ್ಣನಾದರೂ ರಘುವರನು ತ್ರಿಭುವನಗಳ: ರ್ನ 
ಉದ್ಧರಿಸುವ ಸಲುವಾಗಿ ಮನುಜಾಕ ೈತಿಯನ್ನು ಧರಿಸಿ ನರನಾಥನೆಂದೆನ್ನಿಸಿ 
ಎಲ್ಲರನ್ನೂ ಆನ೦ದಭರಿತರನ್ನಾಗಿ ಮಾಡಿ: ಆನರತರ ರಘುರಾಮನು ಪ್ರತಿದಿನವೂ 
ಸೂರ್ಯೋದಯದ ಮುನ್ನ ವೇ ಎದ್ದು 71ರಯೂನದಿಯಲ್ಲಿ ಮಿಂದು ಬಂದು 
ಅಗ್ನಿಹೋತ್ರವನ್ನು ರಚಿಸಿ, ಪೌರಾಣಿಕರು ಹೇಸಿವ ಪುರಾಣಗಳನ್ನೂ, ವಿಪ್ರೋತ್ತವಂರು 
ಪಠಿಸುವ ಇತಿಹಾಸಗಳನ್ನೂ ಕೇಳಿ ಸಹಸ್ರ ಗೋಪುಂಗವಗಳನ್ನೂ, "ಸಹಸ್ತ ಸಂತು 
ಆನೆ ಕುದುರೆಗಳನ್ನೂ, ವಿಪರಂಗಿತ್ತು ಮನ್ನಿಸುಪ್ರಿದ್ದ, ಆನಂತರ ಓಲಗೆ ಶಾಲೆಗೆ ಹೋ 
ಮುದದಿಂದ ಪ್ರಜೆಗಳು ಪರಿವಾರದವರನ್ನೂ “ಭೂಧುಜತತಿಯನ್ನೂ ಕ 
ಮಾತನಾಡಿಸಿ, ಕುಂದುಕೊರತೆಗಳನ್ನು ವಿಚಾರಿಸಿ, ನಿವಾರಿಸಿ, ಆ ಬಳಿಕ ಗಳ 
ನಡೆದು ಕುಟುಂಬದ ಎಲ್ಲರೊಡನೆ ಸರಸದಿಂದ ಮಾತನಾಡುತ್ತ ಊಟವನ್ನು ಮುಗಿಸಿ, 
ರತ್ನಮಯ ಪೀಠದಲ್ಲಿ ಸುಖದಿಂದ ಕುಳಿತು, ಸೀತೆಯು ಅತುಲಿತವಾದ ಅನಂಡಕಕೆದ 
ತಾಂಬೂಲವನ್ನಿ ೀಯಲು ಅದನ್ನು ಸವಿದು, ಸೌಮಿತ್ರಿಯು ಚಾಮರವಿಕ್ಕುತ್ತಿರಲು, 
ಗುಪ್ತಚಚರು sot ಸಾಮ್ರಾಜ್ಯದ ವಾರ್ತೆಗಳನ್ನು ಆಲಿಸುತ್ತ ಅವರನ್ನು ಮನ್ನಿ ಸತ್ತಿದ್ದ. ಆ 
ಬಳಕ ಮಿಂದು ಮಡಿಯುಟ್ಟು. ಸಂಧ್ಯಾಕ ತ್ಯಗಳನ್ನು ನೆರವೇರಿಸಿ, ಭಕ್ತಿಯಿಂದ i 
ಅಗ್ನಿಪೂಜೆಯನ್ನು ಮಾಡಿ, ಸಕಾಲಕ್ಕೆ ಊಟವನ್ನು ಸವಿದು ಪೂರ್ವಯಾಮವನ್ನು 
ಕಳೆದು, ಶಯ್ಯಾಗೃಹಕ್ಕೆ ತೆರಳಿ ಮನೋಮಂದಿರದಲ್ಲಿ ಇಂದೀವರನನ್ನು ಧ್ಯಾನಿಸುತ್ತಿದ್ದ. 
ಈ ಪರಿಯಲ್ಲಿ ಪ್ರತಿದಿನವೂ ನಡೆದುಕೊಳ್ಳುತ್ತ ರಘುರಾಮನು ಒಂದು. ಸಣವಿರ 
ಅಶ್ವಮೇಧ ಯಾಗಗಳನ್ನೂ, ನೂರು ವಾಜಪೇಯಗಳನ್ನೂ ಮಾಡಿ ಸತ್ತುರುರನ್ನು 
ಆನಂದಗೊಳಿಸುತ್ತ, ಭೂಪತಿಗಳು ಮೆಚ್ಚುವಂತೆ, ಮಿಕ್ಕವರು ಮನಃಪೂರ್ವ ಕವಾಗಿ 
ಹೊಗಳುವಂತೆ ರಾಜ್ಯಭಾರ ಮಾಡುತ್ತಿದ್ದ. 


ಅವನ ಆಡಳಿತ ಕಾಲದಲ್ಲಿ ಪ್ರಜೆಗಳು ನಿರೋಗಿಗಳೂ ದೀರ್ಫಾಯು ಷಿಗಳೂ 
ಆಗಿ ಅವರ ಸಂಪತ್ಸಮೃದ್ಧಿಯಾಯಿತು; ಪ್ರಜೆಗಳಲ್ಲಿ ನಿರ್ವೈರವು೦ಟಾಗಿ 71ಕಲರೂ 
ನೆಮ್ಮದಿಯಿಂದಿದ್ದರು. ಅವನ ರಾಜ್ಯಭಾರಬಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳೇ 'ಇರಲಿಲ್ಲ, 
ಚಂಡಮಾರುತದ ಮಾತೇ ಇರಲಿಲ್ಲ, "ಅವನ ರಾಜ್ಯದಲ್ಲಿ ಭಿಕ್ಷುಕರಾಗಲೀ, ಹುಚ್ಛರಾಗಲೀ, 
ಕಳ್ಳರಾಗಲೀ ಇರಲಿಲ್ಲ. ಎಲ್ಲರೂ ಸತ್ವಜೆಗಳಾಗಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಪಾಲಿ: ತ್ತಿದ್ದರು. 
ಅವನ ರಾಜ್ಯದಲ್ಲಿ ವಿಧವೆಯರಿರಲಿಲ್ಲ, ಯಾರೂ ಶೋಕಿಸುವ ಪ್ರಸಂಗಗಳು ಬರಲಿಲ್ಲ, 


ಯುದ್ಧಕಾಂಡ ೧೦೨೫ 


ಕೂರ ಜಂತುಗಳ ಹಾವಳಿಯಿರಲಿಲ್ಲ ವಂಚಕರೇ ಇರಲಿಲ್ಲ. ಅವನ ರಾಜ್ಯದಲ್ಲಿ 
ಮರಗಳೆಲ್ಲ ವಿಶಾಲವಾಗಿ ಹಬ್ಬ ಬೆಳೆದು ಬೇಕೆನಿಸುವಷ್ಟು ಹಣ್ಣುಕಾಯಗಳನ್ನು ನೀಡುತ್ತ 


ಕಾಮಧೇನು ಚಿಂತಾಮಣಿಗಳೆನಿಸಿದ್ದುವು. ಸಕಲ ಸುಖಸಮೃದ್ದಿಗಳಿಂದ ತುಂಬಿದ 


ರಾಮನ ನಾಡು ಸ್ಪರ್ಗಕ್ಕಿಂತ ಮಿಗಿಲಾಗಿ ಕಂಗೊಳಿಸುತ್ತಿತ್ತು. ಮಾಧವನು ನರಾಕಾರವನ್ನು 


ಹೊಂದಿ ಭೂಮಿಯಲ್ಲಿ ಹುಟ್ಟಿ ಸಮ್ರಾಟನೆನಿಸಿ ಸಂತೋಷದಿಂದ ಹತ್ತು ಸಾವಿರ 
ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ವೇದಗಳು ಆದಿ ಕಾವ್ಯವಾದ ರಾಮಾಯಣ 
ರೂಪದಲ್ಲಿ ಆಮೋದಕರವಾಗಿ ರಾಜಿಸಿತು. ವೇದಗಳ ಸಾರವೆಲ್ಲವೂ ಜನಸಾಮಾನ್ಯರಿಗೆ 
ತಿಳಿಯುವಂತೆ ವಾಲ್ಮೀಕಿಯು ಬ್ರಹ್ಮನ ಆಜ್ಞೆಯಂತೆ ರಚಿಸಿರುವ ಈ ಮಹಾಕಾವ್ಯವನ್ನು 
ಕೇಳಿದವರಿಗೆ ಸಕಲ ಇಷ್ಟಾರ್ಥಗಳೂ ನೆರವೇರುತ್ತವೆ. ಈ ಸುಚರಿತೆಯನ್ನು ಕೇಳಿದ 
ರಾಜಮಹಾರಾಜರುಗಳು ಸಿರಿ ವಿಜಯಗಳನ್ನು ಹೊಂದಿ ಆನಂದಭರಿತರಾಗುತ್ತಾರೆ. 
ರಾಮಾಯಣಶ್ರವಣದಿಂದ ಮಕ್ಕಳನ್ನು ಬಯಸಿದವರಗೆ ಸಂತಾನಪ್ರಾಪ್ತಿಯಾಗುತ್ತದೆ, 
ಎಫ್ನಗಳೆಲ್ಲ ನಿವಾರಣೆಯಾಗಿ ಬದುಕು ಸಾ೦ಗವಾಗಿ ಸಾಗುತ್ತದೆ. ರಾಮನು ತನ್ನ 
ತಾಯಂದಿರು ತಮ್ಮಂದಿರೊಡನೆ ಹೇಗೆ ಸುಖದಿಂದ ಬಾಳಿದನೋ ಅಂತೆಯೇ ಈ 
ಕಾವ್ಯವನ್ನು ಕೇಳಿದವರಿಗೆ ಓದಿದವರಿಗೆ ಇಷ್ಟಾರ್ಥ ಪ್ರಾಪ್ತಿಯಾಗಿ ಸೌಖ್ಯವೊದಗುತ್ತದೆ, 
ಅಂಥವರಿಗೆ ಒಂದಿನಿತೂ ದುಃಖವಿರುವುದಿಲ್ಲ. ರಾಮಾಯಣ ಗ್ರಂಥವನ್ನು 
ಮನೆಯಲ್ಲಿಟ್ಟು ಪೂಜಿಸಿದರೆ ಅನಿಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ, ರಾಮ ಪಟ್ಟಾಭಿಷೇಕದ 
ಮಹಾತ್ಮೆಯನ್ನಾ ಲಿಸಿದ ಸ್ತ್ರೀಯರಿಗೆ ಪುತ್ರಪ್ರಾಪ್ತಿಯಾಗುತ್ತದೆ. “ರಾಮಾಯಣ ಕಾವ್ಯವನ್ನು 
ನಿಷ್ಠೆಯಿ ಯಿಂದ ಓದಿ ಬರೆದು: ಕೇಳುವವರಿಗೆ, ಭಕ್ತಿಯಿಂದ ಪಾರಾಯಣವನ್ನು ಮಾಡುವವರಿಗೆ. 
ಇಹದಲ್ಲಿ ಆನಂದವೊದಗಿ ಪರದಲ್ಲಿ ಸದ್ದತಿಯುಂಟಾಗುತ್ತದೆ. ರಾಮಾಯಣಶ್ರವಣವನ್ನು 
ಮಾಡುವವನ ವಾಚಿಸುವವನ ಏಳು ಜನ್ಮಗಳ ಪಾಪ ನಿವಾರಣೆಯಾಗಿ ಅವನಿ 
ಪುನೀತನಾಗುತ್ತಾನೆ. “ಕಾರಣಿಕ ಪುರುಷನಾದ ಶ್ರೀರಾಮಪುರದರಸನು ಮನುಷ್ಯಾಕೃತಿವೆತ್ತು 
ಈ ಧರಾವಲಯವನ್ನು ಪಾಲಿಸಿದ ಈ ದಿವ್ಯಕಥೆಯು ರಾಮಾಯಣ ಎನ್ನಿಸಿಕೊಂಡಿದೆ. 
ಭವಾನಿಯೇ, ಅದು ಭಕ್ತಜನರಿಗೆ ಸೌಖ್ಯಸಾರವೆನ್ನಿಸಿದೆ.” 


ಇದು ಶ್ರೀರಾಮಚಂದ್ರನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಿರುವ 
ಪವನನಂದನನಾದ ಹನುಮಂತನ ವರಪ್ರಸಾದವನ್ನು ಹೊಂದಿದವನೂ, 
ಸರಸ್ವತಿಯ ಸಾಹಿತ್ಯ ಸಾಮ್ರಾಜ್ಯವನ್ನೆಲ್ಲ ಪಡೆದವನೂ, 
ಚತುರ್ವಿಧ ಕವಿತಾವಿಶಕವನೆನಿ. ಆತ ೈನಿಷ್ಠಾಗರಿಷ್ಠನೂ, ಸಂಗೀತಕಲಾವಿದನೂ, 
ವಿವಿಧ ವಿದ್ವಜ್ಜನರ ಪ್ರೀತಿಪಾತ್ರನೂ ಆದ ಹಂಪೆಯಾಮಾತ್ಯನ ಮಗ ವೆಂಕ 
ಎಂಬ ಹೆಸರಿನವನಿಂದ ರಚಿತವಾದ ಶ್ರೀಮದ್ರಾಮಾಯಣ ಮಹಾಪ್ರಬಂಧದಲ್ಲಿ 
ಯುದ್ಧಕಾಂಡವು ಮುಗಿಯಿತು. 


ಇಲ್ಲಿಗೆ ಶ್ರೀರಾಮಕಥಾಮೃತವು ಮುಕ್ತಾಯವಾಯಿತು. 


೧೦೨೬ ಶ್ರೀರಾಮಕಥಾಮೃತ : 


i ಚ 


 ಶನ್ನಡದಲ್ಲಯೇ ಅತ್ಯಂತ ದೊಡ್ಡ ಕಾವ್ಯವಾದ "ಶ್ರೀರಾಮಕಥಾಮೃತ' ಎಂಬ ' 

' 'ಹೆಸಲಿನ ಒಂಬತ್ತೂಮುಕ್ತಾಲು ಸಾವಿರ ವಾರ್ಧಕ ಷಟ್ಟದಿಗಳ ಮಹಾಕಾವ್ಯವು, 
ಹದಿನೆಂಟನೆಯ ಶತಮಾನದಲ್ಲ, ಅ೦ದರೆ ಎರಡನೆಯ ಕೃಷ್ಠರಾಜ-ನಂಜರಾಜ- 
ಹೈದರಾಅಗಳ ಕಾಲದಲ್ಲದ್ದ ಪ್ರಧಾನ ವೆ೦ಕಪ್ತಯ್ಯಸಿಂದ ರಚಿತವಾದುದು. ಈ 
ಕಾವ್ಯದ ಸುಮಾರು ಅರವತ್ತು ಭಾಗವಷ್ಟೇ ಮದ್ರಾಸ್‌ ಸರ್ಕಾರದಿಂದ 
ಪ್ರಕಟವಾಗಿದ್ದು, ಇತ್ತೀಚಿನವರೆಗೆ ಕಾವ್ಯವ ಪೂರ್ತಿ ಪ್ರಕಟವಾಗಿರಲಲ್ಲ. ಆದರೆ 
ಉಳದ ಭಾಗವೂ ಠೇಚೆಗೆ ಪ್ರಕಟವಾಗಿ, ಈ ಮಹಾಕಾವ್ಯವನ್ನು ಡಾ: ಪಿ.ವಿ. 

ತ ನಾರಾಯಣ ಅವರು ಆಧುನಿಕ ಕನ್ನಡಕ್ಟೆ ಇಡಿಯಾಗಿ ತಂದಿದ್ದು, ಅದನ್ನು 

ಸ ವಸಂತ ಪ್ರಕಾಶನವು ಎರಡು ಸ೦ಪುಟಗಜಲ್ಲ ತನ್ನ ಹೆಮ್ಮೆಯ ಪ್ರಟಣೆಯಾಗಿ 

ಶ್ರ ಹೊರತರುತ್ತಿರುವುದು ರಾಮಾಯಣ ಪ್ರಿಯರಿಗೆ ಸಂತಸ ತರುವಂತಹುದಾಗಿದೆ. 

ಒಟ್ಟಂದದಲ್ಲಿ, ಈ ಕಾವ್ಯವು ವಾಲ್ಕೀ&ಿ ರಾಮಾಯಣವನ್ನು ಅನುಸರಿಸಿದ್ದರೂ, |, 

N ವೆ೦ಕಪ್ಪಯ್ಯನು ಒಟ್ಟು ಕಾವ್ಯವನ್ನು ಸಾಂಬ್ಯತತ್ನದ ಸೆಲೆಯಲ್ಲ ರಚಿಸಿರುವುದು 4 

೬... ಕನ್ನುಡಕ್ಷೆ ಹೊಸತಾಗಿರುವುದಲ್ಲದೆ, ಕವಿಯ ವೈಶಿಷ್ಟ ಕವನ್ನೂ ಹಿಲಿಮೆಯನ್ನೂ : 

ಮ್‌ ಸಾರುತ್ತದೆ. ಇಂತಹ ಮಹತ್ವಪೂರ್ಣ ಮಹಾಕಾವ್ಯದ ಪ್ರಸ್ತುತ Www: ಥನವು 
ಹ -ಕನ್ನಡ ನಾಡಿನ ಓದುಗಲಿಗೆ ಪ್ರಿಯವಾಗುವುದರಲ್ಲ ಸಂದೇಹವಿಲ್ಲ |. 


E ಷೆ Peek m-Prose Form 


Ills 


ರ್‌ ಜಿಲೆ: ₹40 


T 
| 


ma ರ್‌ ಚರ್ಚ com ವ 
ww vasanthaprakashana.com 


